ಬಸವಣ್ಣನವರ ವಚನಸಂಪುಟ 
ಸಂ : ಡಾ: ಎಂ.ಎಂ. ಕಲಬುರ್ಗಿ 
ಅಲ್ಲಮಪ್ರಭುದೇವರ ವಚನಸಂಪುಟಿ 
ಸಂ: ಡಾ: ಬಿ.ಪ್ರಿ. ಮಲ್ಲಾಪುರ 
ಚೆನ್ನಬಸವಣ್ಣ ನಪರ ವಚನಸಂಪುಟ 
ಸಂ: ಡಾ: ಬಿ.ಪ್ಪಿ. ಮಲ್ಲಾಪುರ 
ಸಿದ್ಧ ರಾಮೇಶ್ವರ ವಚನಸಂಪುಟಿ 
ಸಂ : ಡಾ: ಎಸ್‌. ವಿದ್ಯಾಶಂಕರ 
ಶಿವಶರಣೆಯರ ವಚನಸಂಪುಟ 
ಸಂ: ಡಾ: ವೀರಣ್ಣ ರಾಜೂರ 
ಸಂಕೀರ್ಣ ವಚನಸಂಪುಟ : ಒಂದು 
ಸಂ : ಡಾ: ಎಂ.ಎಂ. ಕಲಬುರ್ಗಿ 
ಸಂಕೇರ್ಣ ವಚನಸಂಪುಟ : ಎರಡು 
ಸಂ: ಡಾ: ಎಸ್‌. ವಿದ್ಯಾಶಂಕರ 
ಸಂಕೇರ್ಣ ಪಚನಸಂಪುಟಿ : ಮೂರು 
ಸಂ : ಡಾ: ಬಿ.ಆರ್‌. ಹಿರೇಮಠ 
ಸಂಕೀರ್ಣ ವಚನಸಂಪುಟಿ : ನಾಲ್ಕು 
ಸಂ : ಡಾ: ಬಿ.ಆರ್‌. ಹಿರೇಮಠ 
ಸಂಕೇರ್ಣ ವಚನಸಂಪು)ಟಿ : ಐದು 
ಸಂ:ಡಾ: ವೀರಣ್ಣ ರಾಜೂರ 
ಸಂಕೀರ್ಣ ಪಚನಸಂಪುಟ : ಆರು 
ಸಂ : ಎಸ್‌. ಶಿವಣ್ಣ 
ಸಂಕೇರ್ಣ ವಚನಸಂಪುಟಿ : ಏಳು 
ಸಂ: ಡಾ: ವೀರಣ್ಣ ರಾಜೂರ 
ಸಂಕೀರ್ಣ ವಚನಸಂಪುಟ : ಎಂಟು 
ಸಂ: ಡಾ: ವೀರಣ್ಣ ರಾಜೂರ 
ಸಂಕೀರ್ಣ ವಚನಸಂಪುಟ : ಒಂಬತ್ತು 
ಸಂ: ಡಾ: ವೀರಣ್ಣ ರಾಜೂರ 
ವಚನ ಪರಿಬಾಷಾಕೋಪಶ 
ಸಂ : ಡಾ: ಎಸ್‌. ವಿದ್ಯಾಶಂಕರ 


Ry 

ಧ್ರ, 

Py ಸ Ke 4 
೫ 


4 


) yy 
AES 
PR 
p ಚಿ. 


GE 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ : ಸಂಪುಟ - ೬ 


ಸಂಕೀರ್ಣ ವಚನಸಂಪುಟ : ಒಂದು 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ 


ಸಂಪಾದಕ ಮಂಡಳಿ 


ಸಂಪಾದಕರು 
ಡಾ. ಎ೦. ಎಂ. ಕಲಬುರ್ಗಿ 
ಕನ್ನಡ ಪ್ರಾಧ್ಯಾಪಕರು; ಕರ್ನಾಟಿಕ ವಿಶ್ವವಿದ್ಯಾಲಯ, ಭಾರವಾಡ 


ಸದಸ್ಯರು 
ಡಾ. ಎಂ. ಚೆದಾನಂದಮೂರ್ತಿ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 


ಡಾ.ಸಿ.ಪಿ. ಕೃಷ್ಣಕುಮಾರ 
ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು 


ಡಾ. ಎಸ್‌. ವಿದ್ಯಾಶಂಕರ 
ಕನ್ನಡ ರೀಡರ್‌, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 


ಕಮಿಷನರ್‌ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು 


Re 


B ee 
pe ಭಾ 
| ta ್ಟ 4 


ಸಂಕೀರ್ಣ ವಚನಸಂಪುಟ : ಒಂದು 


ಸಂಪಾದಕ 


ಡಾ. ಎಂ. ಎಂ. ಕಲಬುರ್ಗಿ 
ಕನ್ನಡ ಪ್ರಾಧ್ಯಾಪಕರು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರಬಾಡ 


Rk 
ಲ 
ಸ. ನತ 


ಕರ್ನಾಟಕ ಸರ್ಕಾರ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಬೆಂಗಳೂರು 


SANKEERNA VACHANASAMPUTA : ONDU: Complete Vechanas 
of 24 Vachanakaras of Basaveshvara Period. Ed. byDr. 
M. M. Kalburgi, Professor, Institute of Kannada Studies, Karnataka 
University, Dharwar-580 003 and Published by Sri P.S.V. Rao, 
Commissioner, Department of Kannada and Culture, No. 14/3A, 


Nrupatunga Road, Bangalore-560 002. 


Pp.32 + 714 Text 210 24994188 
Ss 


R95 KE 


© ಹಕು ಗಳನ್ನು ಕಾಯ್ದಿರಿಸಿದೆ 


SL ESE SL EN 
ಬಿ. ಎಂ ಪ್ರೀ ರಕ ಪ್ರತಿಷ್ಠಾನೆ 3 
'ಜ್ಯೇ 
ಸಭ ಮುದ್ರಥ ರಕ 4 ಕ p ಭರ + 
[a kare AC 
ET 
ME ks 
Wh ಖ್‌ 
14 RE NR ಸ್ರ 
. hy M 7) % 
ಪ್ರತಿ : ಐದು ಸಾವಿರ | ud: EE RR. 
| K4 
ಬೆಲೆ : ರೂ ೪೦೦-೧೦ EEL AGN Ep ¥ 


( ೧೫ ಸಂಪುಟಗಳ ಸೆಟ್‌) 


ಅಕ್ಷರ ಜೋಡಣೆ : 

ಫ. ಶಿ. ಬಾಂಡಗೆಯವರ ತ್ವರಿತ ಮುದ್ರಣ 
ಕುಂಬಾರ ಗರಡಿಮನೆ ಹತ್ತಿರ ಗಂಗಾಪೂರ ಓಣಿ 
ಗದಗ-೫೮೨ ೧೦೧ 


ಮುದ್ರ ಓಣ: 
ಮಯೂರ್‌ ಪ್ರಿಂಟ್‌ ಆಡ್ಸ್‌ 
ಬೆಂಗಳೂರು 


ಪರಿವಿಡಿ 


ಮುನ್ನುಡಿ 
ಸಂಪಾದಕೀಯ 
ಪ್ರಸ್ತಾವನೆ 


ವಚನಕಾರರು 


೧೦. 
. ಅವಸರದ ರೇಕಣ್ಣ 

i ಆದಯ್ಯ 

J ಆನಂದಯ್ಯ 

ಮ ಆಯ್ದಕ್ಕಿ ಮಾರಯ್ಯ 

S ಉಗ್ಬಡಿಸುವ ಗಬ್ಬಿದೇವಯ್ಯ, 


eo ee RS 
403” 1D 


NAPE HE CEPLD 


ಅಂಗಸೋಂಕಿನ ಲಿಂಗತಂದೆ 
ಅಂಬಿಗರ ಚೌಡಯ್ಯ 

ಅಗವಣಿ ಹಂಪಯ್ಯ 

ಅಗ್ಗೆವಣಿ ಹೊನ್ನಯ್ಯ 

ಅಜಗಣ್ಣ ತಂದೆ 

ಅನಾಮಿಕ ನಾಚಯ್ಯ 

ಅಪ್ರಿ ದೇವಯ್ಯ 

ಅಮರಗುಂಡದ ಮಲ್ಲಿಕಾರ್ಜುನತಂದೆ 
ಅಮುಗಿದೇವಯ್ಯ 

ಅರಿವಿನ ಮಾರಿತಂದೆ 


ಉಪ್ಪರಗುಡಿಯ ಸೋಮಿದೇವಯ್ಯ 


3 ಉರಿಲಿಂಗದೇವ 
ಉರಿಲಿಂಗಪೆದ್ದಿ 
p ಉಳಿಯುಮೇಶ್ವರ ಚಿಕ್ಕಣ್ಣ 


ಎಚರಿಕೆ ಕಾಯಕದ ಮೆಕ್ಕನಾಥಯ್ಯ 
ಎಲೆಗಾರ ಕಾಮಣ್ಣ 
ಏಕಾಂತ ರಾಮಿತಂದೆ 


» ಏಲೇಶ್ವರ ಕೇತಯ್ಯ 
. ಒಕಲಿಗ ಮುದಣ 
F. ಎಣ 


ಅನುಬಂಧ 
ಕಠಿಣಪದಕೋಶ 
ವಚನಗಳ ಅಕಾರಾದಿ 
ಆಕರಗ್ರಂಥ 
ಒಪ್ಟೋಲೆ 


೧-೬ 
೭-೯% 
೯೬-೯೭ 
೯೮ 
F£-0೧೦೧ 
೧೦೨-೧೦೩ 
೧0೪ 
೧೦೫-೧೦೬ 
೧೦೭-೧೧೬ 
೧೧೭-೧೯೬ 
೧೯೭-೨೩೩ 
೨೩೪-೩೭೫ 
೩೭೬ 
೩೭೭-೩೮೪ 
೩೮೫-೩೮೮ 
೩೮೯-೩೯೨ 
೩೯೩-೪೦೫ 
೪0೦೬-೬೩೨ 
೬೩೩-೬೪೧ 
೬೩೭-೬೪೧ 
೬೪೨ 
೬೪೩-೬೪೫ 
೬೪೬-೬೬೯ 
೬೭೦-೬೭೫ 


ಹಕಕ: 
೬೭೯-೬೯೫ 
೬೯೬-೭೦೨ 
೭೦೩- ೭೧೨ 
೭೧೩-೭೧೪ 


p-'¢ 
ಮುನ್ನುಡಿ 


“ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ'?ಯ 
ಅಂಗವಾಗಿ ಬೆಳಕು ಕಾಣುತ್ತಲಿರುವ ಎಲ್ಲ ಶರಣರ ಎಲ್ಲ ವಚನಗಳ ೧೫ ಸಂಪುಟಗಳನ್ನು 
ಏಕಕಾಲಕ್ಕೆ ಕರ್ನಾಟಕದ ಜನತೆಯ ಕೈಗೆ ನೀಡಲು ತುಂಬ ಸಂತೋಷನವೆನಿಸುತ್ತದೆ. 


ಕನ್ನಡ ನಾಡಿನ ಪ್ರಥಮ ಪ್ರಜಾಸಾಹಿತ್ಯವಾದ ವಚನವಾಜ್ಯಯ ನಮ್ಮ ಪರಂಪರೆಯ 
ಅಪೂರ್ವ ಸಾಂಸ್ಕೃತಿಕ ಆಸ್ತಿಯಾಗಿದೆ. ಅನೇಕ ಜನ ವಿದ್ವಾಂಸರು, ಅನೇಕ ಸಂಸ್ಥೆಗಳು 
ಈ ಸಾಹಿತ್ಯವನ್ನು ಬೆಳಕಿಗೆ ತರಲು ಕಳೆದ ನೂರು ವರ್ಷಗಳಿಂದ ದುಡಿಯುತ್ತ 
ಬಂದುದು ಇದರ ವ್ಯಾಪಕತೆಯ ದ್ಯೋತಕವಾಗಿದೆ. ಹೀಗೆ ಪ್ರಕಟವಾಗಿದ್ದ ಮತ್ತು 
ಅಪ್ರಕಬಿತ ಸ್ಥಿತಿಯಲ್ಲಿದ್ದ ಈ ಸಾಹಿತ್ಯವನ್ನು ಸಮಗ್ರರೂಪದಲ್ಲಿ ವಚನ ಪರಿಭಾಷಾಕೋಶವೂ 
ಒಳಗೊಂಡಂತೆ ೧೫ ಸಂಪುಟಿಗಳ ಮೂಲಕ ಕರ್ನಾಟಕ ಸರ್ಕಾರ ಹೊರತರುತ್ತಿರುವುದು, 
ನಮ್ಮ ಸಾಹಿತ್ಯ ಪ್ರಕಟಣೆಯ ಇತಿಹಾಸದಲ್ಲಿ ಒಂದು ಗಣ್ಯ ಸಾಧನೆಯಂದೇ 
ಹೇಳಬೇಕು. ಈ ಪ್ರಜಾಸಾಹಿತ್ಯವನ್ನು ಪ್ರಜೆಗಳಿಗೆ ಮುಖ್ಟಿಸುವುದು ತನ್ನ ಕರ್ತವ್ಯವೆಂದು 
ಬಾವಿಸಿ, ಕರ್ನಾಟಿಕದ ಪ್ರಜಾಸರ್ಕಾರ ಈ ಕಲಸವನ್ನು ಪೂರೈಸಿದೆ. 


ವಚನಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಸುಮಾರು ೮೦೦ ವರ್ಷಗಳ ಇತಿಹಾಸವಿದೆ. 
ಈವರೆಗೆ ಬಸವಯುಗದ ಬರವಣಿಗೆಯನ್ನು ಹೊರತರಲು ವಿದ್ವಾಂಸರು ಹೆಚ್ಚು ಗಮನ 
ಕೊಹ್ಟಿದ್ದಾರೆ. ಈ ಯೋಜನೆ ಅದನ್ನೂ ಒಳೆಗೊಂಡು ಬಸವೋತ್ತರ ಯುಗದ 
ಮೇಲೆಯೂ ಒತ್ತುಕೊಟ್ಬುದು ವಿಶೇಷವೆನಿಸಿದೆ. ಇದರಿಂದಾಗಿ ಈ ಯೋಜನೆಗೆ ಒಂದು 
ಸಾಹಿತ್ಯ ಪ್ರಕಾರದ ಪ್ರಕಟಣೆ ಎಂಬ ಕೇರ್ತಿ ಸಲ್ಲುತ್ತದೆ. 


ವಚನವೆಂಬುದು ಚಳುವಳಿ ಸಾಹಿತ್ಯಪ್ರಕಾರವಾಗಿದೆ. ಆತ್ಮಕಲ್ಯಾಣದೊಂದಿಗೆ 
ಸಮಾಜಕಲ್ಯಾಣವನ್ನೂ ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ 
ಸಾಹಿತ್ಯವಿದು. ರಾಜಸತ್ತೆ, ಪುರೋಹಿತಸತ್ತೆ, ಪುರುಷಸತ್ತೆಗಳೆಂಬ ಪ್ರತಿಗಾಮಿ ಸತ್ತೆಗಳ 
ವಿರುದ್ಧ, ಕರ್ನಾಟಕದ ಎಲ್ಲ ಸಮಾಜದ ಜನರೂ ನಡೆಸಿದ ಹೋರಾಟದ ಉಪನಿಷ್ಪತ್ತಿಯಾದ 
ಈ ಸಾಹಿತ್ಯದಲ್ಲಿ ಜೀವಪರದ್ಧನಿಗಳು ದಟ್ಟವಾಗಿ ಕೇಳಿಸುತ್ತವೆ. ಪ್ರಾಚೀನ ಕರ್ನಾಟಕದ 
ಬೌದ್ದ ಕ ಶ್ರಮದ ವಿದ್ವಶ್‌ಜನಶಾಪ್ರತಿಭೆಯ ಸಾಹಿತ್ಯಕ್ಕೆಂತ ದೈಹಿಕ ಶ್ರಮದ ಜನಶಾ 
ಪ್ರತಿಭೆಯ ಸಾಹಿತ್ಯ ಹೇಗೆ ಭಿನ್ನವಾಗಿದೆಯೆಂಬುದನ್ನು ಕಾಣಬೇಕಾದರೆ ನಾವು 
ವಚನಸಾಹಿತ್ಯಕ್ಕೇ ಮೊರೆಹೊಗಬೇಕು. “ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ”' 


ಸಮಾಜದ ಎಲ್ಲ ವರ್ಗದ ಪುರುಷ ಮತ್ತು ಮಹಿಳೆಯರ ಸಂಕೀರ್ಣ ಧ್ವನಿಗಳು 
ಇದರಲ್ಲಿ ತುಂಬ ಕಲಾತ್ಮಕವಾಗಿ ಎರಕಗೊಂಡಿವೆ. ಹೀಗಾಗಿ ಸಮಗ್ರ ಕರ್ನಾಟಕದ 
ಪ್ರಾತಿನಿಧಿಕ ದೃನಿಯೆನಿಸಿದ ಈ ಸಾಹಿತ್ಯವನ್ನು ತನ್ನ ಕರ್ತವ್ಯದ ಬಾಗವೆಂದು ಕರ್ನಾಟಕ 
ಸರ್ಕಾರ ಪ್ರಕಟಿಸಿ, ಸುಲಭ ಬೆಲೆಯಲ್ಲಿ ಜನತೆಗೆ ನೀಡುತ್ತಿದೆ. 


ಈ ಯೋಜನೆಯ ನೇತೃತ್ವ ವಹಿಸಿ ದುಡಿದ ಡಾ. ಎಂ. ಎಂ. ಕಲಬುರ್ಗಿ ಅವರ 
ಶ್ರದ್ಧೆಯನ್ನು, ಸಂಪಾದಕ ಮಂಡಳಿಯ ಮಾರ್ಗದರ್ಶನವನ್ನು, ಸಂಪಾದಕರ ಶ್ರಮವನ್ನು 
ಸ್ಮರಿಸುತ್ತ ಕನ್ನಡ ಜನತೆಯ ಕೈಗೆ ಈ ಐತಿಹಾಸಿಕ ಪ್ರಕಟಣೆಗಳನ್ನು ಸಂತೋಷದಿಂದ 
ಅರ್ಪಿಸುತ್ತೇನೆ. 


ಜನವರಿ ೩೦, ೧೯೯೩ ಎಂ. ವೀರಪ್ಪ ಮೊಯಿಲಿ 
ಬೆಂಗಳೂರು ಮುಖ್ಯಮಂತ್ರಿಗಳು 


Ww 
ಪ್ರಕಾಶಕರ ಮಾತು 


ವಚನಸಾಹಿತ್ಯ, ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು. ಪ್ರಾಚೀನ 
ಕರ್ನಾಟಕದ ಜನಸಾಮಾನ್ಯರ ದೃನಿಯಾಗಿರುವ ಇದನ್ನು ಪ್ರಕಓಿಸುವುದು, ಪ್ರಸಾರ 
ಮಾಡುವುದು ಜನತಂತ್ರ ಸರಕಾರದ ಮುಖ್ಯಕರ್ತವ್ಯವಾಗಿದೆ. 


ಭಾರತದಲ್ಲಿ ಆತ್ಮೋದ್ಧಾರದ ಬಗ್ಗೆ ಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತ 
ಬಂದಿದ್ದರೂ ಸಮಾಜೋದ್ಧಾರದ ಬಗ್ಗೆ ಉಪೇಕ್ಷೆ ಬೆಳೆದು, ಅಲ್ಲಿ ಶೋಷಣೆ ವರ್ಧಿಸುತ್ತ 
ಬಂದುದು ನಮ್ಮ ಇತಿಹಾಸದ ಒಂದು ವಿಪರ್ಯಾಸವೇ ಸರಿ. ೧೨ನೆಯ ಶತಮಾನದಲ್ಲಿ 
ಉಲ್ಬಣಗೊಂಡಿದ್ದ ಈ ವಿಷಮ ಪರಿಸ್ಥಿತಿಯನ್ನು ನಾಶಗೊಳಿಸಿ, ಸಮಸ್ಸಿತಿಯನ್ನು 
ಸಮಾಜದಲ್ಲಿ ತರಲು ಹೋರಾಡಿದವರು, ಕಲ್ಯಾಣದ ಶರಣರು. ಈ ಕಾರ್ಯಕ್ಕಾಗಿ ಅವರು 
ಕೈಕೊಂಡ ಜನಪರ ಆಂದೋಲನ ನಮ್ಮ ದೇಶದ ಇತಿಹಾಸದಲ್ಲಿಯೇ ಒಂದು ವಿಶಿಷ್ಠ 
ಘಟನೆಯಾಗಿದೆ. 


ಭಾರತದಲ್ಲಿ ರಾಜಸತ್ತೆಯ ಸ್ಥಾಪನೆಗಾಗಿ ರಾಜರು, ಮತಸತ್ತೆಯ ಸ್ಥಾಪನೆಗಾಗಿ 
ಧರ್ಮಗಳು ಪರಸ್ಪರ ಸಂಘರ್ಷಕ್ಕಿಳಿದುದು ಸರ್ವಶ್ರುತ. ಆದರೆ ಸಾಮಾಜಿಕ ನ್ಯಾಯದ 
ಸ್ಥಾಪನೆಗಾಗಿ ಈ ರಾಜಸತ್ತೆ, ಮತಸತ್ತೆಗಳ ವಿರುದ್ಧ ಸಮಾಜದ ವಿವಿಧ ಸ್ವರಗಳ ಜನತೆ 
ಅದರಲ್ಲಿಯೂ ದೀನರು- ದಲಿತರು-ಮಹಿಳೆಯರು ಬೀದಿಗಿಳಿದು ನಡೆಸಿದ ಈ ಆಂದೋಲನ, 
ಇಪ್ಪತ್ತನೆಯ ಶತಮಾನವೂ ಆಶ್ಚರ್ಯಪಡುವ ಸಂಗತಿಯಾಗಿದೆ. 


ಅಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಂಕುರಿಸಿದ ಈ 
ಆಂದೋಲನ ಸಾಮಾಜಿಕ ಕ್ಷೇತ್ರವನ್ನೂ ಆವರಿಸಿದ ಕಾರಣ, ಇದನ್ನು “ಸಮಾಜೋಧಾರ್ಮಿಕ” 
ಆಂದೋಲನವೆಂದು ಗುರುತಿಸಲಾಗುತ್ತದೆ. ಸಮಾಜವೆನ್ನುವುದು ಸಂಕೀರ್ಣ ವ್ಯವಸ್ಥೆ. 
ಅದರ ಎಲ್ಲ ಸ್ತ ರಗಳನ್ನೂ ಎಲ್ಲ ಮಗ್ಗಲುಗಳನ್ನೂ ಬದಲಿಸಲು ಮಾಡಿದ 
ಪ್ರಯತ್ನವಾಗಿರುವುದರಿಂದ ಇದು ಒಂದು “ಸಮಗ್ರ ಆಂದೋಲನ””ವಾಗಿದೆ. ಈ 
ಆಂದೋಲನದ ನೇರ ದ್ಭನಿ, ವಚನಸಾಹಿತ್ಯ. 


ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನಿಂದಾಗಿ ವ್ಯಕ್ತಿಸ್ವಾತಂತ್ರ್ಯ ಪಡೆದ 
ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯಸ್ವಾತಂತ್ರ ದ ಫಲ, ಈ ಸಾಹಿತ್ಯ. ಹೀಗಾಗಿ 
ಇಲ್ಲಿ ಆತ್ಮವಿಮರ್ಶೆಯಷ್ನೇ ವಿಪುಲವಾಗಿ ಸಮಾಜವಿಮರ್ಶೆಯನ್ನೂ ಕಾಣಬಹುದಾಗಿದೆ. 


ಅದರಲ್ಲಿಯೂ ವರ್ಣಭೇದ ನಿರಾಕರಣೆ, ವರ್ಗಭೇದ ನಿರಾಕರಣೆ ಲಿಂಗಭೇದ ನಿರಾಕರಣಗಳಂಥ 
ವಿಚಾರಗಳು ಸ್ಫೋಟಿಣೂಂಡುದು ಲಕ್ಷಿಸತಕ್ಕ ಸಂಗತಿಯಾಗಿದೆ. ಇಲ್ಲಿ ಪುರುಷರಷ್ಟೇ 
ಪ್ರಧಾನವಾಗಿ ಮಹಿಳೆಯರೂ ಕುಲಜರಷ್ಟೇ ಪ್ರಧಾನವಾಗಿ ಅಂಶ್ಯಜರೂ ಪ್ರಭುಗಳಷ್ಟೇ 
ಪ್ರಧಾನವಾಗಿ ಪ್ರಜೆಗಳೂ ಬಾಳಿದುದು, ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ 
ಏಕೈಕ ಉದಾಹರಣೆಯಾಗಿದೆ. ಇಂಥ ವಿಚಾರಶೀಲರ, ಇವರ ತತ್ವ-ಸಾಹಿತ್ಯಗಳ 
ಉತ್ತರಾಧಿಕಾರಿಗಳಾದುದು ನಮ್ಮ ಭಾಗ್ಯ; ಇವರ ಸಾಹಿತ್ಯಸಂಪತ್ತನ್ನು ರೆಕ್ಸೆಸುವುದು, 
ಪ್ರಸಾರ ಮಾಡುವುದು ನಮ್ಮ ಕರ್ತವ್ಯ. ಈ ಕರ್ತವ್ಯದ ಬಾಗವಾಗಿ “ಸಮಗ್ರ ವಚನ 
ಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ'ಯನ್ನು ಕರ್ನಾಟಿಕ ಸರಕಾರ 
ಕೈಗೆತ್ತಿಕೊಂಡಿತು. 


ಈ ವರೆಗೆ ವಚನಸಾಹಿತ್ಯ ಬಿಡಿಬಿಡಿಯಾಗಿ ಭಾಗಶಃ ಪ್ರಕಟವಾಗಿದ್ದಿತು, ಕೆಲವು 
ಭಾಗ ಅಪ್ರಕಟಿತ ಸ್ಥಿತಿಯಲ್ಲಿ ಉಳಿದಿದ್ದಿತು. ಇದೆಲ್ಲವನ್ನು ಕ್ರೋಡೀಕರಿಸಿ, ಪರಿಷ್ಕರಿಸಿ 
ಪ್ರಕಟಿಸುವುದು ಶ್ರಮದ ಕೆಲಸ. ಡಾ. ಎಂ. ಎ೦. ಕಲಬುರ್ಗಿಯವರ ಸಂಪಾದಕತ್ವದಲ್ಲಿ, 
ಅನೇಕ ಜನ ವಿದ್ಧಾಂಸರ ಮತ್ತು ಸಂಪಾದಕ ಮಂಡಳಿಯ ಸದಸ್ಯರ ಸಂಯುಕ್ತ 
ಪರಿಶ್ರಮದಿಂದ ಈ ಬೃಹತ್‌ ಯೋಜನೆ ಪೂರ್ತಿಗೂಂಡುದು ಸಂತೋಷದ ಸಂಗತಿ. 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಆಶ್ರಯದಲ್ಲಿ ಅಸ್ತಿತ್ವಕ್ಕೆ ಬಂದು, 
ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಂಡ ಈ ಐತಿಹಾಸಿಕ ಯೋಜನೆಗಾಗಿ ಸಂಬಂಧಪಟ್ಟಿ 
ಎಲ್ಲ ವಿದ್ವಾಂಸರನ್ನು ಅಭಿನಂದಿಸುತ್ತ, ಕನ್ನಡ ಜನತೆಗೆ ಈ ಸಂಪುಟಗಳನ್ನು 
ಅರ್ಪಿಸುತ್ತೇವೆ. 


ಪಿ. ಎಸ್‌. ಎ. ರಾವ್‌ 
"ಕಮಿಷನರ್‌ 


ಸಂಪಾದಕೀಯ 
W 


ಡಾ. ಎ೦. ಎ೦. ಕಲಬುರ್ಗಿ 


ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವಘಟನೆ, 
ವಚನಗಳ ಸೃಷ್ಟಿ ಒಂದು ಅನನ್ಯಪ್ರಯೋಗ. ಸಮಾಜದ ಎಲ್ಲ ವರ್ಗ, ಎಲ್ಲ ವರ್ಣಗಳ 
ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಕೊಂಡಿದ್ದ ವ್ಯಕ್ತಿಕಲ್ಯಾಣ ಮತ್ತು 
ಸಮಾಜಕಲ್ಯಾಣ ಚಳುವಳಿಯ ಸೃಷ್ಠಿಯೆನಿಸಿದ ಈ ವಚನಗಳು, ಜಾಗತಿಕ ಸಾಹಿತ್ಯದ 
ಮಹತ್ವಪೂರ್ಣ ಭಾಗವೆನಿಸಿವೆ. 

*ವಚನ' ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯಪ್ರಕಾರವೆಂದು ಅರ್ಥವಲ್ಲ; ಪ್ರತಿಜ್ಞೆ, 
ಆತ್ಮಸಾಕ್ಸಿಯ ಮಾತು ಎಂದು ಅರ್ಥ. ನಡೆ ಹೇಗೇ ಇರಲಿ, ನುಡಿ ಮಾತ್ರ 
ಕಲಾತ್ಮಕವಾಗಿದ್ದುದು "ರಚನೆ'ಯಾದರೆ, ನಡೆದಂತೆ ನುಡಿದ ಆತ್ಮಸಾಕ್ಸೆಯ ವಾಣಿ 
"ವಚನ'ವೆನಿಸುತ್ತದೆ. 


ವಚನಗಳು ಆಚಾರ್ಯರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ಆಚಾರ್ಯರು 
ಜೇವಿಸಿರುವಾಗಲೇ ತಮ್ಮ ವಿಚಾರಗಳನ್ನು ಬರೆದು, ಅವುಗಳಿಗೆ ಸಂವಿಧಾನಾತ್ಮಕ 
ಮುದ್ರೆ ಒತ್ತುತ್ತಾರೆ. ಅನುಭಾವಿಗಳು ಮಾತ್ರ ತಮ್ಮ ಚಿಂತನೆಯನ್ನು ಹೃದಯದಿಂದ 
ಹೃದಯಕ್ಕೆ ಮುಟ್ಳುವಂತೆ ಬಿಡಿಮಾತುಗಳ ಮೂಲಕ ಹೇಳುತ್ತಾರೆ. ಬಿಡಿಮುತ್ತುಗಳಂತೆ 
ಸೂರೆಯಾದ ಅವುಗಳನ್ನು ಸಂಗ್ರಹಿಸುವ, ಸಂಕಲಿಸುವ, ಸಂಪಾದಿಸುವ ಕೆಲಸವನ್ನು 
ಉತ್ತರಕಾಲೀನ ಅನುಯಾಯಿಗಳು ಮಾಡುತ್ತಾರೆ. ಏಸುವಿನ ವಾಣಿಯಾದ ಬೈಬಲ್‌, 
ಮಹಮ್ಮದನ ಉಪದೇಶವಾದ ಕುರಾನ್‌, ಬುದ್ಧನ ಬೋಧೆಯಾದ ತ್ರಿಪಿಟಕ, ಶರಣರ 
ಸಂದೇಶವಾದ ವಚನಕೃತಿಗಳು ಈ ಬಗೆಯ ಉತ್ತರಕಾಲೀನ ಸಂಕಲನಗಳಾಗಿವೆ. 


ಮೂಲತಃ ವಚನನಿಧಿ ಜನರಿಂದ, ಜನರಿಗಾಗಿ ಹುಟ್ಟ ಜನರ ಮಧ್ಯದಲ್ಲಿ ಬಾಳಿದ 
ಸಾಹಿತ್ಯವಾಗಿದೆ. ಹೀಗಾಗಿ ಹನ್ನೆರಡರಿಂದ ಹದಿನೈದನೆಯ ಶತಮಾನಕ್ಕೆ ಬರುವಷ್ಠದಲ್ಲಿ 
ಅದಕ್ಕೆ ವಿಪುಲ ಭಿನ್ನಪಾಠಗಳು ಹುಕ್ಕಿಕೊಂಡವು. ಆಮೇಲೆ ಸಂಕಲನ-ಸಂಪಾದನ 
ಕಾರ್ಯದಿಂದಾಗಿ ಕೆಲವೊಮ್ಮೆ ಪ್ರಕ್ಸಿಪ್ತ ವಚನಗಳೂ ತಲೆಯೆತ್ತಿದವು. ಈ ಗೊಂದಲ 
ಕಾರಣವಾಗಿ ಕಫಿಸಾಹಿತ್ಯಕ್ಕಿಂತ ವಚನಸಾಹಿತ್ಯದ ಸಂಪಾದನಕಾರ್ಯ ತುಂಬ 
ಜಬಿಲಸ್ವರೂಪದ್ದಾಗಿದೆ. 


ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಟನಕಾರ್ಯವನ್ನು ಮೊದಲು ಕೈಗೆತ್ತಿಕೊಂಡವರು, 
ಕ್ರೈಸ್ತ ಪಾದ್ರಿಗಳು. ಜೈನ ಪುರಾಣ-ಕಾವ್ಯಗಳನ್ನು, ವೃದಿಕ ಪುರಾಣ- ಕೀರ್ತನೆಗಳನ್ನು, 
ವೀರಶೈವ ಶಾಸ್ತ್ರ ಪುರಾಣಗಳನ್ನು ಪ್ರಕಟಿಸಿದ ಇವರು ವಚನಸಾಹಿತ್ಯವನ್ನು ಮಾತ್ರ 
ತಪ್ಪಿಯೂ ಪ್ರಕಟಿಸಲಿಲ್ಲ. ದೇಶೀ ವಿದ್ವಾಂಸರೇ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಯಿತು. 


ಈ ದಿಸೆಯಲ್ಲಿ ಮೊದಲು ಪ್ರಕಟವಾದ ಕೃತಿ (೧೮೮೩) "ಅಪ್ರಮಾಣ ಕೂಡಲ 
ಸಂಗಮದೇವಾ' ಮುದ್ರಿಕೆಯ ವಚನಗಳನ್ನೊಳಗೊಂಡ “ಶಿಖಾರತ್ನಪ್ರಕಾಶ”'. ಆಮೇಲೆ 
ಒಂದು ಮೈಲಿಗಲ್ಲಿ ನಂತೆ ಪ್ರಕಟವಾದ ವಚನಕೃತಿ, ಬಸವಣ್ಣ ನವರ ಪಟ್‌ಸ್ಪಲವಚನ 
ಸಂಪುಟ. ಅದು ಬೆಳಕು ಕಂಡುದು ೧೮೮೯ರಲ್ಲಿ k ಅಲ್ಲಿ ೦ದ ಸರಿಯಾಗಿ ಒಂದು ಶತಮಾನ 
ಮುಗಿಯುವಷ್ಠರಲ್ಲಿ ಅಂದರೆ ೧೯೮೮ರಲ್ಲಿ ಈ "ಸಮಗ್ರ ಪಚನಸಾಹಿತ್ಯದ ಜನೆಪ್ರಿಯ 
ಆವೃತ್ತಿ ಪ್ರಕಟನ ಯೋಜನೆ” ಅಸ್ತಿಶ್ವಕ್ಕ ಬಂದುದು ಒಂದು ಯೋಗಾಯೋಗವಾಗಿದೆ; 
ವಚನಸಾಹಿತ್ಯದ ಪ್ರಕಟನಚರಿತ್ರೆಯ ಶಶಮಾನಸ್ಮರಣೆಯಾಗಿದೆ. 

ವಚನಸಾಹಿತ್ಯ ಪ್ರಕಟನೆಯ ಪ್ರಥಮ ವ್ಯಾಪಕ ಪ್ರಯತ್ನವೊಂದು ವಿಜಾಪುರದ 
ಶಿವಾನುಭವ ಗ್ರಂಥಮಾಲೆಯ ಮೂಲಕ ಡಾ. ಫ. ಗು. ಹಳಕಟ್ಟಿ ಅವರಿಂದ ಜರುಗಿತು. 
ಆಮೇಲೆ ಮತ್ತೊಂದು ಯೋಜನಾಬದ್ಧ ಪ್ರಯತ್ನವು ಧಾರವಾಡದ ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಆಶ್ರಯದಲ್ಲಿ ಡಾ. ಆರ್‌. ಸಿ. ಹಿರೇಮಠ 
ಅವರಿಂದ ನಡೆಯಿತು. ಇತ್ತೀಚೆಗೆ ಗದುಗಿನ ತೋಂಟಿದಾರ್ಯಮಠದ ವೀರಶೈವ 
ಅಧ್ಯಯನ ಸಂಸ್ಥೆ ಯು ಒಂದು ಕ್ರಮಬದ್ಧ ಯೋಜನೆಯ ಮೂಲಕ ಈ ಕೆಲಸವನ್ನು 
ಮುಂದುವರಿಸಿ, ಮುಗಿಸುವ ಹಂತದಲ್ಲಿದೆ. ವಚನಸಾಹಿತ್ಯದ ಪ್ರಕಟನಕಾರ್ಯ ಹೀಗೆ 
ವಿಜಾಪುರದಲ್ಲಿ ಪ್ರಾರಂಭವಾಗಿ, ಧಾರವಾಡದಲ್ಲಿ ಬೆಳೆದು, ಗದುಗಿನಲ್ಲಿ ಒಂದು 
ನಿಲುಗಡೆಗೆ ಬರುತ್ತಿದ್ದಂತೆಯೇ ಈಗ ನಾಲ್ಕನೆಯ ಫಘಲ್ಟಿದಲ್ಲಿ "ಸಮಗ್ರ ವಚನಸಾಹಿತ್ಯದ 
ಜನಪ್ರಿಯ ಅವೃತ್ತಿ ಪ್ರಕಟನ ಯೋಜನೆ'ಯ ಹೆಸರಿನಲ್ಲಿ, ಕರ್ನಾಟಕ ಸರಕಾರದ 
ಮೂಲಕ ಹದಿನೈದು ಸಂಪುಟಗಳು (ವಚನ ಪರಿಭಾಷಾಕೋಶ ಸೇರಿ) ಪ್ರಕಟಿವಾಗುತ್ತಲಿವೆ. 
ಸುಮಾರು ೧೧೦ ಜನ ಪ್ರಕ್ಸಿಪ್ತ ವಚನಕಾರರನ್ನೂ ಪ್ರಕ್ಸಿಪ್ರವಾಗಿರಬಹುದಾದ ಅನೇಕ 
ವಚನಗಳನ್ನೂ ಕೈಬಿಟ್ಟು ಸಂಯೋಜಿಸಲಾದ ಈ ಹದಿನೈದು ಸಂಪುಟಗಳ ಒಟ್ಬು ಪುಟ 
ಸುಮಾರು ಹತ್ತು ಸಾವಿರ ಒಟ್ಟು ವಚನ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ. 
ವಚನಸಾಹಿತ್ಯವನ್ನು ಒಮ್ಮೆ ಸಮಗ್ರವಾಗಿ ಹೊರತಂದ ಪ್ರಥಮ ಮಹತ್ವಾಕಾಂಕ್ಷೆಯ 
EN ಈ ಸಾಹಿತ್ಯದ ಗಡಿಗೆರೆಗಳನ್ನು, ಸಂಖ್ಯಾಬಾಹಯಳ್ಯವನ್ನು 
ವ್ಯವಸ್ಥೆ ಗೊಳಿಸಿಕೊಟ್ಬು ವಿದ್ವಾಂಸರ ಅಧ್ಯಯನದ ಮುಂದುವರಿಕೆಗೆ ಒಂದು ನಿರ್ದಿಷ್ಟ 
ಚೌಕಟ್ಟನ್ನು ಒದಗಿಸಿದ ಹಿರಿಮೆ ಈ ಪ್ರಯತ್ನಕ್ಕೆ ಸಲ್ಲುತ್ತದೆ. 

ಈ ಯೋಜನೆಯ ಅಂಗವಾಗಿ ಬಸವಣ್ಣನವರ ವಚನ, ಪ್ರಭುದೇವರ ವಚನ, 
ಚೆನ್ನಬಸವಣ್ಣನವರ ವಚನ, ಸಿದ್ದರಾಮೇಶ್ವರ ವಚನ, ಶಿವಶರಣೆಯರ ವಚನ-ಹೀಗೆ 
ಐದು ಸಂಪುಟಗಳು, ಬಸವ ಸಮಕಾಲೀನ ಮಿಕ್ಕ ಶರಣರ ವಚನಗಳ ನಾಲ್ಕು 
ಸಂಪುಟಗಳು, ಬಸವೋತ್ತರ ಕಾಲೀನ ಶರಣರ ವಚನಗಳ ಐದು ಸಂಪುಟಗಳು ಮತ್ತು 
ಒಂದು ವಚನ ಪರಿಭಾಷಾಕೋಶ - ಹೀಗೆ ಹದಿನೈದು ಸಂಪುಟಗಳು ಬೆಳಕು 
ಕಾಣುತ್ತಲಿವೆ. ಇವುಗಳಲ್ಲಿ ಮೊದಲಿನ ಐದು ಸಂಪುಟಗಳು ಈಗಾಗಲೇ ಕರ್ನಾಟಕ 
ವಿಶ್ವವಿದ್ಯಾಲಯದ ಮೂಲಕ ಪ್ರಕಟವಾಗಿದ್ದು, ಆ ಬಳಿಕ ಲಭ್ಯವಾದ ಹೊಸ 


ವಚನಗಳನ್ನು ಸೇರಿಸಿ, ಅವುಗಳಿಗೆ ಸಮಗ್ರರೂಪ ಕೂಟ್ಬಿದ್ದೇವೆ ಮತ್ತು ಪರಿಷ್ಠ ರಿಸಿದ್ದೆ ವೆ. 
ಬಸವ ಸಮಕಾಲೀನ ಮಿಕ್ಕ ಶರಣರ ನಾಲ್ಕು ಸಂಪುಟಗಳ ಕೆಲಸ ಈವರೆಗೆ 
ಸಮರ್ಪಕವಾಗಿ ನಡದಿರಲಿಲ್ಲ. ಬಸವೋತ್ತರ ಕಾಲೀನ ಶರಣರ ಕೊನೆಯ ಐದು 
ಸಂಪುಟಗಳ ಕೆಲಸವೂ ಅಲಕ್ಷಿಸಲ್ಪಪ್ಟಿದ್ದಿತು. ಈ ಎಲ್ಲ ಕೂರತೆಗಳನ್ನು ತುಂಬಿಕೊಡುವ 
ಒಂದು ಪರಿಪೂರ್ಣ ಯೋಜನೆ ಇದಾಗಿದೆ. ಮೊದಲಬಾರಿಗೆ ೧೯ನೆಯ ಶತಮಾನದ 
ವರೆಗಿನ ಎಲ್ಲ ಶರಣರ ಎಲ್ಲ ವಚನಗಳನ್ನು ಒಂದೆಡೆ ಸಂಗ್ರಹಿಸಿ, ಒಂದು ಕ್ರಮಕ್ಕೆ 
ಅಳವಡಿಸಿ, ಸಂಪುಟ ಶ್ರೇಣಿಯಲ್ಲಿ ಹೊರತಂದ ದೊಡ್ಡ ಪ್ರಯತ್ನ ಇಲ್ಲಿದೆ. 


ವಚನಸಾಹಿತ್ಯದ ಪರಿಷ್ಠರಣಕಾರ್ಯ ತುಂಬ ಜಟಿಲವಾದುದು. ೧. ಎಲ್ಲ ಶರಣರ 
ಎಲ್ಲ ಪ್ರಾಚೀನ ಆಕರಗಳಿಂದ ಸಂಗ್ರಹಿಸುವುದು, ೨. ಪ್ರಕ್ಸಿಪ್ತವಾಗಿರಬಹುದಾದ 
ವಚನಕಾರರನು, ವಚನಗಳನ್ನು "ಕೈಬಿಡುವುದು, ೩. ನಿಜವಚನಗಳ ಪಾಠವನ್ನು 
ಪರಿಷ್ಕ್ಠರಿಸುವುದು- ಇದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಉದ್ದೇಶ ಸಾಧನೆಗಾಗಿ 
ಎಲ್ಲ ಪ್ರಾಚೀನ ಆಕರಗಳಿಂದ ಅಂದರೆ ೧೦೮ ಆಕರಗಳಿಂದ ವಚನಗಳನ್ನು ಸಂಗ್ರಹಿಸಿ, 
ಪ್ರತಿಯೊಂದು ವಚನದ ಕೆಳಗ ಅದರ ಎಲ್ಲ ಆಕರಗಳನ್ನು ನಮೂದಿಸಿದ “ವಚನ 
ಬ್ಯಾಂಕ'ನ್ನು ಅಸ್ತಿತ್ವಕ್ಕೆ ತರಲಾಯಿತು. ಒಂದು ವಚನಕ್ಕೆ ಇರುವ ವಿವಿಧ ಪಾಠಾಂತರ, 
ರೂಪಾಂತರಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು, ಮುದ್ರಿಕೆಯ ವ್ಯತ್ಯಾಸವನ್ನು 
ಗಮನಿಸಲು, ಒಬ್ಬ ವಚನಕಾರನ ಒಟ್ಟು ವಚನಗಳ ಸಂಖ್ಯೆಯನ್ನು ನಿರ್ಧರಿಸಲು, 
ಕೊನೆಯದಾಗಿ ವಚನದ ನಿಜಪಾಠವನ್ನು ನಿರ್ಣಯಿಸಲು ಈ ಬ್ಯಾಂಕ್‌ ತುಂಬ 
ನೆರವಾಯಿತು. 


ಇವು ಜನಪ್ರಿಯ ಆವೃತ್ತಿ ಗಳಾಗಿರುವುದರಿಂದ ಲಭ್ಯವಿರುವ ಪಾಠಾಂತರಗಳಲ್ಲಿ 
ಯೋಗ್ಯವಾದುದನ್ನು ಸ್ವೀಕರಿಸಿ, ಅನ್ಯಪಾಠಗಳನ್ನು ಅಡಿಯಲ್ಲಿ ನಮೂದಿಸದೆ ಕೈಬಿಹ್ಟಿದ್ದೆ €ವೆ. 
ಜನಸಾಮಾನ್ಯರ ಅನುಕೂಲತೆಗಾಗಿ ಶಕಟಿರೇಫೆಗೆ ಬದಲು ರೇಫೆ ಇಟ್ಟುಕೊಂಡಿದ್ದೆ ಅವೆ. 
ಅಭ್ಯಾಸಿಗಳ ಉಪಯೋಗ ದೃಷ್ಠಿಯಿಂದ ಕಠಿಣ ಪದಕೋಶ, ಅಕಾರಾದಿ, ಆಕರಸೂಚೆಗಳನ್ನು 
ಅನುಬಂಧದಲ್ಲಿ ಕೊಡಲಾಗಿದೆ. ಹೆಚ್ಚಿನದಾಗಿ ಪಾರಿಭಾಷಿಕ ಪದಗಳ ಒಂದು ಸ್ವತಂತ್ರ 
ಕೋಶವನ್ನೇ ಪ್ರಕಬಿಸಿದ್ದೆ €ವೆ. ಒಪ್ಬಿನಲ್ಲಿ ಇವು ಜನಪ್ರಿಯ ಆವೃತ್ತಿ ಗಳಾದರೂ ವಿದ್ವಜ್ಞ ನಪ್ರಿಯ 
ಆವೃತ್ತಿಗಳೂ ಆಗಬೇಕೆಂಬ ಆದರ್ಶದಲ್ಲಿ ಈ ಸಂಪುಟಗಳನ್ನು ರೂಪಿಸಲು ಪ್ರಯತ್ನಿಸಿದ್ದೆ ವೆ. 

ಕೃತಜ್ಞ ತೆ 

ವಿಶ್ವವಿದ್ಯಾಲಯದಂಥ ಶಿಕ್ಷಣ ಸಂಸ್ಥೆಗಳು, ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯಂಥ 
ಸಾರ್ವಜನಿಕ ಸಂಸ್ಥೆಗಳು, ವೀರಶೈವ ಮಠಗಳಂಥ ಧಾರ್ಮಿಕ ಸಂಸ್ಥೆ ಗಳು, ಹಾ. ಫ.ಗು. 
ಹಳಕಪ್ಪಿಯವರಂಥ ವಿದ್ವಾಂಸ ವ್ಯಕ್ತಿ ಗಳು ನಿರಂತರ ದುಡಿದರೂ ವಚನಸಾಹಿತ್ಯ ಪೂರ್ಣ 
ಪ್ರಮಾಣದಲ್ಲಿ ಪ್ರಕಟವಾಗಲು ಒಂದುನೂರು ವರ್ಷ ಹಿಡಿದುದು ಅದರ ಗಾತ್ರಬಾಹಳ್ಯಕ್ಕೆ 
ಸಾಕ್ಸಿಯಾಗಿದೆ. ನೂರುವರ್ಷ ದುಡಿದು, ವಿಪುಲ ಸಾಮಗ್ರಿಯನ್ನು ಪ್ರಕಟಿಸಿದ ಈ ಎಲ್ಲ 
ವ್ಯಕ್ತಿ -ಸಂಸ್ಥೆ ಗಳಿಗೆ ನಮ್ಮ ಕೃತಜ್ಞ ಶಾಪೂರ್ವಕ ವಂದನೆಗಳು ಸಲ್ಲು ತ್ತವೆ. 


ಈ ಯೋಜನೆಯ ಕಾರ್ಯಾಲಯ ಆನ್ವತ್ವಕ್ಕೆ ಬ೦ದು ಕೆಲಸ ಪ್ರಾರಂಭವಾದದ್ದು ೧೫ 
ಅಕ್ಕೋಬರ ೧೯೮೮ರಂದು. ಹಸ್ತಪ್ರತಿಗಳು ಅಚ್ಚಿಗೆ ಯೋದದ್ದು ೧೬ ಮಾರ್ಚ 
೧೯೯೦ರಂದು. ಹೀಗೆ ಮೊದಲೇ ಯೋಜಿಸಿದಂತ ಎರಡು ವರ್ಷಗಳ ನಿರ್ದಿಷ್ಟ 
ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲಿಯೂ 
ಈ ಯೋಜನೆ ಸಕ್ರಮಖಾಗಿ ಮುನ್ನಡೆಯುವುದಕ್ಕಾ ನಿ "ಸಂಪಾದಕ ಮಂಡಳಿ'ಯ 
ಸದಸ್ಯರಾದ ಡಾ. ಎಂ. ಚಿದಾನಂದಮೂರ್ತಿ, ಡಾ. ಸಿ. ಪಿ. ಕೃಷ್ಣಕುಮಾರ, ಡಾ. ಎಸ್‌. 
ವಿದ್ಯಾಶಂಕರ, ಶ್ರೀ ಎಸ್‌. ಶಿವಣ್ಣ ಅವರು ಉದ್ದಕ್ಕೂ ಬೆಲೆಯುಳ್ಳ ಸಲಹೆ- 
ಮಾರ್ಗದರ್ಶನ ನೀಡಿದ್ದಾರೆ. ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ ಅವರು ಆರಂಭದ ಕೆಲವು 
ತಿಂಗಳು ಸಂಪಾದಕ ಮಂಡಳಿಯ ಸದಸ್ಯರಾಗಿ, ವಿಶ್ವಾಸದಿಂದ ನೆರವಾಗಿದ್ದಾರೆ. 
ಸಂಪಾದಕ ಮಿತ್ರರಾದ ಡಾ. ಬಿ. ಫ್ರಿ. ಮಲ್ಲಾಪುರ ಡಾ. ಎಸ್‌. ವಿದ್ಯಾಶಂಕರ, 
ಡಾ.'ಪ್ರಿ. ಬಿ. ರಾಜೂರ, ಡಾ. ಬಿ.ಆರ್‌. ಹಿರೇಮಠ, ಶ್ರೀ ಎಸ್‌. ಶಿವಣ್ಣ ತುಂಬ ಶ್ರಮ- 
ಶ್ರದ್ಧೆಗಳಿಂದ ಸಂಪಾದನೆ ಕಲಸ ಪೂರೈಸಿದ್ದಾರೆ. ಸಹಾಯಕ ಸಂಶೋಧಕರಾದ ಶ್ರೀಮತಿ 
ವಿಜಯಶ್ರೀ ಹಿರೇಮಠ, : ಶ್ರೀ ವಾಯ್‌. ಎಂ. ಯಾಕೊಳ್ಳಿ, ಶ್ರೀ ಬಿ. ಪ್ರಿ. ಕೋರಿ ಅವರು 
ದಣಿವನ್ನು ಲೆಕ್ಕಿಸದ ದುಡಿದಿದ್ದಾರೆ. ಇವರೆಲ್ಲರಿಗೆ ನಾವು ಕೃತಜ್ಞರಾಗಿದ್ದೇವೆ. 

ಆ ಯೋಜನೆಯನ್ನು ಅನುದಾನ ಮಾಡಿದ ಕರ್ನಾಟಕ ಸರಕಾರದ ಔದಾರ್ಯಕ್ಕೆ 
ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ. ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ 
ಶ್ರೀ ರಾಮಕೃಷ್ಣ ಹೆಗಡೆ, ಶ್ರೀ ಎಸ್‌. ಆರ್‌. ಬೊಮ್ಮಾಯಿ, ಶ್ರೀ ವೀರೇಂದ್ರ ಪಾಟೀಲ, 
ಶ್ರೀ ಎಸ್‌. ಬಂಗಾರಪ್ಪ ಅವರಿಗೂ ಸಾಹಿತಿಗಳೂ ಸಾಹಿತ್ಯ-ಸಂಸ್ಕ ತಿಗಳ ಗಾಢ 
ಆಸಕ್ಷರೂ ಆಗಿರುವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಂ. ವೀರಪ್ಪ ಮೊಯಿಲಿ 
ಅವರಿಗೂ ಯಣಿಯಾಗಿದ್ದೇವೆ. | 


ಈ ಯೋಜನೆ ಅಸ್ತಿತ್ವಕ್ಕೆ ಬರುವಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿದ್ದ ಶ್ರೀ ಎಂ. ಫಿ. ಪ್ರಕಾಶ ಅವರು. ಸಾಹಿತ್ಯ- 
ಸಂಸ್ಕೃತಿಗಳ ಬಗ್ಗೆ ಅನನ್ಯ ಬ್ರೀತಿ-ಗೌೌರವ ಬೆಳೆಸಿಕೊಂಡಿರುವ ಶ್ರೀಯುತರಿಗೆ ನಾವು 
ಕೃತಜ್ಞರಾಗಿಬ್ದೀವೆ. ಆಮೇಲೆ ಈ ಇಲಾಖೆಗೆ ಸಚಿವರಾಗಿ ಬಂದ ಶ್ರೀ ಎಂ. ವೀರಪ್ಪ 
ಮೊಯಿಲಿ, ಶ್ರೀ ಕೆ. ಎಚ್‌. ರಂಗನಾಥ, ಶ್ರೀ ಎಸ್‌. ರಮೇಶ್‌, ಇಂದಿನ ಸಚೆವರಾದ 
ಮಾನ್ಯ ಶ್ರೀ ಎಚ್‌. ವಿಶ್ವನಾಥ್‌ ಅವರಿಗೆ ನಮ್ಮ ಗೌರವಗಳು ಸಲ್ಲುತ್ತವೆ. 

ಈ ಪ್ರಸಂಗದಲ್ಲಿ ಆತ್ಮೀಯ ಆಡಳಿತ ನಿರ್ದೇಶನ ಮಾಡಿದ ಕನ್ನಡ ಮತ್ತು 
ಸಂಸ್ಕೃತಿ ನಿರ್ದೇಶನಾಲಯದ ಅಂದಿನ ನಿರ್ದೇಶಕರಾಗಿದ್ದ ಶ್ರೀ ಐ. ಎಂ. 
ವಿಠ್ನ್ಲಲಮೂರ್ತಿ, ಶ್ರೀ ಬಿ. ಪಾರ್ಥಸಾರಥಿ, ಕಮಿಷನರ್‌ ಡಾ. ಪಿ. ಎಸ್‌. ರಾಮಾನುಜಂ, 
ಇಂದಿನ ಕಮಿಷನರ್‌ರಾದ ಶ್ರೀ ಫಿ. ಎಸ್‌. ವಿ. ರಾವ್‌ ಅವರನ್ನೂ ಅಧಿಕ 
ನಿರ್ದೇಶಕರಾದ ಶ್ರೀ ಕೆ, ದೇವರಸಯ್ಯ, ಉಪನಿರ್ದೇಶಕರಾದ ಶ್ರೀ ಕಾ. ಶ. ಚಿಕ್ಕಣ್ಣ 
ಅವರನ್ನೂ ನೆನೆಯುವುದು ಪ್ರೀತಿಯ ವಿಷಯವಾಗಿದೆ. 


ಇಂಥ ಒಂದು ಬೃಹತ್‌ ಯೋಜನೆಗೆ ಕಾರ್ಯಾಲಯಪೊಂದು ಅತ್ಯವಶ್ಯ. ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಫೀಠದಲ್ಲಿ ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ 
ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾ. ಜಿ. ಕೆ. ನಾರಾಯಣರೆಡ್ಡಿ, ಇಂದಿನ ಕುಲಪತಿ 
ಡಾ. ಎಸ್‌. ರಾಮೇಗೌಡ ಅವರ ಔದಾರ್ಯವನ್ನು, ಪೀಠದ ಮುಖ್ಯಸ್ಥ ರ ಸಹಕಾರವನ್ನು 
ಕೃತಜ್ಞ ತೆಯಿಂದ ನೆನೆಯುತ್ತೇವೆ. 


ಇದು ಒಂದು ದೊಡ್ಡ ಯೋಜನೆ. ಇದರ ಸಂಪಾದನೆಯ ಸಮಸ್ಯೆಗಳೂ 
ದೊಡ್ಡವು. ಪಾಠಾಂತರ, ರೂಪಾಂತರ, ಪ್ರ್ನಿಪ್ತತೆ ಇತ್ಯಾದಿಗಳ ದಾಳಿಗೆ ಗುರಿಯಾಗುತ್ತ 
ಬಂದ ವ್ಯಾಪಕ ಪ್ರಮಾಣದ ಈ ಸಾಹಿತ್ಯವನ್ನು ಒಂದೆಡೆ ಸಂಗ್ರಹಿಸುವುದು, 
ಪುನರುಕ್ತಿಗಳನ್ನು ಗುರುತಿಸುವುದು, ಮುದ್ರಿಕೆ ಪಲ್ಲಟಗಳನ್ನು ಸರಿಪಡಿಸುವುದು, 
ಪ್ರಕ್ನಿಪ್ತಗಳನ್ನು ದೂರೀಕರಿಸುವುದು, ಕೊನೆಯದಾಗಿ ವಚನಗಳನ್ನು ಶುದ್ಧೀಕರಿಸುವುದು- 
ಎಂಥವರನ್ನೂ ದೈರ್ಯಗೆಡಿಸುವ ಕಲಸ. ಹೀಗಿದ್ದೂ ವಚನಸಾಹಿತ್ಯದ ಮೇಲಿನ ಗೌರವ, 
ಕೆಲಸದ ಮೇಲಿನ ಪ್ರೀತಿಗಳು ನಮ್ಮಿಂದ ಈ ಕಾರ್ಯ ಮಾಡಿಸಿವೆ. ನಮ್ಮ ಶಕ್ತಿಗೆ ಮೀರಿ 
ಉಳಿದಿರಬಹುದಾದ ದೋಷಗಳನ್ನು ಮನ್ನಿಸಬೇಕೆಂದು ಕೋರುತ್ತ, ಎರಡು ವರ್ಷ 
ರಾತ್ರಿಯನ್ನೂ ಹಗಲುಮಾಡಿ ದುಡಿದು ರೂಪಿಸಿದ ಈ ಹದಿನೈದು ಸಂಪುಟಗಳನ್ನು 
ಸಹೃದಯಲೋಕಕ್ಕೆ ಅರ್ಪಿಸುತ್ತೇವೆ. "ಶಿವಶರಣರ ಸಮಗ್ರ ವಚನ ಸಾಹಿತ್ಯ” ಸುಲಭ 
ಬೆಲೆಯಲ್ಲಿ ಕನ್ನಡಿಗರ ಮನೆ-ಮನಗಳನ್ನು ಬೆಳಗಲೆಂದು ಹಾರೈಸುತ್ತೇವೆ. 


WU 


3 
ಪ್ರಸ್ತಾವನೆ 


“ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿಪ್ರಕಟನ ಯೋಜನೆ” ಒಂದು 
ಕೃತಿಯ ಪ್ರಕಟನೆಯಲ್ಲ; ಎಂಟುನೂರು ವರ್ಷ ಕಾಲವ್ಯಾಪ್ಲಿಯ ಒಂದು ಸಾಹಿತ್ಯಪ್ರಕಾರದ 
ಪ್ರಕಟನೆಯಾಗಿದೆ. ಪ್ರಕಟವಾಗಿ ಹತ್ತೂ ಕಡೆಗೆ ಹಂಚಿಹೋದ, ಅಪ್ರಕಟಿತ ಸ್ಥಿತಿಯಲ್ಲಿಯೂ 
ಉಳಿದ, ಪಾಠಾಂತರ-ಪ್ರಕ್ಷಿಪ್ಪತೆಗಳ ದಾಳಿಗೆ ಗುರಿಯಾಗುತ್ತಲೂ ಬಂದ ಈ ಸಾಹಿತ್ಯವನು 
ಸಂಗ್ರಹಿಸುವುದು, ಸಂಸ್ಕರಿಸುವುದು, ಸಂಯೋಜಿಸುವುದು ಶ್ರಮ-ಶ್ರದ್ಧೆಗಳ ಕೆಲಸವಾಗಿದೆ. 
ಹೀಗಾಗಿ ಈ ಯೋಜನೆಗೆ ವಚನಸಾಹಿತ್ಯದ ಪ್ರಕಟನೆಯ ಇತಿಹಾಸೆದಲ್ಲಿ ಒಂದು ಐತಿಹಾಸಿಕ 
ಮಹತ್ವ ಸಲ್ಲುತ್ತದೆ. ” 

ಹದಿನಾಲ್ಕು ಸೆಂಪುಟಗಳೆ ಈ ಯೋಜನೆಯಲ್ಲಿ ಇದು ಆರನೆಯ ಸೆಂಪುಟವಾಗಿದ್ದು, 
ಸ್ಪರವರ್ಣದಿಂದ ಪ್ರಾರಂಭವಾಗುವ ಹೆಸರಿನ ಬಸೆವಯುಗದ "ಎಲ್ಲ ಶರಣರ ಎಲ್ಲ ವಚನ? 
ಗಳನ್ನು ಇದರಲ್ಲಿ ಸಂಗ್ರಹಿಸೆಲಾಗಿದೆ. ಹೀಗೆ ಸಂಗ್ರಹಿಸಲಾದ ೨೪ ಜನ ವಚನಕಾರರ 
ಹೆಸೆರು ಮತ್ತು ಇಂದಿನ ಮಿತಿಗೆ ಸಿಗುವ ಇವರ ವಚನಗಳ ಸೆಂಖ್ಯಾಪ್ರಮಾಣ ಹೀಗಿದೆ: 


೧. ಅಂಗಸೋಂಕಿನ ಲಿಂಗತಂದೆಗಳ ವಚನ ೧೧ 
೨. ಅಂಬಿಗ ಚೌಡಯ್ಯಗಳ ವಚನ ೨೭೯ 
೩. ಅಗ್ರವಣಿ ಹೆಂಪಯ್ಮಗಳ ವಚನ ೪ 
೪ ಅಗ್ಬವಣಿ ಹೊನ್ನಯ್ಯಗಳ ವಚನ ೪ 
೫ ಅಜಗಣ್ಣ ತಂದೆಗಳ ವಚನ ೧೦ 
೬, ಅನಾಮಿಕ ನಾಚಯ್ಯಗಳೆ ವಚನ ೫ 
೭. ಆಪ್ರಿ ದೇವಯ್ಯಗಳ ವಚನ ೧ 
೮.  ಅಮರಗುಂಡದ ಮಲ್ಲಿಕಾರ್ಜುನ ತಂದೆಗಳ ವಚನ ಪಿ 
೯ ಅಮುಗಿದೇವಯ್ಯಗಳ ವಚನ ೩೦ 
೧೦. ಅರಿವಿನ ಮಾರಿತಂದೆಗಳ ವಚನ ೩೦೯ 
೧೧. ಅವಸರದ ರೇಕಣ್ಣಗಳ ವಚನ ೧೦೪ 
೧ ಆದಯ್ಯಗಳ ವಚನ ೪೦೩ 
೧೩. ಆನಂದಯ್ಯಗಳ ವಚನ ೨ 
೧೪. ಆಯ್ದ ಕ್ಕಿ ಮಾರಯ್ಯಗಳ ವಚನ ೩೨ 
೧೫. ಉಗ್ಬಡಿಸುವ ಗಬ್ಬಿದೇವಯ್ಯಗಳ ವಚನ ೧೦ 


೧೬. ಉಪ್ಪ ರಗುಡಿಯ ಸೋಮಿದೇವಯ್ಯಗಳ ವಚನ ೧೧ 


೧೪ ಸಂಕೀರ್ಣ ವಚನನೆಂಪುಟ : ಒಂದು 


೧೭.  ಉರಿಲಿಂಗವೇವರ ವಚನ ೪೮ 
೧೮. ಉರಿಲಿಂಗಪೆದ್ದಿ ಗಳ ವಚನ ೩೬೬ 
೧೯. ಉಳಿಯುಮೇಶ್ರ ರ ಚಿಕ್ಕಣ್ಣ ಗಳೆ ವಚನ ೧೨ 
೨೦. ಎಚ್ಚ ರಿಕೆ ಪ ಮುಕ ಕೃನಾಥಯ್ಯಗಳ ವಚನ ೧೧ 
೨೧. ಸೆ ಕಾಮಣ್ಣ ಗಳೆ ವಚನ ೧ 
೨೨. ಏಕಾಂತ ರಾಮಿತಂದೆಗಳ ವಚನ CR 
ಹ ಏಲೇಶ್ವರದ ಕೇತಯ್ಯಗಳ ವಚನ ೭೪ 
೨೪. ಒಕ್ಕಲಿಗ ಮುದ್ದಣ್ಣ ಗಳೆ ವಚನ ೧೨ 

ಒಟ್ಟು ೧೭೪೮೪ 


ಈ ೨೪ ಜನರಲ್ಲಿ ಅಂಗಸೋಂಕಿನ ಲಿಂಗತಂದೆ, ಅಂಬಿಗರ ಚೌಡಯ್ಯ, , ಅನಾಮಿಕ 
ನಾಚಯ್ಯ, ಅಮರಗುಂಡದ ಮಲ್ಲಿಕಾರ್ಜುನತಂದೆ, ಅರಿವಿನ ಮಾರಿತಂದೆ, ಅವಸರದ 
ರೇಕಣ್ಣ ¢ ಆನಂದಯ್ಯ, ಉಗ್ಬಡಿಸುವ ಗಬ್ಬಿದೇವಯ್ಯ, ಉಪ್ಪರಗುಡಿಯ ಸೋಮಯ್ಯ, 
ಎಚ್ಛರಿಕೆಕಾಯಕದ ಮುಕ್ತಿನಾಥಯ್ಯ, ಎ€೮ಗಾರ ಕಾಮಣ್ಣ -ಹೀಗೆ ೧೧ ಜನರ ಚರಿತ್ರೆಯ 
ವಿವರಗಳು ತಿಳಿದುಬರುವುದಿಲ್ಲ. ಇಲ್ಲಿಯ ಅಂಬಿಗ, ಅವಸೆರ, ಉಗ್ಬಡಣೆ, ಎಚ್ಚರಿಕೆ, 
ಎಲೆಗಾರಿಕೆ-ಇವು ಕಾಯಕಗಳೆಂಬುದು ಸ್ಪ ಪ. ಉಪ್ಪ ರಗುಡಿಯೆಂದರೆ ಎತ್ತಿ ಕಟ್ಟಿ ದ ಧ್ರ ಜ 
ವೆಂದು ಆರ್ಥ. ಅಂಗಸೋಂಕು ಲಂಗಧಾರಣವನ್ನು. , ಅರಿವಿನ ಎಂಬುದು ಕ ತಿ 
ಯನ್ನು ಸೂಚಿಸುತ್ತವೆ. ಅಮರಗುಂಡ(ಗುಬ್ಬಿ)ವು ಮಲ್ಲಿಕಾರ್ಜುನತಂದೆಗಳ ಗ್ರಾ ಮ. 
ಹೆಸರೇ ತಿಳಿಸುವಂತೆ ನಾಚಯ್ಯನು ಅನಾಮಿಕ ಅಂದರೆ ಶೂದ್ರ. ಆನಂದಯ್ಯನ ₹ ಬಗ್ಗೆ 
ಏನೂ ತಿಳಿದುಬರುವುದಿಲ್ಲ. ಮಿಕ್ಕ ೧೩ ಜನರ ಸ್ಫೂಲ ಚರಿತ್ರೆ "ಹೀಗಿದೆ: 

ಮುಕುಂದಪ್ಪರ ನಿವಾಸಿಯಾದ ಅಗ್ಗವಣಿ ಹಂಪಯ ನು ಅಗ ವಣಿಯನ್ನು ಹೊತ್ತು 
ತಂದು ಭಕ್ತರಿಗೆ ಪೂರೈಸುವ ಕಾಯಕದವನಾಗಿದ್ದನು. ಈ ಕಾಯಕದಿಂದ ಬಂದ 
ಹಣವನ್ನು ದಾಸೋಪಕ್ಕೆ ವ್ಯಯಿಸುವುದು ಇವನ ನಿತ್ಯವ್ರತವಾಗಿದ್ದಿತು. ಅಕಾಲದಲ್ಲಿ 
ಆಗೃವಣಿ ದೊರೆಯದಿರಲು ಮನೆಯಲ್ಲಿಯ ಪಾತ್ರೆಗಳನ್ನು ಮಾರಿ ಚಿಲುಮೆ ತೋಡಿಸಿದ, 
ಸೆಲೆ ಕಾಣಿಸಲಿಲ್ಲ. ಕಾಯಕ ನಿಂತುಹೋಗಿ ಸೆಹಜವಾಗಿಯೇ ಆದಾಯ ಕಡಿಮೆಯಾಗಲು 
ದಾಸೋಹ ನಿಲ್ಲುವ ಸ್ಥಿತಿ ಪ್ರಾಪ್ತವಾಯಿತು. ಆಗ ಎತ್ತರದ ಬೆಟ್ಟದಿಂದ ಅಗ್ಬವಣಿ 
ತಂದು ದಾಸೋಹ ಮುಂದುವರಿಸಿದ. ಇವನ "ಕಾಯಕಭಕ್ಷಿ'ಗೆ ಮೆಚ್ಚಿ ಶಿವನು ಗಣಪದವಿ 
ಯನ್ನಿತ್ತನು. ಈತನು "ಹಂಪೆಯ ವಿರುಪ' ಮುದ್ರಿಕೆಯಿಂದ ಬರೆದ ನಾಲ್ಕು ವಚನಗಳು 
ಈ ವರೆಗೆ ಲಭ್ಯವಾಗಿವೆ. 

ಪುಲಿಗೆರೆಯವನಾದ ಅಗ್ಬವಣಿ ಹೊನ್ನಯ್ಯ ಅಲ್ಲಿಯ ಸೋಮೇಶ್ವರ ದೇವರ 
ಭಕ್ತ. ದಿನಾಲು ತುಂಗಭದ್ರೆಯ ನೀರು ತಂದು ದೇವರನ್ನು ಪೂಜಿಸುವುದು ಇವನ ವ್ರತ. 
ಅಬ್ಬಲೂರಿನಲ್ಲಿ ಜರುಗಿದ ಶಿರಸ್ಪುಪವಾಡ ಪ್ರಸೆಂಗದಲ್ಲಿ ಏಕಾಂತರಾಮಯ್ಯನ ರುಂಡವನ್ನು 
ಹರಿವಾಣದಲ್ಲಿಟ್ಟು ಮೆರೆಸಿದವನೀತ. ಉತ್ತರಾರ್ಧ ಜೀವನದಲ್ಲಿ ಕಲ್ಯಾಣಕ್ಕೆ ಹೋಗಿ 
ಬಸವಣ್ಣನ ವನೆಗೆ "ನೀರು ಪೂರೈಸುವ ಕಾಯಕ'ವನ್ನು ಕೈಕೊಂಡಿದ್ದನು. ನು. ಕಲ್ಲೇದೇವರಪ್ಪರ 


ಪ್ರಸ್ತಾವನೆ ೧೫ 


(೧೧೭೯), ಮರಡಿಪುರ (೧೧೮೦) ಶಾಸನಗಳಲ್ಲಿ ಈತನ ಪ್ರಸ್ತಾ ಪ. ಬರುತ್ತದೆ. 
"ಹುಲಿಗೆರೆಯ ವರದ ಸೋಮನಾಥ” ಎಂಬುದು ಇವನ ಅಂಕಿತ. ಈವರೆಗೆ ಲಭ್ಯವಾದ 
ಇವನ ವಚನಗಳು ನಾಲ್ಕು. 

ಶಿವಶರಣೆ ಮುಕಾ ಯಕ್ಕನ ಸೋದರನಾದ ಅಜಗಣ್ಣ ನ ಊರ, ಲಕ್ಕು ೦ಡಿ. ಇಲ್ಲಿ 
ಈಗಲೂ ಇರುವ ಸೋಮೇಶ್ವರ ಈತನ ಆರಾ ದೈವತ. ಇಷ್ಟ ಲಿಂಗವನ್ನು 'ಅಮಳೋಕ್ಯ 
ದಲ್ಲಿ (ಬಾಯಿಯಲ್ಲಿ) ಧರಿಸುತ್ತಿದ್ದ ಇವನೊಬ್ಬ ಗುಪ್ತಭಕ್ತ. ನಾ ್ರಾಣಲಿಂಗಪೂಜೆ ಇವನ 
ಮನಸ್ಸಿ ತಿ. ಹೀಗಾಗಿ ಇವನನ್ನು ಐಕ್ಕಸ್ಸ ಸ ಲದವನೆಂದು ಅನೇಕ ede. ಗುರುತಿಸಿ 
ದ್ದಾ ರೆ. ಮನೆಯ ತಲೆಬಾಗಿಲು ಬಡೆಯಲಾಗಿ ಮರಣವನ್ನ. ಖ್ಫಿ ದ. ಹೀಗೆ ಆಕಸ್ಸಿ; ಕವಾಗಿ 
ಸತ್ರ ಅಣ್ಣನಿಗಾಗಿ ಶೋಕಿಸಿದ ಮುಕ್ತಾ ನ್ಲಯಕ್ಕೆನಿಗೆ ಅಲ್ಲವುಪ ್ರಭು ಸಮಾಧಾನ ತಂದ. 
“ಪಂತರಂಗದಲ್ಲಿ ಅವಿರಳ ಲಿಂಗೈಕ್ಕನು, ಬಹಿರಂಗದಲ್ಲಿ ವ್ಯವಹಾರ ದೂರಸ್ನೆನು” ಎಂದು 
ಶೂನ್ಯಸೆಂಪಾದನೆ ಈತನನ್ನು ಬಣ್ಣಿ ಸಿದೆ “ಎನ ಅಜಗಣ್ಣ ತಂದೆ ಶಬುದಕ್ಕೆ ಹೇಸಿ 
ಮುಗುದನಾದವನು” ಎನ್ನು ತ್ರ ಲ್ಲೆ "ಮುಕಾ ಯಕ್ಷ. ಈ ಹೇಳಿಕೆಗಳಿಗೆ ಇವನ ಕೆಲವು 
ವಚನಗಳು ನಿದರ್ಶನವನಿಸಿವೆ. “ಮಹಾಘನ ಸೋಮೇಶ್ವ ರ” ಮುದ್ರಿಕೆಯಲ್ಲಿ ಈ ವರೆಗೆ 
ಇವನ ಹತ್ತು ವಚನಗಳು ಸಿಕ್ಕಿವೆ, 

ಸೊಲಾ ಪುರ ನಿವಾಸಿಯಾದ ಅಮುಗಿದೇವನದು ನೆಯ್ಲೆ ಕಾಯಕೆ. ಈ ಕಾಯಕ 
ದಿಂದ ಜಂಗವಮುದಾಸೋಹ ನಡೆಸುವುದು ಇವನ ವ್ರ ತವಾಗಿದ್ದಿ ತು. ಒಮ್ಮೆ ಕಪಿಲಸಿದ್ಧ 
ಮಲ್ಲಿಕಾರ್ಜುನನ ಪರ್ವಕ್ಕಾಗಿ ಕುಟ್ಟಿಕೊಡಲು ಸಿದ್ಧ ಬಾಮ ಇವನ ಮನೆಗೆ ಹೆತ್ತು ಕೊಳಗ 
ಬತ್ತೆ ಕಳಿಸಿದ. ಸ್ಥಾವರಲಿಂಗ ಪೂಜಕನು ಕಳಿಸಿದ ಬತ್ತ ವನ್ನು ಕುಟ್ಟಿಕೊಡಲು ಇಷ್ಟಲಿಂಗ 
ಪೂಜಕನಾದ ಇವನು ನಿರಾಕರಿಸುವುದೇ ತಡ, ಊರು ಬಿಟ್ಟುಹೋಗಲು ಸಿದ್ದರಾಮನಿಂದ 
ಆಜ್ಞೆ ಬಂದಿತು. ಗೃಹೋಪಕರಣದ ಮೂರು ಹೊರೆಗಳಲ್ಲಿ ಎರಡನ್ನು ಅಮುಗಿದೇವ 
ಮತ್ತು ಅವನ ಸತಿ ವರದಾನಿಯಮ್ನ ಹೊತ್ತುಕೊಂಡು, ಸಮೀಪದ ಶಿವಪ್ಪರಕ್ಕೆ 
ಹೋದರು. ಉಳಿದ ಒಂದು ಹೊರೆಯನ್ನು ಕಪಿಲಸಿದ್ಧ ಮಲ್ಲಿಕಾರ್ಜುನದೇವರೇ ಹೊತ್ತು 
ಒಯು ಸಿ ಮುಟ್ಟಿಸಿದ. ಮರುದಿನ ಸಿದ್ಧ ರಾಮನು ಕಪಲದ್ಧ ಮಲ್ಲಿಕಾರ್ಜುನಲಿಂಗಕ್ಕೆ ಎಣ್ಣೆ 
ಮಜ್ಜ ನ ಮಾಡಿಸುತ್ತಿರಲು ತಲೆಯನ್ನು ಮುಟ್ಟಬೇಡ, ಹೊರೆ ಹೊತ್ತ ಕಾರಣ 
ನೋಯುತ್ತಿ ಎಂದು ನುಡಿದ ಶಿವಲಿಂಗ ಕಳೆದ ದಿನದ ಘಟನೆಯನ್ನು "ವಿವರಿಸಲು, 
ಸಿದ್ಧ ರಾಮನಿಗೆ ತನ್ನ ತಪ್ಪಿನ ಅರಿವಾಯಿತು. ಮರಳಿ ಸೊಲ್ಲಾ ಪುರಕ್ಕೆ ಬರಲು ಅಮಗಗಿ 
ದೇಪಯ್ಯನಿಗ ಬಿನ ks ಅಮುಗಿದೇವ ಒಪ್ಪದೇ ಶಿವಪ್ಪರದಲ್ಲಿ ಉಳಿದು ದಾಸೋಹ 
ಮುಂದುವರಿಸಿದ. ಅಮುಗಿದೇವನನ್ನು ಕುರಿತ ಶಾಸನಗಳು ಮಹಾರಾಷ್ಟ್ರದ ಪುಳುಜೆಯಲ್ಲಿ 
ಸಿಗುತ್ತವೆ. ಒಂದು ಶಾಸನ ಯಾದವಚಕ್ರವರ್ತಿ ಸಿಂಘಣನಿಂದ ಅಮುಗಿಬೇವನು ಪೂಜಿತ 
ನಾದುದನ್ನು ಹೇಳಿದರೆ, ಇನ್ನೊಂದು ಶಾಸೆನ ಇವನನ್ನು “ಮಹೇಶ್ವರಗಣ ಕುಲಾನ್ವಯ 
ಘಿ ಶರಣಸೆಂತಾನ, ಸಿದ್ಧ ಕುಲಾರ್ಣವಪ್ರ ವರ್ಧನ ಸುಧಾಕರ” ಎಂದು ಕರೆದಿದೆ. 

“ಸೆದ್ದು ರು ಸಿದ್ಧಸೆ ಸೋಮನಾಥ” ಮುದ್ರಿ ಕೆಯ ೩೦ 5 ವಚನಗಳು ಇವನ ಹೆಸರಿನಲ್ಲಿ ಸಿಗುತ್ತವೆ. 
"ಆದಯ್ಯನ ರಗಳೆ (ಹರಿಹರ), ಸೋಮನಾಥ ಚಾರಿತ್ರ (ರಾಘವಾಂಕ) ಮೊದಲಾದ 


$ } 
೧೬ ಸಿಂಕೇರ್ಣ್‌ ವಚೆನಸಂಪುಟ : ಒಂದು 


ವೀರಶ್ಸೈವಕ್ಸ ತಿಗಳಲ್ಲಿ ಚಿತಿ ತನಾದ ಆದಯ 5 ಮೂಲತಃ ಸೌರಾಷ್ಟ್ರದವ. ವ್ಯಾಪಾರ 
ನಿಮಿತ್ತ ಪುಲಿಗೆರೆಗೆ Ed ಜೈನಕನ್ಯೆ ಪದ್ಮಾವತಿಯನ್ನು ಪ್ರೇಮಿಸಿ ಮದುವೆಯಾಗಿ, 
ಮಾವನೊಂದಿಗೆ ವಾದಕ್ಕೆ ನಂತು, ಸೌರಾಷ ಪೃದಿಂದ ಸೋಮೇಶ್ವ ರನನು ್ಟಿ ಕರೆತಂದು, 
ಪುಲಿಗೆರೆಯ ಸುರಹೊನ್ನೆ ಬಸದಿಯಲ್ಲಿ ಸ್ಥಾಪಿ ಪಿಸಿದ ಶಿ ವಭಕ್ಷನೀತ. ಈತನೇ ವಚನಕಾರ 
ಆದಯ್ಯನೆಂದು ನಂಬಲಾಗಿದೆ. “ಸೌರಾಷ್ಟ ಸೋಮೇಶ್ವ ರಾ" ಮುದ್ರಿಕೆಯಲ್ಲಿ ಇವನ 
೪೦೩ ವಚನಗಳು ಈ ವರೆಗೆ ಲಭ್ಯವಾಗಿವ. ಈ ಮುದ್ರ ಕೆಯ ಜೊತೆಗೆ ಕೆಲವೊಮ್ಮೆ 
"ಮಲ್ಲಿಕಾರ್ಜುನ? ಎಂಬುದೂ ಕಂಡುಬರುತ್ತಿರುವುದು ಶೋಧನೀಯ ೬ ಅಂಶವಾಗಿದೆ” 
ವಚೆನಗಳನ್ನಲ್ಲದೆ ಇವನು ಕೆಲವು ಸ್ವರವಚಾಗಳನ್ನು ಬರೆದಿದ್ದು, ಈ ಎರಡೂ ಬಗೆಯ 
ರಚನೆಗಳಲ್ಲಿ ಈತನ ಸ ಸಾಹಿತ್ಯಿಕ, ಇದಕ್ಸಿಂತ ತಾತ್ವಿಕ ಕ ಪ್ರೌಢಮೆ ಎದು ಕಾಣುತ್ತದೆ. ವಚನ 
ಗಳಲ್ಲಿ ರೇವಣಸಿದ ಯ್ಯ, ಮರುಳಸಿದ ಯ್ಯ, ವಿೋರಾಮಯ್ಯ, ಪಂಡಿತಾರಾಧ್ಯರ ಹೆಸೆರ 
ಉಕ್ಕವಾಗಿರುವುದು ಗಮನಾರ್ಹ ಸಂಗತಿಯಾಗಿದೆ. 

ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವವ 
RUN ಇವನ ಸತಿ ಲಕ್ಕಮ್ಮ ಘತನಿಗೆ ಹೆಚು ಸ್ರಿ ಧಾನ್ಯವನ್ನು ಒದಗಿಸುವ ಇಚಿ 
ಯಿಂದ ಒಮೆ ಬಸೆವಣ್ಣ ಬಹಳಷು ಅಫ್ಫಿಯನ್ನು ಬೀದಿಯಲ್ಲಿ ಚೆಲ್ಲಿಸಿದ. ಅವೆಲ್ಲವ ವನ್ನೂ 
ಆಯ್ದು ಕೊಂಡು ಮನೆಗೆ ಬಂದ ಗಂಡನಿಗೆ “ಶರಣರು ಅತಿಯಾದ ಆಸೆ ಮಾಡಬಾರದು" 
ಹೆಚ್ಚಿ ನ ಅಕ್ಕಿ ತಂದುದಕ್ಕೆ ನನ್ನ ಸಮ ಿತಿಯಿಲ್ಲ” ಎಂದು ಲಕ್ಕಮ್ಮ ಹೆ ಹೇಳಿದಳು. ಇಬ್ಬರಿಗೂ 
"ಅಸಂಗ್ರಹ ತತ್ವ”ದ ಬಗ್ಗೆ. ಖ್ಯ ಪ್ರತಿವಾದ ನಡೆಯಿತು. ಹೆಂಡತಿಯ ನಿಲವನ್ನು 
ಮನ್ನಿಸಿದ ಮಾರಯ್ಯ ಹೆಚ್ಚಿನ ಅಕ್ಕಿಯನ್ನು ಮರಳಿಸಿದ. ಪಾನು ದಿಗಂಬರನಾಗುವುದನ್ನೂ 
ಲೆಕ್ಕಿಸದೆ ಚಳಿಯಿಂದ ನಡುಗುತ್ತಿ ದ್ದ ಜಂಗಮನಿಗೆ ವಸ್ತ್ರ ನೀಡಿದ ಘಟನೆಯೊಂದು ಈತನ 
ವಿಷಯದಲ್ಲಿ ತಿಳಿದುಬರುತ್ತದೆ. ಬನವಾಸಿಯ ಮಧುಕೇಶ್ವರ ದೇವಾಲಯದ ಶಿಮೋತ್ಸವ 
ಮಂಟಪದ ಅಡಿಯಲ್ಲಿ ಕೆತ್ತಲಾದ ಹಲವು ಜನ ಶರಣರ ವಿಗ್ರಹೆಗಳ ಜೊತೆ ಇವನ 
ವಿಗ್ರಹವೂ ಕಂಡುಬರುತ್ತದೆ. “ಅಮರೇಶ ರಲಿಂಗ”' ಎಂಬುದು ಇವನ ಮುದ್ರಿಕೆ. ಈ 
ವರೆಗೆ ಲಭ್ಯವಾದ ಇವನ. ವಚನಗಳ ಸಂಖ್ಯೆ ನ 

ಉರಿಲಿಂಗದೇವನ ಶಿಷ್ಯ ಉರಿಲಿಂಗಪೆದ್ದಿ. ಇವರಲ್ಲಿ ಉರಿಲಿಂಗದೇವನು ಅವಸ್ಥಿ 
ಕಂಧಾರ ಹೆಸರಿನ ಗ್ರಾಮದವನು. ಪಲಿಗೆರೆಯ ಮಹಾಲಿಂಗದೇವನ ಗುರುಪರಂಪರೆಯಲ್ಲಿ 
ಐದನೆಯವನು. ರಣಸತಿ- ಲಿಂಗಪತಿ” ಭಾವದ ಈತನ ನಿಷ್ಟೆಯನ್ನು ಪರೀಕ್ಷಿಸಲು 
ಪರವಾದಿಗಳು ಗುಡಿಸೆಲಿಗೆ ಬೆಂಕಿಹೆಚ್ಚಿದರೂ ಚೆಲಿತನಾಗದೆ ಲಿಂಗಪೂಜಾನಿಜ ಮೆರೆದ 
ಶರಣನೀತ, ನಂದಿವಾಡದ ಸೂರಯ್ಯ ಭಕ್ತನಿಗೆ ಗುಪ್ತರೀತಿಯಲ್ಲಿ ಈತನು 'ರಿಂಗದೀಕ್ಷೆ 
ನೀಡುವುದನ್ನು ಚೋರವೃತ್ತಿಯ ಪೆದ್ದಣ್ಣ ನೋಡಿ, ನಗೂ ನಂಗ ಬೇಕೆಂಬ ಅಪೆ ಕ್ಷೆ 
ಯಿಂದ, ನತ ವೂ ಉರಿಲಿಂಗದೇವನ "ಮಿಗೆ ಹೆಲ್ಲು-ಕ ಕಟ್ಟಿಗೆ ಹೊತ್ತು ತರುತ್ತಿದ್ದನು. 
ಇದಕ್ಕೆ ಪ್ರ ಪತಿಯಾಗಿ ಹಣ ಪಡೆಯದೆ, ಲಿಂಗದೀಕ್ಷೆ ನೀಡಬೇಕೆಂದು ಪದೇ ಪದೇ ಕೇಳಲು, 
ಸಟ್ಟಿಗದ್ದ. ಉರಿಲಿಂಗದೇವ “ಗೆಜಾದಗಡಿಚಾ' ಎಂದು ಗದರಿಸಿ ಕಲ್ಲನ್ನು ಎಸೆಯಲು, ಆ 
ಶಬ್ದವನ್ನು ಮಂತ್ರವೆಂದು, ಆ ಕಲ್ಲನ್ನು ಲಿಂಗವೆಂದು ಭಾವಿಸಿ ಶಿವಭಕ್ತನಾಗಿ 


ಪ್ರಸ್ತಾವನೆ ೧೭ 


ಪರಿವರ್ತನಗೊಂಡನು. ನಂದರಾಜನು ಕಟ್ಟಿಸಿದ ಕೆರೆಯಲ್ಲಿ ಗುರು-ಶಿಸ್ಯರಿಬೃರೊ ಸೆಲೆ 
ಕಾಣಿಸಿಕೊಳ್ಳು ವಂತೆ ಮಾಡಿದರು. ಪೆದ್ದ ಣ್ಣ ನು ಉರಿಲಿಂಗದೇವನ ತರುವಾಯ ಗುರು 
ಪೀಠವೇರಿದನು. ಇವನು ಜಾತಿಯಿಂದ” ಅಸ್ತ ಶನೆಂದು ತಿಳಿದು ಬರುವುದರಿಂದ ಈ 
ಪೀಠಾರೋಹಣ ಒಂದು ವಿಶೇಷ ಫಟನೆಯೆಂದೇ ಹೇಳಬೇಕು. ಹರಿಜನ ಶಿವಭಕ್ತರ 
ಅನೇಕ ಮಠಗಳು ಕರ್ನಾಟಕದಲ್ಲಿದ್ದು, ಅವುಗಳನ್ನು ೮ ಉರಿಲಿಂಗಪೆದ್ದಿ ಮಠಗಳೆನದಮು 
ಕರೆಯುತ್ತಾರೆ. ಉರಿಲಿಂಗದೇವನ ಮುದ್ರಿಕೆ “ಉರಿಲಿಂಗದೇವಾ', ಉರಿಲಿಂಗಪೆದ್ದಿಗಳ 
ಮುದ್ರಿಕೆ ನ್‌ ಉರಿಲಿಂಗಪೆ ದ್ಲಿಪ್ರಿಯ ವಿಶ್ವೇಶ್ವರಾ”. ಇವರಲ್ಲಿ ಒಬ್ಬನ ೪೮ ವಚನ, 
ಇನ್ನೊ ಬ ನ ೩೬೬ ವಟನಗಯ ಲಭಸಿವೆ. ಉರಿಲಿಂಗದೇವನ ವಚನಗಳು “ಸೆತಿಪತಿಭಾವ' 
ದಿಂದ "ಕಡಿದರೆ, ಉರಿಲಿಂಗಪೆ ದಿಯ ವಚನಗಳು ಸೆಂಸ್ಲ್ಸೆತ ಉದ್ದ ರಣೆಗಳಿಂದ ತುಂಬಿ 
ಕೊಂಡಿವೆ. ಶೂದ್ರನೊಬ ಇಷ್ಟು ಪ್ರ ಪೃಮಾಣದಲ್ಲಿ ಸೆಂಸ್ಲೆತ ಬಳಸಿರುವುದು ಸವರ್ಣೀಯ 
ರಿಗೆ ತೋರಿಸಿದ ಒಂದು ಭಾಷಿಕ ಔಷ್ಟಾನವೆಂಬಂತಿದೆ. 
ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದೇವರಗುಡಿ ಗ್ರಾಮದವ 
ಉಳಿಯುಮೇಶ್ವರ ಚಿಕ್ಕಣ್ಣ . ಮೂಲತಃ ನೆರೆಯ ಮಲ್ಲಾಪೂರ ಗ್ರಾಮದ ಒಂದು ಭಾಗ 
ವಾಗಿರಬಹುದಾದ ದೇವರಗುಡಿ ಇಂದು ಸ್ವತಂತ್ರ ಗ್ರಾಮವಾಗಿ ನಂತಿದೆ. ಈ ದೇವರಗುಡಿ 
ಗ್ರಾಮದ ಇಂದಿನ ಮಲ್ಲಿಕಾರ್ಜುನ ದೇವರ ಪ್ರಾಚೀನ ಹೆಸರು ಹುಳಿಯಮೇಶ್ವರ. ಇದು 
ಹುಳಿಯಮನೆಂಬವನು ಸಾಪಿಸಿದ ಈಶ್ಲರಲಿಂಗ. ಈ ಹೆಸರು ರೂಢಿಯಲ್ಲಿ ಉಳಿಯು 
ಮೇಶ್ವ ರ ರೂಪ ಪಕ್ಕ ತಿರುಗಿರುವುದು ಸಹಜ. ಇಲ್ಲಿಯ ಒಂದು ಶಾಸನದಲ್ಲಿ ಬೇರೆ ಬೇರೆ 
ರ ೫ ದತ್ತಿಗಳಿವೆ. ಇವುಗಳಲ್ಲಿ ಮೊದಲನೆಯ ದತ್ತಿ (ಕ್ರಿ. ಶ. ೧೧೧೦) ಸ್ಥಾನಾ 
ಚಾರ್ಯ ಕೇದಾರಪಂಡಿತನನ್ನು, ೩ನೆಯ ದತ್ತಿ (೧೧೬೮), ೪, ೫ನೆಯ ದತ್ತಿ ಗಳು 
ಸ್ಥಾನಾಚಾರ್ಯ ಚಿಕ್ಕಯ್ಯಪಂಡಿತನನ್ನು ಉಲ್ಲೆ. ಖಿಸುತ್ತವೆ. ಇನ್ನೊಂದು ಶಾಸನವೂ 
(೧೨೦೨) ಚಿಕ್ಕಯ್ಯಪಂಡಿತನನ್ನು ಉಲ್ಲೇಖಸುತ್ತದೆ ಜೆ ಕಲ್ಲೇದೇವರಪುರ ಶಾಸನ 
(೧೨೭೯)ದಲ್ಲಿ ಶರಣರ ಹೆಸರುಗಳ ಮಧ್ಯದಲ್ಲಿ ಕಂಡುಬರುವ “ಚಿಕ್ಕ” ಎಂಬವನು ಈತನೇ 
ಆಗಿರುವ ಸಾಧ್ಯತೆಯಿದೆ. ಕಾಳಾಮುಖ ಆಚಾರ್ಯನಾಗಿರುವ ಈ ಹುಳಿಯಮೇಶರ 
ಚಿಕ್ಕಯ್ಯ ನೇ ವಚನಕಾರ ಉಳಿಯುಮೇಶ್ವ ರ ಚಿಕ್ಕಯ್ಯನಾಗಿದ್ದಾ ನೆ. ಕಾಳಾಮುಖನಾದ 
ಈತನು ವಚನ ಬರೆದಿರುವುದೂ, ಅಲ್ಲಿ "ಬಸವಣ್ಣ, ಚೆನ್ನ ಬಸವಣ್ಣ ನವರನ್ನು ಸ್ಮರಿಸಿರು 
ವುದೂ ಗಮನಿಸಬೇಕಾದ ಸಂಗತಿಯಾಗಿದೆ. ಸಂಯುಮೇಶ್ವ ರಾ” ಮೆದಿ ್ರಿಕೆಯಲ್ಲಿ 
ಈತನ ೧೨ ವಚನಗಳು ಸಿಗುತ್ತವೆ. 
ಹರಿಹರನ ರಗಳೆ, ಅಬ್ಬಲೂರು ಶಾಸನಗಳಲ್ಲಿ ಉಲ್ಲಿಖಿತನಾದ ಏಕಾಂತರಾಮಯ್ಯ 
ಮತ್ತು ವಚನಕಾರ ಏಕಾಂತರಾಮಖ್ಯು ಒಬ್ಬನೇ ಎಂದು ಭಾವಿಸೆಲಾಗಿವೆ. ವೀರಶ್ಸೈವ 
ಪಂಚಾಚಾರ್ಕರಲ್ಲಿ ಒಬ್ಬ ನಾದ ಐವಏಕೋರಾಮ ಬೇರೊಬ್ಬ ವ್ಯಕ್ತಿ. ಹರಿಹರನ 
ರಗಳೆ ಮೊದಲಾದ ಠ ತಿಗಳ ಪ್ರ ಕಾರ ಏಕಾಂತದ ರಾಮಯ್ಯ ಗುಲಬರ್ಗಾ 
ಜಿಲ್ಲೆಯ ಆಳಂದ ಗ್ರಾಮದವ. ಪುಲಿಗೆರೆಯ ಸೋಮೇಶ್ವರನು ಕನಸಿನಲ್ಲಿ ಹೇಳಿದ 
ಮೇರೆಗೆ ಪರಸೆಮಯಿಗಳನ್ನು ಜಯಿಸೆಲು ಅಬ್ಬಲೂರಿಗೆ ಬರುತ್ತಾನೆ. ಅಲ್ಲಿಯ ಬ್ರಹ್ಮೇಶ್ವರ 


C೮ ಸಂಕೀರ್ಣ ವಚೆನಸಂಪುಟ : ಒಂದು 


ದೇವಾಲಯದಲ್ಲಿ ಶಿರಸ್ಸು ಕತ ತರಿಸಿಕೊಂಡ ಪವಾಡ ಮೆರೆದು, ಬಸದಿಯಲ್ಲಿ ಸೋಮೇಶ್ವ ರ 
ನನು ಸ ್ಲಿ ಸ್ಥಾ ಪಿಸುತ್ತಾನೆ. ಈ ಸನ್ನಿ ವೇಶವು ಅಬ್ಬಲೂರಿನಲ್ಲಿಯ ಶಾಸನದಲ್ಲಿ ಸುಂದರ 
ವಾಗಿ ಚಿತ್ರಿಸಲ್ಲ ುಟ್ಟಿದೆ. ಹೆಚಿ ಸಿನದಾಗಿ ಈಸ ಸನ್ನಿವೇಶದ ವಿವಿಧ ಶಿಲ್ಪಗಳನ್ನು ಸೋಮೇಶ್ವರ 
ದೇವಾಲಯದ ಸ್ಯ ಮೇಲೆ ಶೀರ್ಷಿಕೆ ಸಹಿತ ಕೆತ್ತಲಾಗಿದೆ. ತಾಳಿಕೋಟೆ, 
ಭೋಗಾವೆ, ಕುಡುತಿನಿ, ಮರಡಿಪುರ, ಬಂದಳಿಕ, ಕೆಂಪನಪು ರ ಗ್ರಾಮಗಳ ಶಾಸನದಲ್ಲಿ 
ಈತನ ಮತ್ತು ಈತನ ವಂಶಸ್ಥರ ಉಲ್ಲೇಖವಿದೆ. “ಎನ ಯ್ಯಪ್ರಿ ಯ ಚೆನ್ನ ರಾಮ” 
ಮುದ್ರಿಕೆಯಿಂದ ಈತನು ಬರೆದ ಏಳು ವಚನಗಳು ಈ ವರೆಗೆ ಲಭ್ಯವಾಗಿವೆ. 


ಆಂಧ್ರಪ್ರದೇಶದ ಏಲೇಶ್ವರದವನಾದ ಏಲೇಶ ಕೇತಯ್ಯನ ಹೆಂಡತಿ ಸಾಯಿ 
ದೇವಿಯಮ್ಮ. ಕೇತಯ್ಯ ೬೪ ಶೀಲಗಳನ್ನು ಪರಿಪಾಲಿಸುತ್ತ ಜೀವನ ಸಾಗಿಸುತ್ತಿದ್ದ 
ಶಿವಶರಣ. ಇವನು ಬಿತ್ತಬೇಕಾಗಿದ್ದ ಬೀಜವನ್ನು ಸುಟ್ಟು, ಸಾಕಿದ್ದ ಗೋವುಗಳನ್ನು ' 
ಕದ್ದು ತೊಂದರೆ ಕೊಟ್ಟ ಭವಿಗಳು ಭಂಗಿತರಾದರು. “ಆಚರಣೆ ತನುವಿಗಾಶ್ರಯ, ಅರಿವು 
ಮನಕಾಶ್ರಯ”ವೆಂಬ ನೀತಿಯಿಂದ ಬಾಳಿದ ಕೇತಯ್ಯನ ಮುಸ್ರಿಕೆ “ಆಚಾರವೇ ಪ್ರಾಣ 
ವಾದ ರಾಮೇಶ್ವರ” ಎಂದು “ಭೈರವೇಶ್ವರಕಾವ್ಯದ ಕಥಾಮಣಿಸೂತ್ರ ರತ್ನಾ ಕರ” 
ತಿಳಿಸಿದರೆ, ಸಕಲ ಪುರಾತನರ ವಚನ ಕಟ್ಟಿನಲ್ಲಿ ಈ ಮುದ್ರಿಕೆಯ ಮತ್ತು “ವಿಲೇಶ್ವ ರನೆಗ' 
ಮುದ್ರಿಕೆಯ ವಚನಗಳು ಇವನ ಹೆಸರಿನ ಕೆಳಗೆ ಸಿಗುತ್ತ ವೆ. “ಆಚಾರವೇ ಪ್ರಾ ವಾದ 
ರಾಮೇಶ್ವರಲಿಂಗ”ವೆಂಬುದು ಅಕ್ಕಮ್ಮನ ಮುದ್ರಿಕೆಯಂದು ಅನ್ಯ ಆಧಾರಗಳು ಸ 
ಕಾರಣ “ಏಲೇಶ್ವರಲಿಂಗ?ವೆಂಬುದೇ ಇವನ ಮುದ್ರಿಕೆಯೆಂದು ವಿದ್ವಾಂಸೆರು ಭಾವಿಸಿದ್ದಾರೆ. 
ಈ ಮುದ್ರಿಕೆಯಲ್ಲಿ ೭೪ ವಚನಗಳು ಈ ವರೆಗೆ ಲಭ್ಯವಾಗಿವೆ. 

ಜೋಳದಹಾಳೆಂಬ ಗ್ರಾಮದ ಭಕ್ತ ಒಕ್ಳಲುಮುದ್ಧಯ್ಯ. ಕೃಷಿಕಾಯಕದ 
ಮೂಲಕ ಜಂಗಮದಾಸೋಹ ನಡೆಸುವುದು ಇವನ ವ್ರತ. ಹೊಲದಲ್ಲಿ ಹೂಡಿದ ನೇಗಿಲಿಗೆ 
ಹತ್ತಿದ ಲಿಂಗವನ್ನು ಹೊರತೆಗೆದು ಪೂಜಿಸಿ, ಲಿಗದೀಕ್ಷ ಪಡೆದ. ರಾಜನು ಕೇಳಿದ 
ಹೆಚ್ಚಿ ನ ತೆಂಗೆಯನ್ನು ಕೊಡದೆ, ಆ ಹಣವನ್ನು ದಾಸೋಹಕ್ಕೆ ವಿನಿಯೋಗಿಸಿದ ಈ 
ಶರಣನ ಮುದ್ರಿಕೆ ' "ಕಾಮಭೀಮ ಜೀವಧನದೊಡೆಯ”. ಈ ವರೆಗೆ ಇವನ ೧೨ ವಚನಗಳು 
ಸಿಕ್ಕಿವೆ. 

3 3 x 3 

ಮೇಲೆ ಹೇಳಿದ ೨೪ ಜನರಲ್ಲಿ ಅನೇಕ ಜಾತಿಗಳಿಂದ, ವೃತ್ತಿಗಳಿಂದ ಬಂದವರನ್ನು 
ಕಾಣಬಹುದಾಗಿದೆ. ಶೂದ್ರರು ಇಬ್ಬರು (ಅನಾಮಿಕ ನಾಚಯ್ಯ, ಉರಿಲಿಂಗಪೆದ್ದಿ), 
ಅಆಘಾವಣಿ ಕಾಯಕದವರು ಇಬ್ಬರು (ಹಂಪಯ್ಯ, ಹೊನ್ನಯ್ಯ), ಉಗ್ರಡಿಸುವ ಕಾಯಕ, 
ಎಚ್ಚರಿಕೆಯ ಕಾಯಕ, ಎಲೆಯ ಕಾಯಕ, ಆಯ್ದಕ್ಕಿ ಕಾಯಕದವರು ಒಬೊಬರು 
ಇಲ್ಲಿದ್ದಾರೆ. ಒಕ್ಕಲಿಗ, ಅಂಬಿಗ, ಕುರುಬರಲ್ಲದೆ ಬೇರೆ ಬೇರೆ ನೆಲೆಗಳಿಂದ ಬಂದ ಹನ್ನೆರಡು 
ಜನ ಈ ಸಂಗ್ರಹದಲ್ಲಿ ಕಂಡುಬರುತ್ತಾರೆ. ಹೀಗಾಗಿ ವಿವಿಧ ಅನುಭವಗಳ ಮೂಲದಿಂದ 
ಬಂದವರ, ವೀರಶ್ಸೈವ ವಿವಿಧತತ್ವಗಳ ಮೇಲೆ ಒತ್ತು ಕೊಟ್ಟು ಬದುಕಿದವರ ವೃವಿಧ್ಯ 
ಪೂರ್ಣಧ್ವನಿ ಈ ವಚನಗಳೆಲ್ಲಿದೆ. 


ಪ್ರಸ್ತಾವನೆ ಬೆ 


ಇಲ್ಲಿಯ ವಚನಗಳು ಲೋಕನೀತಿ, ಸಮಾಜವಿಮರ್ಶೆ, ವೀರಶ್ಸೈವತತ್ವ ನಿರೂಪಣೆ- 
ಹೀಗೆ ಮೂರು ವರ್ಗಗಳಲ್ಲಿ ವಿಂಗಡಣೆಗೊಳ್ಳುತ್ತವೆ. 

ಸಾಮಾನ್ಯವಾಗಿ ಎಲ್ಲ ಧಾರ್ಮಿಕ ಮಹಾಪುರಸರ ಸಾಹಿತ್ಯದಲ್ಲಿ ದಯೆ, ಅಹಿಂಸೆ 
ಶಾಂತಿ ಇತ್ಯಾದಿ ಚೋಕನೀತಿ ಎದ್ದು ಕೇಳಿಸುತ್ತದೆ. ಏಸು je ಮಹಾವೀರ ಮೊದ 
ಲಾದವರಂತೆ ಶರಣರೂ ಈ ನೀ ಕ್ರಿತ ್ರಗಳೆನ್ನೂ ಗಾಢವಾಗಿ ಪ್ರತಿಪಾದಿಸಿದ್ದಾ ರೆ. ಇದರ 
ಒಂದು ಅಂಗವಾಗಿ,ಆತ್ತ ವಿಮರ್ಶೆಯು ಸಾ ಮೆನಸಾಹಿತ್ಯದಲ್ಲಿಯಂತೆ ಇಲ್ಲಿಯೂ ಪ ಪ್ರಧಾನ 
ವಾಗಿ ಮೂಡಿಬಂದಿವೆ. ಕನ್ನ ಡದಲ್ಲಿ ಈ ಪ್ರಕಾರದ ಸ ಸಾಹಿತ್ಯ ಪ ಪಾ ್ರಾರಂಭವಾದುದೇ "ವಚನ 
ಕಾರಿಂದ. ಪ ಪ್ರತಿಯೊಬ್ಬ ವಟನಕಾರ ತನ್ನ ಒಳಗನ್ನು , ಠದರನ್ಲಿಯೂ ತನ್ನ ಒಳೆಗಿನ 
ಮನುಷ್ಯಸೆಹೆಜ ವಿಕಾರಗಳನ್ನು ಪ್ರಾ ಮಾಣಿಕವಾಗಿ ಬಿಚಿ ಸ್ಲಿಡುವುದು ಇಲ್ಲಿ "ಉದ ಕ್ಕೂ 
ನಡೆದಿದ. ಈ 2 ಕ ರ ಈ ಸೆಂಗ್ರಹದ ವಚನ 
ಗಳಲ್ಲಿಯೂ ಇವೆ. 

ಶರಣರ ಆಂದೋಲನದ ಪ್ರಧಾನಗುರಿ ಸಮಾಜ ಸುಧಾರಣೆಯೂ ಆಗಿರುವುದು 
ಒಂದು ವಿಶೇಷ, ಈ ಕಾರಣಕ್ಪಾಗಿಯೇ ಅವರು ಭಾರತದ ಇತರ ಧಾರ್ಮಿಕ ಮಹಾ 
ಪ್ರರುಷದಿಂದ ಭಿನ್ನರಾಗಿ ತೋರುತ್ತಾರೆ. ಈ ಸಂಗ್ರಹದಲ್ಲಿಯ ಅಂಬಿಗರ ಚೌಡಯ್ಯ 
ಈ ಮಾತಿಗೆ ನಿತ್ಯನಿದರ್ಶನವೆನಿಸಿದ್ದಾನೆ. ಆದರೆ ಅನಾಮಿಕ ನಾಚಯ್ಯ, ಉರಿಲಿಂಗಪೆದ್ದಿ 
ಗಳಂಥ ಕೆಳವರ್ಗದಿಂದ ಬಂದ ಶರಣರು ಸಮಾಜಸುಧಾರಣೆಯ ಬಗ್ಗೆ ಹೆಚ್ಚು ಮಾತ 
ನಾಡದಿರುವುದು ಇಲ್ಲಿ ಗಮನಿಸತಕ್ಕ ಸಂಗತಿಯಾಗಿದೆ. 


ಸಾಮಾನ್ಯವಾಗಿ ಎಲ್ಲ ವಚನಕಾರರು ವೀರಶೈವ ತತ್ವಗಳನ್ನು ತಮ್ಮ ತಮ್ಮ ವಚನ 
ಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಅಷ್ಟಾವರಣ, ಪಂಚಾಚಾರ, ಷಟ್‌ಸೆಲ ಮೊದಲಾದ 
ಸಿದ್ಧಾಂತಗಳ ನ ವಿವೇಚನೆ ಅಲ್ಲಿ ನೆಲೆನಿಂತಿದೆ. ಆದರೆ ಪಾಠಾಂತರ-.ರೂಪಾಂತರ 
ದಾಳಿಗಳಿಗೆ ತುತ್ತಾದ ಸುಪ ಸ್ರಸಿದ್ಧ ಶರಣರ ವಚನಗಳಿಗಿಂತ ಅಂಥ ದಾಳಿಗಳಿಂದ ದೂರ 
ಉಳಿದ ಇಲ್ಲಿಯ ಅರಿವಿನ ಮಾರಿತಂದೆ, ಅವಸೆರದ ರೇಕಣ್ಣ, ಆದಯ್ಯ, ಏಲೇಶ್ರರ 
ಕೇತಯ್ಯ ಇವರ ವಚನಗಳಲ್ಲಿ ಆ ತತ್ವಗಳ ನಿಜಸೆ ರೂಪ ಉಳಿದುಕೊಂಡಿರುವುದು ವಿಶೇಷ 
ಸೆಂಗತಿಯಾಗಿವೆ,  ಶರಣಸ೩ದ್ದಾಂತದ ನಿಜಸ್ವರೊಪದ ಅಧ ೈಯನಕ್ಕೆ ಇನ್ನು ಮೇಲೆ 
ಇವುಗಳತ್ತ ವಿದ್ವಾಂಸ ಸರು ಗಮನ ಕೊಡುವುದು ಅವಶ್ಯವಿದೆ. ಈ ವರೆಗೆ ಪ್ರಸಿದ್ಧ ಶರಣರ 
ವಚನಗಳಲ್ಲಿ ಪ ಪ ಪ್ರಸಿದ್ಧ ತತ್ವಗಳನ್ನು ಓದಿದ್ದ ನಮ್ಮ ಕಣ್ಣಿ ಗೆ ಈ ಅಪ ಸ್ರಸಿದ್ಧ ಶರಣರ ವಚನ 
ಗಳಲ್ಲಿ ಶರಣಸಿದ್ಧಾಂತದ ಹೊಸೆ ಹೊಸೆ ಮಗ್ಗ ಲುಗಳು ಕಂಡುಬರುತ್ತವೆ. ಇವುಗಳ 

ಅಭ್ಯಾಸೆದಿಂದ ವೀರಶೈವದ ತಿಳುವಳಿಕೆ ಖಂಡಿತ ವರ್ಧಿಸುತ್ತ af 


PE pS »% x 
ಇಲ್ಲಿಯ ಅಂಬಿಗರ ಚೌಡಯ್ಯನೇ ಒಂದು ವಿಧ ಮಿಕ್ಕವರೇ ಒಂದು ವಿಧ. 


ಚೌಡಯ್ಯನಲ್ಲಿ ತಾತ್ವಿಕಕ್ಕಿಂತ ನೈತಿಕ ಮತ್ತು ಸಾಮಾಜಿಕ ವಿಚಾರಗಳೇ ಅಧಿಕ. ಹೀಗೆ 
ಲೋಕನೀತಿ ಸಮಾಜನೀತಿಗಳು ವಸ್ತುವಾದಲ್ಲಿ ಸಹಜವಾಗಿಯೇ ಸಾಹಿತ್ಯ ಬಂಡಾಯದ 


[3] 


೨೦ ಸಂಕೀರ್ಣ ವಚನಸೆಂಪುಟ : ಒಂದು 


ಧ್ವ ನಿ ಪಡೆಯುತ್ತದೆ, ರಚನೆ ಸೆರಳತೆಗೆ ಹೊರಳುತ್ತ ದೆ. ಈ ಬಂಡಾಯಧ್ವ ನಿ-ಸರಳತೆಗಳು 
ಈತನ ವಚನ ಗಳೆ ಮುಖ್ಯ ಲಕ್ಷಣವಾಗಿವೆ. 

ಇವರೆಲ್ಲರಿಗಿಂತ ತುಂಬ 'ಭಿನ ವ್ಯಕ್ತಿ, ಉರಿಲಿಂಗದೇವ, ಈತಿನ ವಚನಗಳಲ್ಲಿ ಶರಣ 
ಸತಿ-ಲಿಂಗಪತಿ ತತ್ವ ತುಂಬಿಸೊಸುತ್ತದೆ. ಮಧುರವಾದ ಶೈಲಿಯಲ್ಲಿ ವಿರಹ, ವಿಪ ಸ್ರಲಂಭ, 
ಮಿಲನ ಇತ್ಯಾದಿ ಭಾವಗಳನ್ನು ವಿರಕ ಹೊಯ್ದ ಬಗೆ ರಮ್ಯ ಭಾವಗೀತೆಯಾಗಿ ಹೆಪ್ಪು 
ಗಟ್ಟಿದೆ. 

ವಚನಗಳು ಸಾಹಿತ್ನರಚನೆಯ ಉದೆ ಬೀಶಕ್ಕಾಗಿ ಹುಟ್ಟಿ ದುವಲ್ಲ; ಆತ ಶುದ್ಧಿ, 
ಸಮಾಜಶುದ್ದಿ, ಲೋಕಶುದ್ದಿ ಉಜ್ದೆ €ಶದ ಉಪನಿಪ್ಪ ತ್ಲಿಯಾಗಿ eR ಸದುವು. ಹ 
ಉಪನಿಪ್ಪ ತಿ ಸ ತ್ತಿ ಸಾಹಿತ್ಯದ ಉತ್ಪಟತೆ ಇವುಗಳ ಮುಖ್ಯಲಿಕ್ಷಣವಾಗಿದೆ. ಇದಕ್ಕೆ ಅಂಬಿಗರ 
ಚೌಡಯ್ಸ 3 ಉರಿಲಿಂಗದೇವ ಮೊದಲಾದವರ ವಚನಗಳಲ್ಲಿ ನಿದರ್ಶನಗಳು ಸಿಗುತ್ತವೆ. 


ಪರಿಷ್ಕರಣ 

ಇಲ್ಲಿಯ ವರೆಗೆ ಪ್ರಸಿದ್ಧ ಶರಣರ ಸಟನಗಳ ಸಂಪಾದನೆ, ವಿವೇಚನೆ ಇತ್ಯಾದಿ 
ಅಧ್ಯಯನಗಳು ನಡೆದು, ಅವುಗಳ ಪಾಠ ಆಗಾಗ ಪರಿಷ್ಕರಣಗೊಳ್ಳುತ್ತ ಬಂದಿದೆ. 
ಅಪ್ರಸಿದ್ಧ ಶರಣರ ವಚನಗಳಿಗೆ ಈ ಮಾತು ಅನ್ವಯಿಸುವುದಿಲ್ಲ. ಇವು ಒಂದು ಸಲ 
ಬಹೆಳೆಂದರೆ ಎರಡು ಸೆಲ ಪ್ರಕಟವಾಗಿವೆ. ಪ್ರಾಚೀನ ಕಾಲದಲ್ಲಿ ೮ಪಿಕಾರರ, ಅಭ್ಕಾಸಿಗಳ 
ದಾಳಿಗೂ ಇವು ಅಷ್ಠಾಗಿ ಗುರಿಯಾಗಿಲ್ಲವಾಗಿ ಇವುಗಳ ಪಾಠ ಕೆಲಮಟ್ಟಿಗೆ ಸುರಕ್ಷಿತ 
ವಾಗಿದೆ. ಹೀಗಿದ್ದು ಈ ಸಂಪುಟದ ಉರಿಲಿಂಗಪೆದ್ದಿಯ ವಚನಗಳು ಸಂಸ್ಕೃತ ವಿದ್ವಾಂಸರ 
ಕೈವಾಡದಿಂದ ವಿರೂಪಗೊಳ್ಳುತ್ತ ಬಂದರೆ, ಅಂಬಿಗರ ಚೌಡಯ್ಯನ ವಚನಗಳು 
ಸಾಮಾನ್ಮರ ಕೈವಾಡದಿಂದ ವ್ಯತ್ಕಾಸಗೊಳ್ಳುತ್ತ ಬಂದಿವೆ. ಬಂಡಾಯಧ್ದ ನಿ, ಸೆರಳರಚನೆ 
ಕಾರಣವಾಗಿ ಜನರ ನಡುವೆ ಪ್ರವಹಿಸಿದ "ಅಂಬಿಗರ ಚೌಡಯ್ಯನ ವಚನಗಳು ಸಹೆಜ 
ವಾಗಿಯೇ ಪಾಠಾಂತರದ ದಾಳಿಗೆ, ಪ್ರಕ್ಷಿಪ್ಪತೆಯ ಅನ್ಯಾಯಕ್ಕೆ ಗುರಿಯಾಗಿವೆ. ಇದಲ್ಲದೆ 
ಇವನ ವಚನಗಳು ಪುರಂತರ ಒಡಬುಗಳಾಗಿ ಬಳಕೆಗೊಳ್ಳುತ್ತಿರುವಲ್ಲಿ ಬೇರೆ ಒಡಬುಗಳೂ 
ಚೌಡಯ್ಯನ ವಚೆನಗಳಾಗಿ ನಿಂತುದುದರಿಂದ, ಇವುಗಳ ಪರಿಷ್ಪರಣ ಜಟಿಲವೆನಿಸಿವೆ. ಈ 
ಎಲ್ಲ ತಿಳುವಳಿಕೆಯ ಹಿನ್ನೆ ಲೆಯಲ್ಲಿ ೨೪ ಜನ ಶರಣರ ವಚನಗಳನ್ನು ಇಲ್ಲಿ ಪರಿಷ್ಕರಿಸಿ 
ಕೊಡಲಾಗಿದೆ. 

ಈ ಸಂದರ್ಭದಲ್ಲಿ ನಮಗೆ ಮೊದಲು ಎದುರಾದ ಸಮಸ್ಯೆಯೆಂದರೆ ಶರಣರ 
ಹೆಸೆರು ಮತ್ತು ಮುದ್ರಿಕೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸೆಕಲ ಪುರಾತನರ ವಚನಗಳು- ೩ 
ಕೃತಿಯು ಅಗ್ಭವಣಿ ಹೊನ್ನಯ್ಯ ಹೆಸರಿನ ಕೆಳಗೆ ಅಗ್ಭವಣಿ ಹಂಪಯ್ಯನ ವಚನಗಳನ್ನು 
ಪ್ರಕಟಿಸಿದೆ. ಈ ದೋಷವನ್ನು ಇಲ್ಲಿ ನಿವಾರಿಸಿಕೊಂಡಿದ್ದೇವೆ. ಬೇರೆ ಬೇರೆ ಆಕರ 
ಗಳಲ್ಲಿ ಸಿಗುವ "ಪುಲಿಗೆರೆಯ ವರದ ಸೋಮೇಶ್ವರ” ಮುದ್ರಿಕೆಯ ವಚನಗಳ ಕತಣ್ಯ 
ಪುಲಿಗೆರೆಯ ಸೋಮನೆಂದು ಕೆಲವರು ಹೇಳಿದರೆ, ಕೆಲವರು ಕತಣ್ಯಸ್ಥಾನದಲ್ಲಿ ಪ್ರಶ್ನೆ ಚಿಹ್ನೆ 
ಯಿಟ್ಟು ದಾಟಿದ್ದಾರೆ. ಆದರೆ ಇವು ಅಗ್ಭವಣಿ ಹೊನ್ನಯ್ಯನ ವಚನಗಳೆಂದು ನಾವು 
ಬೇರೆ ಅಧಾರಗಳಿಂದ ಗುರುತಿಸಿ, ಅದನ್ನೇ ಇಲ್ಲಿ ಒಪ್ಪಿಕೊಂಡಿದ್ದೇವೆ. ಉಳಿಯುಮೇಶ್ವರ 


ಪ್ರಸ್ತಾವನೆ ೨೧ 


ಚಿಕ್ಕಯ್ಯನ ನಿಜವಾದ ಹೆಸರು ಹುಳಿಯಮೇಶ್ವರ ಚಿಕ್ಕಯ್ಯನೆಂದು ಶಾಸೆನಗಳಿಂದ ಖಚಿತ 
ವಾಗಿದ್ದರೂ ಹಸ್ತಪ್ರತಿಗಳಲ್ಲಿ ಪರಂಪರಾಗತವಾಗಿ ಬಂದ ಉಳಿಯುಮೇಶ್ವರ ಚಿಕ್ಕಯ್ಯ 
ಎಂಬುದನ್ನೇ ಇಲ್ಲಿ ಸ್ಟೀಕರಿಸಿದ್ದೇವೆ. “ತೊರೆಯ ಉದಕವ ಕೊಂಡು....”(೧೬೩೯) ಎಂದು 
ಪ್ರಾರಂಭವಾಗುವ ವಚನ ಚಿಕ್ಕಯ್ಯನ ಸ್ಪರವಚನದ ಭಾಗವಾಗಿರಬಹುದು. ಆದರೆ ಈಗ 
ಪ್ರಕಟವಾದ ಅವನ ಸ್ಪರವಚನದಲ್ಲಿ ಈ ಭಾಗವಲ್ಲವಾಗಿ ಇದನ್ನು ವಚನವೆಂದೇ ಇಟ್ಟು 
ಕೊಂಡಿದ್ದೇವೆ. ಸಕಲ ಪುರಾತನರ ವಚನಕಟ್ಟುಗಳ (ಕೋ) ಒಂದೆರೆಡು ಪ್ರತಿಗಳೆಲ್ಲಿ 
ನಾಚಯ್ಯನ (ದಶಗಣ ಸಿಂಗಿದೇವನ?) ನಾಲ್ಕು ವಚನಗಳು ಉಳಿಯುಮೇಶ್ವರ ಚಿಕ್ಕಯ್ಯನ 
ಮುದ್ರಿಕೆಯಲ್ಲಿ ಸಿಗುತ್ತವೆ. ಇದು ತಪ್ಪು ಉಲ್ಲೇಖವಾಗಿರುವುದರಿಂದ ಆ ವಚನಗಳನ್ನು 
ಇಲ್ಲಿ ಸ್ವೀಕರಿಸಿಲ್ಲ. 

"ಮಹಾಘನ ಸಿದ್ಧ ಸೋಮೇಶ್ವರ” ಮುದ್ರಿಕೆಯ ವಚನಗಳ ಕರ್ತೃ: ಅಜಗಣ್ಣ ನೆಂದು 
ಇತ್ತಿ ಚೆ ತಿಳಿದುಬಂದಿದ್ದು, ಇದನ್ನು ಸ್ವೀಕರಿಸಿದ್ದೇವೆ. 

"ಅನಾಮಿಕ ನಾಚೇಶ್ವರ ಮುದ್ರಿಕೆಯ ವಚನಗಳ ಕರ್ತೃ ಅನಾವಿಕ ನಾಚಯ್ಯ 
ನೆಂದು ಸಕಲಪುರಾತನರ ವಚನಗಳ ಕಟ್ಟಿನಲ್ಲಿ, ವಿಜಯಪುರದ ಸೋಮಯ್ಯನೆಂದು “ಎಲ್ಲ 
ಪುರಾತನರ ಸ್ತೋತ್ರದ ವಚನಗಳು? ಕ್ಸತಿಯಲ್ಲಿದೆ. ಸೆಕಲ ಪುರಾತನರ ವಚನಕಟ್ಟುಗಳ 
ಅಭಿಪ್ರಾಯವೇ ಎಶ್ವಾಸಾರ್ಹವೆಂದು ಈ ಸಂದರ್ಭದಲ್ಲಿ ನಾವು ಭಾವಿಸಿದ್ದೇವೆ. 

ಸೆಕಲಪುರಾತನರ ವಚನ ಕಟ್ಟಿನಲ್ಲಿ ಏಲೇಶ್ವರ ಕೇತಯ್ಯನ ಹೆಸರಿನ ಕೆಳಗೆಏಲೇಶ್ವರ 
ಲಿಂಗ ಮತ್ತು ಆಚಾರವೇ ಪ್ರಾಣವಾದ ರಾಮೇಶ್ವರ-.ಈ ಎರಡೂ ಮುದ್ರಿಕೆಯ ವಚನ 
ಗಳು ಸಿಗುತ್ತವೆ. ಇವುಗಳಲ್ಲಿ “ಆಚಾರವೇ ಪ್ರಾಣವಾದ ರಾಮೇಶ್ವರ” ಮುದ್ರಿಕೆಯವು 
ಅಕ್ಕಮ್ಮನ ವಚನಗಳೆಂದು ಟೀರೆ ಮೂಲದಿಂದ ತಿಳಿದುಬರುವುದರಿಂದ ಇಲ್ಲಿಯ ಅಂಥ 
ವಚನಗಳನ್ನು ಹೊರತೆಗೆದು, ಅಕ್ಕಮ್ಮನ ವಚನಗಳಿಗೆ ವರ್ಗಾಯಿಸಿದ್ದೇವೆ. 

ಅಮರಗುಂಡದ ಮಲ್ಲಿಕಾರ್ಜುನತಂದೆಗಳ ವಚನ ಮುದ್ರಿಕೆ "ಅಮರಗುಂಡದ 
ಮಲ್ಲಿಕಾರ್ಜುನ' ಎಂದು ಈವರೆಗೆ ವಿದ್ವಾಂಸರು ನಂಬಿಕೊಂಡು ಬಂದಿದ್ದಾರೆ. ಆದರೆ 
ಇದು ಪುರದ ನಾಗಣ್ಣನ ಮುದ್ರಿಕೆಯಾಗಿದ್ದು , ಅಮರಗುಂಡದ ಮಲ್ಲಿಕಾರ್ಜುನ ತಂದೆಗಳ 
ಮುದ್ರಿಕೆ “ಮಾಗುಡದ ಮಲ್ಲಿಕಾರ್ಜುನ” ಎಂದು ನಾವು ಶೋಧಿಸಿ, ಇಟು ಕೊಂಡಿದ್ದೇವೆ. 

ಸಕಲಪುರಾತನರ ವಚನ ಕಟ್ಟಿನಲ್ಲಿ ಆಯ್ದಕ್ಳಿ ಮಾರಯ್ಯನ ಮುದ್ರಿಕೆಯಲ್ಲಿ ಸಿಗುವ 
೯ ವಚನಗಳು (ಸೆಂಪಾದನೆಯ ವಚನಗಳು ೨೦೭, ೨೧೧, ೨೧೨, ೨೧೩, ೨೧೪, ೨೧೫, 
೨೨೦, ೨೨೩, ೨೨೫) ಆಯ್ದಕ್ಕಿ ಲಕ್ಕಮ್ಮನವೆಂದು ಶೋಧಿಸಿ, ಅಲ್ಲಿಗೆ ವರ್ಗಾಯಿಸಿದ್ದೇವೆ. 
ಉರಿಲಿಂಗಪೆದ್ದಿ, ಉರಿಲಿಂಗದೇವನ ಕೆಲವು ವಚನಗಳಲ್ಲಿ ಉಂಟಾಗಿದ್ದ ಮುದ್ರಿ ಕೆಯ 
ಪರಸ್ಪರ ಪಲ್ಲಟವನ್ನು ಸೆರಿಪಡಿಸಿಕೊಂಡಿದ್ದೆ ವೆ. ಸೋಮೇಶ್ವರ ಹೆಸರಿನ ಸುತ್ತ ಹುಟ್ಟ 
ಕೊಂಡಿರುವ ಅಜಗಣ್ಣ, ಆದಯ್ಯ, ಅಗ್ರವಣಿ ಹೊನ್ನಯ್ಯ, ಲೆಮುಗೆದೇವಯ ಗಳ - 
ಮುದ್ರಿಕೆಗಳ ಪಲ್ಲಟಪ ಸ್ರಮಾದವನೂ ್ಲಿ ಸರಿಪಡಿಸಿಕೊಂಡಿದ್ದೇವೆ. ಸಕಲಪುರಾತನರ ವಚನ 
ಕಟ್ಟಿನಲ್ಲಿ ಅಂಬಿಗರ ಚೌಡಯ್ಯನ ಹೆಸರಿನ ಕೆಳಗೆ ಸೇರಿಕೊಂಡಿದ್ದ ಅಲ್ಲಮನ ವಚನಗಳನ್ನು 
*ಇಡುಹಿಡಿದು, ಅಲ್ಲಿಗೆ ವರ್ಗಾಯಿಸಿದ್ದೇವೆ. ಒಡಬು ರೂಪದ ಮೌಖಿಕ ಪರಂಪರೆಯ 


ಸಂಕೀರ್ಣ ವಚನಸಂಪುಟ : ಒಂದು 


ಈತನ ಕೆಲವು ವಚನಗಳನ್ನು ಅವುಗಳೆ ಆಕರ ಅಧಿಕೃತವಲ್ಲವಂಬ ಗ್ರಹಿಕೆಯಿಂದ 


“ ಮಚನಸಾಟಿತ್ಯದಲ್ಲ ನಿರಂತರ ಕಾಡುವ ಪ್ರಶ್ನೆ ಯೆಂದರೆ ಪ್ರಕ್ಲಿಪ್ರವಚನಕಾರರಿಗೆ, 
ಪ ಸ್ರಕ್ಷಿಪ್ಟ ವಚನಗಳಿಗೆ ಸೆಂಬಂಧಿಸಿದುದು. ಸ್ಪರವರ್ಣದಿಂದ ಆರಂಭವಾಗುವ ಅಹಂಕಾರ 
ಭೀಮಯ್ಯ (ನಿರಹಂಕಾರ ಭೀಮಲಿಂಗ), ಅಣತಿ ಚೆಂದಯ್ಯ (ಅಣತಿಲಿಂಗ), ಅಮರಚಂದ್ರ 
(ಅಮರಚಂದ ಲಿಂಗ), ಅನಂತದೇವ (ಅನಂತಗುರು ಅಲ್ಲಮಹಾಪ ಸ್ರಭು), ಅಮರೇಶ್ವ ಠ 
ದೇವ (ಅಮರೇಶ ರಿಂಗ), ಆಚಾರದ ಭೀಮಯ್ಯ (ಆಚಾರವೇ ಪ್ರಾಣ ರಾಮೇಲ್ಲರ 
ಲಿಂಗ) ಈ ಹೆಸಿನ ಶರಣರೇ ಇರಲಿಲ್ಲವೆಂಬ, ಇದ್ದರೂ ವಚನ ಬರೆವಿಲ್ಲವೆಂಬ ಗ್ರ ನಕ 
ಯಿಂದ, ಅಲ್ಲಲ್ಲಿ ಕಂಡುಬರುವ ಇವರನ್ನೂ ಇವರ ವಚನಗಳಿನ್ನೂ ಕೆ ಬಿಟ್ಟಿದ್ದೆ ವೆ. ಇದಲ್ಲದೆ 
ನಿಜವಚನಕಾರರ ಹೆಸರಿನಲ್ಲಿ ಸಿಗುವ ಪ ಪ್ರ ಕ್ಷಿಪ್ಪ ವಚನಗಳನ್ನೂ ಆಕರಗಳ ಅವಿಶ್ತಾ ne 
ಹಿನ್ನೆ ಲೆಯಲ್ಲಿ ನಿರಾಕರಿಸಿದ್ದೆ €ವೆ, 

ಹೀಗೆ ನಿರಾಕರಿಸಿದೆ" ಬಳೆಕ ಉಳಿದ ನಿಜವಚನಗಳ ಪಾಠ ಶುದ್ಧಿ "ಕರಣ ಇನ್ನೊ ೦ದು 
ಸೆಮಸ್ಯೆಯಾಗಿದೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ನಾವು ಒಟ್ಟು ೬೩ ಪ್ರಾಚೀನ “ಆಕರ 
ಗಳನ್ನು ಬಳಸಿಕೊಂಡಿದ್ದು ಪ್ರತಿಯೊಬ್ಬರ ವಚನಗಳಿಗಾಗಿ ಬಳಸಿದ ಆ ಪಕರೆಗಳ ಸೆಂಖಾ 
ವಿವರ ಹೀಗಿದೆ: ಅಂಗಸೋಂಕಿನ ಲಿಂಗತಂದೆ (೫), ಅಂಬಿಗರ ಚೌಡಯ್ಯ (೪೨), 
ಅಗ್ಬವಣಿ ಹೆಂಪಯ್ಯ (೧೪), ಅಗ್ಭವಣಿ ಹೊನ್ನ ಹ (೧೦), ಅಜಗಣ್ಣ ತಂದೆ (೧೦), 
ಅನಾಮಿಕ ನಾಚಯ್ಯ (೬), ಅಪ್ಪಿ ದೇವಯ್ಯ (೨), ಅಮರಗುಂಡದ ಮಲ್ಲಿಕಾರ್ಜುನತಂದೆ 
(೫), ಅಮುಗಿದೇವಯ್ಯ (೨೯), ಅರಿವಿನ ಮಾರಿತಂದೆ (೨೫), ಅವಸೆರದ ರೇಕಣ್ಣ 
(೧೪), ಆದಯ್ಯ (೨೪), ಆನಂದಯ್ಯ (೧), ಆಯ್ದ ಕ್ಸ ಮಾರಯ್ಯ (೧೮), ಉಗ್ಬಡಿಸುವ 
ಗಬ್ಬಿದೇವಯ್ಯ (೪), ಉಪ್ಪರಗುಡಿಯ ಸೋಮಿದೇವಯ್ಯ (೫), ಉರಿಲಿಂಗದೇವ (೨೩) 
ಉರಿಲಿಂಗಪೆದ್ದಿ (೪೮), ಉಳಿಯುಮೇಶ್ವರ ಚಿಕ್ಕಯ್ಯ (೧೫), ಎಚ್ಚರಿಕೆ ಕಾಯಕದ 
ಮುಕ್ತ ನಾಥಯ್ಯ (೭), ಎಲೆಗಾರ ಕಾಮಣ್ಣ (೧), ಬಕಾಂತ ರಾಮಿತಂದೆ (೬), ಏಲೇಶ್ವರ 
ಕೇತಯ್ಯ (೧೧), ಒಕ್ಕಲಿಗ ಮುದ್ದಣ್ಣ (೮). ಈ ಪ್ರಾಚೀನ ಆಕರಗಳನ್ನಲ್ಲದೆ ಪತ್ರಿಕೆ 
ಗಳಲ್ಲಿ ಪ್ರಕಟವಾದ ಹೊಸೆ ಬಿಡಿ ವಚನಗಳನ್ನೂ ಬಳಸಿಕೊಂಡಿದ್ದೇವೆ. ಪಾಠಶುದ್ಧಿಗಾಗಿ 
ಪ್ರೀ ಹಳಕಟ್ಟಿ ಅವರ ವಚನಶಾಸ್ತ್ರಸಾರ, ಲೀ ಚಿನ್ನಪ್ಪ ಉತ್ತಂಗಿ ಅವರ ಆದಯ್ಯನ 
ವಚನ ಇತ್ಯಾದಿ ಆಧುನಿಕ ಆಕರಗಳ ನೆರವನ್ನೂ ಪಡೆದಿದ್ದೇವೆ. ಹೀಗೆ ಸಾಧ್ಯವಿರುವ ಎಲ್ಲ 
ಆಕರಗಳನ್ನು ಬಳಸಿಕೊಳ್ಳುವುದರಿಂದ “ಎಲ್ಲ ಶರಣರ ಎಲ್ಲ ವಚನ ಸಂಗ್ರಹ” ಎಂಬ 
ನಮ್ಮ ಯೋಜನೆಯ ಧೋರಣೆ ಬಹುಮಟ್ಟಿಗೆ ಯಶಸ್ವಿಯಾಗಿದೆ. ಉತ್ತಮ ಪಾಠಗಳ 
ಶೋಧನೆ, ಪರಿಷ್ಪರಣ, ವಚನದ ಚರಣವಿನ್ನಾಸೆ ಇತ್ಯಾದಿಗಳಿಂದಾಗಿ ಪಾಠಶುದ್ಧಿಗೂ 
ಅವಕಾಶ ಲಭಿಸಿದ್ದು, ಕೆಲವು ಉದಾಹರಣೆಗಳು ಹೀಗಿವೆ; 
೧) ಯುಷಿಯ ಮಗಳೊಡನಿದ್ದಾತನಲ್ಲ» ಯಷಿಯರುಗಳೊಡನಿದ್ದಾತನಲ್ಲ (೪೬) 
೨) ನೆರೆದಿರ್ದ ಪಾಪವ ಹಾದರದಲ್ಲಿ ಕಳೆದೆನೆಬ-ನೆರೆದಿರ್ದ ಪಾಪವ ಹೊನಲಲ್ಲಿ 

ಕಳೆದೆನೆಂಬ (೨೦೦) 


ಪ್ರಸ್ತಾವನೆ ೨೩ 


೩) 


ಅಂತರಂಗದಲ್ಲಿ ಅವರಿಸಿ 

ಬಹಿರಂಗದಲ್ಲಿ ತೋರುವೆ ಕಂಗಳೆ ಕೊನೆಯಲ್ಲಿ ಮೂರುತಿಯಾಗಿ. 
ಮನದ ಕೊನೆಯಲ್ಲಿ ತೋರುವೆ. 

ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಪರಂಜ್ಯೋತಿ 
ಉರಿಲಿಂಗದೇವ ನೀನಯ್ಸ್ನಾ. 


ಈ ವಚನವನ್ನು ಸೂಕ್ಷ ಪರಿಪ್ಪರಣದೊಂದಿಗೆ ಹೀಗೆ ವಿನ್ಯಾಸೆಗೊಳಿಸೆಲಾಗಿದೆ. 


ಅಂತರಂಗದಲ್ಲಿ ಆವರಿಸಿ, ಬಹಿರಂಗದಲ್ಲಿ ತೋರುವೆ. 

ಕಂಗಳ ಕೊನೆಯಲ್ಲಿ ಮೂರುತಿಯಾಗಿ, ಮನದ ಕೊನೆಯಲ್ಲಿ ತೋರುವೆ. 

ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಪರಂಜ್ಯೋತಿ | 

ಉರಿಲಿಂಗದೇವ ನೀನಯ್ಯಾ. (೧೨೧೯) 

ಕಾಯುವಲ್ಲಿ ಜೀವವು ಪ್ರಚ್ಛೃನ್ನವೆಂದಡೆ ೨ಕಾಯದಲ್ಲಿ ಜೀವವು ಪ್ರಚ್ಛನ್ನವೆಂದಡೆ 
(6೮೦) 

ಬಾಲೆಗೆಟ್ಟೊಡಲ ನಾನೆಂತು ಸೆಲಹುವೆನಯ್ಯಾ? > ಬಾ॥ತೆ] ಗೆಟ್ಟೊಡಲ ನಾನೆಂತು 
ಸಲಹುವೆನಯ್ಯಾ? (೧೬೩೨) | 

ಹೆಠಯೋಗ, ಅಂಬಿಕಾಯೋಗ > ಹೆಠಯೋಗ ಲಂಬಿಕಾಯೋಗ (೧೧೪೨) 

ತನು ಉರುಗಳೇ ತನೂರುಹೆ » ತರುಗಳೇ ತನೂರುಹೆ (೧೦೧೭) 

ಸೌರಾಷ್ಟ್ರ ಸೋಮೇಶ್ವರಲಿಂಗ ಒಂದೇ ದೂರ >.....ಅಂದೇ ದೂರ (೧೯೧) 
ಜ್ಞಾನಕಾಯಂಗೆ ಬಹುಕಾಯವಿಲ್ಲ » ಜ್ಞಾನಕಾಯಂಗೆ ಬರುಕಾಯವಿಲ್ಲ (೧೧೫೭) 
ಅಸಿಯ ಮೊನೆಯ ಮುಟ್ಟಿರಿದಡೆ » ಅಸಿಯ ಮೊನೆಯ ಮುರಿದಡೆ (೫೧೦೬) 

ನಾ ಹೊತ್ತ ಸೆಕಲೇಂದ್ರಿಯವನೀ ಸೂಸುವುದಕ್ಕೆ ತೆಪ್ಪವಾಗಿ»ನಾ ಹೊತ್ತ 
ಸಕಲೇಂದ್ರಿಯವನೀಸುವುದಕ್ಕೆ ತೆಪ್ರವಾಗಿ (೫೫೦) 

ಜಂಗಮಲಿಂಗವಾದಲ್ಲಿ ಜಂಗುಳಿಗಳ ಬಾಗಿಲ ಕಾಯ್ದಿರಬೇಕು > ....ಕಾಯದಿರ 
ಬೇಕು (೬೨೦) 

ಜೀವಧನವ ಜತನವ ಮಾಡಿ, ಜತನವ ಮಾಡಿ, ಬಳಿರೆಲ್ಲ ಬಳಿರೆಲ್ಲ »....ಭಳಿರೆಲಾ! 
ಭಳಿರೆಲಾ!! (೩೧%) 

ಎಲುದೋರ ಸೆರಸೆವಾಡಲೇನು? 

ಭೃಂಗೀಶನೆ ಸೀಳಿ ಹೊದೆಯಲೇನು? 

ಗಜಾಸುರನೆ ಹೆಣ್ಣ ಲೀಲೆಯಲಾಡಲೇನು? 

ಅಂಧಕಾಸುರನೆ ಮನವನಲ್ಲಾಡಲೇನು? 

ಸಿರಿಯಾಳನೆ ನೆಣತೃಣದೋಪಾದಿ 

ನಾನು, ಎನ್ನ ನಿನಿತು ಬಳಲಿಸುವರೆ? 

ಕರುಣಿಸು ಕರುಣಾಕರ ಉಳಿಯುಮೇಶ್ವರಾ. 


೨೪ ಸಂಕೀರ್ಣ ವಚೆನಸಂಪುಟ : ಒಂದು 
ಹ ವಿನ್ಯಾಸದಲ್ಲಿ ಪ್ರಸ್ತು ತ ವಚನ ಅರ್ಥವಾಗುವುದಿಲ್ಲ. ಇದನ್ನು ಸೂಕ್ತ ಪರಿಷ್ಪರಣ 
ದೊಂದಿಗೆ ಹೀಗೆ ವಿನ್ಯಾಸಗೊಳಿಸಲಾಗಿದೆ. 
ಎಲುದೋರೆ ಸರಸವಾಡಲೇನು? ಭೃಂಗೀಶನೇ, 
ಸೀಳಿ ಹೊದೆಯಲೇನು? ಗಜಾಸುರನೇ, 
ಹೆಣ್ಣ ಲೀಲೆಯಲಾಡಲೇನು? ಅಂಧಕಾಸುರನೇ, 
ಮನವನಲ್ಲಾಡಲೇನು? ಸಿರಿಯಾಳನೆ. 
ನೆಣತೃಣದೋಪಾದಿ ನಾನು, 
ಎನ್ನ ನಿನಿತು ಬಳಲಿಸುವರೇ? 
ಕರುಣಿಸು ಕರುಣಾಕರ ಉಳಿಯುಮೇಶ್ವರಾ. (೧೬೩೭) 
೧೫) ಕಾಮಭೀಮ ಜೀವದನದೊಡೆಯ >... .ಜೀವಧನದೊಡೆಯ. (೧೭೩೭-೧೭೪೮) 
೧೬) ಕುಂಭದ ಮಳೆ ಹೋಯಿತು ್ರುಿ ೨ ಕುಂಭದ ಮಳೆ ಹೊಯ್ಯಿತ್ತು. (೧೭೩೯) 
ಹೀಗೆ ಆನೇಕ ಎಡೆಗಳಲ್ಲಿ ಯೋಗ್ಯಪಾಠಗಳನ್ನು ಯೋಜಿಸಿದ್ದೇವೆ. 
ಸಂಪಾದಕ ಸಮಿತಿಯ ಸಭೆಯಲ್ಲಿ ನಿರ್ಣಯಿಸಿದ ಮೇರೆಗೆ ಸ ಸ್ಪಲಕ್ರ ಮದ ವಚನ 
ಕ ಸೈ ತಿಗಳನ್ನು ಹಾಗೆಯೇ ಇಟ್ಟು ಕೊಂಡು, ಅವುಗಳಿಗೆ ಸೆಂಬಂಧಿಸಿದ ಹೆಟಿ ಸಿನ ವಚನಗಳನ್ನು 
ಔಲಲ್ಲಿಯೇ ಪರಿಶಿಷ್ಟವಾಗಿ ಕೊಟ್ಟದ್ದೆ ವೆ. ಈ ಸೆಂಪುಟದಲ್ಲಿ ಟಂಧವಗಟಿಂದರೆ ಅರಿವಿನ 
ಮಾರಿತಂದೆಗಳ ವಚನ, ಅವಸೆರದ ರೇಕಣ್ಣಗಳ ಗಳೆ ವಚನ. ಮಿಕೃ ೨೨ ಜನ ಶರಣರ ವಚನ 
ಗಳನ್ನು ಅಕಾರಾದಿಯಾಗಿ ಸಂಯೋಜಿಸಿದ್ದೆ ವೆ. ಶೂನ್ಯಸಂಪಾದನೆಯಂಥ ಸೆಂವಾದ 
ರೂಪದ ಕೃತಿಗಳು ಪ ಪ ್ರಶ್ನೋತ್ತ ರಗಳನ್ನು ಏರ್ಪಡಿಸುವ ಸೆಲುವಾಗಿ ವಚನದ ಆದಿಯಲ್ಲಿ 
ವ್ಯತ್ಯಾಸಮಾಡಿಕೊಂಡಂತಿವೆ. ಅಕಾರಾದಿ ಕ್ರಮ ಕಾರಣವಾಗಿ ಇವು ಕೆಲವೊಮ್ಮೆ ಸಂಬಂಧ 
ಕಳಚಿಕೊಂಡುಬಿಡುತ್ತವೆ. ಒಬ್ಬ ಶರಣನ ವಚನಗಳನ್ನು ಒಂದೆಡೆಗೆ ತರುವಾಗ ಇದು 
ಅನಿವಾರ್ಯವೆಂದೇ ಹೇಳಬೇಕು. 
ವಚನಗಳ ಆದಿಭಾಗದ ಅನೇಕ ಬಗೆಯ ವ್ಯತ್ಯಾಸ್ಮ ಒಂದು ವಚನದ ಸೆಂಕ್ಷಿಪ್ಲಪಾಠ- 
ಎಸ ಸ ತಪಾಠ- ಭಾಗಶಃಪಾಠಗಳು ಕಾರಣವಾಗಿ ಪುನರುಕ್ಕಿದೋಷವೆಂಬುದು ವಚನ 
ಪಾದನೆಯಲ್ಲಿ ನಿರಂತರ ಕಾಡುವ ಪ್ರಶ್ನೆಯಾಗಿದೆ. ಕಣ್ಣಿ ಗೆ ಮೋಸ ಮಾಡುವ ಈ 
ನ ಕಷ್ಟಪಟ್ಟು ನವಾರಿಸಿಕೊಂಡರೂ ೧೪೭-೧೯೪, ೧೨೬೮-೧೨೬೯, 
೧೨೮೧-೧೩೮೫ ಈ ವಚನಗಳು ಪುನರುಕ್ತಿ ದೋಪಕ್ಕ ಗುರಿಯಾಗಿವೆ. ಇವುಗಳಲ್ಲಿ 
ಒಂದನ್ನು ಬಿಡಬೇಕು. ಉರಿಲಿಂಗಪೆದ್ದಿಗೆ ಸಂಬಂಧಿಸಿದ ೧೨೮೧, ೧೩೮೫ನೆಯ ವಚಿನ 
ಗಳೆ ಭಾಗ ೧೪೦೭ನೆಯ ವಚನ. ೨೮೩ನೆಯ ವಚನದ ಭಾಗ ೮೩ನೆಯ ವಚನ. 
ಇವೆರಡನ್ನೂ ಬಿಡಬೇಕು. ಉರಿಲಿಂಗಪೆದ್ದಿಯದೇ ಆದ ೧೪೧೦ನೆಯ ವಚನವು ತುಂಡು 
ವಚೆನವೆಂದು ಕಾಣುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಪೂರ್ಣಗೊಳಿಸೆಲು ಬೇರೆ ಪಾಠ 
ಗಳೇ ಲಭ್ಯ ವಾಗದ ಕಾರಣ ಅದನ್ನು ಹಾಗೆಯೇ ಇಟ್ಟುಕೊಂಡಿದ್ದೆ €ವೆ. ವಚನಗಳ 
ಒಡಲಲ್ಲಿ ಬಧಸೆಲಾಗಿರುವ ಸ ಸೆಂಸ್ಲೆತ ಉದ್ಧರಣೆಗಳು ಒಂದು ಪ್ರ ತಿಯಲ್ಲಿದ್ದ ೦ತೆ ಇನ್ನೊಂದು 
ಪ ಸ್ರತಿಯಲ್ಲಿಲ್ಲ. ಇವುಗಳನ್ನು ತಕ್ಕಮಟ್ಟ ಗೆ ಪರಿಪ ್ಲರಿಸಿಕೊಂಡರೊ ಇನ್ನೂ “ನಮಗೆ ಅತ್ಯ ಪ್ರಿ 


ಪ್ರಸಾ ವನೆ ೨೫ 


) 


ಉಳಿದುಕೊಂಡಿದೆ. ಎಷ್ಟೇ ಎಚ್ಚರ ವಹಿಸಿದರೂ ಕೆಲವು ಅಚ್ಛಿನ ನ ದೋಷಗಳು ಉಳಿದು 
ಕೊಂಡಿವೆ. ನಮ್ಮ ಶ್ರ ದ್ಯ -ಶ್ರಮಗಳನ್ನು ಮೀರಿಯೂ ಭೂಪ ಈ ದೋಷಗಳನ್ನು 
ವಿದ್ವಾ ೦ಸರು ಮನ್ನಿಸಬೆ ಜೀಕಾಗಿ ಪಾ ಾರ್ಥನೆ. 

ಕೃತಜ್ಞ ತ್ರೆ 


“ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ"ಯಂಥ 
ಬಹುದೊಡ್ಡ ಯೋಜನೆಗೆ ಅನೇಕರ ಸಹಾಯಹಸ್ತ ಅಗತ್ಯವೆಂದು ಬೇರೆ ಹೇಳಬೇಕಿಲ್ಲ. 
ಈ ಅವಧಿಯಲ್ಲಿ ಸಲಹಾ ಸಮಿತಿಯ ಸದಸ್ಯರಾದ ಡಾ. ಎಂ. ಚಿದಾನಂದಮೂರ್ತಿ, 
ಡಾ. ಸಿ. ಪಿ. ಕೃಷ್ಣಕುಮಾರ, ಡಾ. ಎಸ್‌. ವಿದ್ಯಾಶಂಕರ, ಫ್ರೀ ಎಸ್‌. ಶಿವಣ್ಣ ಇವರು 
ಉದ್ದಕ್ಟೊ ಮಾರ್ಗದರ್ಶನ ನೀಡಿದ್ದಾ ಟ್ರ ಕನ್ನಡ ಮತ್ತು ಸೆಂಸ್ಥೃತ್ತಿ ನಿರ್ದೇಶನಾಲಯದ 
ನಿರ್ದೇಶಕರೂ ಸಹನಿರ್ದೇಶಕರೂ ಉಪನಿರ್ದೇಶಕರೂ ಮತ್ತು ಇತರ ಸಿಬ್ಬಂದಿವರ್ಗ 
ದವರೂ ಆಡಳಿತಾತ್ಮಕ ಆತ್ಮೀಯ ಸಹಕಾರ ನೀಡಿದ್ದಾರೆ. ಈ ಯೋಜನೆಯ ಕಾರ್ಯಾಲಯ 
ಸಿಬ್ಬಂದಿಯಾಗಿ ಶ್ರೀಮತಿ ವಿಜಯಶ್ರೀ ಹಿರೇಮಠ, ಪ್ರೀ ವಾಯ್‌. ಎಂ. ಯಾಕೊಳಿ, 
ಪೀ ಬಿ. ವಿ. ಕೋರಿ ಅವರು ನನ್ನೊಂದಿಗೆ ಹೆಗಲಿರುಳು ದುಡಿದಿದ್ದಾರೆ. ಶ್ರೀ ಬಸವರಾಜ 
ಹೊಗಾರ, ಡಾವಣಗೆರೆಯ ಎಸ್‌. ಉಮಾಪತಿ, ಮೈಸೂರಿನ rs ಶಿವಲಿಂಗಯ್ಯ, 
ಸಿರಿಗೆರೆಯ ಪ್ರೀಮತಿ ಟಿ. ನೀಲಾಂಬಿಕಾ ಅವರು ಆಗಾಗ ಮಾಹಿತಿಗಳನ್ನು ಒದಗಿಸಿ 
ನೆರವಾಗಿದ್ದಾರೆ. ಸೆಂಸ್ಕತಪಾಠಗಳ ಪರಿಪ್ಪರಣದಲ್ಲಿ ಶ್ರೀ ಜಯತೀರ್ಥಾಚಾರ್ಯ ಮಳಗಿ 
ಅವರು ನೀಡಿದ ನಿರಂತರ ಸಹಾಯವನ್ನು ಮರೆಯುವಂತಿಲ್ಲ. ಶ್ರೀ ಬಸವರಾಜ 
ಕರಕರಡ್ಡಿ, ಪ್ರೀ ಬಸವರಾಜ ಬಿರಾದಾರ, ಪ್ರೀ ಎಫ್‌. ಟಿ. ಹಳ್ಳಿಕೇರಿ, ಪೀ ಜಿನದತ್ತ 
ಹಡಗಲಿ ಅವರು ಉದ್ದಕ್ಕೂ ನೆರವಾಗಿದ್ದಾರೆ. ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳು 
ಸಲ್ಲುತ್ತವೆ. 

ಗದುಗಿನ ತ್ವರಿತ ಮುದ್ರಣಾಲಯದ ಒಡೆಯರಾದ ಶ್ರೀ ಫ. ಶಿ. ಭಾಂಡಗೆ ಅವರು 
ಮುದ್ರಣಯಂತ್ರಬೊಂದಿಗೆ ತಾವೂ ಒಂದು ಯಂತ್ರವೆಂಬಂತೆ ದುಡಿದು, ಒಂದು ತಿಂಗಳಲ್ಲಿ 
ಪ್ರ ದೊಡ್ಡ ಸಂಪ್ರಟವನ್ನು ಮುದ್ರಿಸಿಕೊಟ್ಟಿದ್ದಾರೆ. ಇವರ ಸಿಬ್ಬಂದಿವರ್ಗದವರೂ 
ಬೇಸರ ಪಟ್ಟುಕೊಳ್ಳದೆ ಸಹಕರಿಸಿದ್ದಾರೆ. ಇವರೆಲ್ಲರಿಗೆ ನಾನು ಖುಣಿಯಾಗಿವ್ದೇನೆ. 


ಡೌ. ಎಂ. ಎಂ. ಕಲಬುರ್ಗಿ 


ಅಂಗಸೋಂಕಿನ ಲಿಂಗತೆಂದೆಗಳ ವಚನ 


9 


ಅಂಗಕ್ಕೊಂದು ಸುಗುಣ ದುರ್ಗುಣ ಸೋಂಕುವಲ್ಲಿ 
ಸೋಂಕಿದ ಕಲೆ ಅಂಗಕ್ಕೋ ಆತ್ಮಂಗೋ? 
ಅಂಗಕ್ಕಂದಡೆ ಚೇತನವಿಲ್ಲದೆ ಒಂದನೂ ಮುಟ್ಟದಾಗಿ, 
ಆತ್ಮಂಗೆಂದಡೆ ಒಂದು ಲಕ್ಷ್ಯದ ಮರೆಯಲಲ್ಲದೆ ಲಕ್ಷಿಸಿಕೊಳದು. 
ಇಂತೀ ಕಾಯವೂ ಆ[ತ್ಮ]ನೂ ಒಡಗೂಡಿ ಅರಿವಲ್ಲಿ 


ಆ ಅರಿವು ಲಿಂಗವನೊಡಗೂಡಿಯಲ್ಲದೆ ಬೇರೆ ಒಡಲುವಿಡಿಯದು. 


ಇಂತೀ ಅಂಗ ಆತ್ಮ ಲಿಂಗಮೂರ್ತಿ ತ್ರಿವಿಧ ಸೆಂಗವಾದಲ್ಲದೆ 
ಮುಂದಣ ಅರಿವಿನ ಕುರುಹು ನಿರಿಗೆಯಾಗದು. 

ಆ ನಿರಿಗೆಯ ಅಂಗ ಸುಸಂಗವಾದಲ್ಲಿ 
ಭೋಗಬಂಕೇಶ್ವರಲಿಂಗವು ಅಂಗಸೋಂಕಿನಲ್ಲಿ ಅಡಗಿದ ತೆರ. 


New 


ಸಂಕೀರ್ಣ ವಚನಸಂಪುಟ : ಒಂದು 
3 


ಪ್ಪು ವಿನ ಸಂಯೋಗದಿಂದ ಮೃ ಶ್ರಿಕೆ ಮಡಕೆಯಾಗಿ, 
ಮತ್ತೆ ಅಪ್ಪು ವಿನೊಡಗೂಡಿ ತುಬಲ್ಕಾಗಿ, 
ಮತ್ತಾ ಅಪ್ಪುವಿನ ದ್ರವಕ್ಕೆ ಮೃತ್ತಿಕೆ ಕರಗಿದುದಿಲ್ಲ. 
ಅದೇತಕ್ಕೆ? ಅನಲ ಮುಟ್ಟಿದ ದೆಸೆಯಿಂದ. 
ಅದು ಕಾರಣ, ಇಂತೀ ವಸ್ತುವಿನ ದೆಸೆಯಿಂದ 
ಸಶ್ಲಿ ಯಾಮಾರ್ಗಂಗಳು ಭವದ ತೊಟ್ಟುಬಿಟ್ಟವು. 
ಇಂತಿ ದೃಷ್ಟವನರಿದು ಸರ್ವಕ್ರೀಗಳೆಲ್ಲವೂ ವಸ್ತುವ ಮುಟ್ಟ ಕಾಗಿ 
ಪೂರ್ವಗುಣ ತನ್ನ ಷ್ಟವಾಯಿತ್ತು ಸ 
ಭೋಗಬಂಕೇಶ್ವರಲಿಂಗವನರಿದ ಕಾರಣ. 


lo 


[2 
[8 


ಆವಂಗದ ಮರೆಯಲ್ಲಿದ್ದು ಕಾದುವ ಭಟನು: 
ಆ[ವಂಗ]ದ ಮರೆಯ ಸತ್ವ ಪೋರಿ ತ ತನ್ನ ಹೆ ಹೃದಯದ ಸೆ ಸೆತ್ತವೋ €? 
ಒಂದನಹುದು ಒಂದನಲ್ಲ್‌, ಮ ಕ್ರೀ "ನಕ್ರ €ಯೆಂಬ ಉಭಯವಿಲ್ಲ. 
ಎರಡನೊಡಗೂಡಿ ಒಂದಸಿರಿದಿಹನೆದಡೆ 
ಸಾಕಾರವೊಂದು ನಿರಾಕಾರವೊಂದು. 
ಸಾಕಾರವನು ನಿರಾಕಾರವನು ಏಕೀಕರಿಪಿ ಕಂಡೆಹೆನೆಂದಡೆ 
ಅದು ಒಂದು ದೃಷ್ಟ ಒಂದು ತನ್ನಷ್ಟ. 
ಆ ಉಭಯದಂಗ ಒಂದಂಗವಾಗಿ 
ಕರ್ಪುರದ ಗಿರಿಯಲ್ಲಿ ಉರಿಯುದಿಸಿದ ತೆರನಂತೆ 
ಉಭಯ ಏಕವಾಗಿಯಲ್ಲದೆ ಭೋಗಬಂಕೇಶ್ವರಲಿಂಗವನರಿಯಬಾರದು. 1೩! 


೪ 


ಎನ್ನ ಕಾಯದ ಕದಳಿಯೆ ಸಂಗನಬಸವಣ್ಣ ನ್ಯು 
ಎನ್ನ ಜೀವದ ಸುಮನವೆ ಚೆನ್ನಬಸೆವಣ್ಣ ನು. 
ಎನ್ನ ಭಾವದ ಬಲುಹೆ ಪ್ರಭುದೇವರು, 

ಎನ್ನ ತನುವಿನ ಮೂರ್ತಿಯ ಚಂದಯ್ಯನು, 

ಎನ. ಮನದ ನಿಪ ಯವೆ 5 ಮಡಿವಾಳಯ್ಯನ್ನು 
ಎನ್ನೆ ಪ ಪ್ರಾಣದ ಸೆರಿಣಾಮವೆ ಹಡಪದಪ್ಪ ಣ್ಣನ್ನು 
ಎನ್ನ ಅರುಹಿ ನನೆಖೆ ೈಷ್ಟೆಯ ಯೆ ಸೂಡ್ಲೆ ಛ ಬಾಚರೆನ್ನು 


~ ಲಲ ್‌ PR) 
ಎನ್ನಾ ಚಾರದ ದೃಢವೇ ಮೋಳಿ ಗೆಯ ಮಾರಯ್ಯನು, 


ಅಂಗಸೋಂಕಿನ ಲಿಂಗತಂದೆಗಳ ವಚನ 


9» 


ಎನ್ನ ನೋಟದ ನಿಬೆರಗೆ ಅನುಮಿಸದೇವರು, 

ಎನ್ನ ಶ್ರೋತ್ರದ ಕೇಳಿಕೆಯೆ ಮರುಳಶಂಕರದೇವರು, 

ಎನ್ನ ಹೃದಯದ ಜ್ಯೋತಿಯೆ ಘಟ್ಟಿವಾಳೆಯ್ಯನು, 

ಐನ್ನೆಂತರಂಗದ ಬೆಳಗೆ ಅಜಗಣ್ಣ ಯ್ಯನು, 

ಎನ್ನೆ ಬಹಿರಂಗದ ನಿರಾಳವೆ ನಿಜಗುಣದೇವರು, 

ಎನ್ನೆ ಸರ್ವಾಂಗದ ಕಳೆಯೆ ಸಿದ್ದರಾಮಯ್ದನು, 

ಎನ್ನ ಗತಿಮತಿಚ್ಛೈತನ್ಯವೇ ಏಳ್ನೂ ರೆಪ್ಪತ್ತಮರಗಣಂಗಳು. 

ಭೋಗಬಂಕೇಶ್ವ ರಾ, "ನಿಮ್ಮ ಶರಣರ ಪ್ರೀಪಾದಕ್ಕೆ 

ನಮೋ ನಮೋ ಸಾಸರ್‌ 9 | 


py 


ಪೂರ್ವ ಆದಿಯಂತ ಸಿದ್ದಾಂತವಾದ ತೆರ: 
ಆವ ಬೀಜವೂ ಅಪ್ಪುಸಾರವಿಲ್ಲದೆ ಪ್ರತ್ಯಕ್ಷ ದೃಷ್ಟವುಂಟಿ? 
ಸರ್ವಕ್ರೀಗಳೆಲ್ಲವೂ ಜಾ ನ್ಲನವಿಲ್ಲದಿರೆ ಕ್ರಿ "ದೃಷ್ಟ ಪ್ಲಸತ್ಯವಪ್ಪ: ವೆ? 
ಇಂತೀ ಜಾ ಣಾ ನಸರ್ವಗುಣನಾಗಿ ಸೆತ್ವಿ ಮಾರ್ಗ ಗಳಿಂದ 
ಒಪ್ಪಲ್ಪಟ್ಟುದು ಲಿಂಗದ ಅಂಗದ pF: ಸಂಗ, 
ಈ ಗುಣ ಭೋಗಬಂಕೇಶ್ವರಲಿಂಗದೊಲವು. Il ೫ 


೬ 


ಭರಿತಾರ್ಪಣವೆಂದು ಅಪೇಕ್ಷಿಸುವಲ್ಲಿ 
ಸೂಚನೆಯರತು ಒಂದನೊಂದು ಇರಿಸೆಂದು ಸಂದಣಿಗೊಳುತ್ತ, 
ಬಂದ ದ್ರವ್ಯವೆಯ್ದ ದೆಂದು ತಂದು ಸುರಿಯೆನುತ್ತ, 
ಸೆಂದ ದ್ರವ್ಯವ ಮತ್ತೆ ಉಲ್ಲಂಘಸಿ ಇರುತ್ತ, ಮತ್ತೆ 
ಮುಶ್ರದಿಂದ ದ್ರವ್ಯಂಗಳು ಬಿಸುರಿಬಂದು ಸೋಂಕಲಿಕೆ ಮತ್ತಿರಿಸಬಹುದೆ? 
ಕಟ್ಟಳೆಯ ಮೀರಿ ಸೋಂಕಿದುದ ಮತ್ತೆ ಅರ್ಪಿಸೆಬಹುದೆ? 
ಇದು ಕಾರಣದಲ್ಲಿ ಕೆರಹಿನಳತಕ್ಕೆ ಕಾಲ ಕಡಿಸಿಕೆ ಳ್ಳದೆ, 
ಬಸುರಿಂಗಾಗಿ ಬಣಬೆಯ ಸುಡದೆ, 
ಕಿಂಚಿತ್ತು ವಿಷ ಷಯಲಂಪಟಕ್ಕಾಗಿ 
ಸೆಹಪಂಕ್ತ ಗಳಲ್ಲಿ ವಿಶೇಷವನೆಂದೂ ಮುಟ್ಟದೆ, 
ಅವರು ತಮ್ಮಾಳಿಯನರಿದು ಮಾಡಿದಂತೆ, 
ತಾ ತನ್ನ ವೇಳೆಯನರಿದು ಅರ್ಪಿತವ ಮಾಡಿಕೊಂಡು 
ಮಹಾನದಿಗಳಲ್ಲಿ ಸ್ಥೂ ಲ ಸೂಕ್ಷ್ಮ ಅತಿಸೂಕ್ಷ ಕ್ಮಕುಂಭಂಗಳೆನದ್ದಿ ತೆಗೆದಲ್ಲಿ 
ಕುಂಭಕ್ಕೆ ತಕ್ಕ ಅಂಬು, ಅಂಗಕ್ಕೆ ತಕ್ಕ ದ್ರ ದವ ಶೈ ಪದಾರ್ಥಂಗಳ 


ಸಂಕೀರ್ಣ ವಚೆನಸಂಪಟ : ಒಂದು 


ಅಂಗೀಕರಿಸುವುದು ಭರಿತಾರ್ಪಣದ ಸೆಂಗ. 

ಇದು ಲಿಂಗಸೊಂಂಕಿನ ಅಂಗದ ವಿವರ. 

ಹೀಂಗಲ್ಲದೆ ತಂದು ಸುರಿಯಿಸಿಕೊಂಡು, ಕೊಂಡಸ್ಸ ಕೊಂಡು, 
ಇಂತೀ ಭರಿತಾರ್ಪಣಲಿಂಗಪ್ರಸಾದವ ಕಂಡವರು ಕೊಂಡುಹೋಗಿ ಎಂದು ಕೊಡುವ 
ಭಂಡನ ಭರಿತಾರ್ಪಣ ಲಿಂಗಕ್ಕೆ ಸಲ್ಲದಾಗಿ. 

ಇದು ಕಾರಣದಲ್ಲಿ ತುಂಬಿದ ಸೆಕಟಕ್ಕೆ ಅಂಗುಲದಷ್ಟು ತೃಣಭಾರವಾದಂತೆ. 

ಇದು ಶಿವಲಿಂಗಾಂಗಿಗಳು ಒಪ್ಪ ದ ತೆರ. 

ಇಂತೀ ಗುಣ ಭರಿತಾರ್ಪಣಂಗಳಲ್ಲಿ 

ನಿಂದುದ ಸೆಂದುದ ಬಂಧಂಗಳಲ್ಲಿ ಆತ್ಮವಿಚ್ಛಂದವಿಲ್ಲದೆ 

ಆ ಲಿಂಗಘಟಕ್ಕೆ ಸಲುವ ಪ್ರಮಾಣಂಗಳನರಿದು 

ಅರ್ಪಿತವ ಮಾಡುವುದು ಭರಿತಾರ್ಪಣ. 

ಈ ಗುಣ ಭೋಗಬಂಕೇಶ್ವರಲಿಂಗಕ್ಕೆ ಸಮರ್ಪಣ. ೬ il 


ಹ 


ಭರಿತಾರ್ಪಣವೆಂದು ಲಿಂಗಕ್ಕೆ ಸೆಮರ್ಪಿಸಿದ ಮತ್ತೆ 
ಪ್ರತಿಪ್ರಸಾದವೆಂದು ಕೊಂಬಲ್ಲಿ ಭರಿತಾರ್ಪಣವೆಂತುಟಾಯಿತ್ತು? 
ತನ್ನಯ ಘಟದ ಹೆಚ್ಚುಗೆಯೊ? 
ಅಲ್ಲಾ ಭರಿತಾರ್ಪಣದ ವ್ರತದ ನಿಶ್ಚಯವೊ? 
ಕಟ್ಟಿನ ವ್ರತಕ್ಕೆ ಪುನರಪಿ ಕ್ರೀಯುಂಟೆ? 
ಸೆತ್ಯ ಜಾರಿದ ಮತ್ತೆ ಮುಕ್ಕಿಯ ಪಥ ಅವಂಗುಂಟೆ? 
ಇಂತೀ ಕಂಡವರ ಕಂಡು, ಕೆಕೊಂಡು, ಅವರೊಂದಾಗಿ ಆಡಿ, 
ಅವರ ಸೆಂಸರ್ಗದಂದವ ಕಲಿತ್ತು 
ಅವರು ಹಿಂಗಿದ ಮತ್ತೆ 
ತಾನೆಂದಿನಂತಹ ಕ್ರಿಯಾಭಂಡನ ಭರಿತಾರ್ಪಣಲಂಡನ 
ಮತ್ತಾವ ಕ್ರೀಯಲ್ಲಿಯೂ ತಪ್ಪಿ, y 
ಆ ತಪ್ಪಿ ಗೆ ವ್ರತವ ಹೆಚ್ಚಿಸಿಕೊಂಡಹೆನೆಂಬ 
ದುರ್ಮತ್ತ ಸುರಾಪಾ[ನಿಯಿಂ]ದತ್ತಕಾಣದಿರ್ದಡೆ 
ಭಕ್ತಿಗೆ ಸಲ್ಪ ಮುಕ್ಕಿಯವಂಗಿಲ್ಲ, 
ಸೆದ್ಭಕ್ಷ ರೊಳಗಲ್ಲ, ಮಿಕ್ತಾದ ಕ್ಷ ತ್ಯ ಅವಂಗಿಲ್ಲ, 
ಇದು ಸತ್ಯ, ಭೋಗಬಂಕೇಶ್ವರಲಿಂಗ ಸಾಕ್ಟಿಯಾಗಿ. Il ೭ | 


ಅಂಗಸೋಂಕಿನ ಲಿಂಗತಂದೆಗಳ ವಚನ ೫ 
6 


ಮನದ ಕೈಯಿಂದರಿದು, ಬುದ್ಧಿಯ ಕೈಯಿಂದ ವಿಚಾರಿಸಿ, 
ಚಿತ್ತದ ಕೈಯಿಂದ ಅರ್ಪಿಸಿಕೊಂಬುದು 
ಜ್ಞಾತೃವೋ ಜ್ಞಾನವಮೋ ಜ್ಞ €ಯವೋ? 
ಇಂತೀ ತ್ರಿವಿಧದ ಕೈಯಲ್ಲಿ ತ್ರಿವಿಧಮುಖಂಗಳಿಂದ ಅರ್ಪಿಸಿಕೊಂಬುದು 
ಅಂಗದ ಮೇಲಿದ್ದ ಲಿಂಗಸೋಂಕೊ? ಆ ಲಿಂಗದ ಒಳಗಣ ಕಳಾಸ್ಪರೂಪೊ? 
ಅಲ್ಲಾ, ತನ್ನ ಅರಿದ ಅರುಹಿಸಿಕೊಂಬ ನಿರುಗೆಯ ಕುರುಹೊ? 
ಇಂತೀ ಅಂಗದಲ್ಲಿ, ಭಾವದಲ್ಲಿ, ಅರಿದ ಅರಿಕೆಯಲ್ಲಿ 
ತ್ರಿವಿಧ ಕುರುಹಳಿದು ಒಡಗೂಡಿದಲ್ಲಿ ಅಂಗಸೋಂಕು, 
ಅಲ್ಲಿಯೇ ನಿರಾಳ ಭೋಗಬಂಕೇಶ್ವರಲಿಂಗವಲ್ಲಿಯೆ. lS 


೯ 


ಮರದೊಳಗಣ ಬೆಂಕಿ ತನ್ನ ತಾನೇ ಉರಿಯ ಬಲ್ಲುದೆ? 
ಶಿಲೆಯೊಳಗಣ ದೀಪ್ಲಿ ಆ ಬೆಳಗ ತನ್ನ ತಾನೆ ಬೆಳಗಬಲ್ಲುದೆ? 
ಆ ತೆರನಂತೆ ಕುಟಿಲನ ಭಕ್ತಿ, ಕಿಸುಕುಳನ ವಿರಕ್ತಿ 
ಮಥನಿಸಿಯಲ್ಲದೆ ದಿಟಿಹುಸಿಯ ಕಾಣಬಾರದು. - 
ಸತ್ಯವನು ಅಸೆತ್ಯವನು ಪ್ರತ್ಯಕ್ಷ ಪ್ರಮಾಣಿಸಿದಲ್ಲದೆ 
ನಿಶ್ಚಯವನರಿಯಬಾರದು, 
ಗುರುವಾದಡೂ ಲಿಗವಾದಡೂ ಜಂಗಮವಾದಡೂ 
ಪರೀಕ್ಷಿಸಿ ಹಿಡಿಯದವನ ಭಕ್ತಿ, ವಿರಕ್ಷಿ, 
ತೂತಕುಂಭದಲ್ಲಿಯ ನೀರು, ಸೂತ್ರ ತಪ್ಪಿದ ಬೊಂಬೆ, ನಿಜನೇತ್ರ ತಪ್ಪಿದ ದೃಷ್ಟಿ; 
ಬೇರು ಮೇಲಾದ ಸೆಸಿಗೆ ನೀರಿನಾರೆ,ಕೆಯುಂಟೆ? 
ಇಂತು ಆವ ಕ್ರೀಯಲ್ಲಿಯೂ ಭಾವಶುದ್ಧಾತ್ಮನಾಗಿ ಆರೈಕೆ ಬೇಕು, 
ಭೋಗಬಂಕೇಶ್ವರಲಿಂಗದ ಸಂಗದ ಶರಣನ ಸುಖ. Wl € 1 


೧೦ 


ಲಿಗಪ್ರಸಾದವ ಕೊಂಬುತಿದ್ದು ಮತ್ತೆ, 
ಪದಾರ್ಥದ್ರವ್ಯಂಗಳು ಇದಿರೆಡೆಯಾಗಿ ಬರಲಿಕಾಗಿ 
ಆ ಕರದಲ್ಲಿಯೆ ದ್ರವ್ಯವ ಸಮರ್ಪಿಸೆಬಹುದೆ? 
ಅಹುದೆಂದಡೆ ಕ್ರೀ ಸೊತಕ, ಅಲ್ಲಾ ಎಂದಡೆ ಪ್ರಥಮಪ್ರಸಾದ ಅವರಿಗಿಲ್ಲ. 
ಇಂತೀ ಉಭಯವನರಿದು ಅರ್ಪಿಸುಲ್ಲಡೆ ಲಿಂಗಾಂಗ ಸೆಹಭೋಜನವೆಂಬೆ. 
ಅಲ್ಲದಿರ್ದಡೆ ಪಡುವಿಂಗೆ ನೆರೆದ ತುಡುಗುಣಿಗಳಂತೆ 


ಸಂಕೀರ್ಣ ವಚನಸಂಪುಟ : ಒಂದು 


ಬಾಯೊಳಗಣ ಕಚ್ಚು ದೇಹದೊಳಗಣ ಮುರುಗು 
ಅವಂಗಾವ ನಿತ್ಯನೇಮವೂ ಇಲ್ಲ, ಇದು ಸೆತ್ಯ 
ಭೋಗಬಂಕೇಶ್ವರಲಿಂಗ ಸಾಕ್ಷಿಯಾಗಿ. | ೧೦ 1 


೧೧ 


ಸಕಲಪದಾರ್ಥದ್ರವ್ಯಂಗಳಲ್ಲವ ಲಿಂಗಕ್ಕೆ ಮುಟಿಸಿ 
ಪ್ರಸಾದ ಮುಂತಾಗಿ ತಾ ಮುಟ್ಟಿಹೆನೆಂಬಲ್ಲಿ ತನ್ನ ಸಂಕಲ್ಪದ ಗುಣವೊ? 
ಘನಲಿಂಗಕ್ಕೆ ತೃಪ್ತಿ ಮಾಡಿ ಒಕ್ಕುದ ಕೊಂಡಿಹೆನೆಂಬ ಕಟ್ಟಳೆಯ ಗುಣವೊ? 
ಇಂತೀ ಸೆತ್ವಿ ಮಾರ್ಗಂಗಳನರಿದು ಅರ್ಪಿಸುವಲ್ಲಿ 
ಲಿಂಗಮುಂತಾಗಿ ತಾ ಕೊಂಬನಾಗಿ ಲಿಂಗಕ್ಕೆ ಮರೆದು ತಾ ಕೊಂಡಿಹೆನೆಂಬಲ್ಲಿ 
ಲಿಂಗಕ್ಕೆ ತಾನೊಳಗೊ ಹೊರಗೊ-ಎಂಬುದ ತಿಳಿದು, ಸಂದುದ ಕೈಕೊಂಡು, 
ಸಲ್ಲದೆ ಮರವೆಯಿಂದ ಬಂದುದ 
ಚರಲಿಂಗದ ಮುಖದಿಂದ ಸೆಂದುದ ಕೈಕೊಂಬುದು 
ಅಂಗಸೋಂಕು, ಆತ್ಮಸೋಂಕ್ಕು ಅರಿವುಸೋಂಕು. 
ಈತಿ ಶ್ರಿವಿಧ ಸೋಂಕು ಪರಿಪೂರ್ಣವಾದುದು ಅರ್ಪಿತ, ಅವಧಾನಿಯ ಕಟ್ಟು. 
ಹೀಂಗಲ್ಪದೆ ಮಿಕ್ಕಾದುದೆಲ್ಲವೂ ವಾಚಾಲಕರ ಕಟ್ಟು ಕದ ಮಾತು. 
ಆ ಮಾತಿನ ಮಾಲೆಯೆಲ್ಲವೂ ಭಷ ಭೃಷ್ಟ, 
ಭೋಗಬಂಕೇಶ್ವರಲಿಂಗದಲ್ಲಿ ನಿಹಿತಾಚಾರಿಗಳ ಕಟ್ಟು. Hol 


ಅಂಬಿಗರ ಚೌಡಯ್ಯಗಳ ವಚನ 


೧೨ 


ಅಂಗದ ಗುಣವನರತು ಲಿಂಗವನರಿಯಬೇಕೆಂಬರು. 
ಅಂಗವರತ ಮತ್ತೆ ಲಿಂಗಕ್ಸಿ ಕುರುಹುಂಟೆ? 
ಅಂಗವೆ ಲಿಂಗ, ನಿರಂಗವೆ ಸೆಂಗ. 
ಈ ಭಾವದ ಅಂಗವನರಿಯಬೇಕೆಂದನಂಬಿಗ ಜೌಡಯ್ಯ. ೧H 


೧೩ 


ಅಂಗದೊಳಗಿಪ್ಪುದು ಲಿಂಗವಲ್ಲ, ಅಂಗದ ಹೊರಗಿಪ್ಪುದು ಲಿಂಗವಲ್ಲ. 
ಎಲ್ಲ ಅಂಗಂಗಳನೊಳಕೊಂಡಿಪ್ಪ ಲಿಂಗ್ಯ ಹೋಗುತ್ತ ಬರುತ್ತ ಇಪ್ಪುದಲ್ಲ! 
ಚಲನೆಯಿಲ್ಲದ ಅಚಲವಪ್ಪ ಲಿಂಗಕ್ಕೆ, 
ಹೋಯಿತ್ತು ಎಂಬ ಸೆಂದೇಹವಿಲ್ಲವಂದನಂಬಿಗ ಚೌಡಯ್ಯ. 2h 


೪ 


ಅಂಗವ ಅಂದ ಮಾಡಿಕೊಂಡು ತಿರುಗುವ 
ಭಂಗಗೇಡಿಗಳು ನೀವು ಕೇಳಿರೋ. 
ಅಂಗಕ್ಕೆ ಅಂದವಾವುದೆಂದರೆ: 
ಗುರುವಿಗೆ ತನುವ ಕೊಟ್ಟಿರುವುದೆ ಚೆಂದ, 
ಲಿಂಗಕ್ಕೆ ಮನವ ಕೊಟ,ರುವುದೆ ಚೆಂದ, 
ಜಂಗವುಕ್ಕೆ ಧನವ ಕೊಟ್ಟಿರುವುದೆ ಚೆಂದ. 
ಅಷ್ಟಾವರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ 
ಭಕ್ಕಿಯೆಂಬ ಸಮುದ್ರದಲ್ಲಿ ಈಸಾಡುವುದೆ ಚೆಂದ. 
ಶಿವನ ಪಾದವ ಹೊಂದುವುದೆ ಚೆಂದ. 
ಈ ಮಾರ್ಗವ ಬಿಟ್ಟು, ಸಂಸಾರವೇ ಅಧಿಕವೆಂದು 
ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು [ತ]ನಗೆ ಶಾಶ್ವತವೆಂದು ತಿಳಿದು, 
ಒಂದು ಕಾಸೆನಾದರೂ ಪರರಿಗೆ ಕೊಡದೆ, 
ತಾನೇ ತಿಂದು, ನೆಲದಲ್ಲಿ ಮಡಗಿ, 
ಕಡೆಗೆ ಯಮನ ಕೈಯಲಿ ಸಿಲ್ಫಿ 
ನರಕೆ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ. 


ಸಂಕೀರ್ಣ ವಚನಸಂಪುಟ : ಒಂದು 


ಇಂತಹ ಅಂದಗೇಡಿಗಳ ಮುಖವ ನೋಡಲಾಗದೆಂದಾತ, 
ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. ll 4 li 


೧೫ 


ಅಂದ ಛಂದವ ಬಿಟ್ಟು, ಮಂಡೆ ಬೋಳಾದ ಮತ್ತೆ 
ಅಂಗಕ್ಕೆ ಛಂದ ಅಲಂಕಾರವುಂಟೆ? 
ತಮ್ಮಂಗದ ಸೆಂಗವನರಿಯದೆ ಲಿಂಗಸೆಂಗಿ ಎಂಬ 
ಭಂಡರನೇನೆಂಬೆನೆಂದನಂಬಿಗ ಚೌಡಯ್ಯ. Il 9 || 


೧೬ 


ಅಂದಾದಿಬಿಂದುವಿನೊಳೊಂದಿದ ಹುಟ್ಟು, 
ಆ ಹುಟ್ಟನೆ ಹಿಡಿದು ಅಂದ ಚೆಂದದಲ್ಲಿ ತೊಳಸಿ ಆಡುತ್ತೆದಾರೆ ಜಗವೆಲ್ಲಾ! 
ಅಂದಗೆಟ ವರೆಲ್ಲಾ ಬಂದೇರಿ ಹರುಗೋಲ, 
ಒಂದೆ ಹುಟ್ಟಿನಲ್ಲಿಳುಹುವನೆಂದಾತನಂಬಿಗ ಚೌಡಯ್ಯ. Il ೫ 


೧೭ 


ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದಿರು, 
ನಂಬಿದರೆ ಒಂದೆ ಹುಟ್ಟಲಿ 
ಕಡೆಯ ಹಾಯಿಸುವನಂಬಿಗರ ಚೌಡಯ್ಯ. ೬ 


೧೮ 


ಅಂಬಿಗನು ಜಗದೊಳಗೆ ಇಂಬಿಲೋಲಾಡುವನು; : 
ತುಂಬಿದ ಸಾಗರಬೊಳಗೆ ನೋಡಯ್ಯ. 
ನಿಂದ ದೋಣಿಯನೇರಿದಂದಿನ ಹುಟ್ಟ 
ಕಂಡವರಂದವನರಿದಾತ ತೊಳಸುತ್ತಿದ್ದನು. 
ಭಂದಗೆಟ್ಟವರೆಲ್ಲಾ ಬಂದೇರಿ ದೋಣಿಯನು 
ಶಿವನೊಂದೆ ಠಾವಿಗೊಯ್ದಿಳುಹುವೆನೆಂದನಂಬಿಗ ಚೌಡಯ್ಯ. | ೭ || 


೧೯ 


ಅಂಬಿನ ಹಿಳಿಕಿನಲ್ಲಿ ಕಟ್ಟಿದ ವಿಹೆಂಗನ ಗರಿಯಂತೆ, 
ತಾಗುವ ಮೊನೆಗಾಧಾರವಾಗಿ ದೂರ ಎಯಿದುವುದಕೆ ಸಾಗಿಸುವ ಗುಣ ತಾನಾಗಿ 


ಅಂಬಿಗರ ಚೌಡಯ್ಯಗಳ ವಚನ 


ಕ್ರೀ ಅರಿವಿನ ಭೇದದ ನೆರಿಗೆಯ ಕಾಬನ್ನಕ್ಕ ; 
ಅರಿವು ಕುರುಹು ಎರಡು ಬೇಕೆಂದನಂಬಿಗ ಚೌಡಯ್ಯ. | 6 | 


೨೦ 


ಅಖಂಡಪರಿಪೂರ್ಣ ನುಡಿಗೆಡೆಯಿಲ್ಲದ, ಎಡೆಗೆ ಕಡೆಯಿಲ್ಲದ, 
ಏಕೋಭರಿತ ಲಿಂಗವು ತಾನಾಗಿದ್ದ ಬಳಿಕ, 
ಮತ್ತೆ ಲಿಂಗವು ಹೋಯಿತ್ತು, ಇದ್ದಿತ್ತೆ ೦ದಾಡಿಕೊಂಡ 
ಸೊತಕದ ಯೋಗಿಭ್ರಮಿತರ ಮಾತ ಕೇಳಲಾಗದು, 
ಅ[ದ]ಂತಿರಲಿ, ಅದು ಎಂತಿದ್ದು ದಂತೆ. 
ಅದಕ್ಕೆ ಕ್ರೀಯಿಲ್ಲ, ನೀಕ್ರಿಯೆ ಒಡಲು ಆಯಿತ್ತಾಗಿ. 
ಅದನಂತಿಂತೆಂದು ದೂಷಿಸಿ ನುಡಿವ ಅನಾಚಾರಿಗಳಿಗೆ 
ಲಿಂಗವೆಲ್ಲಿಯಮೊ? ನಿಜವೆಲ್ಲಿಯಮೊ? 
ಅವರು ಲಿಂಗಕ್ಕೆ ದೂರ, 
ಅವರು ತಮ್ಮ ತಾವರಿಯವೆ ಕೆಟ್ಟರೆಂದಾತನಂಬಿಗ ಚೌಡಯ್ಯ. FN 


೨೧ 


ಅಗ್ಲಿ ದಿಟವಂದಡೆ ತಾ ಹುಸಿ, ಕಾಷ್ಮವಿಲ್ಲದೆ. 
ಕಾಷ್ಮದಲ್ಲಿ ಅಡಗಿ ಸುಡದಿಪ್ಪ ಭೇದವನರಿತಡೆ, 
ಪ್ರಾಣಲಿಂಗಿಯೆಂದೆಂಬೆನೆಂದನಂಬಿಗ ಚೌಡಯ್ಯ. | ೧೦ | 


iw | 


ವ 


ಅಜಾತನನೊಲಿಸೆಮೊಡೆ ಅದೇತರ ಮಂತ್ರ, ಅದೇತರ ಆಗಮ ಹೇಳಿರೋ, 
ಆಚಾರ್ಯ ಕೊಟ್ಟ ಸಲಾಕಿ ಯಾತರಲ್ಲಿ ನಚ್ಚುವಿರಿ? 
ಅದಾವ ಮುಖದಲ್ಲಿ, ಲಿಂಗ ಬಂದಿಪ್ಪುದು? 
ರೂಪಿಲ್ಲದಾತ ನಿಮ್ಮ ಮಾತಿಂಗೆ ಬಂದಡೆ, 
ಅದೇತರ ಮಾತೆಂದನಂಬಿಗ ಚೌಡಯ್ಯ. ೧೧ 1 


೨೩ 


ಅಡವಿಯ ತೊಪ್ಪಲ ತರತರ ತಂದು ತಿಂದು 
ಒಡಲ ದಂಡಿಸಿಕೊಂಡು, 
ಪಡೆ, ಗವಿಯೊಳಗೆ ತಪಸ್ಪಿದ್ದೇವೆಯೆಂದು 
ಕಡು ಹೆಮ್ಮೆಯಲ್ಲಿ ನುಡಿವ ಅಣ್ಣಗಳು ನೀವು ಕೇಳಿರೋ. 


೧೦ 


ಸಂಕೀರ್ಣ ವಚನಸಂಪುಟ : ಒಂದು 


ಷಡುರಸೆಂಗಳು ಹುಟ್ಟಿದವು ಶಿವನ ಕರುಣರಸದಲ್ಲಿ, 

ಆ ರುಚಿಗಳ ಸುಖಮಂ ಪಡೆವುದಕ್ಕೆ 

ಹೊನ್ನು ಹೆಣ್ಣು ಮಣ್ಣೆಂಬ ತ್ರಿವಿಧಪದಾರ್ಥವ ಹಿಡಿದ ಭತ್ತನ ಮನೆಯಲ್ಲಿ 
ಗುರುಲಿಂಗಜಂಗಮಸ್ಸಿ ನೀಡಿ ಮಾಡುವ 

ಭಕ್ತಿಪದಾರ್ಥವಾದ ಷಡುರುಚಿಯ ಕೊಂಬುದಕ್ಕೆ 

ನಿಮ್ಮಲ್ಲಿಯೆ ಷಡ್ತಿಧಲಿಂಗಂಗಳುಂಟು. 

ಅವ ನೋಡಿ ಎಚ್ಚತ್ತು ಸೆವಿಸವಿದರ್ಪಿಸೆಬಲ್ಲಡೆ ಮಹಾಮಹಿಮ, 

ತಾನೇನ ಮಾಡಲು ಜಡನಲ್ಲ, ಅಜಡನು ತಾನೆಂದಾತನಂಬಿಗರ ಚೌಡಯ್ಯ. ॥ ೧೨ | 


ವಿಳ 


ಅಡವಿಯ ಹೊಗಿಸಿತ್ತು, ಹುಡುಕುನೀರಲದ್ದಿತ್ತು F 
ಜಡೆಗಟ್ಟಿ ಭಸ್ಮೆವ ತೊಡೆಸಿತ್ತು, ಉಡೆವುಚ್ಚುಗೊಳಿಸಿತ್ತು 4 
ಹಿಡಿದೊತ್ತಿ ಕೇಶವ ಕೀಳಿಸಿತ್ತು, ಪಡಿಪುಚ್ಛಗೊಳಿಸಿತ್ತು ಊರೊಳಗೆಲ್ಲ. 
ಈ ಬೆಡಗಿನ ಮಾಯೆಯ 
ಬಡಿಹಾರಿ ಸಮಯಿಗಳ ನುಡಿಗೆ 


ನಾಚುವೆನೆಂದನಂಬಿಗ ಚೌಡಯ್ಯ. | ೧೩ 1 


೨೫ 


ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ. 
ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ. 
ತಪಂಬಡುವಡೆ ವೇಷಕ್ಕೆ ವೇಳೆಯಲ್ಲ. 
ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. 
ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ 


ನಿಲುಕಿ ನೋಡಿಯೆ ಕಂಡನಂಬಿಗ ಚೌಡಯ್ಯ. ll 0೪ i 


ಮ 


ಅಡ್ಡಬಿದ್ದು ಶಿಷ್ಠನ ಮಾಡಿಕೊಂಬ ದಡ್ಡ ಪ್ರಾಣಿಗಳನೇನೆಂಬೆನಯ್ಯ. 
ಏನೇನೂ ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ 
ಗೊಡ್ಡ ಮಾನವನ ಮುಖದ ತೋರದಿರಯ್ಯಾ. 
ಅದೇನು ಕಾರಣವೆಂದಡೆ: 
ಆ ಮೂಢಜೀವಿಯ ಪ್ರಪಂಚವ ಕಳೆಯಲಿಲ್ಲ. 


ಅವನ ಪಂಚೇಂದ್ರಿಯಂಗಳು, ಸಪ್ತ ವ್ಯಸನಂಗಳ್ಳು ಅಷ್ಟಮದಂಗಳೆಂಬ 
ಖೂಟ್ಟಿ ಗುಣಂಗಳ ಬಿಡಿಸಲಿಲ್ಲ. 


ಅಂಬಿಗರ ಚೌಡಯ್ಯಗಳ ವಚನ ೧೧ 


ಸೂತಕ ಪಾತಕಂಗಳ ಕೆಡಿಸ, ಮೂರು ಮಲಂಗಳೆ ಬಿಡಿಸಿ 
ಮುಕ್ಕಿಪಥವನರುಹಲಿಲ್ಲ. 

ಮಹಾಶೂನ, ನಿರಾಳ ನಿರಂಜನಲಿಂಗವ 

ಕರ-ಮನ-ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯನೆಂದೆನಿಸಲಿಲ್ಲ. 
ಇದನರಿಯದ ವ್ಯರ್ಥಕಾಯರುಗಳ ಗುರುವೆಂದಡೆ ಪ್ರಮಥರು ಮೆಚ್ಚುವರೆ? 
ಇಂತಪ್ಪ ಗುರು ಶಿಷ್ಯರೀರ್ವರು ಅಜ್ಞಾನಿಗಳು. 


ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದಾತನಂಬಿಗ ಚೌಡಯ್ಯ. | ೧೫ 


ವಿಕಿ 


ಅತ್ಯಾಹಾರವನುಂಡು ಹೊತ್ತುಗಳೆದು 
ಹೋಕಿನ ಮಾತನಾಡುತ್ತ 
ಚಿತ್ತ ಬಂದ ಪರಿಯಲ್ಲಿ ವ್ಯವಹಿರಿಸಿಕೊಳ್ಳುತ್ತೆ, 
ಮತ್ತೆ ಶಿವನ ನೆನದೆನೆಂದಡೆ ಶಿವನ ವರ ಎತ್ತಲೆಂದರಿಯವೆಂದಾತ, 
ನಮ್ಮೆಂಬಿಗರ ಚೌಡಯ್ಯ. 2೬ | 


೨೦ 


ಅದ್ವೈತವ ನುಡಿದು | 
ಅಬದ್ಧ ಅಂಗಕ್ಕಾಗಿ ಬದ್ಧರ ಬಾಗಿಲಲ್ಲಿ ಹೊದ್ದುಕೊಂಬ[ರ]ಲ್ಲಾ ಎಂದು 
ಮತ್ತೆ ಅದ್ವೈತಕ್ಕೆ ಕದ್ದೆಹತನವೆ? 
ಇಂತೀ ಅಬದ್ಧರ ಕಂಡು ಮುನ್ನವೆ ಹೊದ್ದಬೇಡ, 
ಎಂದನಂಬಿಗ ಜೌಡಯ್ಯ. ll ೧೭ | 


ರಿ 


ಅನಾದಿಪರಶಿವನಿಂದ ಸಾಕಾರಲೀಲೆಯ ಧರಿಸಿ, ಮರ್ತ $ಿಕ್ಕಿವತರಿಸಿ, 
ಫೀಗುರುಲಿಂಗಜಂಗಮದಿಂದ ವೇಧಾ-ಮಂತ್ರ--ಕ್ರಿಯಾದೀಕ್ಷೆಯ ಪಡದು, 
ಲಿಂಗಾಂಗಸೆಮರಸಾನಂದವನರಿದು, 
ತನ್ನ ಸ್ವಸ್ವೆರೂಪು ನಿಲುಕಡೆಯ ತಿಳಿದು, 
ಸತ -ಸೆದಾಚಾರ-ಸೆನ್ಮಾರ್ಗದ ಗೊತ್ತ ನರಿದು, 
ಪಂಚಸೂತಕಪಾತಕ, ಆರುವ್ಯರಿ, ಅಷ್ಪಮದಂಗಳಡಿಮಟ್ಟಿ, 
ಆಚರಿಸುವ ಭಕ್ತ ಗಣಂಗಳು 
ಇಂತಿಷ್ಟು ಸತ್ತುಚಿತ್ತಾ ನಂದನಿತ್ಯಪರಿಪೂರ್ಣ ಅವಿರೆಳಾನಂದ 
ನಿಜಾಚರಣೆಯನರಿಯದ 
ಗುರುವಾಗಲಿ, ಲಿಂಗವಾಗಲಿ, ಜಂಗಮವಾಗಲಿ, 


ಸಂಕೀರ್ಣ ವಚನಸಂಪುಟ : ಒಂದು 


ಶರಣನಾಗಲಿ, ಭಕ್ತನಾಗಲಿ, ಪ್ರಸಾದಿಯಾಗಲಿ, 

ಅವರಿಂದ ಪಾದೋದಕಪ್ರಸಾದವ ಕೊಂಡರೆ 

ಯಮದಂಡಣೆಗೊಳೆಗು ನೋಡಾ, | 
ಅಂತ್ಯದಲ್ಲಿ ರೌರವ, ಎಂದಾತನಂಬಿಗರ ಚೌಡಯ್ಯ. | ೧೮ ॥ 


೩೦ 


ಅಯ್ಯ! ಅಂಗಾಚಾರವುಳ್ಳ ಶಕ್ತಿ -ಭಕ್ತ ಜಂಗಮದ ಗೃಹದಲ್ಲಿ 
ಲಿಂಗಾಚಾರವ್ರಳ್ಳ ಶಿವಶಕ್ತಿ ಶಿವಭಕ್ತ —ಶಿವಜಂಗಮವು ಜಿಹ್ವಾಲಂಪಟಕಿಚ್ಛೆ ಫಸ 
ಅವರ ಗ್ರ ಹದಲ್ಲಿ ಲಿಗಾರ್ಜನೆ-ಲಿಂಗಾರ್ಪಣವ ಮಾಡಲಾಗದು. 
ಇದ ಮಿರ ಅಂಗಭೋಗಿಗಳ ಸಮಪಾಕ, ಸೆಮಭಾಜನ, ಸಮಪಂಕ್ತಿ, 
ಶಿವಮಂತ್ರ, ಶಿವಪ್ರಸಾದ, ಶಿವಾನುಭಾವಗೋಷ್ಠಿಯ ಮಾಡಿದಡೆ 
ಬಸೆವ ಮೊದಲಾದ ಸಮಸ್ಮೆಗಣಸಾಕ್ಷಿಯಾಗಿ 
ಶಿವಲೋಕ, ಶಾಂಭವಲೋಕ, ರುದ್ರ ಲೋಕ, ದೇವಲೋಕ, ಮತಣ್ಯಲೋಕ 
ಮೊದಲಾದ ಸೆಮಸೆ ಸ ಲೋಕಪಾವನಾರ್ಥ ಮಹಾಗಣಂಗಳ ಸಮಯಾಚಾರಕ್ಕೆ 


ಹೊರಗೆಂದಾತನಂನಿಗರ ಚೌಡಯ್ಯನು. | ೧೯ 1 


ಅಯ್ಯ! ಅಚ,ಪ,ಸಾದಿ, Rs 
ಸಮಯಪ್ರಸಾದಿಗಳೆಂದು ಒಪ್ಪ ಟ್ಟು ನಿಚ್ಛ ನಿಚ್ಛ ನುಡಿವ ಅಣ್ಣ ಗಳಿರ! - 
ನೀವು ಅಚ ಸ್ಸೆಪ್ರಸಾದ, ನಕ ಸೈಪ್ರಸ ಸಾದ, ಸ ಸಾದವಾದ ವಟಾರವ ಹೇಳಿರಣ್ಣ! 
ಅರಿಯದಿರ್ದಡೆ ಕೇಳಿರಣ್ಣ! | 
ಸಮಸ್ಥೆಪದಾರ್ಥವ ಗುಸುಲಿಂಗಜಂಗಮನಿಂದ ಪವಿತ್ರವ ಮಾಡಿ 
ಅವರವರ ಪದಾರ್ಥವ ಅವರವರಿಗೆ ವಂಚಿಸದೆ 
ನಿರ್ವ ಂಚಕತ್ವದಿಂದ ಸಮರ್ಪಿಸುವದೆ ತಿ ಶ್ರಿವಿಧಪ್ರಸಾ ಸಾದಸೆ ನರೂಪು ನೋಡ! 
ಕ್ರಿಯಾಮುಖದಲ್ಲಿ ಇ ಇಷ್ಟಲಿಂಗಕ್ಕೆ ಸ ರ್‌ 
ಪೃಥ್ವಿಸಂಬಂಧವಾದ, ಅಪ್ಪತನುಗಳಿಂದುದಯವಾದ, 
ಗಂಧರಸೆರೂಪ್ಪಸ್ತ ರ್ಶನಶಬ್ದ ಮೊದಲಾದ ಸಮಸ್ತ ಪದಾರ್ಕಂಗಳ 
ಆ ಕ್ರಿಯಾಗುರುಲಿ ಲಿಂಗಜಂಗಮಕ್ಕೆ ಸ ಸಮರ್ಪಿಸಿ, 
ಅವಸೊಕ್ಸು ಮಿಕ್ಕ ರೂಪುರುಚಿತೃ ಪ್ರಿಪ್ರಸಾದವ ಭೋಗಿಸುವಾತನೆ 
ತ್ರಿ ವಿಧಪ್ರ ಸಾನ yn 
ಜಾ ೧ ನಮುಖದಲ್ಲಿ ಪಾ ಾಣಲಿಂಗಕ್ಕೆ ಸಮರ್ಪಿಸುವ ಮನಸೆಂಬಂಧವಾದ ಸಿ ಸ್ತ್ರೀಯಳೆಂಬ 
ರೊಪುರುಚಿತ್ಸ ಪ್ರಿ ಮೊದಲಾದ ಪದಾರ್ಥಂಗಳ 


ಸೆತ್ವಿ ಯಾಗುರುಃ ವಿಂಗಜಂಗಮನವನೆ ಜ್ಞಾನಗುರುಲಿಂಗಜಂಗಮವೆಂದು ಭಾವಿಸಿ 


ಬ್ರ 


ಅಂಬಿಗರ ಚೌಡಯ್ಯಗಳ ವಚನ 


ತನ್ನ ವಿವಾಹಸೆಮಯದಲ್ಲಿ ಗುರುಲಿಂಗಜಂಗಮಕ್ಕೆ ಭಕ್ತಗಣಸಾಕ್ಷಿಯಾಗಿ 
ತನ್ನ ಕೂಟದ ಶಕ್ತಿಯ ಗುರುಲಿಂಗಜಂಗಮಸ್ಸಿ ಕೊಡುವ ಭಕ್ತಿ ಮೊದಲಾಗಿ, 
ಆ ಶಕ್ತಿಯರ ಅಂತರಂಗದಲ್ಲಿ ಬೆಳಗುವ ಪರಂಜ್ಯೋತಿರ್ಶಿಂಗವ ಬಹಿಷ್ಯರಿಸಿ, 
ಸೆದ್ದು ರುಮುಖದಿಂ ಹಸ್ತ ಮಸ್ತಕಸಂಯೋಗವ ಮಾಡಿಸಿ, 

ಆ ಲಿಂಗಾಂಗಕ್ಕೆ ಪಾಣಿಗ್ರಹಣವ ಮಾಡಿಸಿ, ಮಂತ್ರದೀಕ್ಷೆಯ ಬೋಧಿಸಿ, 
ಪಾದೋದಕಪ್ರಸಾದವ ಕೊಡಿಸಿ, 

ಸೆದುಚುರ-ಸವೃಕ್ಷಿ ಸೆಕ್ಸಿ ಏಯಾ-ಸಮ್ಯಜ್ಞಾನವ ಬೋಧಿಸಿ, 
ಶಕ್ತಿಭಾರವಳಿದು ಕ್ರಯಾಶಕ್ಷ ಯರೆಂದು ಭಾವಿಸಿ, 

ಪ್ರಥಮದಲ್ಲಿ ಗುರುಲಿಂಗಜಂಗಮಕ್ಕೆ ಆ ಕ್ರೀಯಾಶಕ್ತಿಯ ಭಕ್ತಿ ಗಣಸಾಫ್ಟಿಯಾಗಿ 
ಪ್ರಮಾಣದಿಂದ ಕಂಕಣವ ಕಟ್ಟಿ, 

ಶರಣಾರ್ಥಿಯೆಂದು ಒಪ್ಪ ದಿಂದ ಒಪ್ಪಿಸಿ 

ಅದರಿಂ ಮೇಲೆ, ಆ ಗುರುಲಿಂಗಜಂಗಮದ ಕರುಣವ ಹಡೆದು, 

ಆ ಕ್ರೀಿಯಾಶಕ್ತಿಯ ಭಕ್ತ ಗಣಮಧ್ಯದಲ್ಲಿ ಕೂಡಿ, ಸೆರಗ ಹಿಡಿದು 

ಗಣಪದಕ್ಕೆ ಶರಣೆಂದು ವಂದಿಸಿ 

ಅವರ ಕರುಣವ ಹಾರೈಸಿ ನಿಜಭಕ್ತಿ ಜ್ಞಾನವ್ಪರಾಗ್ಯವ ಬೆಸೆಗೊಂಡು 
ಸೆಚ್ಚಿದಾನಂದಲಿಂಗನಿಷ್ಮಾಪರತ್ವದಿಂದ ಗುರುಲಿಂಗಜಂಗಮಶಕ್ತಿ ಮೊದಲಾಗಿ 
ಗುರುಭಕ್ತಿಯಿಂದ ಆಚರಿಸುವರೆ ತ್ರಿವಿಧಪ್ರಸಾದಿಗಳು ನೋಡ! 
ಮಹಾಜ್ಞಾನಮುಖದಲ್ಲಿ ಭಾವಲಿಂಗಕ್ಕೆ ಸೆಮರ್ಪಿಸುವ 

ಧನಸೆಂಬಂಧವಾದ ದ್ರವ್ಯವನ್ನು 

ಆ ಕ್ರಿಯಾಜ್ಞಾನಯುಕ್ತ ವಾದ ಗುರುಲಿಂಗಜಂಗಮವನೆ 
ಮಹಾಜ್ಞಾನಗುರುಲಿಂಗಜಂಗಮವೆಂದು ಭಾವಿಸಿ, 

ತಾ ಧರಿಸುವಂಥ ವಸ್ತ್ರಾಭರಣರಕ್ಷೆ ಮೊದಲಾಗಿ ಪ್ರತಿಪದಾರ್ಥವ 
ವಿಚಾರಮುಖದಲ್ಲಿ ಪಾತ್ರಾಪಾತ್ರವ ತಿಳಿದು ಸಮರ್ಪಿಸಿ, ನಿಜನೈಷ್ಟೆಯಿಂದ, 
ಪರದ್ರವ್ಯವ ತಂದು ಗುರುಲಿಂಗಜಂಗಮವ ಒಡಗೂಡಿ ಖಯಣಭಾರಕ್ಕೊಳಗಾಗದೆ 
ನಡೆ ನುಡಿ ಒಂದಾಗಿ ಆಚರಿಸುವರೆ ತ್ರಿವಿಧಪ್ರಸಾದಿಗಳು ನೋಡ! 

ಈ ವಿಚಾರವ ಸೆದ್ದುರುಮುಖದಿಂದ ಬೆಸೆಗೊಂಡು ಆಚರಿಸುವರೆ 
ಅಚ್ಛಪ್ರಸಾದಿ, ನಿಚ್ಛೆಪ್ರಸಾದಿ, ಸೆಮಯಪ್ರಸಾದಿ ನೋಡ! 

ಈ ವಿಚಾರವನರಿಯನೆ, ಶ್ರುತಿ-ಗುರು-ಸ್ತಾನುಭಾವವ ತಿಳಿಯವೆ, 
ವಾಚಾಳಕತ್ವದಿಂದ ನುಡಿದು, [ತಾವು] ಗುರುಲಿಂಗಜಂಗಮಪ್ರಸಾದಿಗಳಂಬ 
ಮೂಳರ ಬಾಯ ಮೇಲೆ ಗಣಂಗಳು ಮೆಟ್ಟಿದ ಚೆಮ್ಮಾವಿಗೆಯ ತೆಗೆದುಕೊಂಡು 
ಪಟಪಟನೆ ಹೊಡೆಯೆಂದಾತನಂಬಿಗರ ಚೌಡಯ್ಯನು 


೧೩ 


ನೋಡ, ಸಂಗನ ಬಸವೇಶ್ವರ. | 2೦ ॥| 


ಸಂಕೀರ್ಣ ವಚನಸೆಂಪುಟ : ಒಂದು 


೩೨ 


ಅಯ್ಯಾ ಆಚಾರವುಳ್ಳ ಕಾಂಚೀಪಟ್ಟಣದಲ್ಲಿ 
ಒಂದು ಗಂಡುಕತ್ತೆಯು ಸತ್ತು ಬಿದ್ದಿರಲು, 
ಕತ್ತೆಯಂ ಕೈಲಾಸದ ಪಾಲುಮಾಡಬೇಕೆಂದಿದ್ದರಯ್ಯಾ, 
ಯಾರ್ಯಾರು ಎಂದರೆ: 
ಶೆಟ್ಟಿಗಾದರಿ, ಪೃಥ್ವಿಶೆಟ್ಟಿ, ಕೋರಿಶೆಟ್ಟಿ, ಬಳೇಶೆಟ್ಟಿ, 
ನಾಡನಾಲಗೆ, [ಮಿಂಡಗುದ್ದಲಿ, ಬಡವ, ಬೋವಿಯಂತಪ್ಪ 
ಎಂಟು ಕಟ್ಟೆಯವರು ಕೂಡಿಕೊಂಡು 
ಆ ಕತ್ತೆಯಂ ಮಂಚದ ಮೇಲೆ ಇಟ್ಟುಕೊಂಡು 
ಕಮ್ಮೆಣ್ಣೆ » ಕಸ್ತೊರಿ, ಗಂಧ, ಪುನುಗು, ಜವ್ವಾಜಿ, 
ಬುಕ್ಕ, ಹಿಟ್ಟು, ಊದಿನಕಡ್ಡಿ ಇಂತಪ್ಪ ಅಷ್ಟಗಂಧದಿಂದ 
ಮೇಳ ಭಜಂತ್ರಿಯಿಂದ ಒಯ್ದು, 
ನರಿ ಪಾಲು ಮಾಡಿ ಬಂದರಯ್ಯಾ. 
ಛೇ, ಛೇ ಎಂದು ಕಣ್ಣ ಯ್ಯಗಳ ಎಡದ ಪಾದರಕ್ಷೆಯಂ ತೆಗೆದುಕೊಂಡು 
ಅವರ ಮುದ್ದು ಮುಖದ ಮೇಲೆ 


ಕುಟ್ಟಿದಾತನೆ ನಮ್ಮ ಅಂಬಿಗರ ಜೌಡಯ್ಯನೆಂಬೊ ಶಿವಶರಣನು. ll ೨೧ 1 


೩ಡಿ 


ಅಯ್ಯಾ, ನಾವು ಪರಮವಿರಕ್ಷರು, 
ಪಟ್ಟದ ಅಯ್ಯನವರು, ಚರಮೂರ್ತಿಗಳು, ಪರದೇಶಿಗಳು ಎಂದು 
ಶಂಖ ಗಿಳಿಲು ದಂಡಾಗ್ರ ಎಂಬ ಬಿರುದು ಪಿಡಿದು, 
ಕಾವಿ ಕಾಷಾಯಾಂಬರವ ಹೊತ್ತು, 
ಸರ್ವಕಾರ್ಯದಲ್ಲಿ ಶ್ರೇಷ್ಠ ರೆಂದು ಗರ್ವದಲ್ಲಿ ಕೊಬ್ಬಿ, 
ಕಾಮನಾಟದಲ್ಲಿ ಕಲಕಿ, ಮನಸ್ಸಿನಲ್ಲಿ ದುರ್ಗುಣವನ್ನಿ ಟ್ಟುಕೊಂಡು, 
ಮಾತಿನಲ್ಲಿ ನೀತಿಯ ಸೇರಿಸುತ್ತ ಕಪಟದಲ್ಲಿ ಚರಿಸುವಂತಹ 
ತೊನ್ನ ಹೊಲೆಮಾದಿಗರ ಸಂಗಮಾಡಲಾಗದು, 
ಅವರ ಪ್ರಸೆಂಗವ ಕೇಳಲಾಗದು. 
ಅದೇನು ಕಾರಣವೆಂದಡೆ; 
ಗುರುಲಿಂಗಜಂಗಮವಾದ ಬಳಿಕ 
ಅಷ್ಟಾವರಣದಲ್ಲಿ ನಿಷ್ಮಾಪರವಾಗಿರಬೇಕು. 
ಷರಧನ ಪರಸೆತಿಯರ ಹಿಡಿಯೆನೆಂಬ ನೇಮದಲ್ಲಿ ಬಲ್ಲಿದರಾಗಿರಚೇಕು. 
ಶಿವಭಕ್ತರಾದವರ ಭವವ ಗೆಲಿಸಿ ಮೋಕ್ಷವ ಹೊಂದಿಸಬೇಕು. 
ಶಿಪಲಾಂಛನವ ಹೊತ್ತ ಬಳಿಕ ಶಿವನಂತಿರಬೇಕು. 


ಅಂಬಿಗರ ಚೌಡಯ್ಯಗಳ ವಚನ 


ಬರಿವೆ, ನಾನು ಮಾಹೇಶ್ವರನೆಂದು, ನಾನು ಶಿವಭಕ್ತನೆಂದು 
ತನ್ನ ಹೈನ್ಮಂದಿರದಲ್ಲಿ ನೆಲಸಿದ ಚಿನ್ಮಯಜಂಗಮಲಿಂಗಕ್ಕೆ 
ತನು- ಮನ-ಧನವೆಂಬ ತ್ರಿವಿಧಪದಾರ್ಥವನರ್ಪಿಸಿ, 

ತ್ರಿವಿಧಪ್ರಸಾದವ ಗರ್ಭೀಕರಿಸಿಕೊಂಡು, ಪ್ರಸನ್ನಪ್ರಸಾದವ ಸ್ವೀಕರಿಸಿ 
ಪರತತ್ವಪ್ರಸಾದದಲ್ಲಿ ತಾನು ತಾನಾಗಲರಿಯದೆ 

ಉಚ್ಛಂಗಿದುರ್ಗಿಗೆ ಬಿಟ್ಟ ಪೋತರಾಜನಂತೆ 

ಮೂರು ಮೂರು ಜಡೆಗಳ ಬಿಟ್ಟು, 

ಆಡಿನೊಳಗಿರುವ ಹಿರಿಯ ಹೋತಿನಂತೆ 

ಮೊಳ ಮೊಳ ಗಡ್ಡವ ಬಿಟ್ಟು, 

ಡೊಂಬ ಜಾತಿಗಾರನಂತೆ ವೇಷವ ತೊಟು,, 

ಮೊಸೆಯ ಬೋಳಿಸಿಕೊಂಡು, ಕೈಪವ ಧರಿಸಿ, 

ಸೆಂಸ್ಥೆತ ಗೀರ್ವಾಣಭಾಷಹೆಯ ಕಲಿತು, 

ಕಾಕ ಕುಟಿಲ ಕುಹಕದ ಗಾಳಿಪೂಜೆಯಿಂದ ಬಂದ 

ಸುಡಗಾಡು ಸಿದ.ಯ್ಲ್ನಗಳೆಂತೆ, 

ಗಿಡಮೂಲಿಕೆಗಳು ತಂತ್ರ ಮಂತ್ರ ಯಂತ್ರದ ಭಾಷೆಗಳ ಕಲಿಶುಕೊಂಡು 
ಪುರಜನರೆ ಮೆಚ್ಚಿಸಬೇಕೆಂದು 

ಅಯ್ಯಾ, ನಾವು ಕೆರೆ ಭೂವಿಯನಸಗೆಸೆಬೆೆಂದು, 

ಮಠ ಗುಡಿಯ ಕಟ್ಟಿಸಬೇಕೆಂದು, 

ಮಾನ್ಯದಲ್ಲಿ ಬಿಲ್ಬಗಿಡಗಳ ಹಚ್ಚಬೇಕೆಂದು, 

ಮದುವೆ ಅಯ್ಯಾಚಾರವ ಮಾಡಬೇಕೆಂದು, 

ಅನ್ನ ಕ್ಷೇತ್ರ ಅರವಟ್ಟಿಗೆಯ ಇಡಿಸೆಬೇಕೆಂದು, 

ಪುರಾಣಗಳ ಹೆಚ್ಚಿಸಬೇಕೆಂದು, 

ಇಂತಪ್ಪ ದುರಾಸೆಯ ಮುಂದುಗೊಂಡು ನಾನಾ ದೇಶವ ತಿರುಗಿ, 
ಅರಸೆರ ಮದದಂತೆ ಗರ್ವದಿಂದ ಹೆಚ್ಚಿ, 

ಹೇಸಿ ಹೊಲೆ ಮಾದಿಗರ ಕಾಡಿ ಬೇಡಿ, 

ಹುಸಿಯನೆ ಬೊಗಳಿ ಒಬ್ಬನ ಒಲವ ಮಾಡಿ[ಕೊಂ]ಡು, 

ವಾಪಾರ ಮರ್ಯಾದೆಯಲ್ಲಿ ಪೇಟಿಯಲ್ಲಿ ಕುಳಿತು 

ಅನಂತ ಮಾತುಗಳನಾಡುತ್ತ, 

ಸೆಟ್ಟಿ ಮುಂತಾದ ಅನಂತ ಕಳ್ಳ ಹಾದರಗಿತ್ತಿಯ ಮಕ್ಕಳ ಮಾತಿನಿಂದೊಲಿಸಿ, 
ಅವರು ಪೂಟ್ಟಡೆ ಹೊಗಳಿ, ಕೊಡದಿರ್ದಡೆ ಬೊಗಳಿ, 

ಆ ಭ್ರಷ ್ಯ ಹೊಲೆಮಾದಿಗರು ಕೊಟ್ಟ ದ್ರವ್ಯಗಳ ತೆಗೆದುಕೊಂಡು ಬಂದು 
ಕಡೆಗೆ ಚೋರರು ಒಯ್ದರೆಂದು ಮಠದೊಳೆಗೆ ಮಡಗಿಕೊಂಡು 

ಪರಸ್ತ್ರಿ €ಯರ ಹದಕಿ ಯೋನಿಯೊಳಗೆ ಇಂದ್ರಿಯ ಬಿಟ್ಟು 


ಸಂಕೀರ್ಣ ವಚನಸಂಪುಟ : ಒಂದು 


ಕಾಮಕ್ರೋಧದಲ್ಲಿ ಮುಳುಗಿ ಮತಿಗೆಟ್ಟು, 

ಶಿವಪಧಕ್ಕೆ ದೂರಾಗಿ, ದುರಾಚಾರವ ಆಚರಿಸಿ, 

ನಡೆನುಡಿಗಳ ಹೊರತಾಗಿ, ವ್ಯರ್ಥ ಹೊತ್ತುಗಳೆದು, 

ಸೆತ್ತು ಹೋಗುವ ಜಡದೇಹಿ ಕಡುಪಾತಕ ಕತ್ತೆ ಹೆಡಿಕರಿಗೆ 
ಪರಮ ನಿರಂಜನ ಜಂಗಮಲಿಂಗದೇವರೆಂದು ಕರೆತಂದು, 
ಪಾದತೀರ್ಥ ಪ್ರಸಾದವ ತೆಗೆದುಕೊಂಬುವರಿಗೆ 
ಇಪ್ಪತ್ತೊಂದು ಯುಗಪರಿಯಂತರ ನರಕಕೊಂಡದಲ್ಲಿಕ್ಟುವ. 
ಇಂತಪ್ಪ ಜಂಗಮವನು ಪೂಜೆ ಮಾಡುವಂತಹ ಶಿವಭಕ್ಕನ 
ಉಭಯತರ ಮೂಗ ಸೀಳಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ, 
ಪಡಿಹಾರಿ [ಉತ್ತಣ್ಣ ]ಗಳೆಡದ ಪಾದುಕೆಯಿಂದ 

ಪಡಪಡೆನೆ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. ॥ ೨೨ 1 


೩೪ 


ಅಯ್ಯ! ಪಾಷಾಣಕ್ಕೆ ಗಿರಿ ಸವೆದವು. 
ಪತೆ,ಗೆ ತರು ಸವೆದವು. 


ರಿ 
ಸಪ್ತಸಾಗರಂಗಳು ಮಜ್ಜ ನಕ್ಕೆ ಸವೆದವು. 


ಅಗ್ನಿ ಧೂಪ ್ಸ ಸೆವೆಯಿತ್ತು _ 

ವಾಯು ಕಂಪಿತಕ್ಕೆ ಸವೆಯಿತ್ತು. 

ಉಫೆ! ಚಾಂಗು ಭಲಾ! ಎಂಬ ಶಬ್ದ ಸೆವೆಯಿತ್ತು. ಎನ್ನಗಿನ್ನೆ ೦ತೊ, 

ಉಮೇಶನ ಶರಣರು ಮಹೆಮನೆಯಲ್ಲಿ ಶಿವಲಿಂಗಾರ್ಚನೆಗೆ ಕುಳ್ಳಿದ್ದುಡೆ, 

ನಾನವರ ಪಾದರಕ್ಷೆಯ ಕಾಯ್ದುಕೊಂಡಿದ್ದೇನೆಂದನಂಬಿಗ ಚೌಡಯ್ಯ. Il ೨೩ || 


೩೫ 


ಅಯ್ಯ! ಶ್ರೀಗುರುಲಿಂಗಜಂಗಮದ ವೇಧಾಮಂತ್ರಕ್ರಿಯಾದೀಕ್ಷೆಗೆ ಹೊರಗಾದ 
ಭುವನದ ಶೈವದೈವದಾರ್ಚನೆ ಪೂಜೆಯ ಮಾಡಿ, 
ಅದರುಚಿ ಷೃವ ಭುಂಜಿಸುವದಂಗಾಚಾರ. 
ಅದನುಳಿದು ಶುದ್ದಸಿದ್ದಪ್ರಸಿದ್ದಪ್ರಸಾದಸ್ನೆರೂಪವಾದ 
ಅನಾದಿಗುರುಲಿಂಗಜಂಗಮದ ಅರ್ಚನೆ ಪೂಜೆಯ ಮಾಡಿ 
ಕಿಂಕರ್ವಾಣದಿಂದ ಅವರ ಒಕ್ತುಮಿಕ್ಕ ಪ್ರಸಾದವ ಹಾರೈಸುವುದೆ ಲಿಂಗಾಚಾರ. 
ಈ ಭೇದವ ತಿಳಿದು ಪಂಚಾಚಾರ ಆಚರಣೆಗೆ ತಂದು, 
ಸಪ್ತಾಚಾರವ ಸೆಂಬಂಧವಿಟ್ಟು, 
ಅಷ್ಟಾವರಣದ ಕಲೆನೆಲೆಗಳ ಒಳಗು-ಹೊರಗು ಎನ್ನದೆ, 
ಸೆದ್ದು ರುಮುಖದಿಂದ ಆಚರಣೆ ಸಂಬಂಧವ ತಿಳಿದು, 


ಅಂಬಿಗಗ ಚೌಡಯ್ಯಗಳ ವಚನ ೧೭ 


ಸೆದ್ಭಕ್ತಿ -ಸಮ್ಯಜ್ಞಾನ- ವೆ ರಾಗ್ಯ-ಷಟ್ಟ ಎಲಿಮಾರ್ಗವ ಹಿಡಿದು, 
ನಿಜಾಚರಣೆಯಲ್ಲಿ ಆಚರಿಸುವರೆ ಶಿವಶಕ್ತಿ, ಶಿವಭಕ್ಕ , ಶಿವಜಂಗಮವಲ್ಲದೆ, 
ಉಳಿದ ವೇಷಧಾರಿಗಳೆಲ್ಲ ಎನ್ನೊ ಡೆಯ ಪ್ರಮಥಗಣಾಚಾರಕ್ಕೆ 


ಹೊರಗೆಂದಾತನಂಬಿಗರಚೌಡಯ್ಯನು. ll ೨೪ || 


೩೬ 


ಅರಳೆಯ ಮರನು ವಿಷ್ಣು ಕಾಂತಿ ಬನ್ನಿ ಮುತ್ತಕ ತೊಳಚಿ 
ಹರಿ ಹರಿಯೆಂದು ಹೊಡ[ವ]ಡುವಿರಿ. 
ಎಲ್ಲಿ ಭೋ! ಎಲ್ಲಿ ಭೋ! 
ನಿಮ್ಮ ನಿಮ್ಮ ಹೊಡವಡುವ ದೈವಗಳೆಲ್ಲಾ ಗಿಡುಮರನಾಗಿ ಹೋದವಲ್ಲಾ | 
ನಿಮ್ಮ ನಡೆಯೆಲ್ಲಾ ಅನಾಚಾರ, ನ ನುಡಿಯೆಲ್ಲಾ ಶಿವದ್ರೋಹ! 
ಇವದಿರ ಗಡಣ ಬೇಡೆಂದನಂಬಿಗ ಚೌಡಯ್ಯ. | 2೫ || 


೩೭ 


ಅರಿದೆಹೆನೆಂಬನ್ನ ಬರ ಅಸೆಗ ನೀರಡಸಿ ಸೆತ್ತಂತಾಯಿತ್ತು. 
ಕಟ್ಟೋಗರವ ಹೊತ್ತು ಉಂಡೆಹೆ ಉಂಡೆಹೆನೆಂದು 
ಆಪ್ಯಾಯನವಡಸಿ ಸೆತ್ತಂತಾಯಿತ್ತು. 
ಅರಿದೆಹೆನೆಂದು ಕೇಳಿಪೇಳಿಹೆನೆಬನ್ನ ಬರ 
ಆತನು ಶಿಲೆಯ ರೇಖೆಯೆ? ಬಯಲ ಬ್ರ 
ತಾನಳಿವುದಕ್ಕೆ ಮುನ್ನವೆ ಅರಿದು ಕೂಡಬೇಕೆಂದನಂಬಿಗ ಚೌಡಯ್ಯ. li ೨೬ || 


೩೦ 


ಅರಿಯದ ಗುರು ಅರಿಯದ ಶಿಷ ಪ್ಯಂಗೆ 
ಅನುಗ್ರಹವ ಮಾಡಿದಡೇನಪ್ಪು ದೆಲವೊ. 
i ಕೈಯನಂಧಕ ಒಡೆತ ಮುಂವನಾರು ಕಾಬರು ಹೇ ಫೆಲೆ ಮರುಳೆ. 
ತೊರೆಯಲದ್ದವನನೀಸೆಲರಿಯದವ 
ತೆಗೆವ ತೆರನಂತೆಂದನಂಬಿಗ ಚೌಡಯ್ಯ. | ೨೬ || 


೩೯ 


ಅರಿವನರಿದಲ್ಲಿ ತಾನೆನ್ನ ದೆ ಇದಿರೆನ್ನದೆ, 
ಮತ್ತೆ €ನುವ ಉಳಿದುವ ಸೆಂಪಾದಿಸೆದೆ, 


C6 


ಸಂಕೀರ್ಣ ವಚನಸಂಪುಟ : ಒಂದು 


ಅರುಣನ ಕಿರಣದಲ್ಲಿ ಅರತ ಸಾರದಂತೆ, ಕಾದ ಹೆಂಚಿನಲ್ಲಿ ನೀರ ಬಿಟ್ಟಂತೆ 
ಬಧಿರನ ಕಾವ್ಯದಂತೆ, ಚದುರನ ಒಳುಪಿನಂತೆ 


ತಲೆದೋರದೆ ನಿಂದಾತನ ಅಡಿಗೆರಗುವೆನೆಂದನಂಬಿಗ ಚೌಡಯ್ದ. 


} | ೨೮1 


೪೦ 


ಅರಿವಿನ ಪಥವನರಿಯದಿರ್ದಡೆ, 
ಮುಂದೆ ಹೆರರಿಗೆ ದೀಕ್ಷೆಯ ಮಾಡಲೇಕೆ? 
ತೊರೆಯಲದ್ದವನನೀಸಲರಿಯದವ 


ತೆಗೆಯ ಹೋದಂತಾಯಿತ್ತೆ ೦ದನಂಬಿಗ ಚೌಡಯ 


೨೯ | 
ll ೨೯ 


೪೧ 


ಅರಿವುದೊಂದು ವಾಯು, ಮರೆವುದೊಂದು ವಾಯು. 
ಉಭಯದಿಂ ತೋರುವ ವಾಯು ಒಂದೆಯಾಗಿ, 
ವಾಳುಕದ ಒಳ ಹೊರಗಿನ ನೀರಿನಂತೆ 
ವೆಗ್ಗಳಿಸಿದಡೆ ನಿಂದು ತೆಗೆದಡೆ ಅಲ್ಲಿಯೆ ಅಡಗುವಂತೆ, 
ಅರಿದು ನುಡಿದು ನಡೆದೆ ಜ್ಞಾನಿ 
ನುಡಿದ ನುಡಿಗೆ ನಡೆಯಡಗೆ ಆತನೆ ಜೀವಭಾವಿ 
ಎಂದನಂಬಿಗ ಚೌಡಯ್ಯ. ll a0 Il 


೪೨ 


ಅರುಹಿರಿಯರ ದೈವ ಅಗಲ [ತೈಲವಿ]ಲ್ಲಾ ಎಂದಡೆ 
ಹೊಲೆಯರ ಬೊಮ್ಮು ]ಗ ತೋಯೆ ತುಪ್ಪವ ಬೇಡುವಂತೆ ' 
ಬ ನ್ರಿಹ್ಮವಿಷ್ಣು ಗಳಿಂಬರಿನ್ನು ಕಾಣರು, 
ವೇದಂಗಳು ನಾಚದೆ ನುಡಿವ ಪರಿಯ ನೋಡಾ! 
ಗಂಗೆವಾಳುಕಸಮರುದ್ರರು ಲಿಂಗವ ಕಂಡರೈೆಸೆ, 
ಸ್ಪಯಂಭುವ ಕಾಣರೆಂದನಂಬಿಗ ಚೌಡಯ್ಯ. | ೩೧ 1 


೪ಡಿ 


ಅರ್ಚನೆಯ ಮಾಡುವಲ್ಲಿ ಆವೇಶ ಅರತಿರಬೇಕು. 
ಪೂಜೆಯ ಮಾಡುವಲ್ಲಿ ಪ್ರ ಪುಣ್ಯಮೂರ್ತಿಯಾಗಿರಬೇಕು. 
ಕೊಡುವ ಕೊಂಬಲ್ಲಿ ಸರ್ವಭೂತಹಿತನಾಗಿರಬೇಕು. 
ಇಂತೀ ಸೆಡಗರಿಸಿಕೊಂಡಿಪ್ಪಾ ತ ತನ ಆಡಿಗೆರಗುವೆನೆಂದನಂಬಿಗ ಚೌಡಯ್ಯ. 1೩೨ 


ಅಂಬಿಗರ ಚೌಡಯ್ಯಗಳ ವಚನ 
೪೪ 


ಅಲ್ಲಲ್ಲಿಗೆ ತಕ್ಕ ಹಾಗೆ ಎಲ್ಲರಿಗೂ ಬೋಧಿಸಲಾಗದು. 
ಬಲ್ಲವರಲ್ಲಿ ನುಡಿದು, ಅರಿಯದವರಲ್ಲಿ ಗೆಲ್ಲ ಸೋಲಕ್ಕೆ ನುಡಿದಡೆ, 
ಅವರು ಕಲ್ಲೆದೆಯವನೆಂಬರು. 
ಒಳ್ಳಿತು ಹೊಲ್ಲವೆನಬೇಡ ಆರಿಗೂ. 
ತನ್ನಲ್ಲಿಯೆ ಅರಿಕೆಯೆಂದನಂಬಿಗ ಚೌಡಯ್ಯ. 


೪೫ 


ಅಷ್ಟಮದಂಗಳ ಘಟ್ಟಿಯನೆ ಕರಗಿಸಿ, 
ಸತ್ತ ರಜ ತಮಂಗಳ ಬಿಟ್ಟು ಕಳೆದು, 
ಸುತ್ತುವ ಮನದ ಸುಳಿಯ ತಪ್ಪಿಸಿ 
ಮುಂದೆ ಹುಟ್ಟದೆ ಹೋಗೆಂದನಂಬಿಗ ಚೌಡಯ್ಯ. 


೪೬ 


ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, 
ಬ್ರಹ್ಮಕಪಾಲವಿಲ್ಲ, ಭಸ್ಮೆಭೂಷಣನಲ್ಲ, 
ವೃಷಭವಾಹನನಲ್ಲ, ಯಷಿಯರುಗಳೊಡನಿದ್ದಾತನಲ್ಲ. 
ಎಸೆಗುವ ಸೆಂಸಾರದ ಕುರುಹಿಲ್ಲದಾತಂಗೆ 
ಹೆಸೆರಾವುದಿಲ್ಲೆಂದನಂಬಿಗರ ಚೌಡಯ್ಯ. 


೪೭ 


ಅಳುಪೆಂಬ ನಾಯ ಕಳವಳದರ್ಥವ 
ಇದ ಬಿಡೆ, ನಿನಗೆ ಸೆಂಗಡವಲ್ಲ. 
ಬಂದ ಹೊಲೆಯನ, ನಿಂದ ಹಾರುವನ 
ಇವರಿಬ್ಬರ ಕೊಡಿಕೊಂಡು ನಿನಗೆ ದೇಹಾರವಾಗದಣ್ಣಾ. 
ಇವರ ಹಿಂಗಿಸಿ ನಿಜವರಿದು, ನಿಂದಲ್ಲಿ ನೆನದಡೆ 
ಅಂದಿಂಗಲ್ಲದೆ ಶಿವನಿರನೆಂದಾತನಂಬಿಗ ಚೌಡಯ್ಯ. 


೪೮ 
ಆತ್ಮ೦ಗೆ ದಶವಾಯು ಉಂಟೆಂಬರು. 
ಊರ್ಧ್ಯನಾಳವ್ಯೃದು, ಅಧೋನಾಳಮವೊಂದು, 
ವಾಯುಪೊಂದೆ ಭೇದ, ಆತ್ಮವೊಂದರಲ್ಲಿ ಒಡೆಯದಿದೆ, 


ಸ್ರ 
) 


| ೩೩ 


lA 1 


ಸಂಕೀರ್ಣ ವಚನಸಂಪುಟ : ಒಂದು 


ಇದೇ ನಿರಂತರ ಸುಖ, ಎಚ್ಚರಿಕೆಯ ಕೂಟಿ. 
ಮಿಕ್ಕಾದ ನಾಲ್ಕರಲ್ಲಿ ತಿರುಗಿ ಜೀವರುಗಳೆ ವಾಯು ನಾಲ್ತು ಮುಚ್ಚಿ 
ಅಧೋಮುಖಸಕ್ಕಿಳಿದಲ್ಲಿ ಕೀಳುಜೀವವೆಂದನಂಬಿಗ ಚೌಡಯ್ಯ. ॥ ೩೭ 1 


೪೯ 


ಆದಿ ಅನಾದಿಯಿಂದತ್ತಣ 
ಶರಣನ ಷಡಾಧಾರಚಕ್ರದೊಳೆಗೆ 
ಷಡುಲಿಂಗವು, ಷಡುಮಂತ್ರವು, 
ಷಡುಭಕ್ತರು, ಷಡುಶಕ್ತಿಗಳು ಇದ್ದು ವಯ್ಯ. 
ಆ ಶರಣನ ಜ್ಞಾನಕ್ರೀ ಅರವತ್ತುನಾಲ್ಕು ಭೇದವಾಯಿತ್ತಯ್ಯ, 
ಒಬ್ಬ ಶರಣನು ಅನಂತ ಶರಣರಾದುದ ಕಂಡೆನೆಂದಾತ 
ನಮ್ಮ ಅಂಬಿಗರ ಚೌಡಯ್ಯ. | ೩೮ | 


೫೦ 


ಆದಿಶಕ್ತಿ ವಿಡಿದಾಡುವರೆಲ್ಲರು ಜಂಗಮವಲ್ಲ, 
ಅನಾದಿಶಕ್ತವಿಡಿದಾಡುವರೆಲ್ಲರು ಜ್ಞಾನಿಗಳಲ್ಲ, 
ಆದಿ ಅನಾದಿಯೆಂಬೀ ಎರಡ ಭೇದಿಸಿ ದಾಂಟಿ, 
ಇಚ್ಛಾಶಕ್ತಿ ಯ ಇಚ್ಛೆಯ ಮರೆದು, 
ಕ್ರಿಯಾಶಕ್ಷಿಯ ಭಾವವ ಬಿಟ್ಟು, 
ಜ್ಞಾನಶಕ್ತಿ ಯ ಠಾವವನೊಲ್ಲದೆ, 
ತಾನು ತಾನಾದವಂಗೆ ಏನೂ ಇದಿರಿಲ್ಲಾ, 


ಎಂದನಂಬಿಗ ಚೌಡಯ್ಯ. sl AF Nl 


ರಿ 
೫೧ 


ಆನೆಂಬುದೇನು? ಇದಿರಿಟ್ಟು ತೋರೂದಿದೇನು? 
ಇದೆಲ್ಲಿಂದಲೊದಗಿತ್ತು? 
ಇದರ ಲಯವು ತಾನೆಲ್ಲಿ ಎಂದು ಅನುಮಾನಿಸಿ, 
ಪೀಗುರುಚರಣವಂ ನಂಬಿ, 
ಅಂತರ್ಮುಖದಲ್ಲಿ ವಿಚಾರಿಸಿ, ಅಲ್ಲೊಂದು ಮಾರ್ಗವ ಕಂಡು, 
ಆ ಮಾರ್ಗದ ಬಳಿವಿಡಿದು ತಲೆ ಹೊಲಕ್ಕೆ ಹೋಗಿ, 
ಹಿಂದು ಮುದ ಮರದು, ಮಹಾಬೆಳಗಿನ ಬೆಳಗಿನಲ್ಲಿ ನಿಂದು, 


ಅಂಬಿಗರ ಚೌಡಯ್ಯಗಳ ವಚನ 


ಪರಮಾನಂದಸಾಗರದೊಳಗೆ ಸಮರಸೆನಾದವಂಗೆ 
ಇಹಪರವಿಲ್ಲೆಂದಾತನಂಬಿಗ ಚೌಡಯ್ಯ. 


೫೨ 


ಆಯತಲಿಂಗದಲ್ಲಿ ಅನುಭಾವ ಸಾಹಿತ್ನವಾಗದು. 
ಸ್ವ್ರಾಯತಲಿಂಗದಲ್ಲಿ ನಿರ್ಗಮನ ಸಾಹಿತ್ಯವಾಗದು. 
ಇದೆಂತಯ್ಲ್ದಾ ಆಯತವು? ಇದೆಂತಯ್ಲಾ ಸಾಯತವು? 
[) ವ 
ಆಯತ ಸ್ವ್ರಾಯತವೆಂಬ ಉಭಯ ಕುಳಸೆ ಳವರಿಯದಿದ್ದಡೆ 
ಅನಾಯತವಾಗಿ ಹೋರಿತ್ತೆ ೦ದನಂಬಿಗ ಚೌಡಯ್ಯ. 


೫ಡಿ 


ಅರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯಿದು, 
ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು, 
ನಾಡೆಲ್ಲರೂ ನೋಡಿಯೆಂದು ಪೂಜಿಸುತ್ತ, 
ಪೂಜಿಸಿದ ಪುಣ್ಯ ಹೊವಿಗೋ? ನೀರಿಗೋ? 
ನಾಡೆಲ್ಲಕ್ಟೋ? ಪೂಜಿಸಿದಾತಗೋ? 
ಇದ ನಾನರಿಯೆ, ನೀ ಹೇಳೆಂದನಂಬಿಗ ಚೌಡಯ್ಯ. 


೫೪ 


ಆರು ಲಿಂಗ ಮೂರು ಲಿಂಗವೆಂಬರು, 
ನಮಗುಳು,ದೊಂದೆ ಲಿಂಗ, 
ಒಂದು ಲಿಂಗದಲ್ಲಿ ಒಂದು ಮನ ಸಿಕ್ಕಿದಡೆ 
ಮರಳಿ ಒಂದು ಲಿಂಗವ ನೆನೆಯಲಿಲ್ಲವೆಂದಾತನಂಬಿಗ ಚೌಡಯ್ಯ. 


ಆರೂ ಇಲ್ಲದಂದು ತಾನಹೆ ದೆವಸೆ, 
ತನಗೆ [ಆ]ನಾಧಾರವಾದೆ ನೋಡಾ. 
ಭೂಮಿಯಾಕಾಶ ಐದನೆಯ ಭೂತ ಒಳೆಗುಗಿ 
[ಆಂ] ಬೇರೆ ತಾ ಬೇರೆ ಬಳಿಕಾದ ದೆವಸೆ, 
ತಾ ತೋರಿದಂದಹೆ ಆ ನೂಲ ಹಿಡಿದೆನು. 
ತೀವಿದ ಒಂಬತ್ತು ದ್ವೀಪಕ್ಕೆ ಭಾವವಿರಹಿತನಾಗಿ ತಾ ಹೊರಗಾದಡೆ 
[ಆಂ] ಹಿಡಿದೊಳಗುಮಾಡಿದನೆಂದನಂಬಿಗ ಚೌಡಯ್ಯ. 


೨೧ 


| ೪o || 


I ೪೧ || 


Il ೪೨ | 


Il va I 


ll ೪೪ || 


ಸಂಕೀರ್ಣ ವಚನಸಂಪುಟ : ಒಂದು 
೫೬ 


ಆರೂಢಜ್ಞಾನಿಯಾದವಂಗೆ ಅನುಭಾವವೇಕಯ್ಯ? 
ಮೀರಿದ ಸ್ಥಲದಲ್ಲಿ ನಿಂದವಂಗೆ ನೀರೇನು, ನೆಲವೇನು? 
ಎಂದಾತನಂಬಿಗ ಚೌಡಯ್ಯ. || 9% il 


೫೭ 


ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ. 
ಬಪ್ಪು ದು ಬಪ್ಪು ದಲ್ಲದೆ ಬಾರದ್ದು ಬಪ್ಪು ದೆ? 
ಬಪ್ಪು ದು ತಪ್ಪ ದು, ಬಾರದುದು ಬಾರದು, 
ಅಹೆದಹೆದಾಗದ್ದಾಗದು. 
ಬಹೆದುಃಖಂಗೊಳಲೇಕೆ? ಬಪ್ಪುದು ತಪ್ಪದು, ಸಹೆಜವೆಂತಾಗುವದಲ್ಲದೆ. 
ವಿಹಿತವ ತಾ ಬರವುತಿಪನು ಪಣೆಯೊಳು ಶಿವನು. 
ಇಂತಿದು ನಿನ್ನ ಭೋಗವೆಲ್ಲಿದ್ದಡೂ ಬಿಡದೆಂದಾತ 
ನಮ್ಮಂಬಿಗರ ಚೌಡಯ್ಯ. | ೪೬ | 


೫೮ 


ಆವಾವ ತ್ರಿಗುಣಭೇದದಲ್ಲಿ ವಿಶ್ವಾಸವ ಮಾಡಿದಡೂ ಭಾವಶುದ್ಧವಾಗಿರಬೇಕು. 
ಯೋಗಿಯಾದಲ್ಲಿ ದೇಹಧರ್ಮವ ಮರೆದು, ಭೋಗಿಯಾದಲ್ಲಿ ಸೆಂಚಿತವ ಮರೆದು, 
ತ್ಯಾಗಿಯಾದಲ್ಲಿ ನೆನಹು ಹಿಂಚು ಕೊಡುವುದು ಮುಂಚಾಗಿರಬೇಕು. 
ಇಂತೀ ಯೋಗಿ ಭೋಗಿ ತ್ಯಾಗಿ, 
ಇಂತೀ ಶ್ರಿವಿಧವನೊಳಕೊಂಡು ವಿರಕ್ಷೆನಾದಲ್ಲಿ 


ಆತನ ಅಡಿಗೆರಗುವೆನೆಂದನಂಬಿಗ ಜೌಡಯ್ಯ. ಸಾಹ 


೫&೯ 
ಆಶೆಯಲಿದ್ದ ವನ ತಲೆಯನರಿದು, 
ಆಶೆಯ ಹರಿಯಲೊದ_ವನನೊಂದೆ ಹುಟಿ ನಲಿ ಒಯು 
[a ಟೆ ಐ Fa) 
ಕೈಲಾಸಕ್ಕೆ ಹೋದಾತ 
ಅಂಬಿಗ ಚೌಡಯ್ಯ. 9g | 


೬೦ 


ಆಶೆಯುಳ್ಳಾತನೊಬ್ಬ ರಾಧೀನದಲ್ಲಿಪ್ಪನು. 
ಆಶೆಯ ಮನದ ಕೊನೆಯನರಿದಾತ 


ಅಂಬಿಗರ ಜೌಡಯ್ಯಗಳ ವಚನ ೨ 


ಕೈಲಾಸದಾಚೆಯಲ್ಲಿಪ್ಪನೆಂದಾತ 
ನಮ್ಮ ಅಂಬಿಗ ಚೌಡಯ್ಯ! Il ೪ I 


; 
೬೧ 


ಆಳಾಪದ ಸೊಬಗು, ಘಂಟಿವಾದ್ಯದ ಕೂಗಿನ ಕೊರಹಚು, 
ಪರಿಚಾರಕರ ಎಡೆಯಾಟದಿಂದ ಸೊಬಗು ಮೆರೆಯಿತ್ತು. 


ಎನಗೆ ಇನ್ನಾವುದು ಇಲ್ಲ, ಇನ್ನೇವೆನೆಂದನಂಬಿಗ ಚೌಡಯ್ಯ. ೫೨ 


3 


ಈರೇಳು ಭುವನವನೊಳಕೊಂಡ ಮಹಾಘನಲಿಂಗವು 
ಶಿವಭಕ್ತನ ಕರಸ್ಥೆ ಲದಾಲಯಕ್ಕೆ ಬಂದು, ಪೂಜೆಗೊಂಬ ಪರಿಯ ನೋಡ! 
ಅಪ್ರಮಾಣ-ಅಗೋಚರವಾದ ಲಿಂಗದಲ್ಲಿ ಸಂಗವ ಬಲ್ಲಾತನೆ 
ಸದಾಚಾರಸದ್ದಕ್ಷನು! 
ಹೀಂಗಲ್ಲದೆ ಹೆಣವಿನಾಸೆಗೆ ಹೆಂಗಿಗನಾಗಿ, 
ಜಿಡ್ವಾಲಂಪಟಕ್ಕೆ ಅನಾಚಾರದಲ್ಲಿ ಉದರವ ಹೊರದು ಬದುಕುವಂಥ 
. ಭಂಡರು ಭಕ್ಕರಾದವರುಂಟೆ? ಹೇಳ! 
ಅಂಥ ಅನಾಚಾರಿ ವವದ್ರೋಹಿಗಳ ಮುಖವ ನೋಡಲಾಗದು! ಅದೆಂತೆಂದಡೆ: 
ಕತ್ತೆ ಭಕ್ಕನಾದಡೆ ಕಿಸುಕುಳವ ತಿಂಬುದ ಮಾಣ್ಣುದೆ? 
ಹೆಂದಿ ಭಕ್ತನಾದಡೆ ಹಡಿಕೆಯ ತಿಂಬುದ ಮಾಣು ದೆ? 
ಬೆಕ್ಕು ಭಕ್ಷ ನಾದಡೆ ಇಲಿಯ ಶಿಂಬುದ ಮಾಣ್ಬುದೆ? 
ಸುನಕಗೆ ಪಂಚಾಮೃತವೆ ನೀಡಲು ಅಡಗ ತಿಂಬುದ ಮಾಣುದೆ? 
ಇಂತೀ ಅಂಗದ ಮೇಲೆ ಲಿಂಗಸಾಹಿತ್ಯವಾದ ಬಳಿಕ ಮರಳಿ ತನ್ನ ಜಾತಿಯ ಕೂಡಿದಡೆ 
ಆ ಕತ್ತೆ -ಹೆಂದಿ-ಬೆಕ್ಟು -ಸುನಕಗಿಂದತ್ತೆ ತ್ತ ಕಡೆ ಕಾಣಿರೊ! 
ಹೊನ  ಬೆಟ,ವನೇರಿ ಕಣ್ಣುಕಾಣದಿಪ್ಪ ೦ತೆ, 
ಗಣಿಯನೇರಿದ ಡೊಂಬ ಮೈಮರದಿಪ್ಪಂತೆ, 
ಅಂಕವನೇರಿದ ಬಂಟ ಕೈಮರದಿಪ್ಪ 0ತೆ! ಇಂತಿವರು ಮಾಡುವ ಭಕ್ತಿಯೆಲ್ಲವು 
ನಡುನೀರೊಳು ಹೋಗುವ ಹರುಗೋಲು 
ಹೊಡಗೆಡದಂತಾಯಿತ್ತೆ ೦ದಾತನಂಬಿಗರ ಚೌಡಯ್ಯನು! Il ೫೦ i 


೬ಡಿ 
ಈಶಲಾಂಛನವ ತೊಟ್ಟು ಮನ್ಮಥವೇಷಲಾಂಛನವ ತೊಡಲೇತಕ್ಕೆ? 
ಇದು ನಿಮ್ಮ ನುಡಿ ನಡೆಗೆ ನಾಚಿಕೆಯಲ್ಲವ? 


ವಿ೪ 


ಸಂಕೀರ್ಣ ವಚನಸಂಪುಟ : ಒಂದು 


ಅಂದಳ, ಛೆತ್ರ, ಆಭರಣ, ಕರಿತುರಗಂಗಳ ಗೊಂದಣವೇತಕ್ಕೆ? 
ಅದು ಘನಲಿಂಗದ ಮೆಚ್ಚಲ್ಲ, ಎಂದನಂಬಿಗ ಚೌಡಯ್ಯ | #೨ || 


೬೪ 


ಈಶ್ವರನ ಕಾಬುದೊಂದಾಸೆಯುಳ್ಳೊಡೆ ಪರದೇಶಕ್ಕೆ ಹೋಗಿ ಬಳಲದಿರು, 
ಕಾಶಿಯಲ್ಲಿ ಕಾಯವ ವಿನಾಶವ ಮಾಸಲುಬೇಡ. 
ನಿನ್ನಲ್ಲಿ ನೀ ತಿಳಿದು ನೋಡಾ, 
ಸರ್ವೇಶ ಮುಳ್ಳಗುತ್ತ ತೆರಹಿಲ್ಲೆಂದಡೆ, ಒಂದು ಗೋಂಟ ಸಾರಿರ್ದನೆ? 
ಎಂದನಂಬಿಗ ಚೌಡಯ್ಯ. ll ೫೩ 1 


೬೫ 


ಉಂಡರೆ ಭೂತಸೆಂಬರು, 
ಉಣದಿದ್ದರೆ ಚಕೋರನೆಂಬರು. 
ಜಬೋಗಿಸಿದರೆ ಕಾಮಿಯೆಂಬರು, 
ಭೋಗಿಸೆದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು. 
ಊರೊಳಗಿದ್ದರೆ ಸೆಂಸಾರಿ ಎಂಬರು, 
ಅಡವಿಯೊಳಗಿದ್ದ ರೆ ಮೃಗಜಾತಿ ಎಂಬರು. 
ನಿದ್ರೆಗೆ ದರೆ ಜಡದೇಹಿ ಎಂಬರು, 
ಎದ್ದಿದ್ದ ರೆ ಚಕೋರನೆಂಬರು. 
ಇಂತೀ ಜನಮೆಚ್ಚಿ ನಡೆದವರ 
ಎಡದ ಪಾದ ಕಿರಿ ಕಿರುಗುಣಿಯಲ್ಲಿ ಮನೆ ಮಾಡು, ಮನೆ ಮಾಡು 
ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೫೪ 


ಹಿ 


ಉಡುವಿನ ಕಣ್ಣು , ಪಡಿಯ ಅಡಿ, ಕೀಟಕನ ಮುಟ್ಟು, 
ಘಾತಕನ ಸ್ನೇಹ, ವೇಸಿಯ ಮೋಹದ ಆಸೆ, 
ಸುಜಾತಿಯಲ್ಲದವನ ಕೊಳುಕೊಡೆ, ನಿರಾಸೆಯಲ್ಲದವನ ಮಾತಿನ ಮೂಲೆ 
ಅದೇತಕ್ಕೆ ಬಾ[ತೆ]7ಯೆಂದನಂಬಿಗ ಚೌಡಯ್ಯ. Il #೫ | 


೬ 


ಉಪ್ಪಿಲ್ಲದ ಮೇಲೋಗರ ತುಪ್ಪದಲ್ಲಿ ಬೆಂದಡೆ, 
ತುಪ್ಪ ಲೇಸೆಂದಡೆ ಸಪ್ಪೆಯಾಗಿ ತೋರಿತ್ತು. 


ಅಂಬಿಗರ ಚೌಡಯ್ಯಗಳ ವಚನ ೨೫ 


ಅರಿವು ಶುದ್ಧವುಳ್ಳವನೆಂದಡೆ, 
ಕುರುಹಿನ ಬೆಂಬಳಿಯಲ್ಲಿ ಅಡಗಿದಡೆ ಅರಿವಿಗೆ ದೂರವೆ? 
ಅರಿವು ಕುರುಹು ನಿಃಪತಿಯಹೆನ್ನ ಕೃ 


ಆರನೂ ಕೆಡೆನುಡಿಯಬೇಡೆಂದನಂಬಿಗ ಚೌಡಯ್ಯ. ll ೫೬ || 


೬೮ 


ಊರ ಸುತ್ತಿ ಬಂದ[ಡೇ]ನಯ್ಯ, ಸೇರಬೇಕು ಹೆಬ್ಬಾಗಿಲಲ್ಲಿ. 
ಹೊರಬೇಕು, ಗುರುಲಿಂಗಜಂಗಮದ ಪಾದವ. 
ಶ್ವಾನಜ್ಞಾನದ ಮಾತ ಕಲಿತು 
ಅರಿಕೆಯ ಮಾತಿಗೆ ಹೋರಾಟಕ್ಕೆ ಹೋದರೆ, 
ಸೇರಿದ್ದ ಲಿಂಗ ದೂರವಾಯಿತು, 
ಎಂದ ನಮ್ಮ ಅಂಬಿಗರ ಚೌಡಯ್ಯ. | ೫೭ | 


೬೯ 


ಊರೆಲ್ಲಾ ಏರಿದ ಹೆರಗುಲವ, 
ನೀರಿನಲ್ಲಿ ದಾರಿಯ ಕೊಂಡು ಹೋಹವನ ಆರೈಕೆಯಲ್ಲದೆ 
ಏರಿದವರೆಲ್ಲಕ್ಕೂ ಆರೈಕೆವುಂಟೆ? 
ಹೇಳುವಾತನ ವಿರಕ್ತಿ, ಕೇಳುವಾತನ ಸೆದ್ಭಕ್ತಿ 
ಉಭಯದ ನೆಲೆಯ ಆಠಿಂದ ಅರಿಯಬೇಕೆಂದನಂಬಿಗ ಚೌಡಯ್ಯ. | ೫೮5 


೭0 


ಎತ್ತ ಸುತ್ತಿ ಬಂದಡೂ ಊರಿಗೆ ಬಪ್ಪುದು ತಪ್ಪದು. 
ಹೆಲವು ಮಾತನಾಡಿದಡೇನು? ಮೂರು ಮಲವ ಮರೆದಿರಬೇಕು. 
ಹೊಲಬುದಪ್ಪಿದ ಮಗ ಬಲೆಯೊಳಗೆ ಬಿದ್ದಂತಾಗಬೇಡ. 
ಇದನರಿತು ಬದುಕೆಂದನಂಬಿಗ ಚೌಡಯ್ಯ. H ೫೯ | 


೭೧ 


ಎರಡು ಗ್ರಾಮದ ನಡುವೆ ಕಡದ ಸೀಮೆಯ ಕಲ್ಲು. 
ಅದ ಕಟ್ಟಿದಾತ ಗುರುವಲ್ಲ, ಕಟ್ಟಿಸಿಕೊಂಡಾತ ಶಿಷ್ಯನಲ್ಲ. 
ಆಗದಿಯನರಿಯದ ಗುರುವು, ಭೇದಿಸಲರಿಯದ ಶಿಷ್ಯ, 
ಇವರಿಬ್ಬರೂ ಉಭಯಭ್ರ ಪ್ಟರೆಂದಾತನಂಬಿಗ ಚೌಡಯ್ಯ . ll ೬೦ | 


ಸಂಕೀರ್ಣ ವಚನಸಂಪುಟ : ಒಂದು 
2 


ಎಲ್ಲರೊಳಗೆ ಗೆಲ್ಲ ಸೋಲಕ್ಕೆ ಹೋರುಂದೆನೆ? 
ಬೆಲ್ಲವ ಮೆದ್ದಡೆ ತಮ್ಮ ತಮ್ಮ ಬಾಯಲ್ಲಿಗೆಲ್ಲ ಸಿಹಿ. 
ಬಲ್ಲವನಾದ ಮತ್ತೆ ನಾಡೆಲ್ಲರೂ ಕೂಡಿ ಬಾಳದ ಹೆಣ್ಣಿಗೆ ನ್ಯಾಯವನಾಡುವಂತೆ, 
ಅರಿದ ಅರಿವಿಂಗೆ ಮರೆದ ಮರವೆಗೆ 


ತನ್ನಲ್ಲಿದ್ದು ಕರಿಗೊಂಡವನೆ ಸಾಕ್ಷಿಯೆಂದನಂಬಿಗ ಚೌಡಯ್ಯ . | ೬೧ ॥ 
ಕಂ ಎ ಕ್ರ 


(a 


ಎಲ್ಲವ ಕಳಿದುಳಿದ ಹೊವ ತಂದು, 
ಗೆಲ್ಲ ಸೋಲಕ್ಕೊಳೆಗಾಗದ ನೀರ ತುಂಬಿ, 
ಕರಣಂಗಳೆಲ್ಲವು ಕಂಗಳೆ ತುಂಬಿ ನಿಂದು ನೋಡಿ, 
ಎಂದೂ ತನ್ಹಂಗದಿಚ್ಛೆ ಯ ಮರೆದು, 


ಲಿಂಗವ ಪೂಜಿಸೆಬೇಕೆಂದನಂಬಿಗ ಚೌಡಯ್ಯ. ೬೨ | 


೭೪ 


ಎಲ್ಲಾ ದೇವರಿಗೆ ಮಸ್ತಕದ ಪೂಜೆ, 
ನಮ್ಮ ಗುರುಲಿಂಗಜಂಗಮದೇವರಿಗೆ ಪಾದಾಂಗುಪ್ಪದ ಪೂಜೆಯೆಂಬುದು 
ಸಕಲ ವೇದಶಾಸ್ನಪ್ಪರಾಣಾಗಮಂಗಳಲು, ಶ್ರುತಿಸ್ಕ ಎತಿಗಳು ಸಾರುತ್ತಿರಲು, 
ಅದನರಿದು ಓದುತ್ತ ಓದುತ್ತ ಹಾಡುತ್ತ ಹಾಡುತ್ತ 
ಅದಕ್ಕೆ ಅಪಖ್ಯಾತಿಯ ತರುವವನೆಂತು ಜಂಗಮವೂೊ? 
ಅವನೆಂತು ಭಕ್ತನೊ? 
ತಾನೊಡೆಯ[ನ]ಂತೆ, ತಾ ಭಕ್ಕನಂತೆ, 
ತನ್ನೆ ಡೆಯ ಗುಡಿಯ ಲಿಂಗದ ಮುಂದಿಟ್ಟು 
ನಿತ್ನಷ್ಟ ಲಿಂಗಕ್ಕೆ ಕೊಟು ಕೊಂಬ 
ತುಡುಗುಣಿ ನಾಯ ಮೂಳಹೊಲೆಯರ ಕಂಡಡೆ 
ನಡುವಿನ ಮೇಲೆ ಒದೆಯೆಂದಾತ 
ನಮ್ಮ ಅಂಬಿಗರ ಚೌಡಯ್ಯ. ll ೬೩ || 


೭೫ 


ಎಲುವೆಂಬ ಹಂಜರ ಥಟ್ಟಾಗಿ, 
ಉಭಯವ ಘಟಿಸಿದ ತೊಗಲು 
ಬ್ರಹ್ಮನೆಂಬ ಅಳಿಲೆಯ ಕಾಯಲ್ಲಿ 


ಅಂಬಿಗರ ಚೌಡಯ್ಯಗಳ ವಚನ 


ವಿಷ್ಣು ವೆಬಊ ನೀರ ಹೊಯಿದು, 

ರುದ್ರನೆಂಬ ಚೂರ್ಣದಲ್ಲಿ ಖಾರಕ್ಕೆ ಮೆಟ್ಟಲಾಗಿ, 

ತೊಗಲ ಹೊಲಸು ಕೆಟ್ಟಿತ್ತು x ಹೆರುಗುಲ ಹುದಿಗಿತ್ತು. 
ವರ್ತನವೆಂಬ ಹುಟ್ಟ ಹಿಡಿದು, 

ಮಾಟಕೂಟವೆಂಬ ೊಳೆಯಲ್ಲಿ ಕೂಟದವರು ದಾಟುತ್ತಿದಾರೆ, 
ಎಂದನಂಬಿಗ ಚೌಡಯ್ಯ. 


eal 


[3] 
ಸ್ಲಿ 


ಎಲೋ ಮಾನವ ಕೇಳೆಲೊ, 
ಶೀಲದಲ್ಲಿ ಸಂಪನ್ನ ರಾದವರು ನೀವು ಕೇಳಿರೊ: 
ಹಣ್ಣು ಗಳು ಸಣ್ಣ ಜಾತಿಯ ಎಂಜಲು, 
ಹಾಲು ಕರುವಿನ ಎಂಜಲು, 
ಮೊಸೆರು ಗೊಲ್ಲತಿಯ ಎಂಜಲು, 
ಅಕ್ಕಿ, ಗೋದಿ, ಬೇಳೆ, ಬೆಲ್ಲಗಳು ನೊಣದ ಎಂಜಲು, 
ನೀರು ಮೊನು ಕಪ್ಪೆ ಗಳೆ ಎಂಜಲು, 
ಉಪ್ಪು ಉಪ್ಪಾ ರನ ಎಂಜಲು, 
ಎಣ್ಣೆ “ರ್ವಮಾನವರ ಎಂಜಲು, 
ಸಕಲಪದಾರ್ಥವು ಅನಂತ ಹೆಳುಗಳೆ ಎಂಜಲು. | 
ಇಂತಹ ಎಂಜಲವು ಎಂದು ಕಣ್ಣಾ ರೆ ನೋಡಿ, ಕಿವಿಯಾರೆ ಕೇಳಿ, 
ಮಾಡುವ ದುರಾಚಾರವ ಆರು ಬಣ್ಣಿ ಸೆಖಹುದು? 
ಅರಿವು ಇಲ್ಲದವರು ಅರವನನೆಗೆ ಮಾಡಿದರು, 
ಭಕ್ತಿಯಿಲ್ಲದವರು ತಮ್ಮ ಗುರುಲಿಂಗಜಂಗಮಕ್ಕೆ ಮಾಡಿದರು. 
ಇಂತಪ್ಪ ಸರ್ವರ ಎಂಜಲು ತಿಂದು 
ಶಿವಲಿಂಗವ ಧರಿಸಿಕೊಂಡು, ಶಿವಭಕ್ತರೆಂದು ಹೇಳಿಸಿ, 
ಕಾಲಿಗೆ ಬಂದಂತೆ ಕುಣಿದು, 
ಬಾಯಿಗೆ ಬಂದಂತೆ ಅಂದು, 
ಮನಬಂದಂತೆ ಸ್ತ್ರೀಸೆಂಗದಲ್ಲಿ ಆಚರಿಸುವ 
ಭ್ರಷ್ಟ ಹೊಲೆಮಾದಿಗರಿಗೆ ಶೀಲವು ಎಲ್ಲಿಹುದು? 
ಆಚರಣೆ ಎಲ್ಲಿಹುದು? ಕುಲವೆಲ್ಲಿಹುದು? 
ಇಂತಪ್ಪ ಮೂಳೆಹೊಲೆಯರ ಮೂಗ ಕೊಯ್ದು 
ಪಡಿಹಾರಿ ಉತ್ತ ಣ್ಣ ಗಳ ಪಾದುಕದಿ ಹೊಡೆ ಎಂದಾತ 
ನಮ್ಮ ಅಂಬಿಗ ಚೌಡಯ್ಯ. | | ೬೫ | 


ಸಂಕೀರ್ಣ ವಚನಸಂಪುಟ : ಒಂದು 
J. 


ಎಸೆವಿನ ಗುರು ಹೋಗಿ ಶಿಶುವಧೆಯ ಮಾಡಿದ. 
ಶಿಶು ಹೋಗಿ ಮರಳಿ ಗುರುವ ಕೊಂದಡೆಯು, 
ಹೆಸರುಗೊಂಬ ಅಣ್ಣ ಗಳು ನೀವು ಕೇಳಿರೋ: 
ಇವರಿಬರೂ ಸತ ಠಾವನೊಬ್ಬರೂ ಅರಿಯರು, 
ನಿರ್ವಯರಭೆಂದಾತನಂಬಿಗ ಚೌಡಯ್ಯ. | ೬೬ 


೭೮ 


ಏಕಾದಶ ರುದ್ರರು ಹೊರಗಾದ, 
ಈರೇಳು ಲೋಕ ಹದಿನಾಲ್ಕು ಭುವನ ಯುಗಜುಗಂಗಳಲ್ಲಿ ಒಳೆಗಾಗಿ 
ತಿರುಗುವುದೊಂದು ಶಕ್ತಿಯ ಭೇದ. 
ದಶಾವತಾರವಾಗಿ ಕಾಲಕರ್ಮಂಗಳಲ್ಲಿ ಓಲಾಡುತ್ತಿಪ್ಪು ದು 
ಒಂದು ಶಕ್ತಿಯ ಭೇದ. 
ಉಂಟು ಇಲ್ಲಾ ಎಂದು ನಿಶ್ಚಿಂತಕ್ಕೆ ಹೋರುವುದೊಂದು ಶಕ್ತಿಯ ಭೇದ. 
ಇಂತೀ ತ್ರಿವಿಧಶಕ್ತಿಯ ಆದಿ ಆಧಾರವನರಿದು 
ಕರ್ಮವ ಕರ್ಮದಿಂದ ಕಂಡು, ಧರ್ಮವ ಧರ್ಮದಿಂದ ಅರಿದು, 
ಜ್ಞಾನವ ಜ್ಞಾನದಿಂದ ವಿಚಾರಿಸಿ, ಇಂತೀ ತ್ರಿಗುಣದಲ್ಲಿ ತ್ರಿಗುಣಾತ್ಮಕನಾಗಿ, 
ದರ್ಪಣದಿಂದ ಒಪ್ಪಂಗಳನರಿವಂತೆ 
ಅರಿವು ಕುರುಹಿನಲ್ಲಿ ನಿಂದು, ಕುರುಹು ಅರಿವನವಗವಿಸಿದಲ್ಲಿ 
ತ್ರೆ ಮೂರ್ತಿ ನಷ್ಟವೆಂದನಂಬಿಗ ಚೌಡಯ್ಯ. | ೬೭ || 


೭೯ 

ಐಶ್ವರ್ಯ ದುಃಖದಲ್ಲಿ ಬೇಯುವ 
ಹೊಲೆ ಸಂಸಾರವನೆ ಕಚ್ಚಿ ಕೊಲೆಗೀಡಾಗದೆ, 
ಸಲೆ ಸೆತ್ಯ ಸದಾಚಾರದಲ್ಲಿ ನಡೆ. 
ಸೆಟೆಯನು ಬಿಡು, ದಿಟವನೆ ಹಿಡಿ. 
ಈ ಘಟವುಳ್ಳನಕ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ 
ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೬೮ || 
60 


ಒಂದನರಿದು ಒಂದ ಮರೆದೆಹೆನೆಂಬ ಸೆಂದೇಹದವನಲ್ಲ. 
ಸರ್ವರ ಕೂಡಿಕೊಂಡು ಅರಿದೆಹೆನೆಂಬ ಬಂಧಮೋಕ್ಷದವನಲ್ಲ. 


ಅಂಬಿಗರ ಚೌಡಯ್ಯಗಳ ವಚನ ೨೯ 


ಆಗಿಗೆ ಮುಯ್ಯಾಂತು, ಚೇಗೆಗೆ ಮನಗುಂದುವನಲ್ಲ. 

ಸುಖದುಃಖವೆಂಬ ಉಭಯವ ಸರಿಗಾಬವನಲ್ಲ. 

ನಿಂದ ನಿಜವೆ ತಾನಾಗಿದ್ದವಂಗೆ ಬೇರೆ ಬಂಧವೊಂದೂಯಿಲ್ಲ. 

ಎಂದನಂಬಿಗ ಚೌಡಯ್ಯ. ll ೬೯ 


6೧ 


ಒಂದ ಬಿಟ್ಟು ಒಂದನರಿದೆಹೆನೆಂಬನ್ನ ಕ್ಕ ಮರದ ಸೆಂದಿನ ಬೊಂಬೆಯೆ? 
ಅರಿವುದು ಕುರುಹೊ ಅರಿವೊ? ಸುಡುವುದು ಮರನೊ ಬೆಂಕಿಯೊ? 
ಎರಡರ ಹೆಚ್ಚು ಕುಂದ ತಿಳಿದು ಹೇಳೆಂದನಂಬಿಗ ಚೌಡಯ್ಯ. ll 0 || 


6೨ 


ಒಡಲಿಂಗಾರು ಬಾಯಿ, ನಡುವೆ ಮೂರು ದ 
ಹಿಡಿದ ಪ ಪ್ರ ಣಿತೆ ಹದಿನಾರು. 
ಆ ಸೊಡರಿಗೆರೆದೆಣ್ಣೆ ಬಯಲೆ ಲೆಣ್ಣೆ 
ಆ ಸೊಡರೊಳಗಳ "ಚಿಳಿಗ ದೃಢವಾಗಿ ಹಿಡಿದು | 
ಕಡೆಗಾಣಿಸೆಂದಂಬಿಗ ಚೌಡಯ್ಯ. | ೭0 Il 


6೮೩ 


ಒಬ್ಬ ಗುರುವೆಂಬಿರಿ- 
ಆ ಗುರುವು ತೋರಿದ ಚರಲಿಂಗಕ್ಕೆ ಅರಿಕೆಯಿಲ್ಲ. 
ಕಿರುಕುಳದ ಬೆನ್ನೊ ಳು ಹರಿದಾಡುವ ನರಕಿಯ 
ಯಮನವರು ಕೊರಿಡೊಯ್ದು 
ನಡುವಿಂಗೆ ನುಲಿಕಿಯನಿಕ್ಕಿ, ಮೆಟ್ಟಿ ಮೆಟ್ಟಿ ಗುದ್ದು ವಾಗ 
ಪಲಗಿರಿದು ಬಿದ್ದುಹೋಗುವ ಸಾರಿ ಕಂಡು 
ಜಗವರಿಕೆಯಲ್ಲಿ ನಗುತಿದ್ದಾ ತ ನಮ್ಮ ಅಂಬಿಗರ ಚೌಡಯ್ಯ. | ೭೨ || 


೮೪ 


ಒಬ್ಬ ತಂದೆಯ ಬಸಿರಲ್ಲಿ ಒಂಬತ್ತು ಮಕ್ಕಳು ಹುಟ್ಟಿದಡೇನಯ್ಯ? 
ಅವರೊಳಗೊಬ್ಬಾತಂಗೆ ಸೆರಗ ಕಟ್ಟಿ ಮದುವೆಯ ಮಾಡಿದ ಬಳಿಕ, 
ಆತಂಗೆ ತನ್ನಂಗದ ಸುಖವನೊಪ್ಪಿ ಸಬೇಕಲ್ಲದೆ, 
ಉಳಿದಿರ್ದವರೆಲ್ಲ ತನ್ನ ಮಾವನ ಮಕ್ಕಳಂದು 
ಅವರಿಗೆ ಸೆರಗು ಹಾಸುವವಳನು ಒಪ್ಪುವರೆ ಲೋಕಮೊಳು? 


40 


ಸಂಕೀರ್ಣ ವಚನಸಂಪುಟ : ಒಂಡು 


ಪರಮಾತ್ನ; ನೆಂಬ ಶಿವನಿಗೆ ಆಶ್ರಯವಾಗಿ ಹುಟಿ ಸತ್ರು ಲಿಂಗ, 
ಆತಂಗೆ ವಾಹನವಾಗಿ ಹುಟಿ ಟಿದಾತ ವ್ಯ ವಷಭ, 
ಆತಂಗೆ ಯೋಗವಾಗಿ ಹುಟಿ $ದಾತ ವಿನಾಯಕ. 
ಆತಂಗೆ ಯುದ್ಧಕ್ಕೆ ಸರಿಯಾಗಿ ಹುಟ್ಟಿದಾತ ವೀರಭದ್ರ. 
ಇಂತಿವರೆಲ್ಲ ಶಿವನ ಮುಣ್ಯಳಾನಿ 
ತನಗೊಂದು ಪ್ರಾಣಲಿ ಶಂಗವೆಂದು ಕಂಕಣ ಕಟ್ಟಿ, 
ಕರಸ್ಥೆ ಲಕ್ಕ ಬಳಿಕ ಅದನು ನಂಬಲರಿಯದೆ 
ಮತ್ತ ನ್ಯದೈವಕ್ಕರಗಿದಡೆ ನಾಯಕ ನರಕವೆಂದಾತ 
ನಮ್ಮ ಅಂಬಿಗ ಚೌಡಯ್ಯ. 
೮೫ 

ಓಂಕಾರವೆಂಬಾಕಾರದಲ್ಲಿ ನಾಲ್ಕು ವೇದ, 
ನಾಲ್ಕು ವೇದದಲ್ಲಿ ಇಪ್ಪತ್ತೆಂಟಾಗಮ, 
ಇಪ್ಪತ್ತೆಂಟಾಗಮದಲ್ಲಿ ಹದಿನೆಂಟು ಪುರಾಣ, 
ಹದಿನೆಂಟು ಪುರಾಣದಲ್ಲಿ ಹದಿನಾರು ಶಾಸ್ತ್ರವಡಗಿದವು. 
ಆ ಶಾಸ್ತ್ರದ ಕೊನೆಯ ಮೊನೆಯ ಮೇಲಿಪ್ಪ 
ಷಡ್ಡರ್ಶನದ ಕಹಿಯ ಬೇರ ಹಿಡಿದು, 
ವೀರಶ್ಸೈವನೆಂಬ ಸಿದ್ಧನು ಕೀಳುವಾಗ, 
ಕಾಯಯ್ಯಾ ಎಂದು ಬಾಯ ಬಿಟ್ಟವು. 
ಅವಕ್ಕೆ ಕರುಣಿಸಿ ಬಿಟ್ಟಾತನಂಬಿಗ ಬೌಡಯ್ಯ. 
೮೬ 


ಒದಿ ಬೋಧಿಸಿ ಇದಿರಿಗೆ ಹೇಳುವನ್ನ ಬರ ಚದುರತೆಯಲ್ಲನೆ? 
ತಾ ತನ್ನನರಿದಲ್ಲಿ, ಆ ಅರಿಕೆ ಇದಿರಿಗೆ ತೋರಿದಲ್ಲಿ 
ಅದೆ ದೇವತ್ವವೆಂದನಂಬಿಗ ಚೌಡಯ್ಯ. 


೮೭ 


ಒದಿಹೆನೆಂಬ ಒಡಲು, ಕಂಡೆಹೆನೆಂಬ ಭ್ರಾಂತ್ಕು 
ಸರ್ವರಿಗೆ ಹೇಳಿಹೆನೆಂಬ ತೇಜಸ್ಸು, 
ಇಂತಿವೆಲ್ಲವು ಇದಿರಿಗೆ ಹೇಳೆ] 
ತನ್ನ ಉದರದ ಕಕ್ಟುಲತೆಯಲ್ಲದೆ 


ಆತ ಅರಿವಿಂಗೆ ಒಡಲಲ್ಲಾ ಎಂದನಂಬಿಗ ಚೌಡಯ್ಯ. 


laa 


ll ೭೪ I 


Nai 


| 2೬ | 


ಅಂಬಿಗರ ಚಡ 


ಕುಗಳ ನಾಮ ಹೆರುಗುಲವಾಗಿ, ನೋಡುವ ದ ಷ್ಟಿ ಅಂಬಿಗನಾಗಿ, 


ಯ್ಯಗಳ ವಚೆನ 


6೮ 


ಕರಣೇಂದ್ರಿ ಯನವಂಬ ಬಹುಜನಂಗಳು ಕೂಡಿ, 


RG ಹೊಳೆಯ ದಾಟುವುದಕ್ಕೆ ಹುಟ್ಟ ಕಾಣದೆ 
ಹರುಗುಲು ಈಚೆ ಉಳಿಯಿತೆ ತೈಂದನಂಬಿಗ Q ಕೌಡಯ್ಯ. 


ಕಂಡು ಕೊಟ್ಟೆಹೆನೆಂಬುದು 
ಉಂಡು ತೇಗಿಹೆನೆಂಬುದು 
ಒಂದನರಿದು ಒಂದೆ ಮರೆದೆನೆಂದು ಸೆಂದೇಹಕ್ಕೊಳೆಗಾದವಂಗೆ 


೦೯ 


ಏಂಡಿತಂಗಲ್ಲದೆ ಪರಿಪೂರ್ಣಂಗುಂಟಿ? 
ಬ್‌ ಷಿ 
ತೃಪ್ತ ೦ಗುಂಟೆ? 


ಲಿಂಗವಿಲ್ಲ, ಎಂದನಂಬಿಗ ಚೌಡಯ್ಯ. 


ಕಂಥೆ ತೊ 
ಕಾವಿ ಹೊತ್ತವ ಜಂಗಮವಲ್ಲ, 
ಶೀಲ ಕಟ್ಟಿದವ ಶಿವಭಕ್ತನಲ್ಲ, 


ಇ 
O 


ಟೆ 


ನೀರು ಶೀರ್ಥವಲ್ಲ, 
ಕೂಳು ಪ್ರಸಾದವಲ್ಲ. 


ಹೌದೆಂಬವನ ಬಾಯ ಮೇಲೆ 


ಟ್ರವ ಗುರುವಲ್ಲ, 


ಅರ್ಧಮಣದ ಪಾದರಕ್ಷೆಯ ತೆಗೆದುಕೊಂಡು 


ಮಾಸಿ ಕಡಿಮೆಯಿಲ್ಲದೆ ತೂಗಿ ತೂಗಿ ಟೊಕಟೊಕನೆ 
ಹೊಡೆ ಎಂದಾತ ನಮ್ಮ ಅಂಬಿಗರ ಬೌಡಯ್ಯ. 


ಎತ್ತಿದರ್ಥವನು ಬ್ಯಜೆಟ್ಟ R 
ವಂ ಬ 
ಮನದಲ್ಲಿ ಚಕ್ಕನೆ ತಿ ತೀವು 


ತನ್ನ ನೊಲಿವರಿಗೆ. 


ರಿಣಾಮವನು, ಇದು ಬಟ್ಟೆ 
ದೇ €ವತತ್ವವ ಮುಟ್ಟ ಲುಪವೇಶವ ಕೊಟ್ಟ ನಂಬಿಗ ಚೌಡ 


೩೧ 


೭೭ 1 


|| SO Il 


ಸಂಕೀರ್ಣ ವಚನಸಂಪುಟ : 


೯೨ 


ಕಟ್ಟಿಗೆಯ ಹೊರೆಯ ಹೊತ್ತು 
ಬಟೆಯಲ್ಲಿ ಬಳಲಿ ಬರುವ ಮನುಜನಂ ಕಟ್ಟದಿರಿನಲ್ಲಿ ಕಂಡು, 
ಆಅ ಕೂರೆಗೆ ತಲೆಗೊಟ್ಟ ವರಿಗೆ ಪು ಪುಣ್ಯವುಂಟು. 
ಇದ್ದ....ಭಕ್ತ ವಿರಕ್ಷ ಗಿ ಮುಟ್ಟಾಳಾಗಿ, 
ಅವರ ಅನುವರಿತು 3 ತಾ ನಡೆಯಬೇಕು. 
ನಡೆಯದಿರ್ದಡೆ ಹೋಗಲಿ 
ಟಭ.; "ಯಿಷ್ಟ ಇಲ್ಲದೆ, 
ಇದ ತನ್ನ ಕಟ್ಟುಮಾಡಿಕೊಳ್ಳ ಹೇಳಿದವರಾರೋ ಎಂದು, 
ತನ್ನ ನಷ ಕ್ಸ ತಾನೇ ಎಯ್ದಿದ್ದಾ ್ಲನೆಂ[ಬ] ವಿಶ್ವಾ ಸಹೀನನ ಕೊರಳಲ್ಲಿ 
ಶಿವಲಿಂಗವು ಕಟಿ ರ್ದಡೇನಯ್ಯಾ? 
ಪಡುವಲದ ಕಾಯಿಗೆ ಕ[ಲ್ಲ] ಕಟಿ ಇಳಿಯ ಬಿಟ್ಟಂತೆ. 
ಮೈತುಂಬ ವಿಭೂತಿಯನಿಟು ಕೊಂಡಿರ್ದಡೇನಯ್ಸ್ಲಾ? 
ಕೊಟ್ನಿಗೆಯ ಮೇಗಣ ಕಗ್ಗುಂಬಳ ಕಾಯಂತೆ....ವೇನಯ್ಯಾ? 
ಹುತ್ತದೊಳಗಣ ನಿಧಾನದಂತೆ. 
ಈ ಕೆಟ್ಟತವು್ಗ ಭಂಡರ ಕಂಡು 


ಒಂದು 


ಹೊಟ್ಟೆಯ ಹೊಯ್ದು ಕೊಂಡು ನಗುತಿರ್ದ ಅಂಬಿಗ ಚೌಡಯ್ಯ. | 6೧ | 


೯೩ 


ಕಟ್ಟಿದ ಲಿಂಗವ ಕಿರಿದು ಮಾಡಿ, 

ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ! 
ಂತಪ್ಪ ಲೊಟ್ಟಿಮೂಳರ ಕಂಡರೆ 

ಗಟ್ಟಿವುಳ್ಳ ಪಾದರಕ್ಷೆಯ ತೆಗೆದುಕೊಂಡು 


ಲೊಟಲೊಟನೆ ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ೮೨ ॥ 


೯೪ 


ಕಟ್ಟಿಹೆ ಬಿಟಿ ಸಿಹೆನೆಂಬ ದಂದುಗ 
ನಿಮಗೇಕೆ? 
ತೆರನನರಿಯದೆ ಹಲವು ತಪ್ಪಲ ತರಿ ತಂದು 
ಮೇಲೊಟ ಸ್ಪಿಲೇಕೆ? 


ಅಂಬಿಗರ ಚೌಡಯ್ಯಗಳ ವಚನ ೩೩ 


ಜಂಗಮ ಬಂದರೆ ತೆರನರಿತು ಅರ್ಪಿಸಬಲ್ಲಡಲ್ಲಿ 
ತಾನೆ ಶಿವನು ತೆರಹಿಲ್ಲದಿಪ್ಪನೆಂದಾತ ನಮ್ಮಂಬಿಗ ಚೌಡಯ್ಯ, | Ca Il 


೯% 
Y 


ಕತ್ತೆಯ ಮೇಲೆ ತಿತ್ರಿಯ ಮಾಡಿ ಕಳ್ಳು ಹೇರುವರು, 
ಅದಕ್ಕದು ಸೆತ್ಯವಯ್ಯ. 
ಎತ್ತಿನ ಮೇಲೆ ತಿತ್ತಿಯ ಮಾಡಿ ತೈಲ ತುಪ್ಪ ವ ಹೇರುವರು, 
ಅದಕ್ಕದು ಸೆತ್ಯವಯ್ಯ. 
ಆ ತಿತ್ತಿಯ ಒಳಗಣ ತೈಲ ತುಪ್ಪವ ತಂದು, 
ನಿತ್ಯ ಗುರು-ಲಿಂಗ- ಜಂಗಮಕ್ಸೆ ನೀಡುವ 
ಭಕ್ತನ ಭಕ್ತಿ ಎಂತಾಯಿತ್ತೆಂದಡೆ: 
ಆ ಕತ್ತೆ ಯೆ ಮೇಲೆ ಹೇರುವ ಕಳ್ಳುಗುಂಡಿಗಿಂದ ಕಡೆಯೆಂದಾತ | 
ನಮ್ಮ ಅಂಬಿಗ ಚೌಡಯ್ಯ. ಗನ SY | 


೯೬ 


ಕರದಲ್ಲಿ ಲಿಂಗವ ಪಿಡಿನುಕೊಂಡು, 
ಕಣ್ಣು ಮುಚ್ಚಿ ಸರಜಪಮಾಲೆಯ 
ಬೆರಳಿಂದ ನೌದೆಳಿದು ಎಣಿಸುತ್ತ, 
ಗುರುಮೂರ್ತಿಯ ಧ್ಯಾನಿಸುತ್ತ ” ಕಂಡೆನೆಂಬುತ್ತ 
ಇರುವರೆ ಮೂಳರಿರಾ? 
ನಿಮಗೆಲ್ಲಿಯದೊ | 
ವರ ಪರವಸ್ತುವಿಂಗೆ ಸೆರಿ ಎನಿಸಿಕೊಂಬ ಗುರುಸ್ವಾಮಿ 
ನಿಮ್ಮ ನೆರೆಹೊರೆಯ ಸರಿಸಮೂಪ ಗ್ರಾಮದಲ್ಲಿರಲು 
ಅವರನ್ನು ಲೆಕ್ಕಿಸದೆ, ಉದಾಸೀನವ ಮಾಡಿ ಕಂಡು 
ನಿನ್ನ ಉಂಬ ಉಡುವ ಸಿರಿ ಸಂಪತ್ತಿನೊಳು ಅವರನು ಸೆತರಿಸೆದೆ, 
ಕರದಲ್ಲಿ ನೋಡಿ ಕಂಡಿಹೆನೆಂದು 
ಶಿರವಂ ಬಿಗಿದು, ಕಣ್ಣನೆ ತೆರೆಯದೆ, 
ಸ್ವರದಲಾಗ ಪಿಟಿಪಿಟಿ ಎನ್ನುತ್ತ ಅರಿದೆವೆಂಬ ಅರಿವಿಂಗೆ ಶಿರದೂಗಿ ಬೆರಗಾಗಿ 
ನಗುತಿರ್ದ ನಮ್ಮ ಅಂಬಿಗರ ಚೌಡಯ್ಯ, | 6೫ || 


೩೪ 


೯೭ 


ಕರ್ಮೇಂದ್ರಿ ಯ ಕಾಯವ ಕೂಡಿಪು ದು, 


ಭಾವೇಂದಿ, - ಜೀವವ ಕೊಡಿಪು ದ್ದು. 
ಜ್ಞಾ ನೇಂದ್ರಿಯ ಪರಮನ ಕೂಡಿಪ್ಬುದು. 
ಕಾಯ ಜೀವ ಪರಮನ' ಕೊಡುವ” 
ಠಾವನರಿಯಬೇಕೆಂದನಂಬಿಗ ಚೌಡಯ್ಯ. 


೯೮ 
ಕರ್ಮೇಂದ್ರಿಯವಯಿದು, 


ಭಾವೇಂದ್ರಿಯವಾರು, 
ಜ್ಞಾ ನೇಂದ್ರಿ ಯ ಮೂರು. 


ಆಯಿದು 'ಆರು ಮೂರನೊಂದು ಮಾಡಿ 
ಬೇರೂಂದ ತಿಳಿಯಬೇಕೆಂದನಂಬಿಗ ಚೌಡಯ್ಯ. 


೯೯ 


ಕಲ್ಪ್ಲದೇವರ ಪೂಜೆಯ ಮಾಡಿ, 
ಕಲಿಯುಗದ ಕತ್ತೆಗಳಾಗಿ ಹೆಟ್ಟಿ ದರು. 
ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು. 


ಮರನ ದೇವರೆಂದು ಪೂಜಿಸಿ ಮಣ್ಣ “ಭೆ 
ದೇವರ ಪೂಜಿಸಿ ಸ್ವರ್ಗಕ್ಕೆ €ರದೆ ಹೋದರು! : 


ಜಗದ್ಭರಿತವಾದ ಪ ಪರಶಿವನೊಳಗೆ, 


ಸಂಕೀರ್ಣಿ ವಚನಸಂಪುಟ : "ಒಂಡು 


etl 


il 6& I 


ಕಿಂಕರನಾದ ಶಿವಭಕ್ಷನೆ ್ರೆ "ಪ್ಲ ೈನೆಂದಾತ ನಮ್ಮ ಅಯಿ ಗರ. ಚ ಆೌಡಯ್ಯ MESS ll 


೧೦೦ 


ಕಲಿತು ಹೇಳಿಹೆನೆಂಬ ಕರ್ಕ ಶ ಬೇಡ 
ಅರಿಕೆಯಾದೆನೆಂಬ ಅರುಹಿರಿಯತನ ಬೇಡ | 
ಅರಿಷು 'ಮರದೆನೆಂಬ ಸಂದೇಹ ಬೇಡ. -" 


ದರ್ಷಣದಲ್ಲಿ ತೋರುವ ತನ್ನ ಒ!ಪ್ಪಾದ ಬಿಂಬದಂತೆ, " 
ಅದ ನಿಶ್ಚ ಯವಾಗಿ ನಿಶ್ಚ ಯಿಸಿದಲ್ಲಿ ೭ ಬೌರೊಂದಿಪು ದಿಲ್ಲ 


ಸ ಚೌಡಯ್ಯ. 


ಅಂಬಿಗರ ಚೌಡಯ್ಯಗಳ ವಚನ 


೧೦೧ 


ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ದುರ್ಗುಣ, 
ಬಲ್ಲವರಲ್ಲಿ ಸುಗುಣ ಉಂಟೆಂದೆಲ್ಲರೂ ಬಲ್ಲರು. 
ಇಂತೀ ಇವು ಎಲ್ಲರ ಗುಣ. 
ಅಲ್ಲಿಗಲ್ಲಿಗೆ ಸರಿಯೆಂದು ಗೆಲ್ಲ ಸೋಲಕ್ಸೆ ಹೋರದೆ 
ಜವೆಲ್ಲಿತ್ತು ಅಲ್ಲಿಯೆ ಸುಖವೆಂದನಂಬಿಗ ಚೌಡಯ್ಯ. 


೧೦೨ 


ಕಪ್ಪಜೀವನ ಮನುಜರಿರಾ, 
ನೀವು ಹುಟ್ಟಿದ ಮೊದಲು, 
ಎಷ್ಟು ಮಂದಿ ನಿಮ್ಮ ಕಣ್ಣ ಮುಂದೆ, 
ನಷ್ಟವಾಗಿ ಹೋದುದ ಕಂಡು ಕಂಡೂ 
ಹೆಂಡಿರು ತನ್ನವರೆಂಬೆನೆ? 
ಮಿಂಡಿಯಾಗಿ ಹಲವರ ಬಯಸುವವಳ 
ಮಕ್ಕಳ ತನ್ನ ವರೆಂಬೆನೆ? 
ಕೂಡುವಾಗ ದುಖ, 
ಕೂಡಿದ ಒಡವೆಯ ಮಡಗುವಾಗ ದುಃಖ, 
ಮಡಗಿದ ಒಡವೆಯ ತೆಗೆವಾಗ ದುಃಖ, 
ಪ್ರಾಣವ ಬಿಡುವಾಗ ದುಃಖ, 
ಹೊಲೆ ಸೆಂಸಾರವ ನಚ್ಚಿ, ಕಾಲನ ಬಲೆಗೆ ಈಡಾ[ಗ]ದಿರೊ, 
ಪತಿಭಕ್ತಿ, ಮುಕ್ತಿಯೆಂಬುದ ಗಳಿಸಿಕೊಳ್ಳಿರೊ, 
ಸಟೆಯಂ ಬಿಡಿ, ದಿಟವಂ ಹಿಡಿ, 
ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ, 
ಎಂದಾತ ನಮ್ಮ ಅಂಬಿಗ ಚೌಡಯ್ಯ. 


೧೦೩ 


ಕಷ್ಟನ ಮನೆಯಲ್ಲಿ ಸೃಷ್ಟಿಗೀಶ್ವರನುಂಬಾಗ 
ಎತ್ತೆ ಹೋದವು ನಿಮ್ಮ ಶಸ್ತ್ರ ೧ಗಳು? 
ಕೆತ್ತ ಮುಚ್ಚುಳು [ಬೆ ಡಗಚ್ಚರಿದೆರೆವಾಗ 
po ತ ೬ರ 
ಇಕ್ಕಿದ ಜನ್ನಿವಾರ ಭಿನ್ನ ವಾದವು. 
ಮುಕ್ತುಳಿಸಿದುದಕವ ತಂದೆರೆದಡೆ 


೩೫ 


ll eo Il 


&> 


ಸಂಕೀರ್ಣ ವಚನಸಂಪುಟ " ಒಂದು 


ಎತ್ತ ಲಿದ್ದವು ನಿಮ, ವೇದಂಗಳು? 
ನಿಮ್ಮ ವೇದದ ದುಖ ಬೇಡೆಂದಾತನಂಬಿಗ ಚೌಡಯ್ಯ. | €೨ | 


೧೦೪ 


ಕಳವು ಪಾರದ್ವಾರಕ್ಕಿ ಪರಾಕುಂಟೆ? ಅದು ತನ್ನ ಒಡಲಳಿವ, ಇರವು. 
ವರ್ಮ, ಧರ್ಮ, ವಚನಾನುಭವಂಗಳ ಮಾಡುವಲ್ಲಿ. 
ಪರಚಿಂತೆ ಪರಾಕು ಪರಿಭ್ರಮಣ- 
ಈ ಗುಣ ತನ್ನರಿವಿಂಗೆ ಕೇಡೆಂದನಂಬಿಗ ಚೌಡಯ್ಯ. ll Fa | 


೧೦೫ 


ಕಳ್ಳ, ಹಾದರಿಗ, ಸೊಳೆಗಾರ, ತಳವಾರನಲ್ಲಿ ಮಿಥ್ಯವಿಲ್ಲದಿರಬೇಕು. | 
ಸತ್ಯ ಸದಾಚಾರಿಗಳಲ್ಲಿ ಸೆದ್ಭಕ್ಷ ಮಿಥ್ಯತಥ್ಯವಿಲ್ಲದಿರಬೇಕು. | 
ಈ ಗುಣ ನಿತ್ಯ ನಿಜೈಕ್ಯನ ಯುಕ್ಕಿಯೆಂದನಂಬಿಗ ಚೌಡಯ್ಯ. lv I 
೧೦೬ 
ಕಾಬ ಕಾಬರೆಲ್ಲರು ಆತ್ಮ ಹೆಲವೆಂದಡೆ ಹೆಲವಾದುದುಂಟೆ? 
ಒಂದು ಕುಂಭದ ನೀರು ಹಲವು ಒಡೆಯಲ್ಲಿ ಒಸೆರುವಂತೆ, 
ಅದು ಕುಂಭದ ಭೇದವೊ, ನೀರಿನ ಭೇದವೊ? 
ಉಭಯದಂದವ ತಿಳಿದು ಸ್ವಸ್ಥದಲ್ಲಿ ನಿಂದು ನೋಡಲಾಗಿ. 


ವಾಯುಗುಣವೊೊಂದೆಯೆಂದನಂಬಿಗ ಚೌಡಯ್ಯ. ಎ wt “gall CR ll 
೧೦೭ 


ಕಾಮವ ಕಳೆದ್ದು ಕ್ರೋಧವ ದಾಂಟಿ, 
ಲೋಭವ ಹಿಂಗಿ, ಮೋಹಾದಿಗಳಲ್ಲಿ ಮನವಿಕ್ವದೆ, 
ಆ ಕಾಮವ ಲಿಂಗದಲ್ಲಿ ಮರೆದು, 
ಕ್ರೋಧವ ಕರಣಂಗಳಲ್ಲಿ ಬ್ರಚಿಟ್ಟು, 
ಲೋಭವ ಸರ್ವೇಂದ್ರಿಯಂಗಳಲ್ಲಿ ಸಂಬಂಧಿಸಿ, 
ಮೋಹಾದಿ ಗುಣಂಗಳ ಸ್ಪಯಚರಪರದಲ್ಲಿ ಗರ್ಭೀಕರಿಸ್ಸಿ 


ನಜವಾಸಿಯಾಗಿ ನಿಂದಾತನ ಅಡಿಗೆರಗುವೆನೆಂದನಂಬಿಗ ಜೌಡಯ್ಯ, lt Il 


ಅಂಬಿಗರ ಚೌಡಯ್ಯಗಳ ವಚನ ೩೭ 


೧೦೮ 


ಕಾಯ ಜೀವವೆಂಬ ಹೆಚ್ಚು ಕುಂದನರಿಯದೆ 
ಕ್ರೀ ಜ್ಞಾನ....ನಾನೀನೆಂಬ ಭಾವದ ಭ್ರಮೆಯು 
ಆರಿಗೆಂದನಂಬಿಗ ಬೌಡಯ್ಯ. ೯೭ || 


೧೦೯ 


ಕಾಯದ ಶೃಂಗಾರ ಕಾಮಿನಿಯರ ಕೊಟಕ್ಕೊಳಗ್ಳು 
ಜೀವನ ಬಾಳುವೆ ಸೆಕೆಲಜೀವಂಗಳಲ್ಲಿ ಸಾಧನ. 
ಕಾಯದ ಶ್ಲಂಗಾರ, ಜೀವನ ಭವ- | 
ಎರಡರ ಠಾವನರಿಯಬೇಕೆಂದನಂಬಿಗ ಚೌಡಯ್ಯ. ೯೮ 


೧೧೦ 


ಕಾಯದಿಂದ ಕಂಡೆಹೆನೆಂದಡೆ ಬ್ರ ನ. ಹಂಗು, 
ಜೀವದಿಂದ ಕಂಡೆಸೆನೆಂದಡೆ ವಿಷ್ಣು ಏನ ಹೆಂಗು, 
ಅರಿವಿನಿಂದ ಕಂಡೆಹೆನೆಂದಡೆ ರುದ್ರನ ಹೆಂಗ, 
ಕಾಬ ಕಾಬಲ್ಲಿ ಕಂಡೆ ಸೆನೆಂದಡೆ ನಾಡೆಲ್ಲರ ಹಂಗು. 
ಇವನೆಲ್ಲವನಲ್ಲಾ ಎಂದು ನಿಲಿಕಿ ನೋಡಿ ಕಂಡ 
ಅಂಬಿಗ ಚೌಡಯ್ಯ. lee I 


೧೧೧ 


ಕಾಲ ವೇಳೆಯನರಿತು ಕೂಗಿದ ಕೋಳಿಯ ಕಂಡು 
ಊರೆಲ್ಲರು ಬೆಳಗಾಯಿತ್ತೆಂದು ಏಳುವರಿಂದ ಕಡೆಯೆ? 
ಹೇಳುವ ಕೇಳುವ ಮಾತ ಕೇಳಿ ಆರ ಮರೆದು ಮೂರನರಿದು 
ಈರೈದ ಕಂಡು ಬೇರೈದರಲ್ಲಿ ಗಾರಾಗವೆ, 
ಸಾರಿದೆ, ಕೆಡಬೇಡೆಂದನಂಬಿಗ ಚೌಡಯ್ಯ. l-Qo0 Il 


೧೧೨ 


ಕಾಶಿಯಾತ್ರೆಗೆ ಹೋದೆನೆಂಬ 
ಹೇಸಿಮೂಳರ ಮಾತ ಕೇಳಲಾಗದು! 
ಕೇತಾರಕ್ಕೆ ಹೋದೆನೆಂಬ 
ಹೇಸಿಹೀನರ ನುಡಿಯ ಲಾಲಿಸೆಲಾಗದು! 
ಸೇತುಂಧ ರಾಮೇಶ್ವರಕ್ಕೆ ಹೋದೆನೆಂಬ 


೫೨ 
(4 


ಸಂಕೀರ್ಣ ವಚನಸಂಪುಟ: ಒಂದು 


ಸೆರ್ದ ಹೀನರ ಮುಖವ ನೋಡಲಾಗದು! 

ಪರ್ವತಕ್ಕೆ ಹೋದೆನೆಂಬ 

ಪಂಚೆಮಹಾಪಾತಕರ ಮುಖವ ನೋಡಲಾಗದು! 
ಅದೆಂತೆಂದಡೆ: 

ಕಾಯೆ ಕಾಶಿ, ಒಡಲೆ ಕೇತಾರ, 

ಮಾಡಿನೀಡುವ ಹೆಸ್ತೆವೆ ಸೇತುಬಂಧರಾಮೇಶ್ವರ 7 

ಮಹಾಲಿಂಗವ ಹೊತ್ತಿ ರುವ ಶಿರಸ್ಸೆ ಪೀಶ್ಸಲಪವ ೯ತ ನೋಡಾ. 

ಇಂತಿವನರಿಯದೆ ಪ ಪರ್ವತಕ್ಕೆ ಹೋಗಿ, ಪಾತಾಳಗಂಗೆಯ ಸಷ 

ತಲೆಯ ಬೋಳಿಸಿಕೊಂಡು ಗಡ್ಡ ವ ಕೆರಸಿಕೊಂಡು, ಮೀಸೆಯ ತ 

ಗಂಗೆಯೊಳು ಕೋಣನ ಹಾಂಗೆ 'ಮೈಗೆಟ್ಟು ಫ ಫಕ್ಕನೆ ಮುಳುಗಿ, 

ಅಲ್ಲಿಂದ್ಧಬಂದು ಅನ್ನ ವಸ್ತ್ರವಂ ಕಾಸುವೀಸವಂ ಕೊಟ್ಟು, 

ಪಾಪ ಹೋಯಿತ್ತೆ ೦ದು 

ಅಲ್ಲಿಂದ ಬಂದು ಲಿಂಗವಡಿಗಡಿಗೆ ಹಾಯ್ದು, 

ಬಾರದ ಪಾಪವ ತಾವಾಗ ಬರೆಸಿಕೊಂಡು, ತಗರ ಜನ್ಮದಲ್ಲಿ ಹುಟ್ಟುವರಯ್ಯ. 

ಕೋಲು ಪ್ರಟ್ಟಿಯಂ ಕೊಟ್ಟು ಅಟ್ಟಿಸಿ ಬಿಟ್ಟ ಬಳಿಕ, 

ಅಲ್ಲಿಂದ ಬಂದವರಿಗೆ ಇಲ್ಲಿದ್ದವರು ಹೋಗಿ 

ಇದಿರುಗೊಂಡು ಕರತರುವುದಕ್ಕ! 

ಕತ್ತೆ ಮೂಳಹೊಲೆಯರಿರ, ನೀವು ಕೇಳಿರೋ, ಅದಂತೆಂದಡೆ: 

ಪ್ರೀಮಹಾಪರ್ವತಕ್ಕೆ ಹೋದವರು ತಿರಿಗಿಬಪ್ಪರೆ? 

ಪ್ರೀಮಹಾಮೇರುವಿಗೆ ಹೋದವರು ಮರಳಿಬಪ್ಪರೆ? 

ಛೀ! ಛೀ! ನೀಚ ಮೂಳ ದಿಂಡೆಯ ನೀಳಹೊಲೆಯರೆಂದಾತ 

ನಮ್ಮ ದಿಟ್ಟ ವೀರಾಧಿವೀರನಂಬಿಗರ ಚೆ ಚಿ*ಡಯ್ಯನು. li ೧೦೧ l 


5೬ 


Jo 


© 


ಡು, 


೧೧೩ 


ಕಾಷ್ಮದಲ್ಲಿ ನಿಂದಗ್ಗಿ ಮಥನ 
ಘಟವಾರಿಯಿಂದ ಅಡಗಿ ಸುಡುವುದು, ಅದರ ಚೀದ. 
ಇಂತಿ ಮ ಕಂಡಲ್ಲಿ 


ಪ್ರಾಣಲಿಂಗಿಯೆಂದನಂಬಿ ಬೌಡಯ್ಯ. ll ೧೦೨ | 


೧೧೪ 


ಕಾಸಿನ ಕಲ್ಪ ಕೈಯಲ್ಲ ಕೊಟ್ಟು ಹೇಸವೆ ಕೊಂದ 
ಟೆ 
ಗುರುವೆಂಬ ದ್ರೋಹಿ. 


ಬಿಟ್ಟಡೆ ಸಮಯವಿರುದ್ದ, 
[A 


ಅಂಬಿಗರ. ಚೌಿಡಯ್ಯಗಳ ವಚನ ರ್ನ 


ಹಿಡಿದಡೆ ಜ್ಞಾನವಿರುದ್ಧ. ಹ 0 ಭಾ 
 ಇದ್ದಂತೆಂಬೆನಯ್ಯ: ಅಂಬಿಗರ ಚೌಡಯ್ಯ. ' EES S00 | 


೧೧೫ 


ಕಾಳೆಗದಲ್ಲಿ ಹೋಗದಿರಯ್ಯ, 
ಕೋಲು ಬಂದು ನಿಮ್ಮ ತಾಗುಗು. 
ಆರು ದರುಶನಕ್ಕೆ ತೋರದಿರ್ದಿ: 
ಸಾದ ನಿಮ್ಮುವ. : | | 
ನಾಲ್ಕು ವೇದ ಹೆದಿನಾರು ಶಾಸ. ಸ್ರವೆಬರ ಬೆನ್ನು ಹತ್ತ ದಿರು, - 
ಬೇರೆ ತೀರ್ಥ ಜಾ ತ್ರಿಯಂಬವಕೆ ಕೊಂ[ಡು] ಪಿರದಿತನ ಬೇಡ, 
ಪುಣ್ಯಪಾಪನೆಂಬೆರಡು ಭಂಡವ ಬೆನಿ ಸು ಬಾರದಿರು. 
.ನಿನ್ನಾತ್ಮನ ನೀ ತಿಳ್ಳಿ. K ್ಣ 
ಜಗ ನಿಸೊ ್ಲಳಗೆಂದನಂಬಿಗ ಗ ಚೌಡಯ್ಯ... A 


೧0೬ 


ಕುಡಿವ ನೀರೆನ್ನ ಬಹುದೆ, ಹುಡುಕುನೀರಲದ್ದು ವಾಗ? 
ಅಡುವ ಕಿಚ್ಚೆನ್ನಬಹುದೆ, ಮನೆಯ ಸುಡುವಾಗ? 
ಒಡಲು ತನ್ನದೆನ್ನ ಬಹುದೆ, ಪುಣ್ಣ-ಪಾಪವನುಂಬಾಗ? 
ಒಡಲಜೀವವೆನ್ನ ಬಹುದೆ, ಇಕ್ಕಿ ಹೋಹಾಗ? ೧ತ್ಜನ್ನೇ 
ಇವನೊಡೆಬಡಿದು ಕಳೆಯೆಂದಾತನಂಬಿಗ ಚೌಡಯ್ಯ. Il ೧೦೫ ॥ 


೧೧೭ 


ಕುರಿಕೋಳಿ ಕಿರುಮೊನ ತಿಂಬವರ 
ಊರೊಳಗೆ ಇರು ಎಂಬರು. 
ಅಮೃತಾನ್ಸವ ಕರೆವ ಗೋವ ತಿಂಬವರ 
ಊರಿಂದ ಹೊರಗಿರು ಎಂಬರು. 
ಆ ತನು ಹರಿಗೋಲಾಯಿತ್ತು, 
ಬೊಕ್ಕಣ, ಸಿದಿಕೆ, ಬಾರುಕೋಲು, ಪಾದರಕ್ಷಿ 
ದೇವರ ಮುಂದೆ ಬಾರಿಸುವುದಕ್ಕೆ ಮದ್ದಳೆಯಾಯಿತ್ತು. 
ಹ ಬುದ್ಭಲಿಕೆಯೊಳಗಣ ತುಪ್ಪು ವ ಶುದ್ಧಮಾಡಿ 
ತಿಂಬ ಗುಜ್ಜ ಹೊಲೆಯರ ಕಂಡಡೆ 


೪೦ 


ಸಂಕೀರ್ಣ ವಚನಸಂಪುಟ : ಒಂದು 


ಉದ ನ ಚಮಾ ಳಿಗೆಯ ತೆಕ್ಕೊಂಡು 
ಚಾಯ ಕೊ(ಯ್ಯು]ವೆನು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೧೦೬ | 


೧೧೦ 


ಕುರುಹೆಂಬೆನೆ ಕಲ್ಲಿನಲ್ಲಿ ಹತ್ತಿದ ಹಾವಸೆ, 
ಅರಿವೆಂಚೆನೆ ಕಾಣಬಾರದ ಬಯಲು, 
ಒಂದನಹುದು ಒಂದನಲಾ ಯೆಂದು ಬಿಡಬಾರದು. 
ಬಿಟಡೆ ಸಮಯವಿಲ್ಲ, ಜಿಡ್ಡ ಹಿಡಿದಡೆ ಜ್ಞಾನವಿಲ್ಲ, ಹಟ 
ಉಭಯದ ಗುಟಿ ಸಿನಲ್ಲಿ ಕೊಳವತ್ತಿ ದೇನೆ ಎಂದನಂಬಗ ಚೌಡಯ್ಯ. ‘1-00೭ 


"೧೧೯ | 
ಕುಲವಾದ ಛಲವಾದ ವಾಗ್ವಾದಂಗಳಲ್ಲಿ ಹೋರುವನ್ನ ಬರ ಅರುಹಿರಿಯಪ್ಪರೆ? 


ಹೆಸುಳೆಯ ಕನಸಿನಂತೆ, ಹುಸಮಾತಿನ ಮಂತ್ರದಂತೆ, 
ಎಸೆಕವಿಲ್ಲದ ಆರಿಕೆಯಂತಿರಬೇಕೆಂದನಂಬಿಗ ಚೌಡಯ್ಯ, ll ೧೦೮ ॥ 


೧೨೦ 


ಕುಲ ಹಲವಾದಡೇನು? ಉತ್ಪತ್ಯ ಸ್ಥಿ ತಿ ಲಯ ಒಂದೆ ಭೇದ. 
ಮಾತಿನ ರಚನೆಯ ಬೇಕಾದಂತೆ ನುಡಿದಡೇನು? 


 ಜಿಡುಮುಡಿಯಲ್ಲಿ ಎರಡನರಿಯಬೇಕೆಂದನಂಬಿಗ ಚೌಡಯ್ಯ. I ೧೦೯ ॥ 


೧೨೧ 


ಕುಲಹೀನ ಶಿಷ್ಯಂಗೆ ಅನುಗ್ರಹೆವ ಮಾಡಿ, 
ತಿರಗಿ ಅವನ ವಸೆಯಲ್ಲಿ ಉಣ್ಣಬಾರನೆಂದು 


ಅಕ್ಕಿ ಕಣಕವ ಕೊಂಡುಹೋಗುವ ಗುರುವಿನ ಕಂಡರೆ, 


ಕೆಡವಿ ಹಾಕಿ ಮೂಗನೆ ಕೊಯ್ದು 

ಇಟ್ಟ ೦ಗಿಯ ಕಲ್ಲಿಲೆ ತಿಕ್ಕ 

ಸಾಸಿವೆಯ ಹಟ್ಟನೆ ತಳಿದು: 

ಮೇಲೆ ಲಿಂಬಿಯ ಹುಳಿಯನೆ ಹಿಂಡಿ 

ಪಡುವ ಗಾಳಿಗೆ ಹಿಡಿಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೧೧೦ | 


ಅಂಬಿಗರ ಚೌಡಯ್ಯಗಳ ವಚನ 


೧೨೨ 


ಕೂಡಿದ ಧನವೆಲ್ಲವನು ಗುರುಲಿಂಗಜಂಗಮಕ್ಕೆ 
ವಂಚನೆಯ ಮಾಡಿ ಒಳಗಿಟ್ಟುಕೊಂಡು, 
ನೆಲನ ತೋಡಿ ಬಚ್ಚಿಟ್ಟುಕೊಂಡು, 
ಹೆಲವು ತೆರದ ಆಭರಣಂಗಳ ಮಾಡಿಸಿ, 
ಕೆರ ಚರಣ ಉರ ಕರ್ಣಂಗಳೊಳೆಗಿಟ್ಟುಕೊಂಡ್ತು 
ಮತ್ತಿ ಷ್ಸು ಬದುಕಾಗಲೆಂದು ತನ್ನ ಕೈಯೊಳಗಿನ ಇಷ್ಟಲಿಂಗಕ್ಕೆ 
ಅಷ ಸ್ಪವಿಧಾರ್ಚನೆಯಂ ಮಾಡುವ ಲಿಂಗಪೂಜಕನ ಪರಿ ಎಂತೆಂದೊಡೆ: 
ಆ ಭಕ್ತನ ನು ಪಂಚಾಭಿಷೇಕದಿಂದ ಲಿಂಗಕ್ಕೆ ಮಜ್ಜನವ ನೀಡಿದಡೆ 
ಲಿಂಗದ ಚಿತ್ತದಲ್ಲಿ ಸುಣ್ಣ ನೀರನೆತ್ತಿ ಬಾಜಿಸಿದಂತಾಯಿತ್ತಯ್ಯಾ! 
ಆ ಭಕ್ತನು ವಿಭೂತಿಯ ಧರಿಸಿದಡೆ 
ಲಿಂಗದ ಚಿತ್ತ ದಲ್ಲಿ ಬೂದಿಯ ಸಿನ ಕಟ್ಟಿ ಬಾಜಿಸಿದಂತಾಯಿತ ಶ್ರಯ್ಯಾ! 
ಆ ಭಕ್ತನು ಗಂಧವ ಧರಿಸಿದ 
ಲಿಂಗದ ಚಿತ್ತದಲ್ಲಿ ಚ ಚಂಡಿಟ್ಟು : i ತ್ರಯ್ಯಾ! 
ಆ ಭಕ್ತನು 'ಅಕ್ಷತೆಯನೇರಿಸದರಿ 
ಲಿಂಗದ ಚಿತ್ತ ದಲ್ಲಿ ಕಲ್ಲು ಹೊರಿಸಿ ಬಾಧಿಸಿದಂತಾಯಿತ್ತಯ್ಯಾ! 
ಆ ಭಕ್ತನು ಪುಷ್ಪ ವ ಧರಿಸಿದರೆ 
ಲಿಂಗದ ಚಿತ್ತದಲ್ಲಿ ಬೆನ್ನ ಮೇಲೆ ಹೇರು ಹೊರಿಸಿದಂತಾಯಿತ್ತ ಯ್ಯಾ! 
ಆ ಭಕ್ತನು ಧೂಪವ ಬೀಸಿದರೆ. 
ಲಿಂಗದ ಚಿತ್ತದಲ್ಲಿ ಅರವನಿಕ್ವಿ ಬಾಧಿಸಿದಂತಾಯಿತ್ತಯ್ಯಾ! 
ಆ ಭಕ್ತನು ದೀಪಾರತಿಯನೆತ್ತಿದರೆ 
ಲಿಂಗದ ಚಿತ್ತದಲ್ಲಿ ಪಂಜುಗಳ್ಳರು ಬಂದು ಮೋರೆಯ ಸುಟ್ಟು 
ಬಾ[ಧಿ]ಸಿದಂತಾಯಿತ್ತಯ್ಯಾ! 
ಆ ಭಕ್ತನು ಸ್ಲೋತ್ರಮಂತ್ರವ ನುಡಿದರೆ 
ಬಿಂಗದ ಚಿತ್ತ ದ್ಸೌ RL ದೊಳಗೆ ತೊಣಚಿ ಹೊಕ್ಕು ಗೋಳಿಟ್ಟು 
ಬಾಧಿಸಿದಂತಾಯಿತ್ತ ಯ್ಸಾ! 
ಇಂತಪ್ಪ ಲಿಂಗಬಾಧಕರನು ಲಿಂಗಪೂಜಕರೆನಬಹುದೆ? 
ಆತನ "ಅಂಗಳವ ಮಟ್ಟ ಹುದೆ? 
ಇದರ ಇಂಗಿತವ ಜಭಾವವುಳ್ಳ ಶರಣರು 


ನೀವೇ ತಿಳಿದು ನೋಡಿರೆಂದಾತ ನಮ್ಮ ಅಂಬಿಗರ ಜಿ ಜೌಡಯ್ಯ. | ೧೧೧ 1 


೪೨ 


ಸಂಕೀರ್ಣ ವಚನಸಂಪುಟ : ಒಂದು 


೧೨೩ 


ಕೂರ್ಮನ ಭಾವ ನಿಂದಲ್ಲಿ, ಮೋಹವಾಗಿಪ್ಪುದು. 
ಮರ್ಕಟಭಾವ ನಿಂದಲ್ಲಿ, ಹೆಚ್ಚು ಗೆ ತಗ್ಗ ನರಸುತ್ತಿ ಪ್ಪು ದು. 
ವಿಹಂಗಜ್ಞಾ ನ ನಿಂದಲ್ಲಿ, ಅಡಿ "ಆಕಾಶ "ಉಭಯವಸರಸುತಿ ತ್ತಿಪ್ಪುದು. 
ಪಿಪೀಲಿಕಭಾವ ನಿಂದಲ್ಲಿ, ಮೂರ್ತಿಭ್ಯಾನವಾಗಿಪ್ಪು ದು." _ 
ಧ್ಯಾನ ನಿಷ್ಪ ತ್ರಿೀಯಾಗಬೇಕೆಂದನಂಬಿಗ ಚೌಡಯ್ಯ. | ೧೧೨ 1 


IY 


ಕೇಳಿದೇನೆಲೆ ಮಾನವ, 
ಪಂಚಮಹಾಪಾತಕ ದೋಷಾದಿಗಳನ್ನು ಮಾಡಿ 
ಬಾಯಿಲೆ "ಶಿವ ಶಿವ' ಎಂದು ಶಿವನ ನೆನೆದರೆ | 
ಭವ ಹರಿಯಿತೆಂಬ ವಿಚಾರಗೇಡಿಗಳ ಮಾತು ಕೇಳಲಾಗದು. 
ಜ್ಯೋತಿಯ ನೆನೆದರೆ ಕತ್ತಲೆ ಹಿಂಗುವುದೇ? 
ರಂಭೆಯ ನೆನೆದರೆ ಕಾಮದ ಕಳವಳ ಹೋಗುವುದೇ? 
ಮೃಷ್ಟಾನ್ನ್ನವ ನೆನೆದರೆ ಹೊಟ್ಟೆ ತುಬುವುದೆ? | 
ಮಾಡಿದಂತಹ ದೋಷವು ಹೋಗಲಾರದು. 
ಇಂತಪ್ಪ ದುರಾಚಾರಿಗಳ | 
ಪಡಿಹಾರಿ ಉತ್ತ ಣ್ಲಗಳ ಪಾದುಕೆಯಿಂದ | 
ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. ೧೧೩1 


೧೨೫ 


ಕೇಳಿರಯ್ಯಾ ಮಾನವರೆ, 
ಗಂಡ ಹೆಂಡಿರ ಮನಸ್ಸು ಒಂದಾಗಿದ್ದರೆ 
ದೇವರ ಮುಂದೆ ನಂದಾದೀವಿಗೆಯ ಮುಡಿಸಿದ ಹಾಗೆ. 
ಗಂಡ ಹೆಂಡಿರ ಮನಸ್ಸು ಬೇರಾದರಿ 
ಗಂಜಳೆದೊಳಗೆ # ಹೊರಳಾಡಿ 
ಒಂದರ ಮೇಲೆ ಒಂದು ಬಂದು ಮೂಸಿದ ಹಾಗೆ. 
ಛೇ, ಛೇ, ಇದು ಭಕ್ತಿ ಯಲ್ಲಣ್ಣ. 
ಅದೇನು ಕಾರಣವೆಂದೊಡೆ, 
ಕಾಶಿಗೆ ಹೋದೆನೆಂಬವರು ಹೇಸಿ ತೊತಿ ತ್ರಿನ i Be 
ಮೈಲಾರಕ್ಕೆ ಹೋದೆನೆಂಬವರು ಮಾದಗಿತ್ತಿ ಯ ಮಕ್ಕ ಛಯ್ದ. 


ಪರ್ವತಕ್ಕೆ ಹೋದೆನೆಂಬವರು ಹಾದರಗಿತ್ತೀ ಯ ಮಕ್ಕಳೆಯ್ಯ 


ಅಂಬಿಗರ ಚೌಡಯ್ಯಗಳ್ಳೆವಚನ 


ರಾಚೋಟಿಗೆ ಹೋದೆನೆಂಬವರು ಲಜ್ಜೆ ಮಾರಿ ತೊತ್ತಿನ ಮಕ್ಕ ಳೆಯ್ಯ. 
ಛೇ, ಛೇ, ಇದು ಭಕ್ತಿ ಯಲ್ಲವಯ್ಯ. 
ಅದೆಂತೆಂದೊಡೆ; 

ಪರಬ್ರಹ್ಮ ಮೂರುತಿಯಾದ ಪರಶಿವನೆ ಗುರುನಾಮದಿಂ ಬಂದು 
ಇಷ್ಟಲಿಂಗವ ಧರಿಸಿ, ಪಂಚಾಕ್ಷರಿಯ ಬೋಧಿಸಿದ ಮೇಲೆ 

ಆ ಭಕ್ತನ ಕಾಯವೇ ಕ್ಲೆಲಾಸೆ. 

ಅವನ ಒಡಲೆ ಸೇತುಬಂಧ ರಾಮೇಶ್ವರ. 

ಅವನ ಶಿರವೆ ಲೀಶ್ಸೆಲ. 

ಆತ ಮಾಡುವ ಆಚಾರವಿ ಪಂಚಪರುಸಷ. 

ಇದು ತಿಳಿಯದೆ ಶಾಸ್ತ್ರದಿಂದ ಕೇಳಿ, ಅರಿಯದೆ 

ಮಂದಬುದ್ದಿಯಿಂದ ಪರ್ವತಕ್ಕೆ ಹೋಗಿ 

ಪಾತಾಳಗಂಗೆಯಲ್ಲಿ ಮುಳುಮುಳುಗೆದ್ದದರೆ, 

ಭೇ, ಛೇ ನಿನ್ನ ದೇಹದ ಮೇಲಣ ಮಣ್ಣು ಹೋಯಿತಲ್ಲದೆ, 

ನಿನ್ನ ಪಾಪವು ಹೋಗಲಿಲ್ಲವು. 

ಅಲ್ಲಿಂದ ಕಡೆಗೆ ಬಂದು, ಕೆಟ್ಟ ಕತ್ತಿಯ ಕೊಂಡು 

ಕೆರವಿನಟ್ಟೆಯ ಮೇಲೆ ಮಸೆದು 

ಮಸ್ತಕವ ತೋಯಿಸಿ ತಲೆಯ ಬೋಳಳಿಸಿಕೊಂಡರೆ, 

ನಿನ್ನ ತಲೆಯ ತಿಂಡಿ ಹೋಯಿತಲ್ಲದೆ ನಿನ್ನ ಪಾಪವು ಬಿಡಲಿಲ್ಲವಯ್ಯ! 
ಅಲ್ಲಿಂದ ಕೋಲು ಬುಟ್ಟಿಯ ತೆಗೆದುಕೊಂಡು ಬರುವಂತಹ 
ದಿಂಡೆತೊತ್ತಿನ ಮಕ್ಕಳ ಕಣ್ಣ ಲಿ: ಕಂಡು, 

ಪಡಿಹಾರಿ ಉತ್ತ ಣ್ಣ ನ ಎಡದ ಪಾದ ಎಕ್ಕಡದಿಂದೆ 

ಪಟಪಟನೆ ಹೊಡೆ ಎಂದಾತ 


ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. 


oy 
೧೨೬ 


ಕೇಳು ನೀನೆಲೊ ಮಾನವಾ, 
ಸೋಮವಾರ ಅಮಾವಾಸ್ಯೆ ಹುಣ್ಣಿ ಮೆ ಎಂಬ 
ದೊಡ್ಡ ಹಬ್ಬ ಗಳು ಬಂದಿಹೆವೆಂದು 
ಮನೆಯ ಸಾರಿಸಿ, ರಂಗಮೋಲೆಯನಿಕ್ಸಿ, ಆಸನವ ಒಲಿದು, 
ಪತ್ರೆ ಪುಷ್ಟ ಮೊದಲಾದ ಅನಂತ ಸೌರಂಭವ ಸವರಿಸಿ 
ವಿರಕ್ಷನ ಕರೆತಂದು ಪಜೆಯ ಮಾಡುವುದಕ್ಕಿಂತಲೂ 
ಹೊರೆಯಲ್ಲಿ ಚರಿಸಾಡುವ ಕಾಳೆ ಶುನಕನ ತಂದು 
ಆ ಗದ್ದುಗೆಯಲ್ಲಿ ಪೂಜೆ ಮಾಡುವುದು ಮಹಾ ಲೇಸೆಯ್ಯಾ. 


೪೩ 


W ೧೧೪ 1 


ಸಂಕೀರ್ಣ ವಚೆನಸಂಪುಟ : ಒಂದು 


ಅದೇನು ಕಾರಣವೆಂದರೆ, 

ಆಣವಮಲ ಮಾಯಾಮಲ ಕಾರ್ಮಿಕಮಲಕ್ಕೆ ಹೊರತೆಂದು, 
ಅಷ್ಟಮದ ವರಹಿತನೆಂದು, ಷಡ್ಗು ಇವ ಸೆಂಹರಿಸಿದವನೆಂದ್ದು, 
ಶಾಸ್ತ್ರದಲ್ಲಿ ಸಂಪನ್ನ ನೆಂದು, 

ಕ್ರಿಯೆಯಲ್ಲಿ ವೀರಶ್ಛೈವನೆಂದು, ನಿರಾಭಾರಿಯೆಂದು, 

ಬಾಯಿಲೆ ಬೊಗಳಿ ಲೌಕಿಕದಲ್ಲಿ ಮಠವ ಮಾಡಿಕೊಂಡು, 
ಮಾನ್ಯವ ಸೆಂಪಾದಿಸಿಕೊಂಡು, 

ಅಶನಕ್ಕಾಶ್ರಯನಾಗಿ, ವ್ಯಸನಕ್ಕೆ ಹರಿದಾಡಿ, ವಿಷಯದಲ್ಲಿ ಕೂಡಿ, 
ಸರ್ವವು ಎನಗೆ ಬೇಕೆಂದು ತಮೋಗುಣದಿಂದ ದ್ರವ್ಯವ ಕೂಡಿಸಿ 
ಎರತಿಸೆ ಲವು ಹೆಚ್ಚೆಂದು ಕಾವಿಯ ಹೊದೆದು ಕೌಪೀನವ ಕಟ್ಟಿ, 
ವೇಷ ಡಂಭಕದಿಂದ ತಿರುಗುವ ಭ್ರಷ್ಟರ ಮುಖವ ನೋಡಲಾಗದು. 
ಇಂತಪ್ಪ ವಿರತರ ಪೂಜೆಯ ಮಾಡುವುದಕ್ಕಿಂತಲೂ 
ಕರೇನಾಯಿಯ ತಂದು ಪೂಜೆಯ ಮಾಡುವುದು 

ಮಹ ಲೇಸು ಕಂಡಯ್ಯ. 

ಪಂಚಾಮೃತವ ಮುಂದಿಟ್ಟರೆ ಕಣ್ಣು ನೋಡುವುದು, 

ದ್ರವ್ಯ ಮುಂದಿಟ್ಟರೆ ಫೈಯು ಮುಟ್ಟುವುದು, 

ಎಂದು ಪೇಳುವ ವಿರತರ ನಾಲಗೆಯು 

ಆ ನಾಯ ಬಾಲಕ್ಯಿಂತಲು ಕರ ಕಷ್ಟವು, 

ಇಂತಹ ವಿರತರ ಪೂಜೆಯ ಮಾಡುವಾತನು, ಆ ಜಂಗಮವು 
ಉಭಯತರ ಮೂಗು ಸವರಿ ಕತ್ತೆಯನೇರಿಸಿ 

ಪಡಿಹಾರಿಕೆಗಳೆ ಪಾದುಕೆಯಿಂದ ಪಡಪಡ ಹೊಡಿ ಎಂದಾತ 
ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. | ೧೧೫ il 


೧೨೭ 


್ಸೈ ಮುಟ್ಟುವಲ್ಲಿ, ಕೆವಿ ಕೇಳುವಲ್ಲಿ, ಬಾಯಿ ಕೊಂಬಲ್ಲಿ, 
ಮೂಗು ವಾಸಿಸುವಲ್ಲಿ, ಕಣ್ಣು ನೋಡುವಲ್ಲಿ 
ಇಂತೀ ಅಯಿದರ ಗುಣ ಎಡೆಯಾಟ ಅದಾರಿಂದ ಎಂಬುದ ತಾ ವಿಚಾರಿಸಿದಲ್ಲಿ, 
ಪಂಚೆಕ್ರೀಯಲ್ಲಿ ಸಂಚಿತ ಪ್ರಾರ್ದು ಆಗಾಮಿಯಿಂಬ ಹಿಂಚುಮುಂಚಿಗೆ ಸಿಕ್ಕದೆ, 
ಕುಡಿವೆಳೆಗಿನ ಮಿಂಚಿನ ಸಂಚದಂತಿರಬೇಕೆಕದನಂಬಿಗ ಚೌಡಯ್ಯ. Il cot I 


ಅಂಬಿಗರ ಚೌಡೆಯ್ಯಗಳ ವಚೆನ ೪೫ 
೧೨೮ 


ಕ್ರೀ ಜ್ಞಾನವೆಂಬ ಉಭಯವ ತಾವರಿಯದೆ, 
ಕಾಯಜೀವವೆಂಬ ಹೆಚ್ಚು ಕುಂದನರಿಯದೆ, 
ನಾನೀನೆಯ ಭಾವದ ಭ್ರಮೆ ಆರಿಗೆಂದನಂಬಿಗ ಚೌಡಯ್ಯ. Il ೧೧೭ ॥ 


೧೨೯ 


ಕ್ರಿ €ಯನರಿದವಂಗೆ ಗುರುವಿಲ್ಲ ಆಚಾರವನರಿದವಂಗೆ ಲಿಂಗವಿಲ್ಲ, 
ಉತ್ಪ ತ್ರಿ ಸ್ಸ ತಿ ಲಯವನರಿದವಂಗೆ ಜಂಗಮವಿಲ್ಲ, 
ಪರಬಕ ಹ್ಮವನರಿದವಂಗೆ ಸಧೆ ರ್ಭೇಂದ್ರಿ ಯವಿಲ್ಲ, 


ತನ್ನನರಿದವಂಗೆ ಹಿಂದೆ ಮುಂದೆ ವಟನಮಿದೆಟುವು, 


ಎಂದನಂಬಿಗ ಚೌಡಯ್ಯ. Il ೧೧೮ ॥ 
೧೩೦ 


ಕ್ಷೀರದಿಂದಾದ ತುಪ್ಪ ಕ್ಷೀರವಪ್ಪುದೇ? 
ನೀರಿನಿಂದಾದ ಮುತ್ತು ನೀರಪ್ಪುದೇ? 
ಮೂರಿ ಪೂರ್ವಕರ್ಮವನು ಹರಿದ ಭಕ್ಕಗೆ 
ಬೇರೆ ಮತ್ತೆ ಜನ್ಮವುಂಟೆ ಲಿಂಗವಲ್ಲದೆ? 
ಕೆಟ್ಟಿಹೆ ಬಿಟ್ಟಿಹೆವೆಂಬ ದಂದುಗ ನಿಮಗೇಕೆ? 
ತೆರನನರಿಯವೆ ಹಲವು ತೊಪ್ಪಲ ತರಿತಂದು ಮೇಲೋಟ್ಟಲೇಕೊ? 
ಜಂಗಮ ಬಂದರೆ ತೆರನರಿತು 'ಅರ್ಪಿಸೆಬಲ್ಲಡಲ್ಲಿ 


ಶಿವ ತೆರಹಿಲ್ಲದಿಪ್ಪನೆಂದಾತನಂಬಿಗರ ಬೌಡಯ್ಯ. Il ೧೧೯ | 
೧೩೧ 


ಗಂಡನೆಂಜಲಿಗೆ ಹೇಸುವಳು ಮಿಂಡನ ತಂಬುಲವ ತಿಂಬುವ ತೆರನಂತೆ, 

ಗುರುವಿನುಪದೇಶವ ಕೊಂಡು, 
ಅನೀತಿ ದೇವರುಗಳ ಎಡೆಯ ತಿನ್ನಿ ವಂತಹ ಮಾದಿಗರು 

ವು ಕೇಳಿರೊ. 
ಅಂ ಸನ ಉತ್ಪತ್ತಿ ಎಲ್ಲ ದೇವರಿಂದಾಯಿತ್ತು. 
RG: ಬೀ ರ, ಭೈ ರವ, ಧೂಳ, ಕೀತಸೆಂ ಬ 

ರ ದೈವಕ್ಯೆರಗಿ, ಭಿ ರೆನಿಸಿಕೊಂಬುವ 
ಚೆಂಡಿನಾಯಿಗಳೆ ಕಂಡು ಮನ ಜೀಸಿತೆಂದಾತ 


ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು | ೧೨೦ | 
© 


& 


೪೬ 


ಸಂಕೀರ್ಣ ವಚನಸಂಪುಟ : ಒಂದು 
೧೩೨ 


ಗಂಧವ ವಾಯು ಕೊಂಬಾಗ ಅದ ತಂದು ಕೂಡಿದವರಾರು? 
ನಿಂದ ಮರಕ್ಕೆ ಸುಗಂಧ ಹುಟ್ಟುವಾಗ ಅದ ಬಂಧಿಸಿ ತಂದು ಇರಿಸಿದವರಾರು? 
ಅವು ತಮ್ಮ ಅಂಗದ ಸ್ವಭಾವದಂತೆ. 
ನಿಂದ ನಿಜವೆ ತಾನಾಗಿ ಅಲ್ಲಿ ಬೇರೊಂದು 
ಸಂದೇಹವ ಸೆಂಧಿಸಲಿಲ್ಲ 
ಎಂದನಂಬಿಗ ಚೌಡಯ್ಯ. | ೧೨೧ 1 


೧೩ 


ಗಾಳಿಯ ಹಡೆದಲ್ಲಿ ತೂರಿಕೊಳ್ಳಯ್ಯಾ, 
ಗಾಳಿ ನಿನ್ನಾಧೀನವಲ್ಲಯ್ಯಾ. 
ನಾಳೆ ತೂರಿಹೆನೆಂದಡೆ ಇಲ್ಲಯ್ಯಾ. 
ಶಿವಶರಣೆಂಬುದೊಂದು ಗಾಳಿಯ ಹಡೆದಲ್ಲಿ, 


ಬೇಗ ತೂರೆಂದನಂಬಿಗ ಚೌಡಯ್ಯ. | ೧೨೨ 1 


೧೩೪ 


ಗಿಡುವಿನ ಪುಷ್ಪ ವ ಕೊಯ್ಯೆನು, 
ಮಡುವಿನಗ್ರವಣಿಯ ತುಳುಕೆನು, 
ಸ್ಸಾ ವರಂಗಳ ಪೂಜಿಸೆನು. 
ಕೇಳು ಕೇಳು ನಮ ಯ್ಲಾ: 
ಮನದಲ್ಲಿ ನೆನೆಯ, ವಚನಕ್ಕೆ ತಾಠೆ, 
ಹೊಡವಂಟು ಬೇರು ಮಾಡುವವನಲ್ಲ. 
ಬಸುರೊಳಗಿರ್ದು ಕಾಲನಿಡುವ ಬುದ್ಧಿ ಕೂಡದೆಂದನಂಬಿಗ ಚೌಡಯ್ಯ, | ೧೨೩ 


೧೩೫ 


ಗೀನಯಿಲ್ಲದ ಪಂಜರ ಹಲವು ಮಾತನಾಡಬಲ್ಲುದೆ? 
ದೇವರಿಲ್ಲದ ದೇಗುಲಕ್ಕೆ ಮಂತ್ರ, ಅಭಿಷೇಕವುಂಟಿ? 
ಅರಿವು ನಪ್ಪವಾಗಿ ಕುರುಹಿನ ಹಾವಚೆಯ 


ನಾನರಿಯೆನೆಂದನಂಬಿಗ ಚೌಡಯ್ಯ. | ೧೨೪ | 


ಅಂಬಿಗರ ಚೌಡಯ್ಯಗಳ ವಚನ ೪೭ 
೧೩೬ 


ಗುರುಲಿಂಗ is: ಆಧಾರ ಬಸೆವಣ್ಣ k 
ಪಾದೋದಕ ಪು ಪಸ ಸ್ರಸಾದಕ್ಕೆ ಆ ಆಧಾರ ಬಸವಣ್ಣ ೫ 
ಸರ್ವಾಪತಿ ಶ್ರಿಗಾಧಾರ ಬಸವಣ್ಣ, 
[ಸ ರ್ಗ] ಮರ್ತ್ಯ ಪಾತಾಳಕ್ಕೆ" ಬಸೆವಣ್ಣನ ನ ಚೈತ ತನ್ಯವಲ್ಲದಿಲ್ಲ. 
ಆ ಬಸವಣ್ಣನ ಲ್ರೀಪಾದಕ್ಕೆ ನಮೋ ನಮೋ 
ಎನುತಿರ್ದಾತನಂಬಿ[ಗ ಚೌಡಯ್ಯ. | ೧೨೫ 1 


೧೩೭ 


ಗುರು-ಲಿಂಗ-ಜಂಗಮವೆಂದರಿಯದ ಗೊಡ್ಡುಗಳ 
ಷ್ಯನ ಮಾಡಿಕೊಂಬುವ ಹೆಡ್ಡ ಜಡೆಜೀವಿಗಳನೇನೆಂಬೆನಯ್ದ! 
ಆಚಾರ-ಅನಾಚಾರದ ಬೇದವಾ ರರಿಯದ ಹೆಡ್ಡ ಮಾನವರಿಗೆ 

ಉಪದೇಶವ ಕೊಡುವ ಮತಿಭ ನ್ರಷ್ಟರನೇನೇಂಬೆನಯ್ಯ! 

ಸ ಅಜ್ಜಾ ನ್ಲಿನವನಳಿಯದೆ, ಅವನ ನಡೆನುಡಿಯ ಹಸೆ ಮಾಡದೆ," 
ಅವನ ಅದಿ-"ಅಂತ್ಯವ ತಿಳಿಯದೆ, 
ಧನಧಾನ್ಯದ್ರ ವ್ಯದಾಸೆಗೆ ಶಿವದೀಕ್ಷೆ: ಯ ಮಾಡುವನೊ ಬ್ಬ ಗುರುವ 
ಹುಟ್ಟಂಧಕನೆಂಬೆನ ರಯ್ಯ! j 
ತನ್ನ ಗುರುತ್ತವನರಿಯದ ಗುರುವಿಂದ 
ಉಪದೇಶವ ಪಡವನೊಬ ಶಿಷ್ಯನ ಕೆಟ್ರ ಗಣ್ಣವನೆಂಬೆನಯ್ಯ! 
ಇಂತಿವರ ಗುರು-ಶಿಷ್ಯರೆಂದಡೆ ನಮ್ಮ ಪ್ರಮಥರು ಮಚ್ಚರಯ್ಯ! | 
ನಮ್ಮ ಪ್ರಮಥರು ಮಚ್ಚೆದಲ್ಲಿ ಇಂತಪ್ಪ ಗುರುಶಿಪ್ಯರಿಬ್ಬ ರಿಗೆಯೂ 


ಯಮದಂಡಣೆ ತಪ್ಪದೆಂದಾತನಂಬಿಗರ ಬೌಡಖ್ಯನು. | ೧೨೬ | 
೧೩೮ 


ಗುರುವಿನೊಳಗಿಡದ ಭಕ್ಷ ಪರವ ಕಂಡುದಿಲ್ಲ, 
ಲಿಂಗದೊಳಡಗಿದ ಭಕ್ತ ಜಂಗಮವ ಕಂಡುದಿಲ್ಲ. 
ಇವರಿಬ್ಬರ ಭಕ್ತಿಯೂ ಹೆರಿಗೂಡದ ಹಗ್ಗ ದಂತಾಯಿತ್ತು ನೋಡಯ್ಯ. 
ಅರಿವು ಆಚಾರವಡಿದು ಆಚರಿಸಿದ ಸದ್ಭಕ್ಷ ಮ. 
ಗುರು ಲಂಗ ಜಂಗಮವ ನೆರೆ ಕಂಡು ಸನ್ಮತನಾಗಿ 
ಇ[ಹ] ಪರವೆಂಬುಭಯ ಸೆಂಕಲ್ಪವರತದಲ್ಲದಿಲ್ಲವೆಂದಾತ 


ನಮ್ಮ ಅಂಬಿಗ ಚೌಡ ಯ್ಯ. | ೧೨೬೭ ॥ 


ಸಂಕೀರ್ಣ ವಚನಸಂಪುಟ : ಒಂದು 
೧೩೯ 


ಗುರುವೆಂಬ ಭಾವ ಬ್ರಹ್ಮಮೂರ್ತಿ, ಲಿಂಗವೆಂಬ ಭಾವ ವಿಷ್ಣು ಮೂರ್ತಿ, 
ಜಂಗಮನವೆಂಬ ಭಾವ ರುದ್ರಮೂರ್ತಿ. 
ಅದೆಂತೆಂದಡೆ; 
ಅನಾದಿವಸ್ಲು ರೂಪಾಗಬೇಕಾದ ಕಾರಣ, 
ಅಹಂ ಬ್ರಹ್ಮವಂಬ ಆಕಾರವಡಿದು ಬ್ರಹ್ಮಮೂರ್ತಿಯಾದ, 
ಜ್ಞಾನರುದ್ರ ಪೀಠಸೆಂಬಂಧಿಯಾದ ಕಾರಣ ವಿಷ್ಣು ಮೂರ್ತಿಯಾದ, 
ಚಿದ್ಬನರುದ್ರ ಚತುರ್ವಿಧಪದಫಲಂಗಳೂಳಗಾದ ಕಾರಣ 
ಸಂಹಾರರುದ್ರನಾದ. 
ಸಂಹಾರ ಅಡಗಿ ನಿಂದ್ಭು ಉಮಾಪತಿತತ್ವವ ಬಿಟ್ಟು ಸ್ವಯಾಭುಲಿಂಗವಾದ. 
ಆ ಸ್ಪೆಯಂಭು ಜಂಗಮವೆಯಲ್ಲಿ ನಿಂದು ನಿಜವ ಕಂಡಲ್ಲಿ ಲಿಂಗವಾದ. 
ಲೀಯವಾಗಿ ಕಾಣಲ್ಪ ಟ್ಟುದ ನಿಲಿಸಿ 
ಭಾವರಹಿತನಾಗಬೇಕೆಂದನಂಬಿಗ ಚೌಡಯ್ಯ. | ೧೨೮ ॥ 


೧೪೦ 


ಗುರುವೆಂಚಬೆನೆ ಹಲಬರ ಮಗ, 
ಲಿಂಗವೆಂಬೆನೆ ಕಲುಕುಟಿಕನ ಮಗ, 
ಪ್ರಸಾದವೆಂಬೆನೆ ಒಕ್ಕಲಿಗನ ಮಗ, 
ಪಾದೋದಕವೆಂಬೆನೆ ದೇವೇಂದ್ರನ ಮಗ 
ಈಸುವ ಹಿಡಿಯಲೂ ಇಲ್ಲ, ಬಿಡಲೂ ಇಲ್ಲ. 
ತನ್ನೊಳಗ ನೋಡೆಂದನಂಬಿಗ ಬೌಡಯ್ಯ. | ೧೨೯ ॥ 


೧೪೧ 


ಘಟದ ಮಧ್ಯದಲ್ಲಿ ನಿಂದವನ, ಆತ್ಮನ ಚಿತ್ತದಲ್ಲಿ ಅರಿದವನ, 
ಅಲ್ಲ ಆಹುದೆಂದು ಗೆಲ್ಲ ಸೋಲಕ್ಕೆ ಹೋರದವನ, 
ಎಲ್ಲಾ ಜೀವಂಗಳಲ್ಲಿ ದಯವುಳ್ಳವನ, 


೨ತನೆಲ್ಲಿಯೂ ಸುಖಿಯೆಂದನಂಬಿಗ ಚೌಡಯ್ಯ. | ೧೩೦ 
೧೪೨ 


ಚಿತ್ರವ ಬರೆವ ಲೆಕ್ಟಣಿಕೆಯ ಕಟ್ಟಿಗೆಯುತೆ 
ನೋಡಿದಡೆ ರೋಮಹಲವಾಗಿ, 
ಬರೆವಡೆ ಕೂಡಿಹೆ ದಾರಿ ಒಂದೆಯಾಗಿ ತೋರುವೊಲ್ಲು 


ಅಂಬಿಗರ ಚೌಡಯ್ಯಗಳ ವಚನ 


ಮ ಪಕ ಕೃ ತಿ ಹಲವಾಗಿ ವಸ್ತುವ ವ ಮುಟ್ಟುವಲ್ಲಿ 
ಏಕಚಿ ವಾಗಿರೆಜೀಕಿಂದನಂಬಿಗ ಚೌಡಯ್ಯ. il ೧೩೧ 1 


೧೪೩ 


ಜಂಗಮದ ಪಾದತೀರ್ಥ ಎನ್ನಂಗದೋಷವ ಕಳೆಯಿತ್ತಯ್ಯ, 
ಜಂಗಮದ ಪಾದತೀರ್ಥ ಎನ್ನ ಲಿಂಗಕೆ ಪ್ರಾಣಪ್ರತಿಷ್ಠೆಯಾಯಿತ್ತ ಯ್ಯ, 
ಜಂಗಮದ ಪಾದತೀರ್ಥ ಸೆಂಗನ ಶರಣರಿಗೆ ಮುಕ್ತಿಯ ಪಥವ ತೋರಿತ್ತ ಯ್ಯ. 
ಇಂತಪ್ಪ ಜಂಗಮದ ಪಾದತೀರ್ಥಕ್ಸೆ. 
ಎಂತಪ್ಪ ಹಿರಿಯರಾದರು ತಮ್ಮ ಗರುವಕೆಯ ಬಟ್ಟು, 
ದೀರ್ಫಃ ದಂಡಪ 3 ಹಾಮಂಗೆಯು” ನಮಸ್ಕರಿಸಿ, 
ಸಾಕ್ಷಿ- 
ಉತ್ತಮಂ ದೀರುದಂಡಂ ಚೆ ಮಧ್ಯಮಂ ಶಿರೋ ವಂದನಂ! 
ಕನಿಷ್ಟಂ ಕರ[ಮೇಲನಂ] ವಾಗ್ವಂದನಂ ಮಹಾ[ಧಮಂ)]! 
ಎಂಬುದಾಗಿ 
ಜಂಘೆಯಿಕ್ಸಿ ನಡದುಬಂದು ಕೊಂಡಡೆ ಕಂಗಳ ಮೂರುಳ್ಳ ದೇವನೆಂಬೆ, 
ಹಿರಿಯ ಮಹೇಶ್ವರನೆಂಬೆ. 
ಹಾಂಗೆಲ್ಲದೆ ಕಂಗಳು ಹೋದ ಅಂಧಕನಂತೆ, ಕಾಲಿಲ್ಲದ ಪಂಗುಳೆನಂತೆ, 
ತಾನಿದ್ದಲ್ಲಿಯೇ ಇದ್ದು 
ಅಯ್ಯಾ ಶರಣಾರ್ಥಿಯೆಂದು ಇದ್ದೆಡೆಗೆ ತರಿಸಿಕೊಂಡು, 
ಅಂಗಯ್ಯಾಂತುಕೊಂಬ ಚೆಂಗಿಮೂಳ ಹೊಲೆಯರ ಕಂಡಡೆ 
ನೆತ್ತಿಯ ಮೇಲೆ ಚೊಂಗ ಚೊಂಗನೆ ಹೊಡಿ, 
ಒದ್ದೊದ್ದು ತುಳಿಯೊಂದು [ಹೇಳಿ]ದಾತನಂಬಿಗ ಚೌಡಯ್ಯ. i೧೩೨ 1 


೧೪೪ 


ಜಂಗಮವ ಕರತಂದು ಮನೆಯಲ್ಲಿ ಕುಳ್ಳಿರಿಸಿ, 
ಅಂಗದ ಮೇಲಣ ಜಪವನೆಣಿಸುವ ಭಕ್ತನ ಜಪದ ಬಾಯಲ್ಲಿ ಕೆರಹನಿಕ್ಕಲಿ! 
ಅವನ ಲಿಂಗಾರ್ಚನೆಯ ಬಾಯಲ್ಲಿ ಹುಡಿಯ ಹೊಯ್ಯಲಿ 
ಜಂಗಮದ ತೃ ಖಿ ಬ್ಲಿಯನರಿಯ ದೆ ವಿಂಗವಂತನೆಂತಾದನೊ? ಮರುಳೆ! 


ಅವ ಸ ಹೊಲೆಯನೆಂದಾತನಂಬಿಗರ ಚೆ ಚೌಡೆಯ್ಯ. ! ೧೩೩ 1 


೫೦ 


Qo. 14.274 0% 


— 


WE 
೧೪೫ 


ಜಂಗಮವೆಂದಡೆ ನಡೆನುಡಿ ಸಿ ದ್ರಿ ಯಾಗಿರಬೇಕು. 
ಮೂರು ಮಲಕ್ಸ ಸಿಕ್ಕದೆ, ಆರರಡಿಗೆ ಅ[ಡಿ]ಮೆಯಾಗದೆ, 
ಆ ಗುಣ ತೋರುವುದಕ್ಕೆ ಮೊದಲೆ 
ಮೀರಿ ಇರಬೇಕೆಂದನಂಬಿಗ ಚೌಡಯ್ಯ. 


ಸಂಕೀರ್ಣ ವಚೆನಸಂ 


Ok. 


ಜನನ ಸೊತಕ ಮರಣ ಸೂತಕಂಗಳೆ ಕಳೆದು 
ಶುದ್ಧವಾದೆನೆಂಬ ಅಜ್ಞಾ ನಿ ಜಡಜೀವಿಗಳು ನೀವು ಕೇಳಿರೋ! 
ಪೃಥ್ವಿ ಶುದ್ಧ ವೆಂಬಿರಿ, 
ತೊ ಂದು ಲಕ್ಷ ph 


ನಷ ಸ ಹಕ 
ಇಪ್ಪ ತ್ಲೊಂದು ಲಕ್ಷ ಜೀವರಾಶಿಗಳು 
ಅಲ್ಲಿಯೇ ಹೆಟ್ರಿ, ಅಲ್ಲಿಯೇ ಹೊಂದಿದವಾಗಿ ಆ ಅಪ್ಪು ಶುದ್ಧವಲ್ಲ. 


ವೆ 
ತೊ ೦ದು ೨ ಲಕ್ಷ ಜೀವರಾಶಿಗಳು 
ರೀ ಹುಟ್ತಿ, ಅಲ್ಲಿಯೇ ಹೊಂದಿದವಾಗಿ ಅಗ್ನಿ ಶುದ್ಧ ವಲ್ಲ. 


ಇಪ್ಪ ತ್ಲೊಂದು ಲಕ್ಷ ಜೀವರಾಶಿಗಳು 
ಅಲ್ಲೆಯೇ. ಹುಟ್ಟಿ,ಅಲ್ಲಿಯೇ ಹೊಂದಿದವಾಗಿ ವಾಯು ಶುದ್ಧವಲ್ಲ. 


“ಆಕಾಶ ಶುದ್ಧವೆಂಬಿರಿ, 


ಈ ಚತುರ್ನಿಧ ತತ್ವಂಗಳ ಒಳೆಗಿಟ್ಟುಕೊಂಡು 
ಈ ಪ್ರಕಾರವಾದ ಕಾರಣ ಆಕಾಶ ಶುದ್ಧವಲ್ಲ. 
ವು ಶುದ್ಧವಹ ಪರಿ ಎಂತೆಂದೊಡೆ: 
ಈ ಪಂಚೆಕತ್ತಂಗಳು ಹುಟ್ಟಿದ 
ನಮ್ಮ ಸದಾಶಿವನ ಸರಿಯಪ್ಪ ಡು ೂಂದು ಇಷ್ಟಲಿಂಗದಲ್ಲಿ. 


ಪೆಟ : ಒಂದು 


| ೧೩೪ 1 


ಆಅ ಲಗಿ ಅಪ ವಿಧಾರ್ಚನೆಯ ಮಾಡಿ ಸರ ರುಚಿಪದಾರ್ಥವನು ತಂದು 


) ಲಿಂಗಕ್ಕೆ ಕನ ಟ್ಟಲ್ಲಿ, 
ಲಿಂಗಪ್ರಸಾದವದು ಅಂಗಕ್ಕೆ ಲೇಸಾಗಲೆಂದು, 
ಕೊಂಬಾತನ ಸರ್ವಾಂಗವೆಲ್ಲ ಶುದ್ಧವಯ್ಯಾ, 


ಆತನಿಪ್ಪ ಗೃಹವೇ ಪುಣ್ಯಕ್ಷೇತ್ರವು, 


A 


ಅಂಬಿಗರ ಚೌಡಯ್ಯಗಳ ವಚನ ೫೧ 


ಅಂತಹವರ ಪಾ ಪಾದಕ್ಕೆ ಶರಣಾರ್ಥಿ. 

ಈ ವಿವರವನರಿಯದೆ ತನ್ನ ಕರದ ಲಿಂಗಕ್ಸೆ ಅಪ ಸವಿಧಾರ್ಚನೆಯ ಮಾಡದೆ, 
ಭೋಜನ ಪದಾರ್ಥ ನೀರ ರೊಟೆ, ಮುಟಿ ಟಿಗೆ ಗುಗ್ಗರ 

ಸೀತೆನಿ ಬೆಳಸಿ ಕಾಯಿ ಕಸಿಕು ಹಣ್ಣು ಹೆಂಪಲ 

ಹಾಲು ಮೊಸೆರು ಮಜ್ಜಿ ಗೆ ತುಪ್ಪ "ಸಕ್ಕರೆ ಹೋಳು ವೀಳೆಯ 

-ಇವನೆಲ್ಲವನು ತನ ಲಂಗಕ್ಕೆ ಕೊಡದೆ, 

ಅಂಗಕ್ಕೆ ಲೇಸಾಗಲೆಂದು ತಿಂಬುವನು 

ಅವನೀಗ ತಾನೇ ಶುದ್ದ ಹೊಲೆಯನೆಂದಾತ ಇಡಿ 
ನಮ್ಮ ಅಂಬಿಗರ ಚೌಡಯ್ಯ. 1 0೩೫ ॥ 


೧೪೭ 


ಜಲ ಶುದ್ಧವೆಂಬೆನೆ ಜಲ ಶುದ್ಧವಲ್ಲ, ನೆಲ ಶುದ್ಭವೆಂಬೆನೆ ನೆಲ ಶುದ್ಧವಲ್ಲ, 
ಅಗ್ಲಿ ಶುದ್ಧಬಂಬೆನೆ ಅಗ್ನಿ ಶುದ್ಧವಲ್ಲ, ವಾಯು ಶುದ್ಧವಂಬೆನೆ ವಾಯು ಶುದ್ಧವಲ್ಲ: 
ಬೆಳಗು ಶುದ್ಧವೆಂಬೆನೆ ಬೆಳಗು ಶುದ್ಧವಲ್ಲ. 
ಗುರುವೆ, ನೀ ಕೇಳಯ್ಯಾ, ದೇವರಾಯ | | 
ಹುಸಿಮಸುಳ ಕಳೆದು ಜ್ಞಾ ನ್ಲಿನವೆಂಬ ಬೆಳೆಗ ಸಾಧಿಸೆಬಲ್ಲಡೆ, 
ಅಲ್ಲಿ ತಾನಿಪ್ಪ ನೆಂದನಂಬಿಗ ಚೆ ಚೌಡಯ್ಯ. ll ೧೩೬ 1 


೧೪೮ 


ಜಾತಿಭ್ರಮೆ, ನೀತಿಭ್ರಮೆ ಎಂಬ ಕರ್ಮಂಗಳೆನು 
ಘಾತಿಸಿ ಕಳೆಯ ಬಲ್ಲಡಾತ ಯೋಗಿ. 
ಕ್ಷೇತ್ರಭ್ರಮೆ, ತೀರ್ಥಭ್ರಮೆ, ಪಾಷಾಣಭ್ರಮೆ ಎಂಬ ಕರ್ಮಂಗಳನು 
ನೀಕರಿಸಿ ಕಳೆಯಬಲ್ಲಡಾತ ಯೋಗಿ. 
ಲೋಕಕ್ಕಂಜಿ ಲೌಕಿಕವ ಮರೆಗೊಂಡು ನಡವಾತ ತೂತಯೋಗಿ 


ಎಂದಾತನಂಬಿಗ ಚೌಡಯ 


}. Il ೧೩೭ 1 


೧೪೯ 


ಜಾತಿವಚಾರ, ನೀತಿವಿಚಾರ, 
ಸೆಮಖಯವಿಚಾರವೆಂ0ಊ ತ್ರಿವಿಧವ ಹಿಡಿದು, ಬಿಡದೆ 
ಉತ್ತಮ ಮಧ್ಯಮ ಕನಿಷ್ಪವಂಬವ ಕಾಲಿಗೆ 
ಮಾವವ ಕಟ್ಟ ಸಿಶ್ಸೈಸಿ, 
ಸರ್ವಸೂತಕದೊಳಗಿರ್ದಜಾತನಾದೆ 
ಕ... ಗವನೆಂದಡಾತ 


೫೨ 


ಸಂಕೀರ್ಣ ವಚನಸೆಂಪುಟ : ಒಂದು 


ಸಾಧ್ಯವಾದಾತನೆ ಸಿಕ್ಕನೆಂದ 


ಅಂಬಿಗ ಚೌಡಯ್ಯ. I ೧೩೮ ॥ 


೧೫೦ 


ಜೇಡಂಗೆ ಬೇಡಂಗೆ ಡೋಷಹಾರಂಗೆ ಹೊಲೆಯುಂಗೆ 
ರೂಢಿಗೀಶ್ವರನೊಲಿದ ಪರಿಯ ನೋಡಾ ಅಯ್ಯಾ! 
ಲೋಕದ ಮನುಜರು ಮಾಡುವ ಸಮಯಂಗಳ ಮಾಡಲೇಕೆ? 
ಅವರು ಸ್ವತಂತ್ರರು, ಇವರು ಹೋದ ಠುವಿನಲ್ಲಿ ಕಲ್ಲು ಮುಳ್ಳು ಮೂಡವು. 
ಇವರ ಕೂಡ ಕೂರದಾತನಂಬಿಗ ಚೌಡಯ್ಯ. | ೧೩೯ ॥ 


೧೫೧ 


ಜ್ಞಾನಾಜ್ಞಾನವೆಂಬ ಉಭಯವ ನಾನರಿಯದೆ, 
ಕಾಯ ಜೀವವೆಂಬ ಹೆಚ್ಚು ಕುಂದರಿಯದೆ, 
ನಾಮು ನೀನು ಎಂದೆಂಬ ಭ.ಮೆ ಇನ್ನಾರಿಗೆ? 


(3) 
ಹೇಳೆಂದಾತ ನಮ್ಮಂಬಿಗ ಚೌಡಯ್ಯ. | ೧೪೦ ॥ 
೧೫೨ 


ಜ್ಞಾನಿಯಾದಲ್ಲಿ ಧ್ಯಾನ ಮೋನಂಗಳಲ್ಲಿರೆಲೇತಕ್ಕೆ? 
ಅರಿವು ಕರಿಗೊಂಡಲ್ಲಿ ಸುರುಳಿ ಸುರುಳಿ ಬಿಡಲೇತಕ್ಷೆ? 
*ತಲೆಯೊಡೆಯಂಗೆ ಕಣ್ಣು ಹೂರತೆ" ಎಂಬ ತುಡುಗುಣಿತನವೆ? 


ಆ ಗುಣ ಬಿಡುಮುಡಿಯಲ್ಲ ಎಂದನಂಬಿಗ ಚೌಡಯ್ಯ. ೧೪೧ ॥ 
೧೫೩ 


ಜ್ಯೋತಿ ನಾಲ್ವರೊಳಗೆ ಆತ್ಮನ್ಸೆದಾನೆ. 
ಆತ್ಮನೊಳಗೆ ಸಾಕಾರನೈ ದಾನೆ. 
ಸಾಕಾರನೊಳೆಗೆ ಸೊಕ್ಷ,ನೆ.ದಾನೆ. 
ಈಸುವನರಿದಾತಂಗೆ ಆ ಕಾಯ ಕೆಡದೆಂದನಂಬಿ ಚೌಡಯ್ಯ. Il ೧೪೨ i 


೧೫೪ 


ತಟಾಕ ಒಡೆದಡೆ ಕಟ್ಟುವಡೆವುದಲ್ಲದೆ. 
ಅಂಬುಧಿ ತುಂಬಿ ಮೇರೆದಪ್ಪಿದಲ್ಲಿ ಕಟ್ಟಿಂಗೆ ಹಿಂಗಿ ನಿಂದುದುಂಟೆ? 
ಅರಿಯದವಂಗೆ ಅರಿಕೆಯ ಹೇಳಿದಡೆ ಅರಿವನಲ್ಲದೆ 


ಅಂಬಿಗರ ಚೌಡಯ್ಯಗಳ ವಚನ 


ಅರಿದು ಮರೆದವಂಗೆ ಬೇಶೊಂದೆಡೆಯ ಹೇಳಿಷೆನೆಂದಡೆ, 
ಕಡೆ ನಡು ಮೊದಲಿಲ್ಲಾ ಎಂದನಂಬಿಗ ಚೌಡಯ್ಯ. | ೧೪೩ 1 


೧೫೫ 


ತಟ್ಟು ಗೋಣಿಸೂಪ್ಪು ಸೆಕಲಾತಿ ಅಲ್ಲವು), 
ತೊತ್ತಿನ ಮಗ ಭಕ್ತ ನಲ್ಲವಯ್ಯಾ, 
ಒರಿಯ ದೇವತೆಗೆ ಬಿಟ್ಟ ಕೋಣ ಗೂಳಿಯಲ್ಲವಯ್ಯ್ಕಾ. 
ಕಂಡ ತೊತ್ತಿಗೆ ಹುಟ್ಟಿ ದವ ಜಂಗಮವಲ್ಲವಯ್ಯಾ, 
ಹಣತಿ ನೆಕ್ಟುವ ಮಶಪತಿ ಪಂಚೆಮಠಕ್ಕೆ ಸಲ್ಲ. 
ಈ ಮೂಗಳ]ರಿಗೆ ಆದಿಯಲ್ಲಿ ಗುರು ಉಪಡೇಶ(ವ] ತುಂಬಿಲ್ಲ. 
ಈ ಮೂಗ[ಳೆ!ರ ಮೂಗು ಕೊಯ್ದು ಉಪ್ಪು ಸಾರು ತುಂಬಿ, 
ನೆತ್ತಿಯ ಬೋಳಿಸಿ ಕತ್ತೇಯನೇರಿಸಿ, 
ಮೇಲೆ ನಿಂಬೆಯ ಹುಳಿಯ ಬಿಟ್ಟು, 
ಪಡುವ ದಾರಿಗೆ ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೧೪೪ 1 


೧೫೬ 


ತಡಿ ನೆಲೆ ಇಲ್ಲದ ಮಹಾನದಿಯಲ್ಲಿ 
ಒಡಲಿಲ್ಲದಂಬಿಗ ಬಂದೆ.ದಾನೆ. 
ಹಿಡಿವ ಬಿಡುವ ಮನದ ಬೆಲೆಗೊಟ್ಟಡೆ 
ಗಡಣವಿಲ್ಲದೆ ಹಾಯಿಸುವೆ ಹೊಳೆಯ, 
ನುಡಿಯಿಲ್ಲದ ನಿಸ್ಟೀಮ ಗ್ರಾಮದಲಿರಿಸುವೆನೆಂದಾತನಂಬಿಗ ಚೌಡಯ್ಯ. ೧೪೫ ॥ 


೧ 


OAc 


ತನ್ನ ತನ್ನಿಚೆಗೆ ಬಹಲ್ಲಿ ಪಿನಾಕಿ ಬೋಸೆರಗಿತ್ತಿಯ ಹಾಸೆ 
ಮನವ ಕಟ್ಟಿ, ಐದನೆಯ 'ಭೂತವ ಸುಟ ಸುಟ್ಟಡೆ, ಎನ್ನ ೨% 3ಶ್ಲಿನ್ನಬೇಡ. 
ಜನಗಾಯದಾರನೆ ತನುಗಾಯಹೋಣಜಡೆ, 
ಎನ್ನ ದೇವ ಸೆರೆಯಲ್ಲೆಂದಾತನಂಬಿಗ ಚೌಡಯ್ಯ. | v೬ I 


೧೫೦ 


ತನ್ನ ಬುದ್ದಿ ತನ್ನ ಚಿತ್ತದಲ್ಲಿ ಅಡಗಿದ ಮತೆ 
4 ಎ೫ 
ನಾಡೆಲ್ಲರ ಕೂಡಿ ಓದಿ ಹಾಡಿ ಹೇಳಲೇತಕ್ಕೆ? 
ತನ್ನ ತಾನರಿದಲ್ಲಿ ಕಾಬ ಇದಿರು 
ತನಗೆ ಅನ್ಯಭಿನ್ನಎಲ್ಲಾ ಎಂದನಂಬಿಗೆ ಚೌಡಯ್ಯ. | ೧೪೭ 1! 


೫೪ 


ಸಂಕೀರ್ಣ ವಚನಸಂಪುಟ : ಒಂದು 


೧೫೯ 


ತನು ವ ಮರೆದು ದೇವರ ಕಂಡೇನೆಂಬ ಕಾರಣ, 
ಹೆರಿ ಸುರ ಬ್ರಹ್ಮಾದಿಗಳಲ್ಲರು ತಟೆ ಕೆಳಗಾಗಿ ಹೋದರು! 
ಆ ದೇವರ ಮರೆದು ತನ್ನು ವನರಿದುದುಂಟಾದರೆ, 
ತಾನೆ ದಿಟಿವೆಂಬನಂಬಿಗ ಚೌಡಯ್ಯ. 


೧೬೦ 


ತನ್ನು ವ ಹುಸಿ ಮಾಡಿ, ಇನ್ನೊ ೦ದು ದಿಟಮಾಡುವ ಅಣ್ಣ oಗೆ 
A ಇವನಾ ್ಲಿವುದಯ್ಯಾ? 
ತನ್ನೊ ಳೆಗಿರ್ದ ಘನವ ತಾ ತಿಳಿಯಲರಿಯದೆ, 
ಪರಬ ್ರಹ್ಮಕ್ಕ ತಲೆಯಿಕ್ಕಿ ತೆಗೆದೆನೆಂಬ ಅಣ್ಣ 
ಗಾವಿಲನೆಂದನಂಬಿಗ ಚೌಡಯ್ಯ. 


೧೬೧ 


ತರು, ನೀರ, ಕಲ್ಲಿನ ಘಟದ ಮಧ್ಯದಲ್ಲಿ ತೋರುವ ಅಗ್ನಿ 
ಕೆಡದೆ ಉರಿಯದೆ ಆಡಗಿಪ್ಪ ಭೇದವನರಿತಡೆ 
ಪ್ರಸಾದಲಿಂಗಿಯೆಂದನಂಬಿಗ ಚೌಡಯ್ಯ. 


೧೬೨ 


ತಾನು ಮಾಡುವ ಭಕ್ತಿ ಲಿಂಗದ ಉಪದೇಶವನರಿಯದ ಕಾರಣ 
ಕಂಡ ಕಂಡ ದೈವಕ್ಕೆ ಹೋಗಿ, | 
ಮಂಡೆ ಮುಂದಲೆಯ ಕೊಟ್ಟನಾದಡೆ ಆತ ಭಕ್ತನಲ್ಲ, 
ಆತನ ಸಂಗಡ ಹೋಗಿ ಉಪದೇಶವ ಮಾಡಿದಾತನು ಗುರುವಲ್ಲ, 
ಅಂಥವರ ಮನೆಯಲ್ಲಿ ಹೊಕ್ತು ಉಂಬಾತ ಜಂಗಮವಲ್ಲ. 
ಈ ಭಕ್ತ ಜಂಗಮದ ಭೇದವೆಂತೆಂ[ದ]ಡೆ: 
ಒಡಲ ಕಿಚ್ಚಿಗೆ ಹೋಗಿ ತುಡುಗುಣಿನಾಯಿ ಹೊಕ್ಕು, 
ತನ್ನ ಒಡಲ ಹೊರೆದಂತಾಯಿತೆಯ್ಯ [ಎಂದು] 
ಪೊಡವಿಯೊಳಗೆ ಡಂಗುರವನಿಕ್ಸಿ ಸಾರಿದಾತ 
ನಮ್ಮ ಅಂಬಿಗ ಚೌಡಯ್ಯ. 


| ೧೪೮ ॥ 


ll ೧೪೯ 1 


ll O೫೦ | 


Il ೧೫೧ ॥ 


ಅಂಬಿಗರ ಚೌಡಯ್ಯಗಳ ವಚನ ೫a 


೧೬೩ 


ತಿಂಬ ಜಾತಿಗೆ ಮೇವ ಹಾಕಿ 
ಹೇರಳ ಖಂಡವ ಕೊಯಿದು ತಿಂಬವನಂತೆ, 
ದಾತನಿಗೆ ಛಂದದ ಮಾತನಾಡಿ 
ಮೂರು ಮಲದಂದವ ಸೆಂಧಿಸಿಕೊಂಬವಂಗೆ, pe 4 
ಲಿಂಗವಿಲ್ಲಾ ಎಂದನಂಬಿಗ ಚೌಡಯ್ಯ. ೧೫೨] 


೧೬೪ 


ತಿರುಳು ಒಡೆದ ಬಿತ್ತು ಮರಳಿ ಸುರಪ್ಟದ' 


ತ್ರಿವಿಧಕ್ಕೆ ಮನವೊಡ್ಡದೆ ತರಳಿ ತೀರ್ಚಿದವಂಗೆ ಮರಳಿ ಮುಟ್ಟಿದೆ, ... 
ಆಚಾರಕ್ಕೆ ಹುರುಳಿಲ್ಲ ಹ ಚೌಡಯ್ಯ, 5 i 0೫೩ | 


ತುತ್ತಿನಾಸೆಗೆ ಲಿಂಗವ ಕೊಟ್ಟುಹೋಹೆ ವೃರ್ಥ ಮೂಳೆ 
ನಿಮಗೆ ಗುರುವಾದನ್ಸೈಸೆ? 
ಸೆಶ್ಯಸದಾಚಾರವ ಬಲ್ಲಡೆ 
ತತ್ವಜ್ಞಾನವ ಬೋಧಿಸಿ, ಸ 
ಆ ಮಹಾಲಿಂಗಕ್ಕೂ ನಿಮಗೂ ಸೆಂಬಂಧವ ಮಾಡದಿಹ 
ಕತ್ತೆ ಗುರುವಿನ ಪಾದವ ಹಿಡಿದು ಕೆಟ್ಟಿರಲ್ಲಾ! 
ಹತ್ತಿಲಿದ್ದ ಲಿಂಗವ ಕಿರಿದು ಮಾಡಿ, 
ಕ್ಷೇತ್ರದ ಲಿಂಗವ ಹಿರಿದು ಮಾಡಿ; 
[ಕಂಕುಳ ಹೆತ್ತಿದ] ಲಿಂಗವ ಕಿರಿದು ಮಾಡಿ, 
ಕೊಂಕಣ ಕುತ್ತಿ ಲಿಂಗವ ಹಿರಿದು ಮಾಡಿ; 
ಎಂತುಟೋ ನಿನ್ನ ಲಿಂಗವ ಕೊಡಲಾರದಿದ್ದಡೆ! 
ಹೆರುಗೋಲು ಹೊರಲಾರ, ಭೋಂಕನೆ ಮುಳುಗುವನೆಂದಾತ 


ನಮ್ಮ ಅಂಬಿಗರ ಚೌಡೆಯ್ದ. 


| 
}. | ೫೪ 1 


೧೬೬ 


ಮ 


ತೋಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ 
ಇವು ಹಾಳು ದೇಗುಲ ಸೆಮವು. 
ಎಲೆ ಪರವಾದಿಗಳಿರಾ: 
ಗುರುವು ಎಂಬ ನಾಮವು ಪರಶಿವನು, 


ಸಂಕೀರ್ಣಿ ವಚನಸಂಪುಟ: ಒಂದು 


ಪರಶಿವನೆ ಇಷ್ಟಲಿಂಗವು. 

ಆ ಇಷ ಕ್ರಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, 

ಆ ಗುರುಮಂತ್ರದಲ್ಲಿ ಮಗ್ಗನಾಗಿರಬೇಕು, 

ಚೆರಭಕ್ತಿಯಲ್ಲಿ ಯುಕ್ತನಾಗಿರಬೇಕು. 

ಮನಿ ತ್ರಿನಿಧವ ಬಿಟ್ಟು, ಮಲತ್ರಯಕ್ಕೆ ಒಳಗಾಗಿ 

ಬಂಧನಕ್ಕೆ ಹೋಗುವರ ನೋಡಿ 

ಮನ ನಾಚಿತ್ರಿಂದ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. I ೧೫೫ ॥॥ 


೧೬೭ 


ದ ಪ್ಪ ವ ಕಂಡುದಕ್ಕೆ ಮತ್ತೆ ಮೂದಲೆ ಉಂಟೆ? 
ವ ್ರತಗೆಟ್ಟಿವಂಗೆ ಆಚಾರೆಭ್ರಪ್ಪಂಗೆ ಪರಸೆತಿ ಪರಧನ ದುರ್ಭಿಕ್ಷಂಗೆ 
ಪರ ಅಪರವನರಿಯದ ಪಾತಕಂಗೆ ಅಘೋರ ನರಕಕ್ಕೆಡೆಯಿಲ್ಲ 
ಎಂದನಂಬಿಗ ಚೌಡಯ್ಯ. ll ೫೬ I 


೧೬೮ 


ದೇಹಾರವ ಮಾಡುವಣ್ಣ ಗಳಿರಾ, ಒಂದು ತುತ್ತು ಮಾ ್ಕಿರೆ, | 
ದೇಹಾರಕ್ಕೆ ಆಹಾರವೆ ನಿಚ್ಚ ಕಿಗೆ. 
ದೇಹಾರವ ಮಾಡುತ್ತ ಅಪಾರವನಿಕ್ಕದಿರ್ದಡೆ, 
ಅ ಹೆರನಿಲ್ರೆಂದನಂಬಿಗ ಚೌಡಯ್ಯ. | ೧೫೭ | 


೧೬೯ 


ದೊಡ್ಡ ದೊಡ್ಡ ಶೆಟ್ಟಿಗಳ ಕಂಡು 
ಅಡ ಗಟ್ಟಿ ಹೋಗಿ, ಶರಣಾರ್ಥಿ ಎಂ 
ಎಡ್ಡು ಗಳ ತನಕ್ಕೆ ತವ , ಮಠಕ್ಕೆ ಬನ್ನಿ ಹಿರಿಯರೇ ಎಂಬರು. 
ಹೋಗಿ ಶರಣಾರ್ಥಿ ಭಕ್ತೆ ನೆಂದೊಡೆ ಕೇಳದ ಹಾಗೆ 
ಅಡ ತ್ಲ ಮೋರೆಯನಿಕ್ಯಿಕೊಂಡು ಸುಮ ನೆ ಹೋಗುವ 
ಹೆಡ್ಡ ಮೂಳರಿಗೆ ದುಡ್ಡೆ €ಪಾ ್ರಾಣವಾಯಿತ್ತು. 
ದುಡ್ಲಿಸ ಸ್ತ ರ ಕುರುಹನರಿಯದೆ 3nd ಮೇಲೆ 
ಹೊಡಹೊಡಕೊಂಡು ನಗುತಿರ್ದಾತ ನಮ್ಮ ಆಂಬಿಗರ ಚೌಡಯ್ಯ. Il ೧೫೮ 


ಅಂಬಿಗರ ಚೌಡಯ್ಯಗಳ ವಚನ ೫೭ 


೧೭೦ 


[ನಂಬಿಯಣ 2] ಮಾಡುವ ಭಕ್ತಿ ನಾಡೆಲ್ಲ ಮಾಡಬಹುದಯ್ಯಾ,' 
ಕುಂಬಾರ ಗುಂಡಯ್ಯ ಮಾಡುವ ಭಕ್ತಿ ಊರೆಲ್ಲ ಮಾಡಬಹುದಯ್ಯಾ, 
ಬಸವಣ್ಣ ಮಾಡುವ ಭಕ್ತಿ ಶಿಶುವೆಲ್ಲ ಮಾಡಬಹುದಯ್ಯಾ, 
ಇದೇನು ದೊಡ್ಡಿ ತೈೆಂಬರು. 
ಸರ್ವರಿಗೆ ವಶವಾಗದ ಭಕ್ಷಿ ಅವರ ಮನ-ಜ್ಞಾ,ನದಂತೆ ಇರಲಿ ಶರಣಾರ್ಥಿ. 

ಈ ವಸುಧೆಯೊಳಗೆ ಶುದ್ಧಭಕ್ತಿ ಯನರಿತು 

ನಡೆದುದು ಬಟ್ಟೆಯಾಗದೆ? ನುಡಿದುದು ಸಿದ್ದಿಯಾಗದೆ? 

ದೇಹಕ್ಕೆ ಕಪ್ಪ.-.ನಷ್ಟ, ರೋಗ-ರುಜೆಗಳು ಬಂದು ಅಟ್ಟಿ ಮುಟ್ಟಿದವಾಗಿ, 
ದೃಢವಾಗಿದ್ದು ಶರಣನ ಮನವು ನಿಶ್ಚಯಿಸಿ, | 

ದೃಢಶೀಲಂಗಳೆಂ ಬಿಡದೆ ನಡೆವಾತ | 

ದೊಡ್ಡ ಭಕ್ಕನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೧೫೯ 


೧೭೧ 


ನಮಗೊಬರೆಂಜಲು ಸೇರದೆಂದು, 

ಶುಚಿತನದಲ್ಲಿ ಬದುಕುತ್ತ ತೈ[ದೇಲನೆ 

ಎಂದುಯೆಂಬ ಬರಿಯ "ಮಾತಿನ ರಂಜಕರು 

ನೀವು ಕೇಳಿರೋ ಅಣ ್ಲಗಳಿರಾ: 

ನೀವು ತಂದು ಕುಡಿವ "ನೀ ರು ಜಲಚೆರದೆಂಜಲ್ಲು, 

ಮ್ಹಗಪಶುಪಕ್ಷಿಯ ಎಂಜಲು. 

ಭಾವಿಗೆ ಹೋಗಿ ಕೆಕಾಲು ತೊಳೆದು 

ಬಾಯಿ ಮುಕ್ಕುಳಿಸುವಲ್ಲಿ ಮಾನವರೆಂಜಲು. 
"ಇಂತೀ ಹಲವೆಂಜಲ ಬೆರಸಿದ ಆ ಎಂಜಲ ತಿಂದು ಬೆಳೆದು, ಬೆಳಸಿದ 
ಆ ಎಂಜಲಿಂದ ಬೆಳೆವ ಪದಾರ್ಥಗಳು, ಆ ಎಂಜಲಿಂದಾದ ಪಾಕವನು, 
ನಲಿನಲಿದುಂಡು ಕುಡಿವಲ್ಲಿ ಎಂಜಲು ಹಿಂಗಿದ ಠಾವ ತೋರಿರಣ್ಣಾ! 
ಇದ ಬಲ್ಲ ಭಕ್ತ ರು ಸರ್ವಪದಾರ್ಥಂಗಳನು 

ಶಿವಮಂತ್ರ ದಶೆ ಹಸೆ ಸ್ಪಸ್ಪಶ ೯ನವ ಮಾಡಿ, ವಿಭೂತಿಯಿಂದ ಶುದ್ಧ ಮಾಡಿ 
ಲಿಂಗಕ್ಕೆ ತೊಟ್ಟು ಕೊಂಬಲ್ಲಿ ಗುರುಪ್ರ ಸಾದವಾಯಿತ್ತು. 

N, ಶುದ್ಧ ಸಡ್ಕ ಪ್ರ ಪ ಸಿದ್ಧ ಪ ಪ್ರಸಾದವ ಕೊಯಬಲ್ಲಿ 

ಸರ್ವ ಎಂಜಲ ಹೊಲೆ ಯಪ ನೀಗಿದೆ. 

ಇದನರಿಯದಿರ್ದಡೆ ಮಿಕ್ಸಿನವರೆಲ್ಲರು 


೫೮ 


ಸಂಕೀರ್ಣ ವಚನಸಂಪುಟ : ಬೀದು 


ಹೆಲವರೆಂಜಲ ಹೊಲೆಯೊಳಗೆ ಮುಳುಗಿ 
ಉಂಡರೆಂದಾತ ನಮ್ಮ ಅಂಬಿಗರ ಚೌಡಯ್ಯ. | FS Te 


೧೭೨ - 


ನವನಾಳಪದ್ಮದ ಅಷ್ಟದಳದೊಳಗೆ 
ಎಪ್ಪತ್ತುಮೂರು ನಾಳೆ ನೋಡಾ. 


ಸುಳಿದು ಬೀಸುವ ವಾಯು, 


ಒಳಗೆ ಆತ್ಮಜ್ಮೋತ್ತಿ . 

ಅಲ್ಲಿಂದೊಳಗಿಪ್ಪ ಹೆಂಸನ ಗೃಹವ ನೋಡಾ. 
ಹಿರಿದೊಂದು ಭೂತನು ಹುವುಗಿಪ್ಪ ಭೇದವ 
ನಿಲುಕಿ ನೋಡಿಯೆ | 


ಕಂಡನಂಬಿಗರ ಚೌಡಯ್ಯ. “Noo 


೧೭೩ 


ನಾದದ ಬಲದಿಂದ ವೇದಂಗಳಾದವಲ್ಲದೆ, ವೇದ ಸ್ವಯಂಭುವಲ್ಲ. 
ಮಾತಿನ ಬಲದಿಂದ ಶಾಸ್ತ್ರಂಗಳಾದವಲ್ಲದೆ, ಶಾಸ್ತ್ರ ಸ್ಪ್ವಯಂಭುವಲ್ಲ, ನಿಲ್ಲು. 
ಪಾಷಾಣದ ಬಲದಿಂದ ಸಮಯಂಗಳಾದವಲ್ಲದೆ, ಸಮಯ ಸ್ವೈಯಂಭುವಲ್ಲ ನಿಲ್ಲು. 
ಇಂತೀ ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಆತನ ಕಂಡೆಹೆನೆಂದಡೆ, 
ಆತನತ್ಯತಿಷ್ಟದ್ದಶಾಂಗುಲ, | ಸ ಬಸ 
ಆತನೆಂತು ಸಿಲುಕುವನೆಂದಾತನಂಬಿಗ ಚೌಡಯ್ಯ. ಸ Fe 


C೭೪ 


ನಾದ ಬಿಂದುವಿನಲ್ಲಿ ಸಾಧಿಸಿದ ಹೆದಿನಾರು[ದಳ] ಕಳೆಯ ಸುಳಿಯೊಳಗೆ 
ತಾಪರೆಯ ಪದ್ಮದ ಜ್ಞಾನಮೇಲುದ ಹಾಸಿ, 
ದೇವನಾತ್ಮನಲ್ಲಿ ಕುಳ್ಳಿರ್ದ | 
ಭಾವ ಮುಂದಟ್ಟಿ, ಕಾಯವ ನಿಲಿಸಿ ಬ ಸ 
ದೇವನೋಲಗದೊಳಗಿರ್ದನಂಬಿಗ ಚೌಡಯ್ಯ. ಹ spd || O೬4 || 


೧೭೫ 


ನಾಯಿ ಬಲ್ಲುನೆ ದೇವರ ಬೋನವ? 
ದ್ರೋಹಿ ಬಲ್ಲನೆ ಗುರು-ಲಿಂಗ-ಜಂಗಮದ ನೆಲೆಯ? 
ಅಜ್ಞಾನಿ ಬಲ್ಲನೆ ಸುಜ್ಞಾನಿಯ ನೆಲೆಯ? 
ಕುಕ್ಟುರ ಬಲ್ಲುದೆ ಸುಭಿಕ್ಷದ ಸವಿಯ? 


ಅಂಬಿಗರ ಜೌಡಯ್ಯಗಳ ವಚನ ರ್ಥ 


ಇಂತಪ್ಪ ಆಚಾರಭ್ರಪ್ಪರ 
ಕಡೆಗೆ ನೋಡೆಣೆಂಗದಾತ ನಮ್ಮ ಅಂಬಿಗರ ಜೆ ಜೌಡಯ್ಯ ನ ನಿಜಶರಣನು. . ॥ ೧೬೪ ॥ 


೧೭೬ 


ನಾರಿವಾಳವ ತಂದು ನಾಯಮುಂಪೆ ಹಾಕಿದಡೆ, 
ಒಡೆಯಲರಿಯದು, ತಿನಲರಿಯದು, 
ಅದರವೊಲು ಜಂಗಮನಮೊಳಗೆ ಲಿಂಗವನರಿ[ಯ]ದವ ಭಂಗಿಯ ಶಿದಂತೆ. 
ತೆನ್ನ ಹೊದ್ದಿದ್ದ ತನ್ನ ರೈ, ತಾ ತಿಳಯಲರಿಯದಿದ್ದಡೆ 
ತೆಂಗ ತಿನಲರಿಯದ ನಾಯಂತೆ ಎಂದನಂಬಿಗ ಚೌಡಯ್ಯ. | ೧೬೫ ॥ 


೧೭೭ 


ನಾಲ್ಕು ವೇದವನೋದಿದನಂತರ ಮನೆಯ ಬೋನವ 
ಶಿವಭಕ್ತರ ಮನೆಯಲ್ಲಿರುವ ನಾಯಿ ಮೂಸಿ ನೋಡಲಾಗದು. 
ಸಾಮವೇದಿ ಹೋಗುತ್ತಿರಲು 
ಶ್ಚ ಸ ತಮ್ಮ ಪಾದುಕದಿಂದ ಪಾಕವ ಮುಚ್ಚಿ ದರು. 
ಶಾ ಅ ಶ್ಲೇಷ ವೆಂದು ಸಸ್ವಭಿನು ಫೋಡಟಿಯದ. 
ತ್ರಿರೋ ಜಗದ ಸೆಂತೆಯ ಸೊಳೆಯ ಮಕ್ಕಳು. 
ಜೆ ಥ ಇಬರೆಂದು ಬೊಗಳುವರ ಮೋರೆಯ ಮೇಲೆ - 
ಹೊಡೆ ಎಂದಾತ ನಮ್ಮ ಅಂಬಿಗರ ಚೆ ಡಯ್ಯ ನಿಜಶರಣನು. [೬೬ | 


೧೭೮ 


ನಾಲ್ಬಿ ದು ಪೆದಿನೆಂಟು ಪ್ಲುರಾಣ 
ಇಪ್ಪತ್ತೆ ಟು ದೇವಶಾಗಮಂಗಳು 
ಚೌಷಷಪ್ಪಿ ಅಖಿಳ ವಿದ್ಮಂಗಳೆ ಸಾಧಿಸಿ 
ನನಗಾರು ಸೆರಿ ಎಂಬ ಹೊಲೆಮಾದಿಗರ ಎನಗೊಮ್ಮ ತೋರದಿರಯಾ ಖ್ಯಾ. 
ಅದೇನು ಕಾರಣವೆಂದಡೆ: 
ಸಕಲಶಾಸ್ತ್ರಂಗಳಿಗೆ ಚೌಷಪ್ಪಿ ಕಳಾವಿದ್ಯಕ್ಸಿ ನಿಲುಕದ ಪರಶಿವನ 
ಕಾಯ ಜೀವ ಪ್ರಗಾ ನೆಲೆಗೊಳಿಸೆಲರಿಯದೆ 
ಒಡಲ ಹೊರೆವ ಹೊಲೆ ಮಾದಿಗರಾದಂತಾಯಿತ್ತೆಂದಡೆ 
ಶುಕಸುಡಿದಂತಾಯಿತ್ತೆಂದಾತ ನಮ್ಮ ಆಂಬಿಗರ ಚಿ 'ಚೌಡಯ್ಯ. || O೬೭ I} 


ಸಂಕೀರ್ಣ ವಚೆನಸಂಪುಟ : ಒಂದು 
೧೭೯ 


ನಿಜಗಂಡನ ಸೆಂಗವನೊಲ್ಲದೆ ಬೊಜಗರ ಸಂಗ ಮಾಡುವ 
[ಬೋಸ] ರಿತೊತ್ತಿಗೆಲ್ಲಿಯದೊ ನಿಜಮುತ್ತೈದೆತನ? 
ತ್ರಿಜಗವಂದಿತ ಲಿಂಗವ ಕರಕಮಲದಲ್ಲಿ ಹಿಡಿದುಕೊಂಡಿರ್ದ ಬಳಿಕೆ 
ಅಲ್ಲಿ ನಂಬಿ ಪೂಜಿಸಿ ಮುಕ್ಕಿಯ ಪಡೆಯಲರಿಯದೆ 
ಲೋಕದ ಗಜಿಬಿಜಿ ದೈವಂಗಳಿಗೆರಗುವ 
ಕುನ್ನಿ ಮಾನವರ ಕಂಡರೆ ಯಮನು ಜಿಗಿದೆಳೆದೊಯ್ದು ಕೊಲ್ಲದಿಪ್ಪನೆ? 
ಹಾಗೆ ಸಾಯಲೆಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೧೬೮ ॥ 


೧೮೦ 


ನಿಲ್ಲಿಸಖಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋರಗನ, 
ನಿಲ್ಲಿಸಬಹುದಯ್ಯ ಒಂದೇ ಮುತ್ರದಲ್ಲಿ ಹಾರುವ ಪಕ್ಷಿಯನು, 
ನಿಫ್ಲಿಸಬುಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ, 
ನಿಲ್ಲಿಸಬಹಯುದಯ್ಯ ಒಂದೇ ಮಂತ್ರದಲ್ಲಿ ಹೊಯ್ಸ ಹುಮ್ಮಾರಿಯ, 
ನಿಲ್ಲಿಸಖಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿ ಬಾಣವ. 
ಇಂತಿವೆಲ್ಲವನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು, 
ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು. 
ಈ ಲೋಭಕ್ಕಿ ದಾರಿದ್ರ ಸವೇ ಔಷಧವು. 
ಹೇಳಿದರೆ ಕೇಳರು, ತಾವು ತಿಳಿಯರು, 
ಶಾಸ್ತ್ರವ ನೋಡರು, ಭಕ್ಕಿಯ ಹಿಡಿಯರು. 
ಇಂತಹ ಗೊಡ್ಡು ಮೂಳ ಹೊಲೆಯರಿಗೆ 
ಕರ್ಮವೆಂಬ ಶರಧಿಯಲ್ಲಿ ಬಿದ್ದು ಉರುಳಾಡುವುದೆ ಸತ್ಯವೆಂದಾತ 
ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. | ote 


೧೮೦೧ 


ವೀರೊಳಗಣ ನೆಯಿದಿಲು ತಾವರೆಯಂತೆ, 
ಅದಾರಿಗೆ ಸುಖ ಅದಾರಿಗೆ ದಃಖವೆಂಬುದ ಆರೆದಲ್ಲಿ, 


ಆ ಉಭಯವು ನೀರಿನ ಆರೈಕೆಯಿಂದ ಲೇಸೆಂದನಂಬಿಗ ಚೌಡಯ್ಯ. ೧೭೦ I 


೧೮೦೨ 


ನೀರೊಳಗಿಕ್ಳಿದ ಕೋಲಿನಂತೆ, ಭೇದವನೊಳಗೊಂಡ ವಾದ್ಯದಂತೆ, 


ನಾದದಲ್ಲಿ ಸೋಂಕಿದ ಶೂನ್ಯದಂತೆ, 


ಅಂಬಿಗರ ಚೌಡಯ್ಯಗಳ' ವಚನ ೬೧ 


ಭೇದಾಭೇದಂಗಳಲ್ಲಿ ಅ ಅಭೇದ್ಯವ ಭೇದಿಸೆಬಲ್ರಡೆ, 
ನಾದ ಬಿಂದು ಕಳೆಗೆ ಅತೀತವೆಂದನಂಬಿಗ ಚೆ ಚೌಡಯ್ಯ. | ೧೭೧ | 


೧೦೩ 


ನುಡಿವ ಶಬ್ದ್ಬವೆ ಕಾಯದ ಕಳವಳ, 
ಒಡಲುಗೊಂಡವರೆಲ್ಲಾ ಕೇಳಿರಯ್ಯಾ. 
ಸಂಜೆ ನೇಮ ನಿತ್ಯ ಜಪ ತಪ ಸೆಮೂಧಿ 
ಏನೆಂದಳೇನೆಂದು ಬರೆವಂತೆ ಬರೆವ ನುಡಿಯೊಳಗಿರ್ದು, 
ನುಡಿ ತಪ್ರಿದೆನೆಂಬ ಈ ನುಡಿಗೆ ನಾಚುವೆನೆಂದನಂಬಿಗ ಬೌಡಯ್ಯ.. s «llc || 


೧೦೪ 


ನೆನೆವೆನೆ? ಮರೆದವನಲ್ಲ. 
ನೆನೆಯನೆ? ಉದಾಸೀನಿಯಲ್ಲ. 
ಕುರುಪೆಂಬೆನೆ? ತೆರಹಿಲ್ಲವಾಗಿ. 
ಅರಿಯೆನಿನ್ನಾವ ಭಾವಂಗಳೆಂಬವನು. 
ಎರಡಳಿದು ಒಂದುಳಿದ ಕಾರಣ | st 
ನೆನೆಯಲಿಲ್ಲೆಂದನಂಬಿಗ ಚೌಡಯ್ಯ. | ೧೭೩ 1 


$೧೦೫ 


ನೇಮಸೆ ್ಲನೆಂಬವ ಕ್ರೂರಕರ್ಮಿ, ಶೀಲವಂತನೆಂಬವ ಸಂದೇಹಧಾರಿ. 
ಭಾಜೆವಂತಸೆಂಬವ ಬ ್ರುಹ್ಮೇತಿ ತಿಕಾರ. 
ಇವರು ಮೂವರು ಕುಳ್ಳಿರ್ದ ೯ಲ್ಲಿ ಕುಳ್ಳಿ ರಲಾಗದು. 
ಇವರು ಹೋದೆ ಬಟ್ಟೆಯ ತಗ 
ಇವರು ಮೂವರಿಗೂ ಗುರುವಿಲ್ಲ, ಲಿಂಗವಿಶ್ಲೆಂದಾತನಂಬಿಗ ಚೌಡಯ್ಯ. ೧೭೪ I 


೧೮೬ 


ನೇಮಸ್ಥೆ ನೇನು ಬಲ್ಲನಯ್ಯ ಲಿಂಗದ ಕುರುಹ? 
ಸೊಳೆಯ ನಮುಗನೇನು ಬಲ್ಲನಯ್ಯ ತಂದೆಯ ಕುರುಹ? 
ಜಂಗಮದ ಅನುವ ತೊತ್ತಿನ ಮಗನೇನು ಬಲ್ಲನಯ್ಯ? 
ಇಂತಪ್ಪ ಅಂಗವೇ ಲಿಂಗ ಲಿಂಗವೇ ಅಂಗ, 
ವಿಂಗವೇ ಜಂಗಮವು, ಜಂಗಮವೇ ಲಿಂಗವೆಂದರಿಯದವನ 
ಭತ್ತಿರೆಂದರೆ ಅಘೋರನರಕವೆಂದಾತ 


ನಿಮ್ಮ ಅಂಬಿಗರ ಚ ಚೌಡಯ್ಯ ನಜಶರಣನು. | ೧೭% ॥ 


೬೨ 


ಸಂಕೀರ್ಣ್‌ ವಚೆನಸಂಪುಟ : ಒಂದು 


೧೮೭ 


ಪನ್ನಗಂಗೆ ನನ್ನಿ ಯ ಗಾರುಡವಲ್ಲದೆ ಮಿಕ್ಕಾದ ದ್ವ್ರಯಜಿ[ಹ್ವಿ]ಗಳಿಗುಂಟಿ? 
ತಿಳಿದ ಸೆದ್ಭೆವಂಗೆ ಸೆದ್ಭಕ್ತಿ, ಸೆದಾಚಾರವಲ್ಲದೆ, 
ವಿಶ್ಲಾಸಘಾತಕಂಗೆ ಅಪ್ರಮಾಣಂಗೆ ಮುಕ್ತಿ ವಿರಕ್ಕಿಯಿಲ್ಲ, pe 
ಎಂದನಂಬಿಗ ಬೌಡಯ್ಯ. | O೭೬ I 


೧೮೮ 


ಪರಧನ-ಪರಸತಿ-ಪರನಿಂದೆಗಳಿರೆ 
ಮುಂದೆ ನರಕವು ಎಂದು ಗುರುವಾ ಕ್ಕ ಸಾರುಶ್ತಿದೆ. 
ಪರಥಧನ-ಪರಸೆತಿ-ಪರಭೂಮಿಗಳುಖ 
ಹತವಾಗಿ ಹೋದ ದುರ್ಯೋಧನ. 
ಹೆರಿವ ನದಿಯ ಮಿಂದು ಗೋದಾನ ಮಾಡುವ 
ನರಕಿಗಳ ನುಡಿಯ ಕೇಳಲಾಗದು. 
ಹದಿನಾಲು ಿ ಲೋಕಕ್ಕೆ ಕ್ಯ ೯ ಶಿವನೊಬ ಸನೇ 
ಎಂದು ಕು ತಿಗಳು ಪೊಗಲಿತ್ತಿ ಹವು. 
ಅರತ ದೇವರ ಪೂಜೆಯ ಮಾಡಿ, ಇಪ್ಟಲಿಂಗವ ಮರೆವ 
"ಮೂಳ ಹೊಲೆಯರಿಗೆ ಮುಕ್ತಿ ಆಗದೆಂದಾತ 
ನಮ್ಮ ಅಂಬಿಗರ ಚೌಡಯ್ಯ ನ ನಜಶರಣನು. | | ೧೭೭ ॥ 


೧೦೮೯ 


ಪರಪ್ಪರುಷಾರ್ಥವನರಿಯದೆ ಕೆಟ್ಟ ನರಗುರಿಗಳು ನೀವು ಕೇಳಿರೋ: 

ಪರಪ್ಪರುಷಾರ್ಥಕ್ಕೆ ಪ ಪ್ರಾಣವ ಕೊಟ್ಟ. ವರುಂಟು. 

ಮರಳಿ ಕೊಟ್ಟ ದ ಕ್ಸ ಕತದೇಡನೆ ಪಡೆದವರ 

ಪರಿಯ ಕೀಲಿ ಎಲೇ ಮನವೇ: 
ಪರಪ್ಪ್ತರುಷಾರ್ಥ್ಧಿಯಾದರೆ, ವೀರವಿಕ್ರಮನಂತಾಗಬೇಕು, 
ಪರಪುರುಷಾರ್ಥಿಯಾದರೆ, ಬಸೆವಕುಮಾರನಂತಾಗಬೇಕು, 
ಪರಪ್ಪರುಷಾರ್ಥಿಯಾದರೆ, ಕಪೋತಪಕ್ಷಿಯಂತಾಗಬೇಕು, 
ಇಂತೀ ಪರಪ್ಪರುಷಾರ್ಥಕ್ಕೆ ಪ್ರಾಣವ ಕೊಟ್ಟ ವರುಂಟು. 
ಹೆಣವೇನು ದೊಡ್ಡಿ ತ್ಸು? ನಣ್ಣೇನು €ನು ) ದೊಡ್ಡಿ ತ್ತು? 
ಮಣ್ಣೇನು ದೊಡ್ಡಿತ್ತು? ಅನ್ನ ವೇನು ದೊಡ್ಡಿತ್ತು 
ಇಂತಿವುಗಳೊಳು ಒಂದನಾದರೂ 

ಪರಪ್ಪ ಪುರುಷಾರ್ಥಕ್ಕೆ ನೀಡದೆ ಮಾಡದೆ, 
ತನ್ನ ಶರೀರವ ಹೊರೆದುಕೊಂಡು ಬದುಕುವೆನೆಂಬ 


ಅಂಬಿಗರ ಚೌಡಯ್ಯಗಳ ವಚನ 


| Cu 
8೨ 


ಹೊಲೆ ಮಾದಿಗರುಗಳಿಗೆ ಇಹ-ಪರ ನಾಸ್ತಿ 
ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. HW 0೭6 | 


ಪಿಸಿತ ನಡುವೆ ಇದ್ದ ಕಿರಾತಂಗೆ ಹೊಸೆ ವಾಸನೆಯ ಬಲ್ಲನೆ | 
ಸಕಲವ್ಯಾಪಾರದಲ್ಲಿ ಮೂಡಿ ಮುಳುಗುವವ ಸುಖ ನಿದೆ ತದ್ರೂ ಖರ. ಬು ಬಲ್ಲನೆ 
ವಿಕಳತೆಗೊಂಡು ಅಖಿಳರ ಕೂಡಿ ಸುಖದುಃ ಖದಲ್ಲಿ ಬೇವಮಗೆ 
ಅಕಳಂಕತನವುಂಟೆ? ಎಂದನಂಬಿಗ ಚೌಡಯ್ಯ. a t= 1k OCF NH 


೧೯೧ 


ಘರ ಕಂಡಾ ಕ್ರೀಯೇಕೆ? 

ಬ್ಬನೇ ಕಂಡಾ, ಆರು ದರ್ಶನವೇಕೆ? 
ಔರ ಕೋಟಲೆ ಎಂದು ಕಳದು. eens s 
ದೂಟಿಸಿ ನುಡಿದಾತನಂಬಿಗ ಚೌಡಯ್ಯ. ಪಸು H ೧೮೦ ॥ 


೧೯೨ 


,-. ಪುಷ್ಪ್ಟವ ಕಂಡುದಕ್ಕೆ ಮತ್ತೆ ಮೂದಲೆ ಉಂಟೆ? 
ವೃತಗೆಟ್ಟವಂಗೆ, ಆಚಾರಭ್ರಷ್ಟಂಗೆ, ಪರಸತಿ ಪರಧನ ದುರ್ಭಿಕ್ಷಂಗೆ, 
ಪರ ಅಪರವನರಿಯದ ಪಾತಕಂಗೆ 
ಅಘೋರನರಕಕ್ಕೆಡೆಯಿಲ್ಲ ಎಂದನಂಬಿಗ ಚೌಡಯ್ಯ... 4೧೮೧॥ 


೧೯೩ 


ಶಬ )ಿವನೆತ್ತಿ; ತ್ತು ತೀಟೆ ಪೂರಕೆ ಕುಂಭಕ. 

ಈ "ಶೇಚಕೆ ಪೂರಕ ಕುಂಭಕ, ಈಡ ಪಿಂಗಳ ಸುಷುಮ್ಮ ವನೆ 
ಈ; ಈಡ ಪಿಂಗಳ ಸುಸುಮ ್ಲಿಯನೆತ್ತಿತ್ತು ಜು. 

ರಜ್ಜು ವನೆತ್ತಿತ್ತು ರೇಣು. 

ಸಾಕಾರ ನಿರಾಕಾರ ಮೂರು ಲೋಕವ ನಿಲಿಸಿ ನೋಡೆ, 
ಕಂಡೆನೆಂದಾತನಂಬಿಗರ ಚೌಡಯ್ಯ. ' 


ಥ್ರ 
ತ್ತು. 


೧೮೨ 


ಸಂಕೀರ್ಣ ವಚೆನಸಂಪುಟ : ಒಂದು 


ಲ 
ಲ ಶು ಸಮಜ ಅಗಿ ಪಡ 


ಆಕಾಶ ಶುದ್ಧವೆಂಬೆನೆ? [ees ಶುದ್ಧ ವಲ್ಲ. 

ಗುರುವೆ ನೀ ಕೇಳಯ್ಯ, 

ಹುಸಿ ನುಸುಳೆ ಕಳೆದು ಜ್ಲಾ ನ್ಲಿನವೆಂಬ ಬೆಳೆಗ ಸಾಧಿಸೆಬಲ್ಪದೆ 

ಇದೊಂದೆ ಶುದ್ಧ ವೆಂದನಂಬಿಗ ಚೌಡಯ್ಯ. Il ೧೮೩ | 


೧೯೫ 


ಪೊಡವಿಗೀಶ್ವ ರ ಗೌರಿಯೊ[ಡನೆ] ಮದುವಿಯಾದಂದು, 
ಒಡನಾಡಿದ ಹರ ಗೋವನಾದ, 


ಮಿಗೆ ಓದಿದ ಬ್ರಹ್ಮ ಹೋತನ ತಿಂದ, 


ಎಡೆಯಲಾದ ಜಿನ್ನ ಉಟ್ಟುದ ತೊರೆದ. 
ಇವರ ಪೊಡಮಟ್ಟು ಪೊಡಮಟ್ಟು ಧಾತುಗೆಟ್ಟ ವರ ಕೇಡಿಂಗೆ | 
ಕಡೆಯಿಲೆಂದನಂಬಿಗ ಚೌಡಯ್ಯ. Mose ! 


೧೯೬ 


ಪ್ರಸಾದವ ನಂಬಿದಡೆ ಭಿಲ್ಲಮರಾಯನಂತೆ ನಂಬಬೇಕಯ್ಯಾ, 
ಪ್ರಸಾದವ ನಂಬಿದಡೆ ಬಿಬ್ಬಬಾಚಯಗಳಂತೆ ನಂಬಬೇಕಯ್ಯಾ, 
ಪ್ರಸಾದವ ನಂಬಿದಡೆ ವಾಮನಮುನೀಶ್ಲರನ ಶಿಷ್ಯನ ನಂತೆ ನಂಬಬೇಕಯ್ಯಾ, 
ಪ್ರ ಸ ಸಾದವ ನಂಬಿದಡೆ ಮರುಳುತಂಕರವೇವರ:ತೆ ನಂಬಬೇಕಯ್ಯಾ. 
ಇಂತು ನಂಬಿ ಕೊಂಡಡೆ ಮಹಾಪ್ರಸಾದ! | 
ನಂಬದೆ ಸೆ ಸೆಮಯದಾಕ್ಷಿಣ್ಯಕ್ಕೆ ಮನದಳುಕಿನಿಂ ಕೊಂಡಡೆ 
ಅದು ತನಗೆ ಸಿಂಗಿಯ ಕಾಳಕೂಟವಿಷವೆಂದಾಳನಂಬಿಗ ಚೌಡಯ್ಯ. ' Hoes 


೧೯೭ 


ಪ್ರ ಜವವೆಂಬರು, ಪಾ ್ರಾಣಕ್ಕೂ ಪ್ರ ಪ ಸ್ರಣವಕ್ಕೊ ಏನು ಸೆಂಬಂಧ? 
ಪ್ರಾಣವೆ ಪ್ರಳಯ ಯಕ್ಕೊ ೪ಳಗಾಗಿ ತಿರುತಿರುಗಿ ಬಪು ದಕ್ಕೆ ಒಡಲಾಯಿತ್ತು. 
ಪ್ರಣವವೆ ಪ್ರಸನ್ನವ ವಾಗಿ ದೆಂದನಂಬಿಗ ಚೌಡಯ್ಯ. | ೧೮೬ | 


ಅಂಬಿಗರ ಚೌಡಯ್ಯಗಳೆ ವಚನ 
೧೯೮ 


ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, 
ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, 
ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಸಳಾದರೆ ಬದುಕಿನ ಚಿಂತೆ, 
ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, 
ಇಂತೀ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು. 
ಶಿವನ ೭ ಂತೆಯಲ್ಲಿದ್ದವರೊಬ್ಬರನೂ ಕಾಣೆನೆಂದಾತ 
ನಮ್ಮ ಅಂಬಿಗರ ಚೌಡಯ್ಯ [ನಜ]ಶರಣನು. 

೧೯೯ 
ಬಯಲ ಉದಕವ ಹಿಡಿದು ಮಜ್ಜ ನಕ್ಕೈರೆವನಯ 


ಫ್ರಿ” 
ಸಕಲವನುಳಿದೊಂದು ಪುಷ್ಪದ ಪೂಜೆಯ ಮಾಡುವನಯ್ಯ. 


ಸುಗಂಭ ದುರ್ಗಂಧವ ಕಳೆದು ಧೂಪಾರತಿಯ ಮಾಡುವೆನಯ್ಯಾ. 


ಪರಬ್ರ ಹೈವ ಹಿಡಿದು ನಿವಾಳಿಯನೆತುವೆ ಬ್ಲಿವನಯ್ಯಾ. 
ಪ್ರಣ್ಯಪಾನವ ಕಳದು ಓಗರವನಿಕ್ತುವೆನಯ್ಯಾ. 
ಹೆದಿನಾಲ್ಕು ಭುವನವನೊಳಗುಮಾಡಿ ಹೊರಗೆ ನಿಂದು 
ಸದಾಶಿವನ ಪ್ರೂೂಜಿಸಿದಾತನಂಬಿಗ ಚೌಡಯ್ಯ. 


ವಿಂಂ 


ಬರೆದು ಓದಿಸುವ ಆಕರಿಗಳೆಲ್ಲ ನೀವು ಕೇಳಿರೋ: 
ತರ್ಕ ವ್ಠಾಕರಣ ಛಂದಸ್ಸು ನಿಘಂಟು ವೇದಶಾಸ್ತ್ರ ವನೋದಿ ಕೇಳಿ 
ಗಂಗೆಗೆ ಪೆರಿವವರನೇನೆಂಬ? 
ಪರವಧುವೆಂಬುದನರಿಯಿರಲ್ಲಾ ! 
ನೆರೆದಿರ್ದ ಪಾಪವ ಹೊನಲಿನಲ್ಲಿ ಕಳೆವೆನೆಂಬ 
ಅಣ್ಣಗಳ ಬೆಡಗು ಬೇಡೆಂದಾತನಂಬಿಗ ಬೌಡಯ್ಯ. 


೨೦೧ 


ಬೀಜ ಮೊಳೆವುದಲ್ಲದೆ ಮೊಳೆ ಮೊಳೆತುದುಂಟಿ? 
ಕ್ರೀಗೆ ಅರಿವಲ್ಲದೆ ಅರಿವಿಗೆ ಅರಿವುಂಟೆ? 
ಮೊಳೆ ಮೊಳೆತು ಪುನರಪಿ ಬೀಜವಾದಂತೆ, 


೬೫ 


il ೧೮೭ ॥ 


| ೧೮೯ 


ಸಂಕೀರ್ಣ ವಚನಸಂಪೆಟ : ಒಂದು 


ಅರಿವು ಕ್ರಿ €ಯಲ್ಲಿ ನಿಂದು ಉಭಯವು ತಾನಾದ ತೆರದಂತೆ, 
ಅ ಎರಡರಲ್ಲಿ ಕೂಡಿದ ಉಳುಮೆಯನರಿಯಬೇಕೆಂದನಂಬಿಗ ಚೌಡಯ್ಯ. | ೧೯C Il 


2 


ಬೆಟ್ಟದ ಲಿಂಗವ ಹಿರಿದು ಮಾಡಿ[ಕೊಂ]ಡು ಪರಿವ ಕೊಟ್ಟಿ ಮೂಳರಿರಾ, 
ಬಿಟು ಕೊಡಿ ನಿಮ್ಮ ಇಷ್ಟ ಲಿಂಗವ. 
ನಮ್ಮ ಕ್ರಗೆ ಕೊಡದಿದ್ದ ಡೈ ನಟ್ಟ ನಡುನೀ €ರೊಳೆಗೊಯ್ದಿ _ 
ಕಟ್ಟಿ ಮುಳುಗಿಸಿ 
ನಿಮ್ಮನು ಲಿಂಗೈಕ್ಕರ ಮಾಡುವೆನೆಂದಾತ 


ನಮ್ಮಂಬಿಗ ಬೌಡಯ್ಯ. li ೧೯೦೧ | 


೨೦೩ 


ಬೆಟ್ಟದ ಲಿಂಗವ ಹಿರಿದುಮಾಡಿ, 
ತನ್ನ ಇಷ್ಟಲಿಂಗವ ಕಿರಿದುಮಾಡುವ ಮೂಳಹೊಲೆಯರಿರಾ, 
ಅಣುರೇಣುತೆ ಕಾಷ್ಟ ಮೊದಲಾದ 
ಬ್ರಹಾ ೦ಡ ಪರಿಪೂರ್ಣವಾದ 
ಸಾ ಅಂಗಕ್ಕೆ ಗುರುವು ಎಂದು ಸೆಂಬಂಧಿಸಿ 
ಸರ್ವಸೆಂ[ಕು]ಲವ ತೋರಿದ ಬಳಿಕ, 
ಇಂತಪ್ಪ ಮೋಕ್ಷಕ್ಕೆ ಕಾರಣವಾದ ಲಿಂಗವನು ಅಡಿಮಾಡಿ 
ನಟ್ಟ ಕಲ್ಪಿಂಗೆ ಅಡ್ಡಬೀಳುವ 
ಹನಿಲೆಯರಿಗೆ ರಿಂಗ ಕಟ್ಟುವುದು ಕಿರಿದ್ದು 
ಗೊಡೆ ್ಲೈಮ್ಮೆಗೆ ಲಿಂಗವದು ಕರ ಲೇಸು. 
ಇಂಥ ಮೂಳೆ ಹೊಲೆಯರು ಶಿವಭಕ್ಕ ರೆಂದು ನುಡಿವ ಭ್ರಷ ಷ್ಠ ರನು 
ಕತೆ ತ್ರಯನೇರಿಸಿ ಕೆರಹಿನಟ್ಟೆಯಲಿ ಹೆನಡೆಯೆಂದಾತ 


ನಮ್ಮ ಅಂಬಿಗರ ಬೌಡಯ್ಯನೆಂಬ ನಿಜಶರಣನು. | ೧೯೨ 1 


೨೦೪ 
ಬೆಲ್ಪಕ್ಲೆ ಚದುರಸವಲ್ಲದೆ ಸಿಹಿಗೆ ಚದುರಸೆವುಂಟೆ 
ಕುರುಹಿಂಗೆ ಪೂಜೆಯಲ್ಲದೆ ಅರಿವಿಂಗೆ ಪೂಜೆ ಉ ಂಟೆ? 


ಅರಿವು ಕರಿಗೊಂಡಲ್ಲಿ ಕೈಯ ಕುರುಹು 
ಅಲ್ಲಿಯೆ ಲೋಪವೆಂದನಂಬಿಗ ಚೌಡಯ್ಯ. | ೧೯೩ ॥ 


“ನ 


ಲದ ಹೊಗೆಯನಿಕ್ಕಿ, 

ಭರಣಯ ಹೊರವಂತೆ ಇರಬೇಡವೆ ಗುರುವಿನುಪದೇಶ? 

ದಾರಿಯ ಹಸೆಮಾಡಿ ನೀರ ತಿದ್ದು ವಂತೆ ಇರಬೇಡವೆ ಗುರುವಿನುಪದೇಶ? 
ಹಾಲುಂಬ ಹಸುಳೆಗೆ ಕೂಳು ಮೆ ಯಕ್ಕುವುದೆ? 


ಬದ್ದಿಹೀನರು ಬಲ್ಲರೆ ಪರಬ್ರಹ್ಮದ ಸುಖವ? 


Ta) 

ಈ ಭೇದವನರಿಯದ ಗುರುಪಿಷ್ಯರಿಬ್ಬ ೂೂ ಇದ್ದ 

ಊರೊಳಗಿರೆನೆಂದನಂಬಿಗ ಬೌಡಯ್ಯ. L೧೯೪ 1 
೨೦೬ 


ಬೇಗ ಜೇಗನೆ ಗತಿಪಥದ ಜ್ಞಾನವ ಮಾಡಿಕೊಂಡು 
ನೀಗಿರೊ ನಿಮ್ಮ ಭವಬಂಧನದ ಸಾಗರವನು. 
ಪ್ರಾಣತ್ಯಾಗವು ಈಗಲೋ ಆಗಲೋ ಯಾವಾಗಲೋ 
ಎಂದರಿಯಬಾರದು. 
ರೋಗ ರುಜಿಗಳಿಗೆ ಆಗರವು ನಿಮ್ಮ 'ಒಡಲು. 
ತನು-ಮನ-ಪ್ರಾಣವ ನೆಚ್ಚದಿರು, 
ನಾಗಭೂಷಣನ ಪಾದಪೂಜೆಯ ಮಾಡಿ, 


ಶಿವಯೋಗದಲಿ ಲಿಂಗವನೊಡಗೂಡಿ ಸಾಗಿ ಹೋಗುವವರನು 


ಭವಗೇಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. | ೧೯೫ 1 


ಬ್ರಹ್ಮ ಕುಮಾರ, ವಿಷ್ಣು ಅಬಳ, 
ಲಿಕ್ಕವಿಲ್ಲದ ರುದ್ರರು ನೋಡಾ. 
ದೇವರ್ಕಳೆಲ್ಲಾ ಗರ್ವದಭ್ಯೈದಾರೆ, 
ಅವರೆತ್ತಬಲ್ಲರು ಶಿವನಾದಿಯಂತುವ? 
ಶಾಶ್ವತಪದಕ್ಕೆ ಸೆಲ್ಲದ ಕಾರಣ, 


ಇವರು ವೇಷಧಾರಿಗಳೆಂದಾತನಂಬಿಗ ಚೌಡೆಯ್ದ. ೯೬ I 
ಫ್ರಿ 


NLS 
NS 


pe pe -~ ತಿನ J ಛು 
ಬಹು ಕ್ಸ ನಂಬು Sರಿದಿ ಮಾತನಾಡಿ, 


2 
ಪರಬೊಮ್ಮದ ಬಲ್ಯ ನುಡಿದು, 


ಸಂಕೀರ್ಣ ವಚನಸೆಂಪುಟ : ಒಂದು 


ಒಮ್ಮನ ಅಂಬಲಿಯನಿಕ್ಸಿಂದು ಹೆಲುಬುವ ಹೊಲಬುಗೆಟ ಸವರ ಕಂಡು 


ಅವರಿಗೆ ಒಲವರವಿಲ್ಲಾ ಎಂದನಂಬಿಗ ಚೌಡಯ್ಯ. | ೧೯೭ 
೨೦೯ 
ಬ್ರಹ್ಮದ ಮಾತನಾಡಿ, 
ಕನ್ನೆಯರ ಕಾಲದೆಸೆಯಲ್ಲಿ ಕುಳಿತಡೆ 
ಪರಬೊಮ್ಮದ ಮಾತು ಅಲ್ಲಿಯೆ ನಿಂದಿತ್ತೆಂದನಂಬಿಗ ಚೌಡಯ್ಯ. | ೧೯೮ | 
೨೧೦ 


ಬ್ರಹ್ಮನ ಘನವೆಂತೆಂಬಿರಯ್ಯ, ಬ್ರಹ್ಮನು ಘನವಲ್ಲ, 
ಬ್ರಹ್ಮನು ಕಮಲದಲ್ಲಿ ಹುಟ್ಟಿದ. 
ಆ ಕಮಲವು ಘನವೆಂತೆಂಬಿರಯ್ಯ, ಕಮಲವು ಘನವಮಲ್ಲ, 
ಕಮಲ ಕೆಸರಿನಲ್ಲಿ ಹುಟ್ಟಿತು. 
ಕೆಸರು ಘನವೆಂತೆಂಬಿರಯ್ಯಾ, ಕೆಸರು ಘನವಲ್ಲ, 
ಕೆಸರು ನೀರಿನಲ್ಲಿ ಹುಟ್ಟಿತು. 
ನೀರು ಘನವೆಂತೆಂಬಿರಯ್ಯ, ನೀರು ಘನವಲ್ಲ, 
ನೀರು ಸಮುದ್ರದಲ್ಲಿ ಹುಟ್ಟಿತು. 
ಸಮುದ್ರವು ಘನವೆಂತೆಂಬಿರಯ್ಯ, ಸಮುದ್ರವು ಘನವಲ್ಲ, 
ಸಮುದ್ರವು ಅಗಸ್ಕೃ ಮುನಿಯ ಕುಡಿತೆಗೆ ಸಾಲದಾಗಿ ಹೋಯಿತ್ತು, 
ಅಗಸ್ಯನು ಘನವೆಂತೆಂಬಿರಯ್ಯ, ಅಗಸ್ಕೈನು ಘನಮಲ್ಲ, 
ಅಗಸ್ಕ ನು ಕುಂಭದಲ್ಲಿ ಹುಟ್ಟಿದ. 
ಕುಂಭವು ಘನವೆಂತೆಂಬಿರಯ್ಯ, ಕುಂಭವು ಘನವಮಲ್ಲ, 
ಕುಂಭವು ಭೂಮಿಯಲ್ಲಿ ಹುಟ್ಟಿತು. 
ಭೂಮಿಯು ಘನವೆಂತೆಂಬಿರಯ್ಯ, ಭೂಮಿಯು ಘನವಲ್ಲ, 
ಭೂಮಿಯ ಆದಿಶೇಷನ ತಲೆಗೆ ಸಾಲದಾಗಿ ಹೋಯಿತ್ತು. 
ಅದಿಶೇಷನು ಘನವಂತೆಂಬಿರಯ್ಯ, ಆದಿಶೇಷ ಘನವಲ್ಲ, 
ಚದಿಶೇಷನು ಪಾರ್ವತಿದೇವಿಯ 
$ರುಬೆರಳಿನುಂಗುರಕೆ ಸಾಲದಾಗಿ ಹೋಗಿದ್ದ. 
ಪಾರ್ವತಿದೇವಿಯು ಘನವೆಂತೆಂಬಿರಯ್ಯ, ಪಾರ್ವತಿದೇವಿ ಘನವಲ್ಲ, 
ಪಾರ್ವತಿದೇವಿಯು ಪರಮೇಶ್ವರನ ಎಡಗಡೆಯ ತೊಡೆಯ ಬಿಟ್ಟು 
ಬಲಗಡೆಯ ತೊಡೆಯನರಿಯಳು, 
ಪರಮೇಶ್ವರನು ಘನವೆಂತೆಂಬಿರಯ್ಯ, ಪರಮೇಶ್ವರನು ಘನವಲ್ಲ, 
ನಮ್ಮ ಪರಮೇಶ ರನು ಭಕ್ತನಾದ ಬಸವಣ್ಣ ನ ಎದೆಯೊಳಗೆ 


ಅಂಬಿಗರ ಚೌಜಯ್ಯಗಳ ವಚೆನ ವ 


ಅಡಗಿರ್ದನೆಂದು ವೇದಗಳು ಸಾರುವವು ಎಂದಾತ 
ನಮ್ಮ ಅಂಬಿಗರ ಚೌಡಯ್ಯ. | ೧೯೯ 


೨೧೧ 


ಬ್ರಹ್ಮನ ನಾವು ಬಲ್ಲೆವು, ವಿಷ್ಣುವ ನಾವು ಬಲ್ಲವು, 
ತೆತ್ಲೀಸಕೋಟಿ ದೇವತೆಗಳ ನಾವು ಬಲ್ಲವು. 
ಅದೇನು ಕಾರಣವೆಂದಡೆ: 
ಇವರು ಹಲವು ಕಾಲ ನಮ್ಮ ನೆರೆಮನೆಯಲ್ಲಿದ್ದರಾಗಿ. 
ಇವರು ದೇವರೆಂಬುದ ನಾ ಒಲ್ಲೆನಾಗಿ, 


ಒಲ್ಲೆ ನೆಂದಾತನಂಬಿಗ ಚೌಡಯ್ಯ. || ೨೦೦ ॥ 


ವಿ೧೨ 


ಬ್ರಹ್ಮ ನಿಮ್ಮ ಬಲ್ಲಡೆ ನಿರ್ಮಾಲ್ಯವಹನೆ? 
ವಿಷ್ಣು ನಿಮ್ಮ ಬಲ್ಲಡೆ ಗೋಪಾಲನಹನೆ? 
ರುದ್ರ ನಿಮ್ಮ ಬಲ್ಲಡೆ ಜಡೆಯ ಕಟ್ಟುವನೆ? 
ಪಶುಪತಿ ನಿಮ್ಮ ಬಲ್ಲಡೆ ವೇಷವ ಹೊತ್ತು ತೊಳಲುವನೆ? 
ಗಂಗೆವಾಳುಕರು ನಿಮ್ಮ ಬಲ್ಲಡೆ ಲಿಂಗವ ಪೂಜಿಸುವರೆ? 
ತಮ್ಮ ಬಲ್ಲಡೆ, ನಿಮ್ಮ ಬಲ್ಲರು. 
ಅನ್ನಕ ತೆಡವೆಂದಾತ ನಮ್ಮಂಬಿಗ ಚೌಡಯ್ಯ. li ೨೦೧ ॥॥ 


೨೧೩ 


ಬ್ರಹ್ಮ ಮೊದಲನರಿಯ, 
ವಿಷ್ಣು ತುದಿಯನರಿಯ, 
ಎಡೆಯಣ ಮಾನವರೆತ್ತ ಬಲ್ಲರೊ ಮೃಡನಂತುವ? 
ಇತ ಣ ಮನಗ'ದ!ವರಿತಿ ತ ಕೇಳಿ 

po pe 
ಅತ ಳ ಸುದಿ ನಿಮಗೇತಕ್ಕೆ? 

~~ [9] 
ನಿಸೃಂಗಿ ನಿರೊಪದ ಮಹಾತ್ಮರೆ ಬಲ್ಲರೆಂದನಂಬಿಗ ಚೌಡಯ್ದ. To 


ವ೧ಂಳ 
ಭಕ್ತೆ ಜಂಗಮದ ಪರಿಯ ಹೇಳಿಹೆನು ಕೇಳಿರಣ್ಣಾ » 


ಭೆಕರು ಜಂಗಮವಿದ್ದೆಡೆಗೆ ಹೋಗಿ, ದೀರ್ಪುದಂಡ ನಮಸ್ತಾರವಂ ಮಾಡಿ, 
ರೆ 


ವಿಭೂತಿಯು ಕೊಟ್ಟು, 


೭0 


ಸಂಕೀರ್ಣ ವಚನಸಂಪುಟ : 


ಎಲೆ ದೇವ, ನಿಮ್ಮ ತೊತ್ತು ಭೃತ್ಯನೆಂದು 

ಕಿಂಕುರ್ವಾಣತೆಯಂ ನುಡಿದು, 

ತೀರ್ಥಪ್ರಸಾದವನಿತ್ತು, ರಕ್ಷಿಸಬೇಕೆಂದು ಬಿನ್ನ ಪವನಿತ್ತು p 

ಕೊಂಡು ತನ್ನ ಗ ಹಕ್ಕೆ ಹೋಗಿ 

ಸಕಲಪದಾರ್ಥಂಗಳು ಆಯಿತ್ತಾದ ಬಳಿಕ 

ಬಂದು ನಮಸ್ಸಾರವಂ ಮಾಡಿ, 

ದೇವರಾಯವಾಯಿತ್ಸು ಚಿತ್ರ ಸಿಯೆನೆ, 

ಒಳಿತೆಂದು ಆ ಜಂಗಮವು ಆ ಭಕ್ಕ ನೊಡಗೂದಡಿ ಗೃಹಕ್ಕೆ ಬಂದು 
ಉಲ್ಲಾ ಸದಿಂ ಆ ಭಕ್ತನು ಪಾದಾರ್ಚನೆಯಂ ಮಾಡಿ 

ಅಗ್ರ ಗದ್ದಿಗೆಯನಿಕ್ಕಿ ಮೂರ್ತಮಾಡಿಸಿ 

ಮರಳಿ ದೀರ್ಪದಂಡನಮಸ್ವಾರಮಂ ಮಾಡಿ 

ತೀರ್ಥಪ್ರಸಾದಕ್ಕೆ ನಿರೂಪವೆ ಅಯ್ಯ? ಎಂದು ಎದ್ದು ಬಂದು 

ಆ ಜಂಗಮಕ್ಕೆ ನಮಸ್ಸೆರಿಸಿ ದಿವ್ಯಪಾದಮಂ ಪಿಡಿದು, 

ಸಾಕ್ಷಿ: 

ದೇಶಿಕಂ ಚರಣಾಂಗುಷ್ಕಂ [ಭಸಿ]ತಂ ಪ್ರಣಾಮಸ್ತಥಾ! 
ಪಾಬಪೂಜಾವಿಮಾಂ ಕುರ್ಯಾತ್‌ ಗೋಪ್ಗ್ನಂ ಗೋಷ್ನಂ ವರಾನನೇ! 
ಎಂದು ವಿಭೂತಿಯಂ ಧರಿಸಿ, ಪತ್ರಿ ಪುಷ್ಪ ಗಳಿಂದ ಪೂಜೆಯಂ ಮಾಡಿ 
ತಾಂಬೂಲ ನೆನೆಗಡಲಿ ಮುಖ್ಯವಾದ 

ಫಲಾಹಾರಂಗಳನರ್ಪಿಸನಿ 

ಪ್ರದಕ್ಷಿಣವಂ ಮಾಡಿ, ಸ್ತುತಿಸಿ, ನಮಸ್ಸೆರಿಸಿ 

ಹಸ್ಮಪರುಶಮಂ ಮಾಡಿಕೊಂಡು, ಸಕಲಪದಾರ್ಥಂಗ([ಳ] ನೀಡಿ, 
ವಿಭೂತಿಯಂ ಮುಂದಿಟ್ಟು ನಮಸ್ಸೆರಿಸಿ 

ಕರವಂ ಮುಗಿದು ನಿಲ್ಲುವುದು ಭಕ್ಕನಿಗೆ ಕರ್ತವ್ಯ. 

ಇನ್ನು ಜಂಗಮದ ಪರಿಯ ಹೇಳಿಹೆನು ಕೇಳಿರಣ್ಣಾ k 

ಜಂಗಮವೆ ಪರಾತ್ಛ ರ, ಜಂಗಮವೆ ಪರವಸ್ತು, 

ಇಂತಪ್ಪ ಜಂಗಮ ಭಕ್ತನ ಸೇಲಣ ಕರುಣದಿಂ, 

ತೀರ್ಥವನಿತ್ಮ ಬಳಿಕ 

ತಮ್ಮಿಷ್ಟಲಿಂಗಕ್ಕೆ] ಕೊಟ್ಟುಕೊಂಬುದೆ ಜಂಗಮಕ್ಕೆ ಕರ್ತವ್ಯ. 
ಸಾಕ್ಷಿ: 

ಜಂಗಮಂ ಪರಾತ್ರ ರಂ ಪಾದಾಂಗುಷ್ಮ ತೀರ್ಥಂ ತಥಾ! 
ಸ್ವಯಂ ಲಿಂಗಾರ್ಪಿತಂ ಪೀತ್ವಾ ಜಂಗಮಃ ಪರಮೇಶ್ವರ 
ಮತ್ತ () 


ಸ್ವಪಾದೋದಕ ತೀರ್ಥಂ ಚ ಸ್ವ ಲಿಂಗಸ್ಯ ಸೆಮರ್ಪ[ಣಂ]! 


ಒಂದು 


೦ಬಿಗರ ಚೌಡಯ ಗಳ ವ ೭೧ 


ವಿಭೇದ್ಧ ಧ್ಯ ಅರ್ಪಣೀಯಮನಂತರಂ॥ 
ಇಂತೆಂಬ ಜು ತ್ಹಥ ಬೇಲಾ ಬೇರೆ ತನಗೊಂದೆಡೆಯೆಂದು 


ಎಂಬುದು Firs ರ ಅಲ್ಲ. 

ಅದು ಗಣಸೆಮೇಳಕ್ಕೆ ಅಲ್ಲದ ಮಾತು. 

ಆತನ ಮಾತ ಕೇಳಿ ಎಡೆಮಾಡುವಾತ ಭಕ ಕ್ಷನೆ? ಅಲ್ಲ. 
ಇವರಿಬ್ಬರ ಮುಖವ dS Las ನಿಗ ಚೌಡಯ್ಯ. 
೨೧೫ 


ಭಕ್ಕ ನಂಬಿದರೆ ಕೊಪ್ಪ ದ ರಾಮಯ್ಯನಂತೆ ನಂಬಬೇಕಯ್ಯಾ, 


ಭಕ್ಕ ನಂಬಿದರೆ ಕೆಂಭಾವಿ "ಭೋಗಣ್ಣ ನಂತೆ ನಂಬಬೇಕೆಯ್ಯಾ, 
ಭಕ್ಕ ನಂ ಹ ಚೇದಿರಾಜಯ ನಂತ. ನಂಬಬೇಕಯ್ಸಾ, 
ಭಕ್ತ ನಂ ಬಿದರೆ ಏಣಾದಿನಾಥನಂತೆ ನಂಬಬೇಕಯ್ಯಾ. 


ಇಂತಪ್ಪ ನಂ iv ಬಿಗೆಗೆ ತಾನು ಸರಿಯೆಂದು, 

ಬೀದಿಯ ಪೋರನಂತೆ 

ನ್ಹಯ ಮನದೊಳೆಗೊಂದು ಮಾತು, ಹೊರಗೊಂದು ಮಾತು, 
ತುದಿನಾಲಗೆಯಲ್ಲಿ ಭೆಕ್ಕರ ನಂಬಿದೆನೆಂದು ಗಳಹುವ 

ಗೊಡ್ಡ ಹೊಲೆಯನ ಕಂಡೊಡೆ 

ಎದೆ ಎದೆಯನು ಒದ್ದೊದ್ದು ತುಳಿಯೆಂದಾತ 

ನಮ್ಮ ಅಂಬಿಗರ ಚೌಡಯ್ಯ. (| ೨೦೪ 


€ 


GL 


೨೧೬ 


ಭಟಂಗೆ ಭೀತಿ ಉಳ ನ್ನ್ನ ಕ್ಸ ರಣವ ಹೊಗಬಲ್ಲನೆ? 
ಳ PR 
ಬಲ್ಲವ ಆರಿಯದವರಲ್ಲಿ ಗ್ರ ಸೋಲಕ್ಕೆ ಹೋರುವನ್ನ ಬರ ಬಲ್ಲವನಹನೆ: 
ಸ ನುಡಿಯಲಿಲ್ಲ, ಮರೆದು ಸುಮ್ಮನಿರಲಿಲ್ಲ. 
ಆರು ಎಂದಂತೆ ಎನಲಿಲ್ಲ ಎಂದನಂಬಿಗ ಚಿ ಚೌಡಯ್ಯ. | 90೫ | 


೨೧೬ 


ಭವವಿರಹಿತಂಗೆ ಕರ್ಮಂಗಳ ಕೇಳಲೇತಕ್ಕೆ? 
e ನಷ್ಟವಾದವಂಗೆ ಕೊಡುವ ಕೊಂಬುದನರಸೆಲೇತ ತಕ್ಕೆ? 
ನೋಡಿದಲ್ಲಿಯೆ ಸಂದಗುಣ, 


ಮುಟ್ಟಿದಲ್ಲಯು ಅರ್ಪ್ಷಿತವೆಂದನಂಬಿಗ ಚಿ ಬೌಡಯ್ಯ. (| Jot | 


(de 


lL 


ಭವಿತನ ಹೇಸಿ ಭಕ್ಕನಾದ ಬಳಿಕ 
ಕೊರಳಿಗೆ ಕವಡೆಯ ಕಟಿ ನಾಯಾಗಿ ಟೊಗಳುವರು! 
ಆದಾವ ವಿಚಾರವ ಸ್ಯ! 
ಭವಿತನಕ್ಕೆ ಹೇಸಿ ಭಕ್ತನಾದ ಬಳಿಕ 
ಬೇವಿನುಡಿಗೆಯನುಟ್ಟು ಹೆಡಲಿಗೆಯ ಹೊತ್ತು “ಉಧೋ ಉಧೊಲಿ ಎಂಬರು! 
ಆದಾವ ವಿಚಾರವಯ್ಯ? 
ಭವಿತನಕ್ಕೆ ಹೇಸಿ ಭಕ್ತನಾದ ಬಳಿಕ 


{ 


ಹಗ್ಗ ಹುರಿ-.ಬೆನ್ನಸಿಡಿ-ಬಾಯಬೀಗದಲ್ಲಿ ಹೋಗುವರು! 

ಅದಾಪಿ ವಿಚಾರವಯ್ಯ? 

ಇಂಥ ಭವಿಮಾರ್ಗದಲ್ಲಿ ಚರಿಸುವ 

ಶಿವದ್ರೋಹಿಗಳಿಗೆ ಲಿಂಗಧಾರಣವ ಮಾದುವನೊಬ್ಬ ಗುರುಖ್ರೋಕ್ಠಿ 
ಅವರಿಗೆ ಚರಣೋದಕವ, ತಾ ಧರಿಸುವ ವಿಭೂತಿ-ರುದ್ರಾಕ್ಷಿಯ 
ಕೂಡುವನೊಬ್ಬ ಲಂಗಖ್ರೋಜಹಿ! 

ಅವನು ಭಕ್ಕನೆಂದು 

ಅವನ ಮನೆಯ ಹೊಕ್ತು ್‌ ಮಂತ್ರವ ಹೇಳಿ, 

ಅನ್ನವ ತಿಂದವನೊಬ್ಬ ಜಂಗಮದ್ರೋಜಹಿ! 

ಇಂತೀ ನಾಲ್ವರಿಗೆ ಸೂರ್ಯಚಂದ್ರರುಳ್ಳನ್ನಕ್ಸ 

ಎಕ್ಕಲಕೊಂಡದಲ್ಲಿಕ್ಟದೆ ಮಾಣ್ಸನೆ ಅಂಬಿಗರ ಚೌಡಯ್ಯನು? Il 2೦೭ ॥ 


೨೧೯ 


ಭೂತ ಭೂತ ಹೊಡಯಿತೆಂದು 
ಬಾಯಿಗೆ ಬಂದ ಹಾಗೆ ಕೆಲದಾಡಿ 
ಹೆಲಬರು ಮಂತ್ರಿಸಿ ಥೂಥೂ ಎಂದು ಉಗುಳ್ಳಿ 
ನೀ ಛೀ ಎಂದು ಉಗುಳ್ಳಿ 
ಜರಿದು ರುಂಕಿಸಿ ಲಜ್ಜೆ ಗೆಡಿಸಿಕೊಂಬ 
ಪಾತಕ ಕರ್ಮಿಗಳಿಗ್ಯಾಕೊ ಶಿವಸ್ತೋತ್ರ, ವವಭ್ರೂ? 
EE NN ಬೆಂದು ನಾರು ಚೀರು 
NER Fp || 2೦೮ 


ಅಂಬಿಗರ ಚೌಡಯ್ಯಗಳ ವಚನ 
೨೨೦ 


ಭೇದವ ಭೇದಿಸುವ ಚಿತ್ರವ 
ನಾದಬಿಂದು ಕಳೆಗೆ ಅತೀತವ ಸ ಆತ್ಮನ, 
ಅಡಗಿ ರಂಜಿಸುವ ಠಾವ ನರುಗೆದದವನ 
ಯೋಗಿಯೆಂದನಂಬಿಗ ಚೌಡಯ್ಯ. Il 2೦೯ 


೨೨೧ 


ಭೋಗಕ್ಕೆ ಸ ಸಾಧನದ ನವ್ಯ ಬಂದರೆ ಬೇಗ ಬೇಗ ಧಸಘಲ 
ಬಾರದಿರ್ದರೆ ಕಂದುವರು ಕುಂದುವರು. 
ಈ [ಉ]ಭಯದ ಸೆಂದಿನಲ್ಲಿ ಸಿಕ್ಸಿ ದಂದುಗಕ್ಕೊಳೆಗಾಗಿ 
ಸೆಂದ[ಣಿ]ಗೊಂಬಾತಗೆಂದೆಂದಿಗೂ ಸೆಂಸಾರ ಬಿಡದು. 
ಬೆಂದೊಡಲಿಗೇಕೆ ಈಸು ಸಡಗರವೆಂದಾತ ನಮ್ಮಂಬಿಗರ ಬೌಡಯ್ಯ ES FL ge 


ಹು 


ಮಕ್ಕಳು ಮರಿಗಳು ಸೆತ್ತು ನಷ್ಟವಾಗಿ, 
ಕಷ್ಟ ದುಖ ಖು ನೆಲೆಗೊಂಡಿತ್ತೆಂ ೦ದು 
ತನ್ನಿಷ್ಟಲಿಂಗಪ್ಪ ಜೆಯನಗಲಿಸಿ, 
ಬಿಟ್ಟಿಯ ಮಾಡಬಹುದೇನಯ್ಯಾ? 
ಜಂಗಮವು ಬಂದು ತನ್ನ ವ್ರತ ನೇಮಕ್ಕೆ ಬೇಡಿದಡೆ 
ನಿಮ್ಮ ಉಪದ್ರವೇನೆಂದು ಭಕ್ಕಯ ಮಾಡಬಹುದೇನಯ್ಯಾ? 
ಸೆಕಲದುೂಖಂಗಳು ತಮ್ಮಿಂದ ತಾವೇ ಬರಲರಿಯವು. 
ಭಕ್ತಿ ಯನ್ನು ಮರೆದು, ಮರವೆಯಲ್ಲಿ ಬೆರೆದು, 
ಭವಭವದಲ್ಲಿ ಬರುವುದು ಅದೇ ದುಃಖವು, 
ನಿಶ್ಚಯವೆಂದಾತ ನಮ್ಮ ಅಂಬಿಗರ ಬೌಡಯ್ಯ. ll 200 U 


೨೨8೩ 
ಮಡುವಿನಲ್ಲಿ ಮೊಗೆತಪೆನೆ? ಅಗ್ಗವಣಿ ಶುದ್ಧ ವಲ್ಲ. 
ಗಿಡುವಿನ ಪ್ರಷ್ಪವ ತಸೆನೆ? ಹೊ ನಿರ್ಮಾಲ್ಯ. 
ಅಟ್ಟ ಆಡಿಗೆಯನಾದದೆ ಮನ ಮುನ್ನವೆ ಉಂಡಿತ್ತು. 
ನುಡಿವ ಶಬ್ದ ಎಂಜಲಾಯಿತ್ತು. 
ಹಿಡಿಯೊಳಯ ುಂತೆ ಒಂದ ಕೊಂಡುಬಂದು 


೭೪ 


ಸಂಕೀರ್ಣ ವಚನಸಂಪು 


ಲಿಂಗವೆಂದು ಸೆಂಕಲ್ಪವ ಮಾಡಿದಡೆ 
ಅದಕ್ಕೆ ಬೋನವ ಕೊಡಲೊಲ್ಲೆನೆಂದನಂಬಿಗ ಚೌಡಯ್ಯ. 


೨೨೪ 


£ ಕ್ಲ NE ಹೋಗಿ, 
ಹಣ ಹೊನು ಕೊಟ್ಟು, ನ್ಯಂಬಟ್ಟು, 
ಮದ್ದ ತಿಂಬರು ನೋಡಯ್ಯ. 
ಇದು ಶುದ ಸಿದ್ದ ಪ,ಸಿದ್ದ ಪ ಸಾದಕ್ಕೆ ಎಂದು 

A eh ರ 
ಬಿನ್ನಹವ ಮಾಡದೆ, 
ಅಹಂಕಾರದಲ್ಲಿ ತರಿಸಿಕೊಂಡುಂಬ ಗೊಡ್ಡ ಮೂಳೆನ ಕಂಡಡೆ 
ಒದ್ದೊದ್ದು ಕೊಲ್ಲೆಂದಾತ ನಮ್ಮ ಅಂಬಿಗರ ಚೌಡಯ್ಯ. 


೨೨೫ 


ಮನ ಮಗ್ಗ ವಾಗಿ, ಅರಿವನು ಘನಪ್ರಾಣಲಿಂಗದಲ್ಲಿ ಸವೆದು, 
ತನುವನು ಕ್ರಿಯಾಚಾರವಿಡಿದು, ಇಷ್ಟಲಿಂಗದಲ್ಲಿ ಸವೆದು, 
ಮಹಾನುಭಾವವನರಿತಂತಹ ವೀರಶ್ಛೈ ವಸೆಂಪನ್ನ ರಾದ 
ಶಿವಶರಣರಿಗೆ ಸೆಂಸಾರಿಗಳನ್ನ ಬಹುದೆ ಅಯ್ಯ? 
ಹೊನ್ನು ಹೆಣ್ಣು -ಮಣ್ಣೆ ರಬ ತ್ರಿವಿಧಪದಾರ್ಥಂಗಳೆ ವಿವರಿಸಿ, 
ಇಪ್ಪ-ಪ್ರಾಣ-ಭಾವವೆಂಬ ಮೂರು ಲಿಂಗದ ಮುಖವನರಿದರ್ಪಿಸ್ಮಿ 
ಆರು ಲಿಂಗದನುವಿನಲ್ಲಿ ಕೈಕೊಂಡು, 
ಬಂದ ಬಂದ ಸೆಕಲಪದಾರ್ಥವನು ಅದರ ಪೂರ್ವಾಶ್ರಯವಳಿದು, 
ಶಿವಪ್ರಸಾದವೆಂದು ಅನುಭವಿಸುತಿರ್ಪರು. 
ಅಂತಪ್ಪ ನಿರುಪಮ, ನಿರ್ಭೇದ್ಯ, | 
ನಿರಾಳ, ನಿಃಶೂನ್ಯ ಪರಮಪ್ರಸಾದಿಗಳಿಗೆ 
ಸೆಂಸಾರಿಗಳೆಂದು ನುಡಿವ ಅಜ್ಞಾ ನಿಸೆಂದೇಹಿಗಳು 


ಅಘೋರನರಕದಲ್ಲಿ ಮುಳುಗುವರೆಂದಾತನಂಬಿಗರ ಚೌಡಯ್ಯ. 


೨೨೬ 


ಮರ ಬೇರು ಸಾರದಿಂದ ನಾನಾ ಶಾಖೆಗಳು ಪ[ಲ್ಲವಿ]ಸುವ ತೆರನಂತೆ, 
ಜೀವಭಾವಮೂಲದಿಂದ ಸೆಕಲೇಂದ್ರಿಯ ಹೆಚ್ಚುಗೆ ಅಹಂತೆ, 
ಮರಕ್ಕೆ ಬೇರು ನಷ್ಟದಿಂದ ಶಾಖೆ ನಷ್ಟ 
ಜೀವಕ್ಕೆ ಪ್ರಕೃತಿ ನಷ್ಟದಿಂದ ಇಂದ್ರಿಯ ನಷ್ಟ 
ಎಂದನಂಬಿಗ ಬೌಡಯ್ಯ. 


ಟ : ಒಂದು 


| ೨೧೩ 1 


“೨೧೪ ॥| 


| 2೧೫ ॥॥ 


WT 


ರ ಚೌಡಯಗಳೆ ವಚನ 
ಪಿ 

~ Ws | 

Ke 


ಮರುಳ ಕಂಡ ನನಸಿನ ಅಳ್ಜಾಭಸಿಿ ಘಟ ಲಿಪಿಯಂತೆ 


ಎ ಮ ಜೌಡೆಯ ll 


೭೫೪ 


ಫ್ರಿ I} ೨೧೬ (f 


೨೨೮ 


ಮಸ್ತಕದಲ್ಲಿ ರುದ್ರಾಕ್ಷಿಯಂ ಧರಿಸಿ 

ಅನ್ಯದ್ಭೆವದ ಗುಡಿಯ ಹೊಗಲಾಗದು ಶರಣ. 
ಕರಣಂಗಗಳಲ್ಲಿ ರುದ್ರಾಕ್ಷಿಯಂ ಧರಿಸಿ 
ಹೆರನಿಂದೆ ಗುರುನಿಂದೆಯ ಕೇಳಲಾಗದು ಶರಣ. 
ತೋಳುಗಳಲ್ಲಿ ರುದ್ರಾಕ್ಷಿಯಂ ಧರಿಸಿ 
ಪರಸತಿಯನಪ್ಪಲಾಗದು ಶರಣ. 
ಮುಂಗ್ಸೆಯಲ್ಲಿ ರುದ್ರಾಕ್ಷಿಯಂ ಧರಿಸಿ 
ಅನ್ಯರಿಗೆ ಕೈಮುಗಿಯಲಾಗದು ಶರಣ. 

ದನರಿದು ಧರಿಸಿದಡೆ ಶ್ರೀರುದ್ರಾಕ್ಷಿಯಹುದು. 
ಅಂತಲ್ಲದಿರ್ದಡೆ, [ಡೆ1ಂಬ ಹಗರಣವ ಹೊತ್ತು ಬಂದಂತೆ 
ಎಂದಾತನಂಬಿಗರ ಚೌಡಯ್ಯ. || 


೨೨೯ 


ಮಹಾಘನಲಿಂಗದ ನಿಜಘನವೆಂಬ ಚಿದ್ಭನಾತ್ಮಕ ಶರಣನ ಲೀಲೆಯಿಂದ 
ಮಹಾಜ್ಮೋತಿ ಹುಟ್ಟಿತ್ತು, 
ಆ ಜ್ಯೋತಿ ತಿಯ ಬೆಳಗಿನಲ್ಲಿ 
ಗ ಮರವೆಂಬ ಭೂತಾತ್ಮ ಗ, ಮಹಾತ್ಮಂಗಳು ಹುಟ್ಟ ದವು, 
ತ್ಮಂಗಳಿಂದ ಜ್ಞಾ ನಾತ್ಮ ಕೈ ಶುದ್ಧಾ ತ ಶಕ, ನಿರ್ಮ ಲಾತ್ಮ ಕ, 
ಹ ಅಂತರಾತ್ಮ ಜೀವಾತ ತಂಗಳು ಹ ದವು. 


ಆಜ್ಞಾ ಜ್ಞಾನಾತ್ಮ. ಸನಲ್ಲಿ ಮಹಾನುಭಾವಜ್ಞಾ ನಂಗಗಳು ಹುಟ್ಟ ತ್ರಿಯಕ್ಷರಾದವು. 


ಆ ತಿ ತ್ರಿಯಕ್ಷರುಗಗಲಲ್ಲಿ ೬. ಓಂಕಾರ ಹು ಕತ್ತು 

ಆ ಓಂಕಾರದಲ್ಲಿ ಪಂಚಾಕ್ಷರಂಗಗಳು ಹುಟ್ಟಿದವು. 

ಆ ಪಂಚಾಕ್ಷರಂಗಳೆಲ್ಲಿ ಅಯಿವತ್ತೆರಡು ಅಕ್ಷರಂಗಗಳು ಹುಟ್ಟಿದವು. 
ಇಂತೀ ಅಕ್ತರಂಗಳೆಲ್ಲವನು 


N 


೨೧೭ ॥ 


ಷಡಾತ್ಮ ಕರ ಪ್ರಾ ಣನೆಂದಾತ ನಮ್ಮ ಅಂಬಿಗರ ಚೌಡೆಯ.. ll 2೧೮ ॥ 
ಭ 


(> 


( 


ಸಂಕೀರ್ಣ ವಚನಸಂಪುಟ : ಒಂದಂ 
೨೩೦ 
ಮಳಲ ಮರೆಯ ನೀರ ಒಲವರವಿಲ್ಲದೆ ತೋಡಿ, 
ಚಿಲುಮೆಯ ಶೀಲವಂತರೆಂದು ಹಲುಬುತ್ತಿ ರಲೇತಕ್ಕೆ? 
ಸಲೆ ವಸ್ತು ವನರಿತು ತ್ರಿವಿಧದ ಹೊಲಬಿನಾಸೆಯ ಬಿಟ್ಟು ಸಬೆ ಗೆದ್ದ ಡೆ, 
ಬೇರೊಂದು ಹೊಲಬ ತೋರಿಹೆನೆಂದನಂಬಿಗ ಚೌಡಯ್ಯ. | 2೨೦೯ 1 


೨೩೧ 


ಮಾಡುವ ಭಕ್ತಂಗೆ ಮನವೆ ಸಾಕ್ಷಿ, ಹೊರಹೊಮ್ಮಿ ಬಯಲ ಹರಹಲೇನು? 
ಹಮ್ಮಿಲ್ಲದೆ ಮಾಡಿ, ಮನದಲ್ಲಿ ಮರುಗದಿದ್ದಡೆ, 
ಅಲ್ಲಿ ತಾ ತೆರಹಿಲ್ಲದಿಪ್ಪನಂಬಿಗ ಚೌಡಯ್ಯ. | ೨೨೦ ॥॥ 


೨೩೨ 


ಮಾತಿನ ವೇದ, ನೀತಿಯ ಶಾಸ್ತ್ರ, ಘಾತಕದ ಕಥೆ 
ಕಲಿವುದಕ್ಕೆ ಎಷ್ಟಾದಡೂ ಉಂಟು. 
ಅಜಾತನ ಒಲುಮೆ ನಿಶ್ಚಯವಾದ ವಾಸೆನೆಯ ಬುದ್ದಿ, 
ತ್ರಿವಿಧದ ಆಸೆಯಿಲ್ಲದ ಚಿತ್ತ, ಸರ್ವರಿಗೆ ಹೇಸಿಕೆಯಿಲ್ಲದ ನಡೆನುಡಿ 
ಇಷ್ಟಿರಬೇಕೆಂದನಂಬಿಗ ಚೌಡಯ್ಯ. il 2೨೦ ॥॥ 


೨೩೩ 


ಮಾತುಗಂಟಿತನದಿಂದ ಎಷು ಎಷ್ಟು ಮಾತನಾಡಿದಡೇನು? 
ಕಾಮಿನಿಯರ ಕಾಲದೆಸೆ (ಸ ಕೊ €ಧದ ದಳ್ಳು ರಿಯಲ್ಲಿ ಬೆಂದು 
ಆಸೆಯೆಂಬ ಪಾಶ ಕೊರಳಲ್ಲಿ ಸುತ್ತ 
ಅದೇಕೊ, ಅದೇತರ ಮಾತೆಂದನಿಂಬಿಗ ಚೌಡಯ್ಯ. | ೨೨೨ 1 


೨೩೪ 
ಮಾತೆ ಸೊತಕವಾಗಿ ಸೆಂದೇಹವ ಮಾಡುವಲ್ಲಿ 
ಅದೇತರಿಂದ ಒದಗಿದ ಕುರುಹು? 
ಶಿಲೆಯ ಪ ್ರತಿಷ್ಟೆ ಯ ಮಾಡಿ 
ತನ್ನ ಕ ವಿಶ್ವಾ ಸದಿಂದ ಬಲಿಕೆಯನರಿವುದು 
ಶಿಲೆಯೂ? ಮನವೈ?ಿ ಎಂದನಂಬಿಗ ಚೌಡಯ್ಯ. ll ೨೨೩ 


ಅಂಬಿಗರ ಚೌಡಯ್ಯಗಳ ವಚನ ೭೭ 
೨೩೫ 


ಮಾಯೆಯ ಬಸುರಲ್ಲಿ ಬಂದಾತ ಮಹೇಶ, 
ದೇವಕಿಯ ಬಸುರಲ್ಲಿ ಬಂದಾತ ವಿಷ್ಣು, 
ಹೊವಿನ ಬಸುರಲ್ಲಿ ಬಂದಾತ ಬ್ರಹ್ಮ, 
ಮರುತದೇವಿಯ ಬಸುರಲ್ಲಿ ಬಂದಾತ [ಅರುಪ]. 
ಇವರು ದೇವರೆಂದು ನಂಬಿ ಪೂಜಿಸಿದಡೆ ಭವ ಅಳಿಯದು, 
ಮುಕ್ತಿಯಾಗದೆಂದಾತನಂಬಿಗ ಚೌಡಯ್ಯ. ll ೨೨೪ ॥| 


ವಿಸಿ೬ 


ಮೂರುವ ಮುಟ್ಟಿದೆ, ನಾಲ್ಪುವನಂಟಿದೆ, 
ಅಯ್ದುವನೆಯ್ದ ಲುಬೇಡ ಕಂಡಾ. 
ಆರುವ ಜಾಳಿಸಿ ಏಳುವ ಹಿಡಿಯದೆ, 
ಎಂಟುವ ಗಂಟಿಕ್ಕಬೇಡ ಕಂಡಾ. 
ಒಂಬತ್ತು ಬಾಗಿಲ ಹಿಂದಿಕ್ಕಿ ಹೋದಡೆ, 
ಅಂಬಿಗ ಚೌಡಯ್ಯನ ಉಪದೇಶವಯ್ಯಾ. | ೨೨೫ ॥ 
ವ೩೭ 


ಮೂರು ಸ್ಸ ಲದ ಮೂಲವನರಿಯರು, 
ಪುಣ್ಯಪಾಪವೆಂಬ ವಿವರವನರಿಯರು. 
ಇಹಪರವನರಿಯದೆ ಚರ್ಮದ ಬೊಂಬೆಯ ಮೆಚ್ಚಿ 
ಉಬ್ಬೆಯ ಬಚ್ಚಲಲ್ಲಿ ಬಿದ್ದಿರ್ಪ 
ಕರ್ಮದ ಸುನಿಗಳನೆಂತು ದೇವರೆಂಬೆನಯ್ಯಾ? 
ಹೊನ್ನು ವಸ್ತ್ರವ ಕೊಡುವವನ] ಬಾಗಿಲ ಕಾಯ್ತ, 
ಪಶುಪ್ರಾಣಿಗಳಿಗೆ ದೇವರೆನ್ನ ಬಹುದೇನಯ್ಯಾ? 
ಜಗದ ಕರ್ತನಂತೆ ವೇಷವ ಧರಿಸಿಕೊಂಡು ಸರ್ವವನು ಬೇಡಲಿಕೆ 
ಕೊಟ್ಟರೆ ಒಳ್ಳಿದನು, ಕೊಡದೆ ಇದ್ದ ರೆ 
ಪಾಪಿ, ಚಾಂಡಾಲ, ಅನಾಚಾರಿ ಎಂದು ದೂಷಿಸಿ 
ಒಳೆಹೊರಗೆಂದು ಬೊಗಳುವ ಮೂಳಮಾನವರಿಗೆ 
ಮಹಾಂತಿನ ಆಚರಣೆ ಎಲ್ಲಿಯಮೊ? 
ಇಲ್ಲವೆಂದಾತ ನಮ್ಮಂಬಿಗರ ಚೌಡಯ್ಯ. | ೨೨೬ || 


೭೮ 


ಸಂಕೀರ್ಣ ವಚನಸಂಪುಟ : ಒಂದು 
೨೩೮೪ 


ಮೃಡನನೊಲಿಸಿ(ಹೆ]ನೆಂದು ನುಡಿವ ನಾಲಗೆಯೆಡಹಿತೆಯಲ್ಲಿ ಕಲ್ಲು ಕೊರಡೆ? 
ಒಡಲಿಂಗೆ ಹೆಣ್ಣು ಹೊನ್ನು ಮಣ್ಣು ಅಡ್ಡ ಬಿದ್ದು ಕೊಲುವಾಗ, 
ನಡೆವ ಗಂಡರುಂಟೇ ಶಿವಪಧಕ್ಕೆ? 
ತನ್ನೊ ಡಲೊಳಗಣನ್ನ ವು ಮರಳಿದೆಡೆಗೆ ಹೇಸುವಂತೆ ಹೇಸಿ ಬಟ್ಟಡೆ, 
ನಡೆದು ಶಿವನ ಕೂಡು[ವ]ನೆಂದಾತನಂಬಿಗ ಚೌಡಯ್ಯ. || ೨೨೬ 1 


೨೩೯ 


ಮೊಟೆ ಮೊಟ್ಟೆ ಪತ್ರೆಯ ತಂದು ಒಟ್ಟಿ, 
ಪೂಜಿಸಿದ[ಡೇ]ನು ಮನಶುದ್ಧವಿಲ್ಲದನ್ನ ಕರ? 
ಮನಮಗ್ಗ ವಾಗಿ ಶಿವಧ್ಯಾನದಲ್ಲಿ ಕೂಡಿ, 
ಒಂದೇ ದಳವ ಧರಿಸಿದರೆ ಶಿವನು ಒಲಿಯನೆ? 
ಇಂತು ಪೂಜೆಯ ಮಾಡುವುದಕ್ಕಿಂತಲು 
ಅದೇ ತೊಪ್ಪಲನು ಕುದಿಸಿ ಪಾಕವ ಮಾಡಿದಲ್ಲಿ 
ಆ ಲಿಂಗವು ತೃಪ್ಲಿ ಯಾಯಿತ್ತು. | 
ಬರಿದೆ ಲಿಂಗವ ಪೂಜಿಸಿ ಜಂಗಮಕ್ಕೆ ಅನ್ನವ ಕೊಡದೆ, 
ಲಿಂಗದ ಮುಖವು ಜಂಗಮವು ಎಂದು ತಿಳಿಯದೆ, 
ತನು-ಮನ-ಧನವನು ಗುರು-ಲಿಂಗ-ಜಂಗಮಕೈೆ ಸವೆಸೆದೆ, 
ಬಾಗಿಲಿಗೆ ಕಾವಲಿಕ್ಸಿ, ಹೆಂಡಿರು ಮಕ್ಕಳು ಕೂ: ಕೊಂಡು, 
ತನ್ನ ತಾನೇ ತಿಂಬುವಂಥ ನೀಚ ಹೊಲೆಯರ ಮೂಗ ಸೆವರಿ 
ಮೆಣಸಿನ ಹಿಟ್ಟು ತುಪ್ಪ ವ ತುಂಬಿ, 
ಪಡಿಹಾರಿ ಉತ್ತ ಣ್ಲಗಳ ಪಾದುಕೆಯಿಂದ ಹೊಡಿ ಎಂದಾತ 
ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. | ೨೨೮ ॥॥ 


೨೪೦ 


ರತಿಯಿಂದ ರತ್ನ, ಗತಿಯಿಂದ ವಾದ್ಯ, 
ಸೆದ್ದತಿಯಿಂದ ಮುಕ್ತಿ , ನಿರ್ಗತಿಯಿಂದ ವಿರಕ್ಷೆ k 
ಪೂ ನಾಲ್ಬರ ಮತಿಯ ತಿಳಿಯಬೇಕೆಂದನಂಬಿಗ ಚೌಡಯ್ಯ. I 
೨೪೧ 


ರತಿಯೆಂಬುದೆ ಪ್ರಾಣ, ಘಟವೆಂಬುದೆ ಕಲ್ಲು. 
ಪ್ರಾಣವಿಲ್ಲದ ಘಟ ಜ್ಞಾನವಿಲ್ಲದ ಕ್ರೀ 


ಅಂಬಿಗರ ಜೌಡಯ್ಯಗಳ ವಚನ ೭೯ 


ಈ ಉಭಯಕ್ಕೂ 


ನಾನಾರೆಂಬುದ ತಾನರಿಯಬೇಕೆಂದನಂಬಿಗ ಚೌಡಯ್ಯ. 


೨೩೦ 
೨೪೨ 


ಲಿಂಗತನುವಿಗೆ ಆತ್ಮ ತೇಜದ ಅಹಂಕಾರವುಂಟೆ? 
ಸೆದ್ಭಕ್ತೆಂಗೆ ಹುಸಿ, ಕುಹಕ, ಕ್ಷಣಿಕತ್ವ ಅಸಿಫಾತಕದ ದೆಸೆವುಂಟಿ? 
ಇಂತಿವರೆ ದೆಸೆಯ ಹೊದ್ದನೆಂದನಂಬಿಗ ಚೌಡಯ್ಯ. 


೨೩೧ 
೨೪೩ 


ಲಿಂಗತನುವಿಂಗೆ ಶ ೦ಗಾರವಪ್ಪ ತೆರನಾವುದೆಂದಡೆ: 
ಕಾಮ ಕ್ರೋಧ ಲೋಭ ಮೋಹಾದಿಗಳೆಲ್ಲಿ 
ತೆರಪ್ಪ 'ಗೊಡದಿಪ್ಪು ಡು. 
ಲಿಂಗವೆ ಅಂಗವಾಗಿ 
ಧ್ಯಾನ ಧಾರಣ ನಿಜವಾಸೆನಿವಾಸೆವಾಗಿ, 
ನಿಶ್ಚಯ ನಿಜತತ್ವವಾಗಿ 
ನಿಂದುದೆ ಆಭರಣವೆಂದನಂಬಿಗ ಚೌಡಯ್ಯ. | 2೩೨ 


ವಿಳಳ 


ಲಿಂಗದೊಳಗೆ ಜಂಗಮ ಸೆಲೆ ಸೆಂದಿರಬೇಕು, 
ಜಂಗಮದೊಳೆಗೆ ಲಿಂಗವು ಸೆಲೆ ಸೆಂದಿರಬೇಕು. 
ಅಂಗ-ಪ್ರಾಣಂಗಳಲ್ಲ ಲಿಂಗವ ಹಿಂಗಿರ್ದ ಜಂಗಮವು ಮುಂದೆ ಚರ-ಪರವಲ್ಲ. 
ಹಿಂದೆ ಗುರುಕರುಣಕ[ನ]ಲ್ಲವೆಂದನಂಬಿಗರ ಚೌಡಯ್ಯ. | ೨೩೩ 1 


೨೪೫ 


ಲಿಂಗ ಬಿತ್ತು ಎತ್ತು ಎಂಬಿರಿ, 
ಆ ಲಿಂಗ ಬಿದ್ದರೆ ಈ ಭೂಮಿ ತಾಳೆಬಲ್ಲುದೆ? 
ಲಿಂಗವಿರುವದು ಹೆರಗುರು ಪಾರಾಯಣ 
ಲಿಂಗವಿರುವುದು ತೆಂಗಿನ ಮರದಲ್ಲಿ, 
ಲಿಂಗವಿರುವದು ಜಂಗಮನ ಅಂಗುಷ್ಮದಲ್ಲಿ, 
ಲಿಂಗವಿರುವದು ಊರ ಹಿರೇ ಬಾಗಿಲಲ್ಲಿ. 
ಇಂತಿಪ್ಪ ಲಿಂಗ ಬಿಟ್ಟು, ಸಂತೆಗೆ ಹೋಗಿ 
ಮೂರು ಪಾಕಿ ಲಿಂಗವ, ಆರು ಪಾಕಿ ವಸ್ತ್ರವ ತಂದು 
ಪಾದೋದಕವಿಲ್ಲ, ಪ್ರಸಾದವಿಲ್ಲ, ಮಂತ್ರವಿಲ್ಲ, ವಿಭೂತಿಯಿಲ್ಲ, ರುದ್ರಾಕ್ತಿಯಿಲ್ಲ. 


@ 
O 


ಸಂಕೀರ್ಣ ವಚನಸಂಪುಟ : ಒಂದು 


ಇಂತಪ್ಪ ಲಿಂಗ ಕಟ್ಟಿದವನೊಬ್ಬ ಕಳ್ಳನಾಯಿ, 

ಕಟ್ಟಿಸಿಕೊಂಡವನೊಬ್ಬ ಕಳ್ಳ ನಾಯಿ. 

ಇಂತಪ್ಪ ನಾಯಿಗಳನು ಹಿಡಿತಂದು ಮೂಗನೆ ಕೊಯ್ದು ಯು 

ನಮ್ಮ ಕುಂಬಾರ ಗುಂಡಯ್ಯನ ಮನೆಯ 

ಕರಿ ಕತ್ತೆಯನು ತಂದು ಊರಲ್ಲಿಲ್ಲ ಮೆರೆಯಿಸಿ, 

ನಮ್ಮ ಮಾದಾರ ಹರಳಯ್ದನ ಮನೆಯ 

ಹನ್ನೆ ರಡು ಜೋಡು ಹೆಳೆಯ ಪಾದರಕ್ಷೆಗಳನು ತಂದು 

ಮುದ್ದು ಮುಖದ ಮೇಲೆ ಶುದ್ಧವಾಗಿ ಹೊಡೆಯೆಂದಾತ 

ನಮ್ಮ ಅಂಬಿಗರ ಚೌಡಯ್ಯ. | ೨೩೪ | 


೨೪೬ 


ಲಿಂಗವನರಿದೆಹೆನೆಂದಡೆ ಗುರುವಿಗೆ ಹೆಂಗು, 
ಗುರುವನರಿದೆಹೆನೆಂದಡೆ ಲಿಂಗದ ಹಂಗು, 
ಉಭಯವ ಮೀರಿ ಕಂಡೆಹೆನೆಂದಡೆ ಬೇರೊಂದೊಡೆಲುಂಟು. 
ಒಡಲು ಒಡೆದಲ್ಲದೆ ಬೇರೊಂದೆಡೆಯಿಲ್ಲ 
ಎಂದನಂಬಿಗ ಚೌಡಯ್ಯ. | ೨೩೫ | 


೨೪೭ 


ಲಿಂಗವೆಂಬುದು ಕಾಯದ ತೊಡಕು, 
ಗುರುವೆಂಬುದು ಭಾವದ ತೊಡಕು, 
ಜಂಗಮವೆಂಬುದು ಮೂರರ ತೊಡಕು, 
ಜ್ಞಾನಮಯವೆಂಬುದು ಸರ್ವಮಯವೆಲ್ಲರ ತೊಡಕು. 
ಒಂದ ಮೆಟ್ಟಿ, ಒಂದ ಕಂಡು, ಒಂದಕ್ಕೆ ಸೆಂದೇಹವಲ್ಲದೆ ನಿಂದುದು. 


ಹಿಂದಳೆ ಮುಂದಳೆ ದಂದುಗವಿಲ್ಲ ಎಂದನಂಬಿಗ ಬೌಡಯ್ಯ. | ೨೩೬ 11 


A ) 


ಲೋಹೆ ಗುಂಡಾದಲ್ಲಿ ಇರಿಯಬಲ್ಲುವೆ? 
ಮುದ್ರೆಯ ಪಶು ದಿಟ ಪ್ರಾಣಲಿಂಗಿಯಾಗಬಲ್ಲನೆ? 
ಡಾಗಿನ ಪಶುಗಳೆಲ್ಲರೂ ಭೇದವನರಿಯಬಲ್ಲರೆ? 


ಎಂದನಂಬಿಗ ಜೌಡಯ್ಯ. or 


ಅಂಬಿಗರ ಚೌಡಯ್ಯಗಳ ವಚನ ೮೧ 


೨೪೯ 


ವಚನಾರ್ಥವ ಕಂಡಹರೆಂದು 
ರಚನೆಯ ಮರೆಮಾಡಿ ನುಡಿಯಲೇತಕ್ಕೆ? 
ದಾರಿಯಲ್ಲಿ ಸೆರಕು ಮರೆಯಲ್ಲದೆ 
ಮಾರುವಲ್ಲಿ ಮರೆ ಉಂಟೆ? 
ತಾನರಿವಲ್ಲಿ ಮರೆಯಲ್ಲದೆ 


ಬೋಧೆಗೆ ಮರೆಯಿಲ್ಲ, ಎಂದನಂಬಿಗ ಚೌಡಯ್ಯ. | 2೩೮ 


೨೫೦ 


ವಸ್ತುವ ಕಾಬರೆಲ್ಲರು 
ಆತ್ಮ ಹಲವು ಬಗೆ ಎಂದಡೆ, ಹಲವಾದುದುಂಟೆ? 

ಒಂದು ಕುಂಭದ ನೀರು ಹಲವು ರಂಧ್ರಗಳಲ್ಲಿಳಿವುದು. 

ಅದು ಕುಂಭದ ಭೇದವೋ? ಜಲದ ಭೇದಮೋ? 

ಈ ಉಭಯ ಭೇದವ ತಿಳಿದಲ್ಲಿ 

ಆತ್ಮನೊಂದೆಯೆಂದನಂಬಿಗ ಚೌಡಯ್ಯ. | 2೩೯€ || 


೨೫೧ 


ವಿಹಂಗಂಗೆ ಗರಿಯಾಸೆಯೆಂದಡೆ ಸಂಚಾರವಿಲ್ಲದೆ ಚರಿಸಬಹುದೆ? 
ಅರಿವಿಂಗೆ ಕುರುಹಿನಾಸೆಯೆಂದಡೆ, 
ಆ ಅರಿವು ಕುರುಹಿನೊಳಗಾದ ಮತ್ತೆ, 
ಬೇರೊಂದು ಕುರುಹೆಂಬ ನಾಮವುಂಟೆ? 
ಚಿತ್ರದ ಬೊಂಬೆಗಳಿದ್ದ ಮನೆ ಕಿಚ್ಚೆದ್ದು ಬೇವಲ್ಲಿ 
ಬೊಂಬೆಯ ಹೊತ್ತಿದ ಕಿಚ್ಚು ಚಿತ್ರವಾಗಿ ಉರಿವುದೆ? 
ನಿಶ್ಚಯವನರಿದ ನಿಜಾತ್ಮನು 
ಮತ್ತೆ ಕತ್ತಲೆಯ ಹೊಗನೆಂದನಂಬಿಗ ಚೌಡಯ್ಯ. il 2೪೦ | 
೨೫೨ 


ವೀರಂಗೆ ರಣಾಗ್ರದ ಕದನ ಭೋರೆಂದು ಕಟ್ಟಿದಲ್ಲಿ 
ದೂರದಲ್ಲಿರ್ದೆಸೆವನೊಂದಂಬಿನಲ್ಲಿ. 
ಸೇರಿಬಂದರೆ ಹೊಯಿವ ಬಿಲ್ಲಿನಲ್ಲಿ. 
ಅವು ಮೊರಿ ಬಂದಲಿ ಇರಿವ ಕಠಾರಿಯಲ್ಲಿ. 


ಸಂಕೀರ್ಣ ವಚನಸಂಪುಟ : ಒಂದು 


ಅದು ತಪ್ಪಿದಕ್ಕೆ ತೆಕ್ಟೆಯಲ್ಲಿ ಪಿಡಿವ, ಯುದ್ದದಲ್ಲಿ ಬಿದ್ದಲ್ಲಿ ಕಡಿವ ಬಾಯಲ್ಲಿ. 
ಇಂತಿ ಅವರ ಪ್ರಾಣಕ್ಕೆ ಬಂದಲ್ಲಿ ಅವ ತನ್ನ ಧೈರ್ಯ, ವ್ರತವರತುದಿಲ್ಲ. 
ಹೀಂಗಿರಲಿಲ್ಲವೆ ಸದ್ಭಕ್ಷನ ಗುಣ? 

ಹೊನ್ನು ಹೆಣ್ಣು ಮಣ್ಣುಳ್ಳ ಕಾಲದಲ್ಲಿಯೇ 

ಪನ್ನಗಧರನ ಶರಣರಿಗೆ / 

ಅನ್ನೋದಕ ವಸ್ತ್ರಂಗಳಿಂದುಪಚಾರವ ಮಾಡುವುದು. 

ಅದು ಖಂಡಿತವಾದರೆ 

ನೀಡಿ ಮಾಡುವ ಭಕ್ಕರ ಮಠವ ಒಡಗೊಂಡು ಹೋಗಿ ತೋರುವುದು. 
ಅದಕ್ಟಾಗದಿರ್ದಡೆ ಹರಶರಣರ ಕಮಂಡಲ ಕೊಂಡುಹೋಗಿ 

ಮಡುವಿನಲ್ಲಿ ಅಗೃ್ಗವಣಿಯ ತಂದ್ರು ಪಾದವ ತೊಳವುದು. 
ಅದಕ್ಕಾಗದಿರ್ದಡೆ ಶಿವಶರಣ ಕಂಡು, ಇದಿರೆದ್ದು ನಮಸ್ವರಿಸುವುದು. 
ಇಷ್ಟರೊಳಗೊಂದು ಗುಣವಿಲ್ಲದಿರ್ದರೆ ಅವ ಭಕ್ತನಲ್ಲ, 

ಅವ ಹೊಲೆಯನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ll ೨೪೦೧ 1 


೨೫೩ 


ವೇದಂಗಳೆಲ್ಲ ಬ್ರಹ್ಮನೆಂಜಲು, 
ಶಾಸ್ತ್ರೆಂಗಳೆಲ್ಲ ಸರಸ್ಪತಿಯೆಂಜಲು, 
ಆಗಮಂಗಳೆಲ್ಲ ರುದ್ರನೆಂಜಲ್ಲು, 
ಪುರಾಣಂಗಳೆಲ್ಲ ವಿಷ್ಣು ವಿನೆಂಜಲು, 
ನಾದಬಿಂದುಕಳೆಗಳೆಂಬವು ಅಕ್ಷರಶ್ರಯದೆಂಜಲು, 
ಅ ಕ್ಷರತ್ರಯಂಗಳು ಪ್ರಕೃತಿಯ ಎಂಜಲು. 
ಇಂತಿವೆಲ್ಲವ ಹೇಳುವರು ಕೇಳುವರು 


ಪುಣ್ಯ ಪಾಪಂಗಳೆಂಜಲೆಂದಾತನಂಬಿಗರ ಚೌಡಯ್ಯ. || ೨೪೨ | 


೨೫೪ 


ವೇದದಲುಳ್ಳಡೆ ಪ್ರಾಣವಧೆಯಪ್ಪುದೆ? 
ಶಾಸ್ತ್ರದಲುಳ್ಳಡೆ ಸಮಯವಾದವಪ್ಪು ದೆ? 
ಪರ್ವತದಲುಳ್ಳಡೆ ಹೋದವರು ಬಹರೆ? 
ನಿರ್ಬಿದ್ದಿ ಮಾನವರನೇನೆಂಬೆ! 
ಮನ, ವಚನ, ಕಾಯಶುದ್ದಿಯಾಗಿಪ್ಪಾ ತನ ಹೃದಯದಲಿ 
ನಿಮ್ಮ ಕಂಡನೆಂದನಂಬಿಗ ಬೌಡಯ್ಯ. |! ೨೪೩ | 


ಅಂಬಿಗರ ಬೌಡಯ್ಯಗಳ ವಚನ 


೨೫೫ 


ವೇದವನೋದಿದವರು ವಿಧಿಗೊಳೆಗಾದರಲ್ಲದೆ 
ದೇವರಿಹ ಠಾವನರಿಸಪ್ಪು ದಿಲ್ಲ. 

ಶಾಸ್ತ್ರ ವನೋದಿದವರು ಸೆಂಶಯಕ್ಕೊಳಗಾದವರಲ್ಲದೆ 
ಸದು 'ರುವನರಿದುದಿಲ್ಲ. 
ಆಗಮವನೋದಿದವರೆಲ್ಪರು ಆಗುಚೀಗಿಗೆ ಒಳಗಾದರಲ್ಲದೆ 
ಆದಿ ಆನಾದಿಯಿಂದತ್ತಣ ಶರಣ-ಲಿಂಗ ಸೆಂಬಂಧವನರಿದುದಿಲ್ಲ. 
ಪುರಾಣವ ವನೋದಿದವರೆಲ ರು ಪೂರ್ರ ದ ಬಟ್ಟೆ ಗೊಳೆಗಾದವರಲ್ಲದೆ 
ಪೂರ್ವದ ಕರ್ಮವ ಹರಿದು ಪುರಾಶನರನರಿಮುದಿಲ್ಲ. 
ಇಂತಿವರೆಲ್ಲರು ಚರಶೇಷವ ಲಿಂಗಕ್ಕರ್ಪಿಸಲರಿಯರಾಗಿ 
ಇವರಿಗೆ ಲಿಂಗವು ಕಾಣಿಸೆದೆಂದಾತ ನಮ್ಮ ಅಂಬಿಗರ ಚೌಡಯ್ಯ. 


೨೫೬ 


ವೇದವ ಪಠಿಸುವಲ್ಲಿ, ಶ ಶಾಸ್ತ್ರ ವನೋದುವಲ್ಲಿ, 
ಆಗಮಂಗಳ ತಿಳಿವಲ್ಲಿ, ಶಿವಜ್ಞಾನ ಅನುಭಾವವ ಮಾಡುವಲ್ಲಿ, 
ಪಗುಡಿ ಪರಿಹಾಸೆಕರ ಅರ್ತಿ ಕಾರೆರ 
ಹೊತ್ತುಹೋಕರಿಗಾಗಿ ಸೆಂ ಘಟ್ಟು ವರ ಕೂಡೆಲುಂಟೆ? 
ಇಂತಿವರಲ್ಲಿ ಚಚ ಸೈಗೊಟ್ಟಿ ಯ ಹ 
ಮಿಟ್ಛೆ ಯ EE: 5 ನಂದನ ಬಿಗ ಚೌಡಯ್ಯ. 


೨೫೭ 


ವೇದವೇದಾಂತರ, ಶಾಸ್ತ್ರಸಂಪದರ, ಆಗಮಕ್ಕ ತೀತರ, 
ಪರಬ್ರಹ್ಮ ಸ್ವರೂಪರ, ಪರಮವಿರಕ್ಕರ ಕೂಡಿಕೊಂಡು ತಾನರಿವಲ್ಲಿ, 


ಅರಿವ ಕೇಳುವಲ್ಲಿ ಎಡೆದೆರಪಿಲ್ಲದೆ, 


ಪದಪದಾರ್ಥಂಗಳಿಂದ, ಕ್ರೀಕ್ರಿಯ ಯಾರ್ಥದಿಂದ 
ತತ್ತ ತತಾ ಿರ್ಥಂಗಳಲ್ಲಿ ಪ ಕಜ ಮಾಡುವ 
ಮಾರೇ ಕರ ಪಾದವೆ ಪದವೆಂದನಂಬಿ ಬೌಡೆಯ್ಯ. 


೨೫೮೦ 


ಶರಣ ಸತ್ತಿ ಲಿಂಗ ಪತಿ ಎಂಬರು. 
ಶರಣ ಹೆಣಾ ದ ಪರಿಯಿನ್ನೆಂತು? ಲಿಂಗ ಗಂಡಾದ ಪರಿ” ಬನ್ನೆ ೦ತು? 
ನೀರು ನೀರು ಕೂಡಿ ಬೆರೆದಲ್ಲಿ, ಭೇದಿಸಿ ಬೇರೆ ಮಾಡಬಹುದೆ 


|| 2೪೪ 


| 2೪೫ 1 


{| 2೪೬ M 


ಸಂಕೀರ್ಣ ವಚೆನಸಂಪುಟ : ಒಂದು 


ಗಂಡು ಹೆಣ್ಣು ಯೋಗವಾದಲ್ಲಿ ಆತುರ ಹಿಂಗೆ ಘಟ ಬೇರಾಯಿತ್ತು. 


ಇದು ಕಾರಣ 
ಶರಣ ಸೆತ್ತಿ ಲಿಂಗ ಪತಿ ಎಂಬ ವವಾತು ಮೊದಲಿಂಗೆ 
ಮೋಸ್‌, ಲಾಭಕ್ಕಧೀನವುಂಟಿ? ಎಂದನಂಬಿಗ ಬೌಡಯ್ಯ. 


೨೫೯ 


ಶಿಖಿಯನೆ ಕಟ್ಟಿ, ಮಾಹೇಶ್ವರಿಕೆಯನೆ ಕೊಡುವರೆ, 
ಆತನ ವೃತ್ತಿ ಗಳೆ ತಿಳಿಯಬೇಕಯ್ಯಾ. 
ಜಾತಿಸೊತಕವ ನೇತಿಗಳೆದಾತಂಗೆ ದೀಕ್ಷೆಯ ಕೊಟ್ಟಡೆ, 
ಸುಸೆರ ನೋಡಾ. 
ಈಸುವನತಿಗಳೆಯದೆ ಉಪದೇಶವ ಮಾಡಿದ ಆಚಾರ್ಯಂಗೆ 
ಮಾರಿಯೆಂದಾತನಂಬಿಗ ಚೌಡಯ್ಯ. 


ಹೊಳ 


ಶಿವಭಕ್ತನಾದ ಬಳಿಕ ಅನ್ಯಭಜನೆಯ ಮಾಡದಿರಬೇಕು. 
ಶಿವಭಕ್ತನಾದ ಬಳಿಕ ಪರಸೆತಿ, ಪರನಿಂದೆ, ಪರಧನವ 
ಹಿಡಿಯದಿರಬೇಕು. 
ಶಿವಭಕ್ತನಾದ ಬಳಿಕ ಲಿಂಗಕ್ಕೆ ತೋರದೆ 
ಪ್ರಸಾದವ ಮುಟ್ಟದಿರಬೇಕು. 
ಅಂಗಲಿಂಗವು ಸೆಮರಸೆವಾಗಿರಬೇಕು. 
ದಾರಿದ್ರ ವು ಬಂದರೆ ಅಂಗವೇ ನಿನ್ನದೆಂದರಿಯಬೇಕು. 
ಸಂಪತ್ತು ಬಂದರೆ ನಿನ್ನದೆಂದು ಭಾವಿಸಬೇಕು. 
ಲಿಂಗಬಾಪ್ಕರಿಗೆ ನರಕ ತಪ್ಪದು. 
ಇಷ್ಟಲಿಂಗಮವಿಶ್ವಸ್ಯ ಅನ್ಯಲಿಂಗಮುಪಾಸೆತೇ! 
ಶ್ವಾನಯೋನಿ ಶತಂ ಗತಾ ಚಂಡಾಲಗೃಹಮಾಚರೇತ್‌॥ 
ಇದು ಕಾರಣ, ಪಾಣಲಿಂಗದ ಭಕ್ಷಿಯ ಮರೆದು 
ಯಮಪಟ್ಟಣಕ್ಕಿ ಹೋಹರೆಂದಾತ 
ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. 


2) 


ಶಿವಭಕ್ಷರ ಮನೆಗೆ ಹೋಗಿ ಒರಳಕ್ಕಿಯನಾಯ್ದು ತಂದು, 
ಲಿಂಗಕ್ಕಿ ಬೋನವ ಮಾಡಿ, ಜಂಗಮಕ್ಕೆ ನೀಡಿ, 
ಒಕ್ತುದ ಕೊಂಡೆವ ಪೋಪನ್ಸೆ ಕೈಲಾಸಕ್ಕೆ. 


il ೨೪೮ 


| ೨೪೯ ॥ 


ಅಂಬಿಗರ ಚೌಡಯ್ಯಗಳ ವಚನ ೮೫ 


ಅವರಿಗೆ ಮುಕೃಣ್ಣನಲ್ಲದೆ ಉಳಿದ ಭುವನತ್ರಯದವರು 
ಸರಿಯಲ್ಲೆಂದಾತನಂಬಿಗ ಚೌಡಯ್ಯ. ll ೨೫೦ 


೫ ೮ 
pe 


ಶಿವಭಕ್ತಿ ಶಿವಾಚಾರ ಬೇಕಾದ ಭಕ್ತನು 
ತನ್ನ ಮಠಕ್ಕೆ ಬಂದ ಲಿಂಗಜಂಗಮದ 
ಸಮಯಾಚಾರ ಸಮಯಭಕ್ಕಿಯ ಸ 
ಬಂದ ಲಿಂಗಜಂಗಮದ ಸೆಮಯಭಕ್ತಿಯ ತಪ್ಪಿಸಿ 
ಮುಂದೆ ಶಿವಪೂಜೆಯ ಮಾಡಿ ಫಲಪದವ ಪಡೆವೆನೆಂಬ 
ಹಂದಿಗಳಿತ್ತ ಬಲ್ಲರಯ್ಯಾ ಸೆತ್ಯರ ನೆಲೆಯ. 
ಮುಂದಿರ್ದ ನಿಧಾನವ ಕಾಣಲರಿಯದೆ 
ಸೆಂದಿಗೊಂದಿಯ ಹೊಕ್ಕು ಅರಸಿ ಬಳಲುವ ಅಂಧಕನಂತೆ, 
ಎಂದಾದರೂ ತನ್ನ ವ್ಯಸನವೆತ್ತಿ ದಾಗ 
ಒಂದೊಂದು ಪರಿಯಲ್ಲಿ ಸಿದ್ಧಾನ್ನಂಗಳಂ ಮಾಡಿ 
ಚೆಂದ ಚೆಂದದಲಿ ಬೋನ ಪದಾರ್ಥಂಗಳಂ ಮಾಡಿ 
ತಮ್ಮ ಹಿಂದಣ ಮುಂದಣ ಹರಕೆಯನೊಡಗೂಡಿ 
ಬಂಧುಬಳೆಗವ, ಮುಯ್ಯೂಟವ ಕೂಡಿ 
ಆ ದಿನದಲ್ಲಿ ಚಂದ್ರಶೇಖರನ ಭಕ್ತರಿಗೆ ದಣಿಯೆ] ಉಣಲಿಫ್ಸಿದೆನೆಂಬ 
ಅಂಧಕೆ ಮೂಳಹೊಲೆಯರಿಗೆ 
ಎಂದೆಂದಿಗೂ ಮುಕ್ತಿಯಿಲ್ಲವೆಂದಾತ ನಮ್ಮ ಅಂಬಿಗರ ಬೌಡಯ್ಯ. 1೨೫೧1 


೨೬೩ 


ಶೀಲವಂತನೆಂಬವ ಶಿವದ್ರೋಜಹಿ, 
ಭಾಷೆವಂತನೆಂಬವ ಬ್ರಹ್ಮೇತಿಕಾರ, 
ನೇಮಸ್ತೆನೆಂಬವ ನೇಮಕ್ಕೆ ಗುರಿಯಾದ, 
ಅಚ್ಛ ಪ್ರಸಾದಿ ನಿಚ್ಚಕುನ್ನಿ ು 
ಇವರು ನಾಲ್ಲರು ಹೋದಲ್ಲಿ ಹೊಗಲಾಗದು, ಬಂದಲ್ಲಿ ಬರಲಾಗದು, 
ನಿಂತಲ್ಲಿ ನಿಲಲಾಗದ್ದು, ಕುಳಿತಲ್ಲಿ ಕುಳ್ಳಿರಲಾಗದು. 
ಪ Tl ಲಿಂಗವಿಲ್ಲ, ಗುರುವಿಲ್ಲ, ಜಂಗಮವಿಲ್ಲ, 
ಪಾದೋದಕ ಪ್ರಸಾದವಿಲ್ಲ ನಾ ಮೊದಲೇ ಇಲ್ಲ. 
ಅದೇನು ಕಾರಣ ಇವೆಂದಡೆ, 
ನಿರಂತರ ಜಂಗಮ ಕೈ ಕಡ[ವಸೆ]ವಾಗಿ ಬರುತ್ತಿರಲು 
ಅವರ ಕಪ್ಪ ರ ಬಟ್ಟ ಲು 


ಸಂಕೀರ್ಣ ವಚೆನಸಂಪುಟ : ಒಂದು 


ನಮ್ಮ ಭಾಜನ ಭಾ೧ಡವ ಮುಟ್ಟಬಾರದು ಎಂಬ 
[ಮನದ] ಹೊಲೆಯರಿಗೆಲ್ಲಿಯ ಶೀಲವೋ ಅಂಬಿಗರ ಚೌಡಯ್ಯ! | ೨೫೨ ! 


ಖಳ 


ಶೀಲವಂತರು ಶೀಲವಂತರು ಎಂದು ಶೀಲದಲ್ಲಿ ಆಚರಿಸುವ ಅಣ್ಣಗ[ಳೇ) 
ನಿಮ್ಮ ಶೀಲವಾವುದು ಹೇಳಿರೋ, 
ಅರಿಯದಿದ್ದರೆ ಕೇಳಿರೋ: 
ಶಿರಸ್ಸಿನಲ್ಲಿ ಶಿವನಿಪ್ಪ, 
ಕಟಿಯಲ್ಲಿ ವಿಷ್ಣು ವಿಪ್ರ, 
ಆಧಾರದಲ್ಲಿ ಬ್ರಹ್ಮ ನಿಪ್ಪ, 
ಲಲಾಟದಲ್ಲಿ ವಿಭೂತಿರುದ್ರಾಕ್ಷಿ, 
ಜಿಪ್ಟೆಯಲ್ಲಿ ಪಂಚಾಕ್ಷರಿಯು. 
ಇಂತಪ್ಪ ಅಷ್ಟಾವರಣದಲ್ಲಿ ಸೆವೆಯದೆ, 
ಸೆಂಸಾರವೆಂಬ ಶರಧಿಯಲ್ಲಿ ಮುಳುಗೇಳುವರು ಶೀಲವಂತರಲ್ಲ. 
ಬರಿದೆ ನಾವು ಶೀಲವಂತರೆಂಬುವ ಮನುಜ ಕೇಳು: 
ಕಣ್ಣೆ € ಕಂಚುಗಾರ, ಕರ್ಣವೇ ಬಣಜಿಗ, ಮೂಗೇ ಈಳಿಗ,್ಮ 
ಕೊರಳೇ ಕುಂಬಾರ, ತುಟಿಯೇ ಹೆಂಡೆಗಾರ, ಹಲ್ಲೆ ಕಲ್ಲುಕುಟಿಗ, 
ತಲೆಯೇ ಮೋಪ್ಪಗಾರ, ಬೆನ್ನೇ ಜೇಡ, ಅಂಗ್ಲ್ಗೆಯೇ ಅಕ್ಕಸಾಲಿಗ, 
ಮುಂಗ್ಗೆಯೇ ಬಡಿಗ, ಕರವೇ ಕೋಮಬಟಗ, 
ಕಣಕಾಲೇ ಕಾಳಿಂಗ, ಕುಂಡಿಯೇ ಕುಡುವೊಕ್ಕಲಿಗ, 
ಒಳೆದೊಡೆಯೇ ಸೆಮಗಾರ, ಹೊರನೊಡೆಯೇ ಮಚ್ಚಿಗ, 
ಮೇಗಾಡಿ ಹೊಲೆಯ, ಬುದ್ಧಿಯೇ ಬಯಲಗಂಬಾರ. 
ಇಂತಪ್ಪ ಕುಲ ಹದಿನೆಂಟು ಜಾತಿ 
ಎಲು ಮಾಂಸೆವನು ತುಂಬಿಟ್ಟುಕೊಂಡು 
ನನ್ನ ಕುಲ ಹೆಚ್ಚು, ನಿನ್ನ ಕುಲ ಕಡಿಮೆ ಎಂದು 
ಹೊಡೆದಾಡುವಂತಹ ಅಣ್ಣ ಗಳನ್ನು ಹಿಡಿತಂದು 
ಮೂಗನೆ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ 
ನಮ್ಮ ಪಡಿಹಾರಿ ಉತ್ತಣ್ಣ ನ ವಾಮಪಾದುಕೆಯಿಂದ 
ಪಡಪಡನೆ ಹೊಡಿ ಎಂದಾತ, 
ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. il ೨೫೩ ॥ 


ಅಂಬಿಗರ ಚೌಡಯ್ಯಗಳ ವಚನ ೮ 
೨೬೫ 


ಶುಕ್ಲಶೋಣಿತಪಿಂಡೈೈಕ್ಕನ ಚಿತ್ರವಾಯು ಆರು ದಳದ ಪದ್ಮದಲ್ಲಿಹುದು. 
ಮೊಲೆ ಮುಡಿ ಬಂದರೆ ಆ ಪಿಂಡವನು ಹೆಣ್ಣೆ ೦ಬರು. 
ಗಡ್ಡ ಮೀಸೆಗಳು ಬಂದರೆ ಆ ಪಿಂಡವನು ಗಂಡೆಂಬರು, 
ಆ ಇಬ್ನ್ದರ ನಡುವೆ ಸುಳಿದ ಆತ್ಮನು 
ಹೆಣ್ಣು ಅಲ್ಲ, ಗಂಡು ಅಲ್ಲ ನೋಡಾ. 
ಇದರಂತುವ ತಿಳಿದು ನೋಡಿಹೆನೆಂದರೆ 
ಶ್ರುತಿಗಳಿಗಗೋಚರೆಂದ ನಮ್ಮ ಅಂಬಿಗರ ಚೌಡಯ್ಯ. | 2೫೪ 1 


ಪಿ 


ಪ್ರೀಗುರುಲಿಂಗಜಂಗಮದ ಲೀಲೆಯ ಧರಿಸಿ, 
ಪರಸ್ತ್ರೀಯಳೆಂಬ ಹೆಡಿಕೆಯ ಯೋನಿದ್ವಾರದಲ್ಲಿ ತೊಳಲುವ 
ಜಡಜೀವಿಡಂಬಕನಲ್ಲಿ ಸಮಯಾಚಾರವ ಮಾಡುವಾತಂಗೆ 
ಭವಿಜನ್ಮ ತಪ್ಪ ದು ನೋಡ! 
ತಾನಿದ್ದಲ್ಲಿಗೆ ಪ್ರಸಾದಪುಷ್ಪ ತೀರ್ಥದೆಡೆ ಪ್ರಸಾದವ ತರಿಸಿಕೊಂಡಾತಂಗೆ 
ಶುನಿಸೊಕರಜನ್ಮ ತಪ್ಪದು ನೋಡ! 
ಸಮಪಂಕ್ಕಿಯಲ್ಲಿ ವಾಮನವಾದ ಉಕ್ಕಳವ ಕೊಟ್ಟುಕೊಂಡಾತಂ- 
ದೀಕ್ಷಾಹೀನ, ಆಚಾರಭ್ರಷ್ಟ! 
ತನ್ನ ಪವಿತ್ರಕರ್ತುವಾದ ಗುರುವಿನಾಜ್ಞಿಯ ಮೀರಿ 
ಗುರುನಿಂದ್ಯವ ಮಾಡುವ ಗುರುದ್ರೋಹಿ, ಪರದ್ಯವ-ಪರದ್ರವ್ಯಾಪಹಾರಕನ ಕೂಡೆ 
ಪಾದೋದಕ-ಪ್ರಸಾದವ ಏಕಭಾಜನವ ಮಾಡಿದಾತಂಗೆ 
ಶತಸೆಹಸ್ರೆ ಜನ್ಮಾಂತರದಲ್ಲಿ ಕ್ರಿಮಿಕೀಟಕಜನ್ಮ ತಪ್ಪದು ನೋಡ! 
ಸತ್ಯಸದಾಚಾರದ ವರ್ಮಾವರ್ಮವ ಭೇದಿಸಿ, 
ಹರಗುರುವಚನೋಕ್ಷಿಯಿಂದ ಪ್ರಮಾಣಿಸಿ, ಬುದ್ದಿಯ ಹೇಳುವಾತನೆ 
ಮಹಾಪ್ರಭುವೆಂದು ಭಾವಿಸುವಾತನೆ ಸದಾಚಾರಿ ಸೆನ್ನಾರ್ಗಿ ನೋಡ! 
ಇದ ಮೀರಿ ಆಜ್ಜೊ €ಪದೇಶವ ಕೇಳದೆ ತನ್ನ ಮನಬಂದಂತೆ ಚರಿಸುವ 
ಭ್ರಷ್ಟನ ಮೋರೆಯ ಮೇಲೆ ಶರಣಗಣಂಗಳ ರಕ್ಷೆಯಿಂದ ಹೊಡದು, 
ಆ ಮೇಲೆ ಗಾರ್ದ[ಭ]ಜನ್ಮದಲ್ಲ ಜನಿಸೆಂದಾತನಂಬಿಗರ ಚೌಡಯ್ಯನು. 


ಬಿ 
ನೋಡ, ಸೆಂಗನ ಬಸವೇಶ್ವರ. | ೨೫೫ ॥ 


೮೮ 


ಸಂಕೀರ್ಣ ವಚನಸಂಪುಟ : ಒಂದು 


ವಿ೬ 


ಸಂದೇಹ ಮಾಡುವಲ್ಲಿ ಮಾತೇ ಸೊತಕವಾಗಿ 
ಅದೇತರಿಂದೊದಗಿದ ಶಿಲೆಯ ಪ್ರತಿಷ್ಠೆಯ ಮಾಡಿ, 
ತನ್ನ ಒಲವರ ವಿಶ್ವಾಸೆದಿಂದ ಕುಟುಹ ಅಟ್‌ವುದು 


ಶಿಲೆಯೊ? ಮನವೊ? ಎಂದನಂಬಿಗ ಚೌಡಯ್ಯ. | ೨೫೬ | 


೨೬೮ 


ಸೆಕಲಭೋಗ ವಿಲಾಸಿತ ಲಿಂಗಕ್ಕೆಂದಲ್ಲಿ ತನ್ನಂಗಕ್ಕೆ ಶೃಂಗಾರವುಂಟಿ? 
ಶ್ರೀರುದ್ರಾಕ್ಷಿ ವಿಭೂತಿಯ ಸ್ವಸ್ಥಾನದಲ್ಲಿ 
ತನ ೦ಗಕ್ಕೆ ಶ್ಲಂಗಾರವೆಂದು ಮಾಡಿದಡೆ, 
ಆ ನಿಜಪದದಂಗವೊಂದು ಇಲ್ಲ ಎಂದನಂಬಿಗ ಚೌಡಯ್ಯ. ॥ ೨೫೭ ॥॥ 


೬K 


ಸತ್ತಡೆ ಸಂಗಡ ಹೊಳಿಸಿಕೊಂಬ ಲಿಂಗವು 
ತನ್ನ ಕೊರಳಲ್ಲಿ ಹತ್ತೆಯಾಗಿ ಕಟ್ಟಿರಲು, 
ನಾನು ಸೆತ್ಯಶುದ್ಧ ಶಿವಭಕ್ತ ನೆಂದರಿಯವೆ 
ಮತ್ತೆ ಅನ್ಯದೈವಕ್ಕೆರಗುವ ಕತೆಮೂಳರು ನೀವು ಕೇಳಿರೊ! 
ಗಂಡನ ಕೂಡೆ ಸಮಾಧಿಯ ಕೊಂಬ ಹೆಂಡತಿ ಅಪೂರ್ವ! 
ಹೆಂಡಿರ ಕೂಡೆ ಸಮಾಧಿಯ ಕೊಂಬ ಗಂಡರುಂಟೆ ಲೋಕದೊಳು? 
ಛೀ ಛೀ ಹಂದಿಮೂಳರಿರ! ಈ ದೃಷ್ಟವ ಕಂಡಾದಡೂ ನಾಚಲಿಲ್ಲವೆ? 
ಭವಬಂಧನಂಗಳನಳಿಯಬೇಕೆಂದು ಬಹುದೈವಕ್ಕೆರಗಿದಡೆ, 
ಅವು ನಿಮ್ಮ ಸಂಗಡ ಒಂದಾದಡೂ ಹೂಳಿಸಿಕೊಂಬವೆ? 
ನೀವು ಗಳಿಸಿದ ಅರ್ಥವನುಂಡುಂಡು, ನಿಮ್ಮ ಭವದೊಳಗೆ ನೂಂಕಿದ 
ಪಿಶಾಚಿಗಳ ನೋಡಿಕೊಂಡು ಪ ಸ್ರಮಾಣಿಸಿ, 
ಮರಳಿ ಲಿಂಗಭಕ್ಷಿ ಯನರಿಯದೆ, | 
ಬರಿದೆ ಶಿವಭಕ್ತರೆಂದು ಬೊಗಳುವ ಕುನ್ನಿಗಳು 
ಪರಿಭವಕ್ಕೆ ಒಳೆಗಾಗುವರೆಂದಾತನಂಬಿ ಗರ ಬೌಡಯ್ಯನು. il 2೨೫೮ | 


೨೬೭೦ 


ಸತ್ತರೆ ಸೆಂಗಾತ ಹೊಳಿಸಿಕೊಂಬ ಇಷ್ಮಲಿಂಗವ ಸಟೆಮಾಡಿ, 
ಮತ್ತೆ "ಅನ ದೈವಕ್ಕೆ ರಗುವ ಕತ್ತೆ ಹೊಲೆಯರು ನೀವು ಕೇಳಿರೊ, 
ತನ್ನ pe ಅನ್ಯಪು ರುಖ ಕೂಡಿಹ ಸಿ ಸ್ವೀಗೆ ನರಕವಲ್ಲವ? 


ಅಂಬಿಗರ ಚೌಡಯ್ಯಗಳ ವಚನ 


ಮೋಕ್ಷಾರ್ಥ] ಎಂದು ಗುರುವು ಕೊಟ್ಟ ಇಪ ಸೈಲಿಂಗವು 

ಅಂಗಕ್ಕೆ ಸಂಬಂಧಿಸಿದ ಬಳಿಕ 

ಹಲವು ದೇವರೆಂದು ಭಾವಿಸಿ ಪೂಜೆಯ ಮಾಡುವ ಭ ಭ್ರಷ್ಟರು ನೀವು ಕೇಳಿರೊ. 
ನೀವು ಮಾಡಿದ ಪೂಜೆಯು ಹಾದರಿಯ ಪ್ರೀಯಳಂತೆ ಕಾಣಿರೊ. 

ಕಡೆಗೆ ಅದೇ ಲಿಂಗವೆ ಮುಂದೆ ಮಾರಿಯಾಗಿ 

ಮೋ ಕಕ್ಕೆ ದೂರಮಾಡುವದೆಂದಾತ 

ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. || ೨೫೯ | 


ಸಿ 


ಸೆಪ್ರಸಾಗರಗಳೆ ನಿಲ್ಲೆಂದು ನಿಲ್ಲಿಸಿ 
ಭೂಮಿಗೆ ಕೆಸರುಗಲ್ಲನಿಕ್ಕುವ ದೆವಸೆ, 
ಏಳು ಭೂಮಂಡಲವ ಜೋಳಳಿಗೆಗೊಳಿಸಿ 
ಗಾಳಿಯನಾಹಾರಗೊಂಬ ದೆವಸೆ, 
ಒಂಭತ್ತು ದ್ವಿ ಆಪ ಪಕ್ಕ ನೂಲ ಹಿಡಿದಂದು, 
ಅಂಬಿಗೆ? ಚ್‌ಡಯ್ಯನ ಕೆಳೆಗೊಂಡನುಮೇಶ್ವರ. | ೨೬೦ | 


ವಿರಿ 


ಸೆಮಯವ ಮಾಡಿ ಹಣವ ತೆಗೆಯಲೇತಕ್ಕೆ? 
ಆಚಾರಕ್ಟೂ ಹಣದಾಸೆಗೂ ಸೆರಿಯೆ? ಎಂದನಂಬಿಗ ಚೌಡಯ್ಯ. | ೨೬೧ 1 


೨೭೩ 


ಸೆರ್ವಾಂಗಲಿಂಗವಾದ ಶರಣನ ಕಾಯ 
ಆವ ದೇಶದಲ್ಲಿ ಅಳಿದಡೇನು? 
ಎಲ್ಲಿ ಅಳಿದಡೇನು? ಉಳಿದಡೇನು? 
ಕಾಯ ಉಳಿಯದೆ ಬಯಲಾದಡೇನು? 
ಅದೇತರಲ್ಲಿ ಹೋದಡು ಲಿಂಗೃಕ್ಕಪದಕ್ಕೆ 
[ಕುತ್ತ] ಕೊಡಲಿ ರಲವೆಂದನಂಬಿಗ ಚೌಡಯ್ಯ. | ೨೬೨ || 


ಸ 
; 
71 
€ 
4 
GL 
ಠ 
೫ 
3 
a8 
€ 
£2 


೯೦ 


ಸಂಕೀರ್ಣ ವಚನಸಂಪುಟ : ಒಂದು 


ಆ ಎಸೆಕದ ತೆರದಂತೆ 
ಇಷ್ಟಪ್ರಾಣಯೋಗವೆಂದನಂಬಿಗ ಚೌಡಯ್ಯ. | ೨೬೩ 


೨೭% 


ಸೆಹೆಜವಯ್ಯ ಶಿವಗಣಂಗಳ ನುಡಿ ಸತ್ಯವು. 
ಪಾಷಂಡಿ ಪ್ರಪಂಚಿಗಳ, ದಾಸಿ ವೇಶಿಯರ, 
ಕಾಸಿಗಾಸೆಮಾಡುವ ಮೂಕರ, 
ಪಶುಭಕ್ಷಕರನೆಂತು ಮಹಂತಿನ ದೇವರೆನಬಹುದಯ್ಯ? 
ವೇಶಿಯಂತೆ ವೇಷವ ಹಲ್ಲಣಿಸಿಕೊಂಡು, 
ಸರ್ವರಿಗೆ ಸುಮತ ಸುವಚನವ ನುಡಿದು, 
ಶಿವಭಕ್ತ ರ[ನ]ಣ್ಲಿಸ ಸಿ ಬಣಿ ಸಿ ಸಿ, 
ಕಾಸುವೀಸೆ ಸಗಳನಿಸಿದುಕೊಂಡು ಪ ಪಾಶಬದ್ಧ ರಾಗಿ 
ಹೇಸಿಕೆಯ ಕಿಸುಕುಳದ ಮೂತ್ರದ ಕುಳಿಯಲ್ಲಿ ಹೊರಳುವ 
ಧೂರ್ತ ಲಾಂಛನಿಗಳು 


ಯಮಪ್ಪರದಲ್ಲಿ ಲೋಲರಾಗಿಪ್ಪರೆಂದಾತನಂಬಿಗ ಚೌಡಯ 


4. Il ೨೬೪ | 


ವಿಪಿ೬ 


ಸೈಷ್ಟಿಯ ಕಲ್ಪಿ ಸುವ ಕರ್ತ ಬ ಸ್ರಿಹ್ಮಂಗೆ ಶತಾಯುಗನಷ4ೊ | ೬ಂತವಿದೇನು? 
ಸಕಲಜೀವಿಗಳ ರಕ್ಷಿಸುವ ವಿಷ್ಣು ವಿಂಗೆ ದಶಾವತಾರವೆಂಬ ಗಣಿತವಿದೇನು? 
ಕೋಪಾಗ್ಗಿ ರುದ್ರನೆಂಬ ಜಮದಗ್ಲಿಯ ತಲೆಯನರಿದವರಾರು? 
ಮೂವತ್ತುಮೂರು ಕೋಟಿ ದೇವರ್ಕಳನಾಳಿದ ರಾವಣಂಗೆ ಅಳಿವೆಂಬುದೇನು? 
ಹೆರಸಿ ಲಕ್ಷವಿಪ್ರರು ನಿಚ್ಚ ಮಂತ್ರಾಕ್ಷತೆಯನಿಡುತ್ತಿರಲು 

ದುರ್ಯೋಧನಂಗೆ ಸಾವೆಂಬುದೇನು? 

ಹರನೆ ನೀ ಹರಸಿ ಪಟ್ಟವ ಕಟ್ಟಿಕೊಟ್ಟಂತಲ್ಲದೆ ಇಲ್ಲ. 
ಎಲ್ಲರಿಗೆಯೂ ಮೂರು ಲೋಕದೊಳಗೆ | 

ನೀನೊಬ್ಬನೆ ಒಡೆಯನೆಂದನಂಬಿಗ ಚೌಡಯ್ಯ. | 2೬೫ ॥ 


ಪಜ 


ಸೋಮವಾರ, ಹುಣ್ಣಿಮೆ ಅಮವಾಸ್ಯೆ ಎಂದು ಉಪವಾಸೆವಿರ್ದು 
ಶಿವನಿಗೆ ಅರ್ಪಿತ ಎಂದು ನುಡಿವರು. 
ಕಾಮ ಕ್ರೊ €ಧ [ಲೋಭ] ಮೋಹ ಮದ ಮತ್ಸರವನಳಿಯರು. 
ಶಿವನ ನೆಲೆ ಸಯನರಿಯದೆ. 
ಎನಗೆ ಗತಿಕೊಡುವ ಲಿಂಗವಿದೇ ಎಂದು ತಿಳಿಯದೆ, 


ಅಂಬಿಗರ ಚೌಡಯ್ಯಗಳ ವಚನ ೯೧ 


ಗ್ರಾಮದ ಹೊರತಾಯದಲ್ಲಿರುವ ದೇವರುಗಳು ಅಧಿಕವೆಂದು ಪೂಜಿಸಿ, 
ಅವಕಿಕ್ಸಿದ ಕೂಳೆ ತಾ ತಿಂಬುವನು. 
ಇನ್ನು ಸೋಮಧರಗರ್ಪಿತವೆಂದು ಭುಂಜಿಸುವವರ ೆರನಂತೆ 
ದೊಡ್ಡಗ್ರಾಮದ ಸೊಕರನು ಗಂಗೆಯಲ್ಲಿ ಮಿಂದು ಬಂದು 
ಅಮೇಧ ಸವ ಭುಂಜಿಸಿದ ತೆರನಾಯಿತೆಂದಾತ 
ನಮ್ಮ ಅಂಬಿಗರ ಬೌಡಯ್ಯ ನಿಜಶರಣನು. ll ೬೬ | 
೨೬೮ 
ಸ್ಸ ಸ್ಲೆಲಂಗಳ ನೋಡಿ ಕಂಡೆಹೆನೆಂದಡೆ, ಅಡಕಿದ ಮಡಕೆಯಲ್ಲ 
ಆಚಾರದಲ್ಲಿ ನೋಡಿ ಕಂಡೆಹೆನೆಂದಡೆ, ಸೆಂಕಲ್ಪ ದೇಹಿಯಲ್ಲ. 
ಸೆಕಲ ಆಗಮಂಗಳಲ್ಲಿ ನೋಡಿ ಕಂಡೆಹೆನೆಂದಡೆ, ಮಾತಿನ | ಮಾಲೆಯವನಲ್ಲ. 
ತನುವ ದಂಡಿಸಿ ಕಂಡೆಹೆನೆಂದಡೆ ಬಂಧನದವನಲ್ಲ. 
ಏತರಲ್ಲಿಯೂ ತೊಡಕಿಲ್ಲದೆ 
ಸರ್ವವ ನೇತಿಗಳೆಯದೆ ಅಜಾತನಾಗಿ ನಂದಪಂಗೆ- 
ಆತನೇತರಲ್ಲಿಯೂ ಸುಖಿಯೆಂದನಂಬಿಗ ಚೌಡಯ್ಯ. ll ೨೬೭ | 


ವಿ೯ 


ಸ್ನಲ್ಪ ಅಮೃತಾನ್ನ ವನೊಯ್ದು ಹುತ್ತವೆಂದು 
ಬಿಲದ್ವಾರದಲ್ಲಿ ಹೊಯ್ದ ತೊತ್ತಿಂಗೆಲ್ಲಿಯದೊ ಶಿವಾಚಾರ! 
ಅದೆಂತೆಂದಡೆ 
ಕಲ್ಲನಾಗರ ಕಂಡಡೆ ಹಾಲು ಹೊಯ್ಯೆಂಬಳು, 
ಬದುಕಿದ ನಾಗರ ಕಂಡಡೆ ಕೊಲ್ಲು ಕೊಲ್ಲೆಂಬಳು. 
ಉಂಬ ದೇವರು ಬಂದಡೆ ಇಲ್ಲವೆಂದಟ್ಟುವಳು, 
ಉಣ್ಣದ ಕಲ್ಲುಪ್ರತಿಮೆಯ ಮುಂದಿಟ್ಟು ಉಣ್ಣೆಂಬಳು. 
ಇಂತಹ ವೇಷದ [ಡ]ಂಬ ತೊತ್ತಿಂಗೆ 
ವಿಚಾರಿಸೆದೆ ಲಿೀಗವ ಕೊಡಲಾಗದೆಂದಾತನಂಬಿಗ ಬೌಡಯ್ಯ. | ೨೬೮ 1 


೨೮೦ 


ಹರಿಗೆ ಚಕ್ರ ಡಾಣೆ, ಬ ನ್ರಿಹ್ಮಂಗೆ ವೇದ ಪಾಶ, 
ಹಿರಿಯ ರುದ್ರಂ ೦ಗೆ ಜಡೆ ಜಪಮಣಿ ನೋಡಾ. 
ಧರೆಯವರೆಲ್ಲಾ ನೆರೆದು ಇವರ ದೇವರೆಂಬರು. 
ಪರದ್ಭೈೆವ ಬೇರೆಂದಾತನಂಬಿಗ ಚೌಡಯ್ಯ. | ೨೬೯ 1 


ಸಂಕೀರ್ಣ ವಚನಸಂಪುಟ : ಒಂದು 


ಪಿೆಗಿ 


ಹೆಸಿಯ ಸೊಪ್ಪು ಮುರಿದು ತರುವಾಗ 
ನೀವೇನು ಆಡಿನ ಮಕ್ಕಳ? 
ಹಸಿಯ ಸೊಪ್ಪ ತೆಂದು ಬಿಸಿ ಮಾಡಿ 
ಶಶಿಧರನೆಂಬ ಜಂಗಮಕ್ಕೆ ನೀಡಲು, ' 
ಆ ಲಿಂಗದ ಹೆಸಿವು ಹೋಯಿತ್ತೆ ೦ದಾತ 
ನಮ್ಮಂಬಿಗ ಚೌಡಯ್ಯ. | ೨೭೦ 1l 


೨೮೨ 


ಹಾಡಿ ಮಾಡುವ ಹರಕೆಯ ಕೇಡು, 
ಕೂಡಿ ಮಾಡುವ ಕೂಡಿಕೆಯ ಕೇಡು, 
ಹಾಡಿ ಮಾಡಿ, ಕೂಡಿ ಮಾಡಿ 
ಬದುಕಿಗೆ ಕೇಡು ತಂದುಕೊಳ್ಳಲೇತಕೊ? 
ತನ್ನ ಬೇಡಲಿಕ್ಕೆ ಬಂದ ಜಂಗಮದ ಇರವನರಿತು, 
ನೀಡ ಕಲಿತರೆ ರೂಢಿಯೊಳಗೆ ಆತನೆ ಜಾಣನೆಂದಾತ 
ಸಮ್ಮ ಅಂಬಿಗರ ಚೌಡಯ್ಯ. | ೨೭೧ 


೨೮೩ 


ಹಿಂದಣ ಜನ್ಮದಲ್ಲಿ ಹೆಲು ಸುಕೃತೆಂಗಳೆಂ ಮಾಡಿಕೊಂಡ ದೆಸೆಯಿಂದ | 
ನೀವು ಹುಟ್ಟಿದಿರಯ್ಯ. 
ನೀವು ಮುಂದಕ್ಕೆ ಶಿವಭಕ್ತಿ ದೊಡ್ಡಿತ್ತೆ ೦ದು ನಂಬಲರಿಯದೆ ಭ್ರಮಿತರಾಗಿ 
ಘನತರಸುಖವಂ ನೀಗಿ ಭಕ್ಮಪಾಶದೆಶೆಯೊಳು ಇರಲೊಲ್ಲದೆ 
ಹಿಂದಣ ಅರಿಕೆಯಂ ಮರೆದು 
ಮುಂದಣ ಆರಿಕೆಯಂ ತೊರೆದು 
ಕಂಡ ಕಂಡ ಹೆಂದಿಯೊಳಾಡಿ ನರಕವ ತಿಂಬಂತೆ 
ಬೆಂದ ಸಂಸಾರವೆಂಬ ಹೆದಯಕೂಪದೊಳು 
ಮುಳುಗಾಡುವ ಲೋಕದ ಮಂದಿಯಂತೆ 
ಹೊನ್ನೆ ನ್ನದು ಹೆಣ್ಣೆ ನ್ನದು ಮಣ್ಣೆ ನ್ಹದೆಂಬ 
ಭಿನ್ನ ಭಾವಮೊಳು ಮನಸೆಂದು, 
ಹೆಂಡರಿಗಾಗಬೇಕು ಮಕ್ನಳಿಗಾಗಬೇಕೆಂಬ 
ಭಂಡ ಮೂಕೊರೆಯ ಮೂಳಹೊಲೆಯರಿರಾ, ನೀವು ಕೇಳಿರೋ 
ನೀವು ಶಿವಭಕ್ತರ ಬಸುರಲ್ಲಿ ಹುಟ್ಟಿ ಫಲಬೇನು? 


ಅಂಬಿಗರ ಚೌಡಯ್ಯಗಳ ವಚನ 


ಮಾತಿಂಗೆ ಲಿಂಗವ ಕಟ್ಟಿ ದಿರಿ ವರ್ತನೆಗೊಬ್ಬ ಗುರುವೆಂಬಿರಿ. 
ಆ ಗುರು ತೋರಿದ ಚೆರಲಿಂಗಕ್ಕೆ ಬೋನವಿಲ್ಲ, ಆಚಾರವಿಲ್ಲ. 
ಕೇಳು ದೈವದ ಬೆನ್ನೊಳು ಹರಿದಾಡುವ ನರಕಿಯ 
ಯಮನವರು ಕೊಂಡೊಯ್ದು 

ನಡುವಿಂಗೆ ಗಿರಿಕಿಯನಿಕ್ಳಿ ಮಟ್ಟಿ ಮೆಟ್ಟಿ ಬಿಗುವಾಗ 
ಹೆಲುಗಿರಿಕೊಂಡು ಹೋಗುವ ಮಾನವರು 

ಜಗದರಿಕೆಯಲ್ಲಿ, ನರಕದಲ್ಲಿ ಬೀಳುವದ ಕಂಡು 


ನಗುತಿರ್ದ ಎನ್ನೊಡೆಯನಂಬಿಗರ ಚೌದ ಖ್ಯುನು £ 


Nಿನೀಂ 
~—\d 


ಹಿಡಿ ಪುಣ್ಯವ, ಬಿಡು ಪಾಪವ, 
ಸೆತ್ತ ರಜ ತಮ, ಪಿ ಇಂದ್ರಿಯವ, ಏಳನೆಯ ಧಾತುವ, 
ಒಡೆಲಷ್ಟ ತನುವನು ಕೆಡೆ ವೆ ಮಟ್ಟಿ ಟ್ಟಿ $ಿಖರದ ತುದಿಯ ಮೇಲೆರಿನು, 
ಮತ್ತೆರೂಲ್ಲದೆ ನಡೆ, 
ಅಲ್ಲಿಂದ ಹಿಡಿದು ಲಂಘನೆ ಮಾಡೆ 
ಹಡೆವೆ ಮೋಕ್ಷವನೆಂದನಂಬಿಗ ಚೌಡಯ್ಯ. 


೨೮೫ 


ಹಿತ್ತಿಲ ಸೊಪ್ಪಿ ೦ಗೆ ನೀರ ಹೊಯಿದು, 
ಮತ್ತೆ ಪುನರಪಿಯಾಗಿ ಕೊಯಿವವನುಂತೆ, 
ಭಕ್ತರಿಗೆ ಬೋಧೆಯ ಹೇಳಿ ಚಿತ್ತ ವೃ ತ್ಲೀಿಯನರಿದು ಬೇಡುವಂಗೆ 
ಇನ್ನೆ ತ್ತಣ ಮುಕ್ತಿಯೆಂದನಂಬಿ ಗೆ: ಚೌಡಯ 


ವಿಟ 


ಹೊವ ಕೊಯ್ದ Me ಹರಿದು, yi ಮ ಕುಡಿಕೆ ಒಡೆದು, 
PTS ಡುದಲ" ಹ ಡದು. 
ಹ ಎಳ 


ಹೇಳುವ ಕೇಳುವ ಮಾತ ಕೇಳಿ, 
ನಾನಯ್ಯನಾದೆನೆಂದು ಬೇಳುಗರೆಯಲೇತಕ್ಕಿ? 


೯2 


(BE 


|| NG | 
CNN 


| ೨೭೪ ॥ 


l 2೭೫ 1 


ಸಂಕೀರ್ಣ ವಚನಸಂಪುಟ : ಒಂದ 


ವೇಣು ಚಂದನದ ಯೋಗದಲ್ಲಿದ್ದಡೆ 
ಗಂಧ ತಾನಾಗಬಲ್ಲುದೆ? ಎಂದನಂಬಿಗ ಚೌಡಯ್ಯ. || ೨೭೬ 1 


೨೮೦೮೦ 


ಹೊಡವಂಟು ದೇವರ ತಲೆಯ ತಾಟಿಸಿಕೊಂಬರು. 
ನೆಲಕೆಯೂ ತಲೆಗೆಯೂ ನಂಟೊಳೆವೆ? 
ಕೊಲಬೇಡ ಪ್ರಾಣಿಯ, ಗೆಲಬೇಡ ನಂಬಿದರ, 
ಛಲವ ಸಾಧಿಸಬೇಡ ಗೋತ್ರದಲ್ಲಿ. 
ಕೊಲುವವ ಗೆಲುವವ ಛಲವ ಸಾಧಿಸುವವ 
ಹೊಲೆಯ[ರು] ಮಾದಿಗರೆಂದನಂಬಿಗ ಚೌಡಯ್ಯ. || ೨೬೭೬ 1 

೨೮೯ 

ಹೊಡವಡಲೇಕೆ, ಹಿಡಿದು ಪೂಜಿಸೆಲೇಕೆ, 
ಎಡೆಯಾಡಲೇಕೆ ದೇಗುಲಕ್ಕಯ್ಯಾ? 
ಬಡವರಂಧಕರಿಂಗೆ ಒಡಲಿಗನ ಸ ವನಿಕ್ಕಿದಡೆ, 
ಹೊಡವಂಟನಾತ ಮೂರು ಲೋಕಕ್ಕೆ [ಯಿದೆ]. 


ಬಡವರಂಧಕರಿಗೆ ಒಡಲಿಗನ ; ವನಿಕ್ಕದಿಡ್ದರೆ, 
ಹೊಡೆವಡಲಿಕೆ ಹುರುಳಿಲ್ಲವೆಂದನಂಬಿಗ ಚೌಡಯ್ಯ. | ೨೬೭೮ ॥ 


೨೯೦ 


ಹೊಲೆಯ ಹೊಲೆಯ ಎಂದಡೆ ಹೊಲೆಯರೆಂತಪ್ಪ ರಯ್ಯಾ? 
ಹೊಲೆಯ ಹೊರಕೇರಿಯಲ್ಲಿರುವನು, 
ಊರೊಳಗಿಲ್ಲವೆ ಅಯ್ಯಾ, ಹೊಲೆಯರು? 
ತಾಯಿಗೆ ಬೈದವನೇ ಹೊಲೆಯ, 
ತಂದೆಗೆ ಉತ್ತರ ಕೊಟ್ಟವನೇ ಹೊಲೆಯ, 
ತಂದೆಗೆ ಬೈದವನೇ ಹೊಲೆಯ, 
ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಹೊಲೆಯ, 
ನಡೆವ ದಾರಿಗೆ ಮುಳ "ಹೆಚ್ಚ ದವನೇ ಹೊಲೆಯ, 
ಬಾ ್ರಾಹ್ಮಣನ ಕತ್ತಿಗೆಯ ಕೊಯ್ದ ವನೇ ಹೊಲೆಯ, 
ಹೆತ್ತು ಓಡಿದರೆ : ಒಂದು ನಿಜವಿಲ್ಲದವನೇ ಹೊಲೆಯ್ಯ, 
ಚಿತ್ತ? ದಲ್ಲಿ ಪರಸೆತಿಯ ಬಯಸಿದವನೇ ಹೊಲೆಯ್ಯ, 
ಲಿಂಗಮುದ್ರೆಯ ಕಿತ್ತಿದವನೇ ಹೊಲೆಯ, 


ಅಂಬಿಗರ ಚೌಡಯ್ಸಗಳೆ ವಚನ 


ಲಿಂಗವ ಬಿಟ್ಟು ತಿರುಗುವವನೇ ಹೊಲೆಯ, 

ಧರ್ಮವ ಮಾಡದವನೇ ಹೊಲೆಯ, 

ಬಸೆವನ ಕೊಂದವನೇ ಹೊಲೆಯ, 

ಬಸೆವನ ಇರಿದವನೇ ಹೊಲೆಯ, 

ಲಿಂಗಪೂಜೆಯ ಮಾಡದವನೇ ಹೊಲೆಯ. 

ಇಂತಪ್ಪ ಹೊಲೆಯರು ಊರ ತುಂಬ ಇರಲಾಗಿ 
ಹೊರಕೇರಿಯವರಿಗೆ ಹೊಲೆಯರೆನಬಹುದೆ? 

ಹೊಲೆ ಹುಟ್ಟಿದ ಮೂರು ದಿನಕ್ಕೆ ಪಿಂಡಕ್ಕೆ ನೆಲೆಯಾಯಿತ್ತು, 
ಹಿಪ್ರೆ ಯನುಂಡ ತೊಗಲು ಹೆರಿಗೋಲವಾಯಿತ್ತು. 

ಗುರುಗಳಿಗೆ ಚಮ್ಮಾವುಗೆಯಾಯಿತ್ತು. 

ಹೊಡಲಿಕ್ಕೆ ಮಿಣಿಯಾಯಿತ್ತು. 

ಹೊಡೆಯಲಿಕ್ಕೆ ಬಾರುಕೋಲವಾಯಿತ್ತು. 

ಬಂಡಿಗೆ ಮಿಣಿಯಾಯಿತ್ತು. 

ಅರಸರಿಗೆ ಮೃದಂಗವಾಯಿತ್ತು K 

ತೋಲು ನಗಾರಿಯಾಯಿತ್ತು. 

ತುಪ್ಪ ತುಂಬಲಿಕ್ಸೆ ಸಿದ್ದಲಿಕೆ, ಎಣ್ಣಿ ತುಂಬಲಿಕೆ ಬುದ್ಧಲಿಕೆ [ಯಾಯಿತ್ತು]. 
ಸಿದ್ಧಲಿಕೇನ ತುಪ್ಪ, ಬುದ್ದಲಿಕೇನ ಎಣ್ಣೆ 

ಕಲ್ಲಿಶೆಟ್ಟಿ ಮಲ್ಲಿಶೆಟ್ಟಿಗಳು ಕೂಡಿ | 

ನಾ ಶೀಲವಂತ ತಾ ಶೀಲವಂತ ಎಂದು ಶುದ್ಧ ಸಿಕೊಂಡು ತಿಂದು ಬಂದು, 
ಜಗಳೆ ಬಂದಾಗ ನನ್ನ ಕುಲ ಹೆಚ್ಚು, ನಿನ್ನ ಕುಲ ಹೆಚ್ಚು ಕಡಿಮೆ 
ಎಂದು ಬಡಿದಾಡುವ ಕುನ್ನಿ ನಾಯಿಗಳ ಮೋರೆ ಮೋರೆಯ ಮೇಲೆ 
ನಮ್ಮ ಪಡಿಹಾರಿ ಉತ್ತಣ್ಣ ಗಳೆ ವಾಮಪಾದುಕೆಯ ಕೊಂಡು 

ಅವರ ಅಂಗುಳ ಮೆಟ್ಟಿ ಫಡಫಡನೆ ಹೊಡಿ ಎಂದಾತ 


I) 


ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ಜಶರಣನು. ೨೭8 || 


ಅಗ್ಸವಣಿ ಹಂಪಯ್ಯಗಳ ವಚನ 
೨೯೧ 


ಭಕ್ತ್ಯಾ ್ಯನಂದವನದಲ್ಲಿ ಜ್ಞಾನಾಂಕುರವ ಮೆಲಿದು 
ಆನಂದವೆಂಬ ಜಲವನೀಂಟಿ 
ಸಮತೆಯೆಂಬ ನೆಳೆಲಲ್ಲಿರ್ಪದ ನೆನೆಯಾ ಮನವೆ! 
ಮಹಾಮಂತ್ರ ಶಿವಧ್ಯಾನವನೆ ಸವಿದ್ದು 
ಮೆಲುಕುತ್ತಿರ್ಪದು. 
ಧರ್ಮಾರ್ಥಕಾಮಮೋಕ್ಷವೆಂಬ ಮೊಲೆ ತೊರೆಯಲು 
ಹೆಂಪೆಯ ವಿರುಪನ ಕರೆವ ಕಾಮಧೇನು 
ಪಂಚಾಕ್ಷರಿಯೆಂಬುದು. Now 


೨೯೨ 


ವಿಪುಳ ವೇದವೇದಾಂತಸಾರ, ಸಕಲಲೋಕಜನಹಿತಾಧಾರ, 
ಸಪ್ಸಕೋಟಿ ಮಹಾಮಂತ್ರಂಗಳೆ ತವರುಮನೆ, ಭಕ್ತಜನಜೀವಾನಂದ, 
ಅಖಿಳಾಗಮ ಸೆಂತಾನದ ಹರಣ, ಮುಕ್ತಿಗೆ ಕಾರಣ ಸೋಪಾನ, 
ಪ್ರಣವಾಂಕುರ ಪಲ್ಪವ ಫಲರೂಪು, ತ್ರಿಣಯನೊಲಿಸುವ ಕರ್ಣಾಭರಣ, 
ಹರನ ನಾಮದ ಸಾಕಾರದ ನಿಲವು, ಪರಮಪಂಚಬ್ರಹ್ಮಾನಂದ, 
ಪರತತ್ತ ಒದ ನಿತ್ಯದ ನೆಲೆ, 
ಹೆಂಪೆಯ ವಿರುಪನ ತೋರುವ ಗುರು ಪಂಚಾಕ್ಷರಿ. {2 


ರಿಷ 


ಹೆಂಸಪತಿ ಗರುಡಪತಿ ವೃಷಭಪತಿ 
ಮೊದಲಾದ ಸರ್ವಜೀವಾಧಿಪತಿ 
ದೇವರಾಯ ಮಹಾರಾಯನ ಆರಸುತನ ಹೊಸೆತು: 
ಒಲಗಕ್ಕೆ ಬಾರ, ಸಿಂಹಾಸನದಲ್ಲಿ ಕುಳ್ಳಿರ 
ಸ್ತ್ರೀಲಂಪಟನಾಗಿ ಅಂತಃಪ್ಪರವ ಬಿಟ್ಟು ಹೊರವಂಡ. 
ಕಪ್ಪಕಾಣಿಕೆಯನೊಪ್ಪಿಸಿಕೊಂಬವರಿಲ್ಲ, 
ಗುರುವೆಂಬ ತಳವಾರನ ಆಜ್ಞೆ ಕೆಟ್ಟಿತ್ತು 2 
ತೆರೆದ ಬಾಗಿಲ ಮುಚ್ಚುವರಿಲ್ಲ, 


ಅಗ್ಲವಣಿ ಹಂಪಯ್ಯಗಳ ವಚನ ೯ 


ಮುಚ್ಚಿದ ಬಾಗಿಲ ತೆರೆವವರಿಲ್ಲ. 
ಹಂಪೆಯ ವಿರುಪಯ್ಯನ ಅರಸುತನ ಕೆಟ್ಟಿತ್ತು, 
ಭಕ್ತೆ ರೆಂಬವರಿನ್ನು ಬದುಕಲೇ ಬಾರದು. | & 


೨೯೪ 


ಹುಸಿಯ ನುಡಿಯನು ಭಕ್ತ, ವ್ಯಸನಕ್ಕೈಳಸೆನು ಭಕ್ತ, $ 
ವಿಷಯಂಗಳಾತಂಗೆ ತೃಣವು ನೋಡಾ, ಬಯಸುವವನಲ್ಲ ಭಕ್ತ. 
ದಯೆಯೆಂಬುದು ತನ್ನ ಕೈಯಲ್ಲಿ, ಸ್ಮರಣೆಯೆಂಬುದು ತನಗೆ ತೊತ್ತಾ ಗಿಪ್ಪು ದು, 
ಕೋಪವೆಂಥದೆಂದರಿಯ, ತಾಪತ್ರಯಂಗಳು ಮುಟ್ಟಲಮ್ಮವು, ವ್ಯಾಪ್ತಿಗಳೆಡಗಿದವು. 
ಲಿಂಗವನೊಳಕೊಂಡ ಪರಿಣಾವಮಿ. 
ಆತನ ಪಥ ಲೋಕಕ್ಕೆ ಹೊಸತು, ಲೋಕದ ಪಥವಾತನಿಗೆ ಹೊಸತು. 
ತನಗೊಮ್ಮೆಯು ಲಿಂಗಧ್ಯಾನ, ಲಿಂಗಕೊಮ್ಮೆಯು ತನ್ನ ಧ್ಯಾನ. 
ಘನಘನಮಹಿಮೆಯ ಹೊಗಳಲೆನ್ನ ಳವಲ್ಲ. 
ಪನ್ನಗಧರ ಕೇಳಯ್ಯಾ, ಚೆನ್ನ ಹಂಪೆಯ ವಿರುಪಯ್ಯಾ, 
ನಿಮ್ಮ ನಂಬಿದ ಸೆತ್ಯಶರಣ ಪರಿಣಾಮಿ. | ೪ | 


ಅಗ್ಬವಣಿ ಹೊನ್ನಯ್ಯೆಗಳೆ ವಚನ 
೨೯೫ 


ಆದಂತೆ ಆಗಲಿ, ಮಾದಂತೆ ಮಾಣಲಿ ಎನಲಾಗದು, 
ನೇಮದಾತಂಗೆ ಛೆಲಚೇಕು, ಛಲಬೇಕು. .. | 
ty ಹಿಡಿದುದ ಬಿಡಲಾಗದಯ್ಯಾ. 
ಹುಲಿಗೆರೆಯ ವರದ ಸೋಮನಾಥನು 
ಮನಮುಟ್ಟಿದ ಧೀರಂಗಲ್ಲದೆ ಸೋಲುವನಲ್ಲ.. ಸನ 


ಸಫಾ ಯ 


ಚರ ಚರ ವಿರಕ್ತರಾಗಿ,, 
ಹಿಂದೆ ಶ್ರೀಗುರುದೇಪನ ಬಿಟ್ಟು, ಮುಂದೆ ಲಂಗವ 5 ಹೋಗಲಾಡಿ, 
ಲಿಂಗದೊಳಗೆ ಲೀಯವಹ ಭೆನದವನರಿಯದೆ, | 
ಮರಳಿ ಗುರುವಿದ್ದೆಡೆಗೆ ಹೋಗಿ ಲಿಂಗವ ಸ ಸಾಹಿತ್ಯವ ಮಾಡಿಸಿಕೊಂಬ 
ಉಭಯಭ್ರಷ್ಟರ ಹುಲಿಗೆರೆಯ ವರದ ಸೋಮೇಶನೊಪ್ಪನು. 


ರ್ರೀ೭ 


ವಿಶ್ವವೆಲ್ಲ ಪಶುವು, ಶಿವನೊಬ್ಬನೆ ಪತ್ತಿ ಬೇರೊಬ್ಬ ಪತಿಯಿಲ್ಲ. 
ಇದು ಸತ್ಯವಿದು ಸತ್ಯ. 
ನಮ್ಮ ಹುಲಿಗೆರೆಯ ವರದ ಸೋಮನಾಧನಲ್ಲದೆ 
ಬೇರೊಬ್ಬರುಂಟಾದರೆ ತೋರಿಕೊಡಿ ಭೋ, ನೀವು ಬಲ್ಲರೆ. 


೨೯೮ 


ಹೊರಗೆಂಟು ತನು, ಒಳಗೆ ನಿರಂಜನ ಜ್ಯೋತಿ, 
ತೆರಹಿಲ್ಲದಿಪ್ಪ ವನನಾ[ರೂ] ಬಲ್ಲವರಿಲ್ಲ ಕೇಳಿರೇ. 
ಶಿವನಲ್ಲದೆ ಬೇರೆ ದೈವವಿಲ್ಲ. 
ಹುಲಿಗೆರೆಯ ವರದ ಸೋಮನಾಥನು 
ಏಕೋರುದ್ರನದ್ವಿತೀಯನೆಂದುದು ಶ್ರುತಿ. 


‘oll 


oll 


Il ೪ il 


ಅಜಗಣ್ಣ ತಂದೆಗಳ ವಚನ 


ಅಂಗದ ಬೆಯಳಿಯಲು ಭಂಗವೆಂದರಿಯರು. 

ಲಂಗದ ಬೆಂಬಳಿಯಲಾದ ಪ್ರಸಾದಿಯು ಅರ್ಪಿತವನರಿಯ. 

ಪ್ರಸಾದದಲ್ಲಿ ಪರಿಣಾಮಿಯಾಗಿ, 

ಮಹಾಘನ ಸೋಮೇಶ್ಸರನು ಮುಂತಾಗಿ, 

ಅರಿವೇ ಅನುಭಾವವಾದ ಪ್ರಸಾದಿ. | ೧ 4 


೩೦೦ 


ಅಂಗದಾಶ್ರಯವ ಕಳೆದು, ಲಿಂಗದಾಶ್ರಯವ ಮಾಡಿದ 
ಗುರುವೆ ಶರಣು, ಪ್ರೀಗುರುಲಿಂಗವೆ ಶರಣು, 
ಪರಮಸುಖವ ತೋರಿದೆಯಾಗಿ. 
ಮಹಾಘನ ಸೋಮೇಶ್ವರನ ಸಾಹಿತ್ಯವ ಮಾಡಿ ಜು 
ನಿಜ ನಿವಾಸೆದಲ್ಲಿರಿಸಿದೆಯಾಗಿ ಗುರುವೆ ಶರಣು. 2 


೩೦೧ 


ಅಷ,ತನುಮೂರ್ತಿ ಶಿವನೆಂಬ ಕಪ್ಪ ಜೀವಿಗಳನೇನೆಂಬೆನಯ್ಯಾ? 
ಯುಗಜುಗಂಗಳು ಪ್ರಳಯವಹಲ್ಲಿ ಧರೆ ಜಲದಲ್ಲಿ ಅಡಗಿತ್ತು, 
ಜಲ ಅಗ್ಗಿಯಲ್ಲಿ ಆಡಗಿತ್ತು, ಅಗ್ನಿ ವಾಯಃವಿನಲ್ಲಿ ಅಡಗಿತ್ತು, 
ವಾಯು ಆಕಾಶದಲ್ಲಿ ಅಡಗಿತ್ತು, ಆಕಾಶ ಅತೀತನಲ್ಲಿ ಅಡಗಿತ್ತು, 
ಅತೀತ ಆದಿಯೊಳಗಡಗಿತ್ತು, ಆದಿ ಅನಾದಿಯೊಳಡಗಿತ್ತು, 
ಆನಾದಿ ನಿಜದೊಳಡಗಿತ್ತು. 
ಇಂತೀ ಅಪ್ಪತನು ಒಂದರೊಳಗೊಂದಳಿವಲ್ಲಿ, ಒಂದರೊಳಗೊಂದು ಹುಟ್ಟುವಲ್ಲಿ, 
ಎಂದಳಿದನೆಂದು, ಹುಟ್ಟಿದನೆಂದು ಬಲ್ಲವರುಂಟೆ? 
ಹುಟ್ಟಿದನಳಿದವನೆಂಬ ಶಬ್ದವ ನುಡಿಯಲಾಗದು. 
ಇದು ಕಾರಣ, 
ನಮ್ಮ ಮಹಾಘನ ಸೋಮೇಶ್ವರನು ಮಾಡಿದಡಾದವು, 
ಬೇಡಾ ಎಂದಡೆ ಮಾದವು, ೩ 


೧0೦ 


ಸಂಕೀರ್ಣ ವಚನಸಂಪುಟ : ಒಂದು 
೩0೦೨ 


ಅಂತರಂಗದಲ್ಲಿ ಆಯತವನರಿದವಂಗೆ, ಬಹಿರಂಗದಲ್ಲಿ ಹಮ್ಮೆಲ್ಲಿಯದಯ್ಯಾ. 
ಅಂತರಂಗದಲ್ಲಿ ಅನುಮಿಷನಾಗಿ ನಿರಂತರ ಲಿಂಗಸುಖ ನೋಡಯ್ಯಾ. 
ಸರ್ವೇಂದ್ರಿಯ ಸೆಮ್ಮತವಾಯಿತ್ತು 
ಮಹಾಘನ ಸೋಮೇಶ್ವರ ಮುಂತಾಗಿ. Il 9 I 


೩೦೩ 


ಆಯುಃ ಕರ್ಮ ಚ ವಿತ್ತಂ ಚ ವಿದ್ಯಾ ನಿಧನಮೇವ ಚ- ಎಂದು, 
ಇದಕ್ಕಂಜಿ ಉಮ್ಮಳಿಸುವ ಮಾಯಾಪ್ರಸೂತ ಮನವ ನೋಡ! 
ಆಯುಷ್ಯವೇ ಲಿಂಗ, ಪ್ರೀಯೇ ಜಂಗಮ! ನಿಧನವೆ ಸುಜ್ಞಾನ, 
ವಿದ್ಯವೆ ಶಿವಮಂತ್ರ, ದೇಹವೆ ದಾಸೋಹಮ್ಮೆಂದು ಶ್ರೀಗುರು ಬರೆದನಾಗಿ! 
ಹೊಟ್ಟೆಯ ಶಿಶುವಿಂಗೆ ಬೇರೆ ಬಟ್ಟಲ ಬಯಸುವರೊಳರೆ? 
ಮಹಾಘನ ಸೋಮೇಶ್ವರನಲ್ಲಿ ಅಯೋನಿಸೆಂಭವನಾದ ಶರಣಂಗೆ. | ೫ 
೩೦೪ 
ಇನನ ಕಂಡ ತಮದಂತಾಯಿತ್ತೆ ನ್ನ ಗುರುವಿನುಪದೇಶ, 
ವಾಯುವಿನ ಕೈಯ ಸೊಡರಿನಂತಾಯಿತ್ತೆ ನ್ದ ಗುರುವಿನುಪದೇಶ, 
ಉರಿಯ ಮುಖದೊಳಗಿಪ್ಪ ಕರ್ಪರದಂತಾಯಿತ್ತೆನ್ನ ಗುರುವಿನುಪದೇಶ. 
ಮಹಾಘನ ಸೌರಾಷ್ಟ್ರ ಸೋಮೇಶ್ವರನ 
ಸೆದು ರುವೆನ್ನ ಕರಸ ಲಕ್ಸೆ ಕೃಪೆಮಾಡಿದ ಕಾರಣ 
a £R @ Ke) 
ಸಕಲಪ್ಪಪಂಚು ಬಿಟ್ಟೋಡಿತ್ತು k | ೬ | 


೩೦೫ 


ಗುರುಲಿಂಗದ ಕೃಪೆಯಿಂದ ಸೆಜ್ಜ ನ ಶರಣರೆ ಸೆಂಗಸುಖವ ಕಂಡೆ. 
ಖನೆಂದುಪಮಿಸುವೆನಯ್ಯಾ, ಗುರುಲಿಂಗದ ಮಹಿಮೆಯನು? 
ಮಹಾಘನ ಸೋಮೇಶ್ನರನೆಂಬ ಗುರುಲಿಂಗವ ತೋರಿದನಾಗಿ. He 


೩೦೬ 


ಗುರುಶಿಷ್ಯರಿಬ್ಬರೂ ಸೆಹೆಪಂಕ್ಕಿಯಲ್ಲಿ ಲಿಂಗಾರ್ಚನೆಯ ಮಾಡಿಹೆವೆಂಬರಯ್ಯಾ! 
ಹೋ! ಹೋ! ಬಾಲಭಾಷೆಯ ಕೇಳಲಾಗದು. 


ಅಲ್ಲಿಲ್ಲ, ಮಾಡಬಹುದು. ಅದೇನು ಕಾರಣ? 


ಗುರುವಿನ ಅರಿವಿನ ಹರಿವನರಿಯುಲ್ಲಡೆ ಮಾಡಬಹುದು, ಮಾಡಬಹುದು, 


ಅಜಗಣ್ಣ ತೆಂದೆಗಳ ವಚನ ೧೦೧ 


ಶಿಷ್ಯ ಪ್ರಸಾದವೆಂಬುಭಯಸಂದೇಹ ಹಿಂದುಳಿಯಬಲ್ಲಡೆ, 
ಮಾಡಬಹುದು, ಮಾಡಬಹುದು. 
ಇದಲ್ಲದೆ ಲಿಂಗಪ್ರಸಾದದ ಮೇಲೆ ಗುರುಪ್ರಸಾದವನಿಕ್ಸಿಹೆನೆಂಬ 
ಶಿವದ್ರೋಹಿಗಳನೇನೆಂಬೆ! ಕೊಂಡೆಹೆನೆಂಬ ಗುರುದ್ರೋಹಿಗಳನೇನೆಂಬೆ! 
ಇದು ಕಾರಣ, ಮಹಾಘನಸೋಮೇಶ್ವರಾ, 
ನಿಮ್ಮಲ್ಲಿ ಇವರಿಬ್ಬರ ಗುರು ಶಿಷ್ಯರೆಂದೆನಾದಡೆ, 
ಎನ್ನನದ್ದಿ ನೀನೆದ್ದು ಹೋಗಯ್ಯಾ? 
Il 6 || 
೩೦೭ 


ವ್ಯಾಪ್ತಾ ವ್ಯಾಪ್ತಿ ಯೆಂಬುದು ಲಿಂಗಭಾವ, ತನ್ನಲ್ಲಿ ತಾ ನಿಂದುದ್ದು, 
ದೃಷ್ಟವಾಗಿ, ಮೋಹವಮಾಗಿ, ತನ್ನ ಲ್ಲ, ತಾ ನಿಂದುದು, 
ಅರಸುವ ಬೆರಸುವ ಭೇದವು ತಾನಾಗಿ ನಿಂದುದು, 
ಮಹಾಘನಸೋಮೇಶ್ವರನೆಂಬ ಶಬ್ದ ವನೊಳಕೊಂಡಿತ್ತು. HE 


೩೦೮ 


ಸೆಜ್ಜ ನವೆ ಮಜ ನ, ಸದಾಚಾರವೆ ಧೂಪಾರತಿ, 
ಆಗಮವೆ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ 
ಉದಯಾಸ್ವೆಮಾನವಿಲ್ಲದ ಲಿಂಗಾರ್ಚನೆ, 
ಮಹಾಘನಸೋಮೇಶ್ವರಾ, ನಿಮ್ಮ ಶರಣಂಗೆ. ll ೧೦ ॥l 


ಅನಾಮಿಕ ನಾಚಯ್ಯಗಳೆ ವಚನ 
೩೦೯ 


ಏಕಾಕ್ಷರ ದ್ರ ಕಿರ ತ್ರ 3ರ ಪಂಚಾಕ್ಷರ. 
ಅಕಾರವೇ 'ಬೀಜ, ಆಕಾರವೇ ಮೂರ್ತಿ. 
ಕಕಾ ಕಿಕೀ ಕುಕೂ ಧಾಂ ಧೀಂ ಧೋಂ ಧೌಂ 
ಎಂಬ ಶಬ್ದದೊಳಗೆ ತ್ರೆ ಜಗವೆಲ್ಲಾ. 
ಈ ನಾಮನಷ ವಾದಂಗೆ ನಾಮ ಸೀಮೆಯೆಂಬುದೇನು, 
ಟೆ 'y 
ಅನಾವಿಕ ನಾಚಯ್ಯಪ್ರಿಯ ಚೆನ್ನರಾಮೇಶ್ವರ? . lol 


೩೧೦ 


ಒಂದೆಂದರಿದಂಗೆ ಎರಡೆಂಬುದಿಲ್ಲ, 
ಎರಡೆಂದರಿದಂಗೆ ಮೂರೆಂಬುದಿಲ್ಲ, 
ಮೂರೆಂದರಿದಂಗೆ ಮುಟ್ಟಿದ, 
ನಾಲ್ಪೆಂದರಿದಂಗೆ ನಗುತ್ತಿರ್ದ, 
ಐದೆಂದರಿದಂಗೆಯ್ದಿದ, 
ಆರೆಂದರಿದಂಗೆ ಮೊೂರಿದ, 
ಏಳೆಂದರಿದಂಗೆ ಎಚ್ಚರಿಸಿದ, 
ಎಂಟೆಂದರಿದಂಗೆ ಕಂಟಕವಿಲ್ಲ, 
ಒಂಬತ್ತೆಂದರಿದಂಗೆ ಸಂಭಾವಿತ, 
ಹತ್ತೆಂದರಿದಂಗೆ ಒಂದೆಂಬುದಿಲ್ಲ. 
ಮಾಟ ಕೂಟ ನೋಟ ಶೃಂಗಾರಬೇಟ 
ಹೋಡಶೋಷಪಚಾರ ಕೂಟಿಕೈಂದು ಮಾಡಿದ 
ನಾಚಯ್ಯಪ್ರಿಯ ಚೆನ್ನರಾಮೇಶ್ವರ. ೨ 


೩೧೧ 


ಜಂಬೂದ್ವೀಪ ಕಡವರ ದ್ವೀಪ, ಮಧ ಕ್ರಿಗಿರಿ, ಪಾತಾಳಕ್ಕೆ ಬೇರುವರಿದು 
ಈರೆಂಟು ಲಕ್ಷಯೋಜನ ಪರಿಪ್ರಮಾಣ, 
ಮೇಲೇಳಿಗೆಯಲ್ಲಿ ಎಂಬತ್ತುನಾಲ್ಕು ಲಕ್ಷ ಯೋಜನ ಪರಿಪ್ರಮಾಣ, 
ನಾಚೆಯ್ಯಪ್ರಿಯ ಚೆನ್ನ ರಾಮನಾಥನ ಗಣಂಗಳೆ ಒಡ್ಡೋಲಗ 
ಮೂವತ್ತಾರುಲಕ್ಷ ಯೋಜನ ವಿಸ್ತೀರ್ಣ. ll & 1 


ಅನಾಮಿಕ ನಾಚಯಗಳ ವಚನ ೧೦೩ 
೩೧೨ 
ವರ್ಮವ ನುಡಿ[ವ]ರೆಂದು ಸೆಮನಿಸಲಾರೆ. 
ತಮ್ಮಾ ನಿಮ್ಮನೆತ್ತಿಕೊಂಡು ನೊಂದೆ, 
ತಮ್ಮಾ ನಿಮ್ಮನಿಳುಹಲಾರದೆ ನೊಂದೆ. 
ತಮ್ಮಾ ಅ ನಾಚಿಯ್ಯಪ್ರಿಯ ಚೆನ್ನರಾಮೇಶ್ವರನ ನೆಮ್ಮಿ ಲ 
ತಮ್ಮನನಿಳುಹಿದೆ. vi 
೩೧೩ 
ಹಸಿವಿಂಗೆ ಲಯವಿಲ್ಲ, ವಿಷಯಕ್ಕೆ ಕುಲವಿಲ್ಲ; 
ಮರಣಕ್ಕೆ ಮನ್ಹಣೆಯಿಲ್ಲ, ಆಸೆಗೆ ಹವಣಿಲ್ಲ, 
ವಂಚಕನನಾಮಿಕ ನಾಚಯ್ಯಪ್ರಿಯ ಚೆನ್ನರಾಮಯ್ಯ. | 8 | 


ಅಪ್ಪಿದೇಷಪಯ್ಯಗಳ ವಚನ 


4೧೪ 


ಹೊನ್ನು ಹೆಣ್ಣು ಮಣ್ಣು ಬಿಡಿಸದ ಗುರುವಿನ ಉಪದೇಶವನೊಲ್ಲಿ, 
PY ie) 


ರೋಷ ಹರುಷವ ಕೆಡಿಸದ ಲಿಂಗವ ಪೂಜಿಸೆ, 

ತಾಮಸೆಭ್ರ ಮೆಯನಳಿಯದ ಜಂಗಮಕ್ಕೆ ದಾಸೋಹವ ಮಾಡೆ, 
ಪರಮಾನಂದವಲ್ಲದ ಪಾದೋದಕವ ಕೊಳ್ಳ, 

ಪರಿಣಾಮವಲ್ಲದ ಪ್ರಸಾದವನುಣ್ಣೆ, 

ಆನೆಂಬುದನಳಿಯದ ಈಶ್ವರೀಯ ವರದ ಮಹಾಲಿಂಗನನೇನೆಂದೆಂಬೆ! 


H © 1 


ಅಮರಗುಂಡದ ಮಲ್ಲಿಕಾರ್ಜುನತೆಂದೆಗಳ ವಚನ 
೩೧೫ 


ಕಾಯವೆಂಬ ಪಟ ಣಕ್ಕೆ ಸತ್ಯವೆಂಬ ಕೋಟೆಯನಿಕ್ಸಿ, 
ಧರ್ಮಾರ್ಥಕಾಮಮೋಕ್ಷಂಗಳೆಂಬ 
ಉಕ್ಕಡದವರೆಚ್ಛತ್ತಿ ರಿ! ಎಚ್ಛತ್ತಿ ಧಿ! 
ಭಯ ಘನ! ಭಯ ಘನ! 
ಅಜ್ಞಾನವೆಂಬ ತೀವ್ರ ಕತ್ತಲೆ ಕರ ಘನ! ಕರ ಘನ! 
ಒಂಬತ್ತು ಬಾಗಿಲ ಜತನವ ಮಾಡಿ! ಜತನವ ಮಾಡಿ! 
ಜ್ಞಾನಜ್ಯೋತಿಯ ಪ್ರಬಲವ ಮಾಡಿ! ಪ್ರಬಲವ ಮಾಡಿ! 
ಐವರು ಕಳ್ಳರು ಕನ್ನವ ಕೊರೆವುತ್ಯೆದಾರೆ, 
ಸುವಿಧಾನವಾಗಿರಿ! ಸುವಿಧಾನವಾಗಿರಿ! 
ಜೀವಧನವ ಜಠತನವ ಮಾಡಿ! ಜತನವ ಮಾಡಿ! 
ಭಳಿರೆಲಾ! ಭಳಿರೆಲಾ! 
ಆ ಪಟ್ಟಣದ ಮೂಲಸ್ಸಾ ನದ ಶಿಖರದ ಮೇಲಣ 
ಬಾಗಿಲ ತೆರೆದು, ನಡೆವುದೆ ಸುಪಥ ಸ್ವಯಂಭುನಾಥನಲ್ಲಿಗೆ. 
ಇದನರಿತು ಮಹಾಮಹಿಮ ಮಾಗುಡದ ಮಲ್ಲಿಕಾರ್ಜುನದೇವರಲ್ಲಿ 
ಎಚ್ಚರಿಕೆಗುಂದದಿರಿ! ಎಚ್ಚರಿಕೆಗುಂದದಿರಿ! lo I 


೩೧೬ 


ವರ್ಣವಿಲ್ಲದ ಲಿಂಗಕ್ಕೆ 
ರೂಪು ಪ್ರತಿಷ್ಠೆಯ ಮಾಡುವ ಪರಿಯಿನ್ನೆಂತೊ? 
ಪ್ರಳೆಯವಿಲ್ಲದ ಲಿಂಗಕ್ಕೆ 
ಪ್ರಾಣಪ್ರತಿಷೆ ಯ ಮಾಡುವ ಪರಿಯಿನೆ ತೊ? 

© ಪ 

ನೆನೆಯಬಾರಬ ಲಿಂಗಕ್ಕೆ 
ಅನುಗ್ರಹವ ಮಾಡುವ ಪರಿಯುನ್ನೆ ಶೊ? 
ನುಡಿಯಬಾರದ ಲಿಂಗಕ್ಕೆ 


ಜಪಪೂಜೆಯದೆಂತೊ? 

ಇಲ್ಲದ ಲಿಂಗವ ಧರಿಸುವ ಪರಿಯಿನ್ನೆಂತೊ? 
ಮಹಾಮಹಿಮ ಮಾಗುಡದ ಮಲ್ಲಿಕಾರ್ಜುನಾ 
ಇದರಂತುವ ನೀವೆ ಬಲ್ಲಿರಿ. 


ಸಂಕೀರ್ಣ ವಚನಸಂಪುಟ 


* ಒಂದು 


ಅಮುಗಿಡೇವಯ್ಯಗಳ ವಚನ 
೩೧೭ 


ಅಂಗ ಅನಂಗವೆಂಬೆರಡರ ಸೆಂದಳಿದ ಮಹಂತನ 
ಅಂಗ ಸೋಂಂಕಿತ್ತೆ ಲ್ಲಾ ಪವಿತ್ರ ಕಾಣಿರೆ. 
ಪವಿತ್ರವಿರ್ದಲ್ಲಿ ಪದಾರ್ಥವಿಹುದು, ಪದಾರ್ಥವಿರ್ದಲ್ಲಿ ಮನವಿಹುದು. 
ಮನವಿರ್ಗ್ಲಿ: ಹಸ್ತವಿಹುದು, ಹೆಸ್ತವಿರ್ದಲ್ಲಿ ಜಿಹ್ವೆ ಯಿಹುದು. 
ಜಿಹ್ವೆ ಯಿರ್ದಲ್ಲಿ ರೆಚಿಯಿಹುದ್ದು, `ರೆಚಿಯಿರ್ದಲ್ಲಿ" ಅವಧಾನವಿಹುದು. 
ಅವಧಾನವಿರ್ದಲ್ಲಿ ಭಾವವಿಹುದು, ಭಾವವಿರ್ದಲ್ಲಿ ಲಿಂಗವಿಹುದು. ' 
ಲಿಂಗವಿರ್ದಲ್ಲಿ ಅರ್ಪಿತವಿಹುದು, ಅರ್ಪಿತವಿರ್ದಲ್ಲಿ ಪ್ರಸಾದವಿಹುದು. 
ಪ್ರಸಾದವಿರ್ದಲ್ಲಿ ಪರಿಣಾಮವಿಹುದು. 
he ಕಾರಣ ಮಹಾಘನ ಸೆದ್ದು ರು ಸಿದ್ದಸೋಮನಾಥಾ, 
ನಿಮ್ಮ ಶರಣರು ಪ್ರಾ ಲಿಂಗಪ್ಪ 'ಜೇಶಿಗಳುಗಿ ಪರಿಣಾಮಪ, ಸ ಪ್ರಸಾದಿಗಳೆಯ್ಯಾ. ll © Il 


೩೧೮ 


ಅರಿವನ್ನಕ್ಕ ಭೃತ್ಯಾಚಾರಿ, 
ಮೂರಿ ಮಿಕ್ಕು ಶರಣಪಥ ಸೋಂಕು 
ತಾನಾಗಿದ್ದ ಸುಖವು ಕೂಡುವನ್ನ ಕೃ ಪ್ರಾಣಲಿಂಗಿ. 
ಕೊಡಲಿಲ್ಲ ಕೊಳಲಿಲ್ಲ, ಲಿಂಗಪ್ರಾಣಿಯಾದವಂಗೆ 
ಸಿದ್ಧಸೋಮನಾಥಲಿಂಗದಲ್ಲಿ ಅರುವಿದ್ದ ಬಳಿಕ. ೨ | 


೩೧೯ 


ಅರ್ಪಿತವಿಲ್ಲದ ಲಂಗಕ್ಕೆ ಅನರ್ಪಿತವಿಲ್ಲದ ಶರಣಪ್ರಸಾದಿ. 
ರೂಪಿಲ್ಲದ ಲಿಂಗಕ್ಕೆ ರುಚಿಯಿಲ್ಲದ ಪ್ರಸಾದಿ[ಪ್ರಸಾದಿ). 
ಅರ್ಪಿಸೆಲರಿಯದ ಶರಣ, ಅನರ್ಪಿತವನೊಲ್ಲದ ಪ್ರಸಾದಿ. 
ಇದು ಕಾರಣ, 
ಮಹಾಘನ ಸದ್ದು ರು ಸಿದ್ಧಸೋಮನೆಂಬ ಲಿಂಗವಿರ್ದು, 
ತಾನಿಲ್ಲದ ಸುಯಿಧಾನಿ. || all 


೧೦೮ 


ಸಂಕೀರ್ಣ ವಚನಸಂಪುಟ 


೩೨೦ 


ಅಲಗಿನ ಮೊನೆಯನೇರಬಹುದು, 
ಹುಲಿಯ ಬಲೆಯ ಹೊಗಬಹುದು, 


" ಸಿಂಹದ ಕೊರಳಿಗೆ ಹಾಯಬಹುದು, 


ಸಿದ್ಧಸೋಮನಾಥಾ, ನಿಮ್ಮ ಮುಟ್ಟದೆ ನಿಮಿಷ ಕುಳ್ಳಿರಬಾರದು. 
೩೨೧ 


ಆಲಿಕಲ್ಲ ಕಡಿದು ಪುತ್ನ ಳಿಯ ಕಂಡರಿಸುವಂತೆ, 
ಉಪ್ಪಿ ನ ಪೊಟ ಣವನುದಕದಲದ್ದು ವಂತೆ, 
ಕರ್ಪರದ ಪ್ರಣತೆಯಲ್ಲಿ ಜ್ಯೋತಿಯ ಬೆಳಗುವಂತೆ 
ಸಿದ್ಧ ಸೋಮನಾಥಲಿಂಗ ಗ್ರಾಹಿ ಅಗ್ರಾಹಿ ತಾ. 


೩೨೨ 


ಇಹಪರನಲ್ಲ, ಪರಾಪರನಲ್ಲ, 
ಭಾವಿಸಿ ಭಾವಿಯಲ್ಲ, 
ಕಾಮಿಸಿ ಕಾಮಿಯಲ್ಲ. 
ಅನಾಯಾಸೆ ನಿರಂಜನನು ಸಿದ ಸೋಮನಾಥಲಿಂಗಾ 
ನಿಮ್ಮ ಶರಣ ಬಳಸಿ ಬಳಸುವನಲ್ಲ. 


೩೨೩ 
ಊಷ, ದೊರತೆಯಂತೆ, ಬಿಸಿಲ ನೆಳಲಿನಂತೆ, 
ಬೆಟ್ಟದ ಶಬ್ದ, ಉರಿಯ ನೆಳಲು, ಮಂಜಿನ ಮಳೆಯಂತೆ ಸುಳಿವ, 
ಸಿದ್ಧಸೋಮನಾಥಾ ನಿಮ್ಮ ಶರಣ. | 


೩೨೪ 


ಎಮ್ಮ ನಲನ ಬಯಲ ಬಣ ವ ಕಂಡು ಎನ ಮನ ಬೆರಗಾಯಿತ್ತವ್ಪಾ, 
ಶ್ರಿ ಇ ಣ ಷಿ ಎ ವ 


ಇದು ಕಾರಣ ನೋಡದೆ ನೋಡುತಿರ್ದೆನು. 

ಆತನ ನೋಡುವ ತವಕದಿಂದ ಮುಂದೆ ಬಂದೆನ್ನ ಕೂಡಿದನಾಗಿ, 
ಕೂಡದೆ ಕೂಡುತಿರ್ದೆನು., 

ಆತನ ಬೆರಸುವ ಭೇದದಿಂದ ಆನೆನ್ನ ಮರೆದರೆ 

ಮೆಚ್ಚಿ ತಾನೆನಗೊಲಿದನಾಗಿ ಚೆರಸೆದೆ ಬೆರಸುತಿರ್ದೆ! 


: ಒಂದು 


| ೪ N 


Il # 1 


I ೬ || 


೭ 


ಅಮುಗಿದೇವಯ ಗಳ ವಚನ 


೧ರ 
[ತಾ]ನೆನ್ನ ಹರಣ ಹಾರದಂತೆನ್ನ ತನುವನಾರಡಿಗೊಂಡನಾಗಿ 
ಜ್ಞಾ ನಾಂಗನೆಯೆಂದೆನಿಸು. 
ಇದು ಕಾರಣ, ಮಹಾಘಫ ನ ಸಿದ್ದಸೋಮನಾಥನ 
ಅಂಗಸುಖದ ಸಂಗವ ಮೆ ್ರ ನೆನೆಯವೆ ನೆನೆವುತ್ತಿ ದ್ದನು. HW 
೩೨೫ 

ಕಂಗಳ ಕತ್ತಲಯ ಕೆಡಿಸಿದ ರವಿಯ ಚಂದದಂತಾಯಿತ್ತೆ ನ್ವ ಗುರುವಿನುಪ 
ಕನ್ನಡಿ ರವಿಯ ತನ್ನೊಳಗೆ ಇರಿಸಿದಂತಾಯಿತ್ತೆನ ನ್ದ ರನ 
ಜಲದ ನಿರ್ಮಳ ಗಗನವನೊಳಕೊಂಡ ಪರಿಯಂತಾಯಿತ್ತೆನ ನ್ನ್ನ ಗುರುವಿನುಪದೇ 
ಚೆಂದ್ರಕಾಂತದ ಶಿಲೆಯ ಬಂದು ಚಂದ ದ್ರಮ ಸೋಂಕಿದಂತಾಯಿತ್ತೆನ್ನ 
ಗುರುವಿನುಪದೇಶ. 
ಕೊಡನೊಳಗಣ ಬಯಲ ಹಂಚಿಕೊಂಡ ಪರಿಯಂತಾಯಿತ್ತೆ ನ್ನ್ನ ಗುರುವಿನುಪವೇಶ. 
ಇದು ಕಾರಣ, 
ದರ್ಪಣಕೆ ದರ್ಷಣವ ತೋರಿದಂತಾಯಿತ್ತೆ ನ್ದ ಗುರುವಿನುಪದೇಶ. 
ಮಹಾಘನ ಸೆದ್ದು ರು ಸಿದ ಸೋಮನಾಥನೆಂಬ ಲಿಂಗದಂತಾಯಿತ್ತೆ ನ್ದ 
ಗುರುವಿನುಪ ದೇಶ. We ll 


ಕ್ಫಯ್ಯನ ಪ್ರಸಾದವ ಕೊಂಡೆನ್ನ ಕುಲಸೊತಕ ಹೋಯಿತ ತ್ರಯ್ಯಾ, 
ಬನ್ನ ರ್ಯುನ ಫ ಪ್ರಸಾದವ ಕೊಂಡೆನ್ನ ಭಲಸೊತಕ ಹೋಯಿತ್ತಯ್ಯಾ, 

ನಘ್ರಸ ಸಾದವ ಕೊಂಡೆನ್ನ ತನುಸೊತಕ ಹೋಯಿತೆ ಶಯ್ಯಾ, 
ಚಂದಯ್ಯನ ಪ್ರಸಾ ಘನ ಕೊಂಡೆನ್ನ ಮನಸೊತಕೆ ಹೋಯಿತ್ತಯ್ಯಾ, 
ನ ಪ್ರಸಾದವ 'ಫೊಂಡೆನ್ನ ನೆನಹೆಸೊತಕ ಹೋಯಿತ್ತಯ್ಯಾ, 
ಬಿಬ್ಬಬಾಚೆ ಯ ಹ್ಯಾನ್‌ ನಾ ಸಾದವ ಕೊಂಡೆನ್ನ ಭಾವಸೊತಕ ಹೋಯಿತೆಯ್ಯಾ, 
ಮೋಳಿಗಯ್ಯನ ಪ ಪಸಾದವ ಕೊಂಡೆನ್ನ್ನ ಜನನಸೂತಕ ಹೋಯಿತ್ತಯ್ಸಾ, 
ಕೋಲ ನಧಿ ಸೋ ನ ಪ್ರಸಾದವ ಕೊಂಡೆನ್ನ ೦ತರಂಗದ ಸೂತಕ ಹೋಂ ಖತ್ತಯಾ 
ಮೇದಾರ i ಪಸಾದವ ಕೊಂಡೆನ್ನ 
ಬಹಿರಂಗಿದ ಸೊತಕ ಹೋಯಿ ತ್ರಯ್ಯಾ, 
ಘಟ್ಟಿವಾ ವಾ ಳೆಯ್ಯನ ಪ್ರ ಪ್ರಸಾದವ ಕೊಂಡೆನ್ನ ಸರ್ವಾಂಗದ ಸೂತಕ ಹೊ 
ಬಸವಣ್ಣ, ಬೆನ್ನ ಬಸೆ ಸೆವಣ್ಣ, ಪ್ರಭುದೇವ ಮ್ಳ ಮಡಿವಾಳಯ್ಯ, ಸಿದ್ದರಾಮಯ್ದ 
ಸೂಡ್ಹ 9ಬ ಾಚೆರಿಸರು ಶಡಪ ಪ್ರಣ್ಣ, ಶಂಕರ ದಾಸಿಮಯ್ಯ, 
ಹೆಂಡದ ಮಾರಯ್ಯಾ, ಗಾಣದ ಕಣ ಣ್ಲಪ್ಪ ಯ್ಠ, ಕೈಕೂಲಿ ಚಾಮಯ್ಯ, 


ಬಹುರೂಪ ಚೌಡಯ್ಯ, ಕೆಲಕೇತಬ ಬ್ರಹ್ಮ! ರು ಮೊದಲಾದ 


೧೧೦ ಸಂಕೀರ್ಣ ವಚನಸಂಪುಟ ; ಒಂದು 


ಶಿವಗಣಂಗಳ ಪರಮಪ್ರಸಾದವ ಕೊಂಡು ಬದುಕಿದೆನಯ್ಯಾ, 
ಮಹಾಘನ ಸೆದ್ದು ರು ಸಿದ್ದಸೋಪಮನಾಥಲಿಂಗವೆ 
ನಿಮ್ಮ ಧರ್ಮ, ನಿಮ್ಮ ಧರ್ಮ. | ೧೦ 1 


೩೨೭ 


ಕಾಯ ಲಿಂಗಕ್ಕರ್ಪಿತವಾದಡೆ ಕರ್ಮವಿಲ್ಲ, 
ಜೀವ ಲಿಂಗಕ್ಕರ್ಪಿತವಾದಡೆ ಜನಿತವಿಲ್ಲ, 
ಭಾವಲಿಂಗಕ್ಕರ್ಪಿತವಾದಡೆ ಭ್ರಮೆಯಿಲ್ಲ, 
ಅರಿವು ಲಿಂಗಕ್ಕರ್ಪಿತೆವಾದ ಬಳಿಕ ಪ್ರಸಾದವ ಗ್ರಹಿಸಿದನಾಗಿ, ಕುರುಹಿಲ್ಲ, 
ಮಾಯಾಪ್ರಪಂಚನತಿಗಳೆದು ನಿಮಗರ್ಪಿಸಲ್ಲನಾಗಿ, ಆತನು ಶರಣನು- 
ಬೆಚ್ಚಂತೆ, ಬೆರಸಿ ಅಚ್ಯೊತ್ತಿ ದಂತೆ, ಅಪ್ಪು ಒಳಕೊಂಡ ವಾರಿಕಲ್ಲಂತೆ, 
ಜ್ಯೋತಿಯುಂಡ ಶೈಲದಂತೆ, ಜಲವುಂಡ ಮುತ್ತಿನಂತೆ, 
ಬಯಲುಂಡ ಜೆಳಗಿನಂತೆ ಇರ್ದನಾಗಿ 
ಮಹಾಘನ ಸದ್ದು ರು ಸಿದ್ದಸೋಮನಾಥಾ 
ನಿಮ್ಮ ಶರಣರ ಹೆಸೆರಡಗಿದ ಲಿಂಗೈಕ್ಯರೆಂದೆ. | ೧೧ ॥ 


೩೨೮೦ 


ಕ್ಸುತ್ತು ಪಿಪಾಸೆಯರತಡೇನು, ಭಕ್ತೆ ನಪ್ಪನೆ? 
ಸ್ಟೇಚ್ಛಾ ಗಮನಿಯಾದಡೇನು, ಭಕ್ಷ ನಪ್ಪನೆ? 
ತನು ಬಯಲಾದಡೇನು, ಭಕ್ತ ನಪ್ಪನೆ? 
ಅಷ್ಟ್ಪಮಹಾಸಿದ್ದಿಯುಳ್ಳರೇನು, ಭಕ್ತ ನಪ್ಪನೆ? 
ಚತುರ್ವಿಧಪದವ ಪಡೆದು ಕೈ ಲಾಸೆದಲ್ಲಿದ್ದಡೇನು, ಭಕ್ಷ ನಪ್ಪನೆ? 
ಮಹತ್ವವ ಹೆಲವು ತೋರಿ ಮೆರೆದಡೇನು, ಭಕ್ಷ ನಪ್ಪನೆ? 
ಅಲ್ಲಲ್ಲ, ಭಕ್ತಿಯ ಪರಿ ಎಂತೆಂದಡೆ: 
ಅಂಗತ್ರಯದಲ್ಲಿ ಲಿಂಗತ್ರಯಸೆಂಬಂಧವಾಗಿ, ಗುರುಲಿಂಗಜಂಗಮವನಾರಾಧಿಸಿ 
ಲಿಂಗತ್ರಯದಲ್ಲಿ ಸೆಮವೇಧಿಸಿ, ಆ ತ್ರಿವಿಧಲಿಂಗ ಜಂಗಮವನಾರಾಧಿಸಿ, 
ಪ್ರಸಾದಗ್ರಾಹಿಯಾದಲ್ಲದೆ ಭಕ್ತನಲ್ಲವೆಂದು 


ಸಿದ್ಧ ಸೋಮನಾಥನ ಶರಣರು ನುಡಿವರಖ್ಯಾ ಪ್ರಭುವೆ. | ೧೨ 1 
೩೨೯ 


ಗುರುಕಾರುಣ್ಯವ ಪಡೆದು ಲಿಂಗದೊಳವಗ್ರಾಹಕನಾಗದೆ, 
ಅಂಗಲಿಂಗ, ಪ್ರಾಣಲಿಂಗ, ಆತ್ಮಲಿಂಗಸೆಂಬಂಧದ ವಿಚುರವಿಲ್ಲದೆ 


ಅಮುಗಿದೇವಯ್ಯಗಳ ವಚನ ೧೧೧ 


ಬರಿಯ ಜ್ಞಾನಯೋಗವೆಂಬ ಶೂನ್ಯದನುಭಾವಿಗೆ ಗುರುಭಕ್ತಿ ಇಲ್ಲ, 

ಗುರುಭಕ್ತಿ ಇಲ್ಲವಾಗಿ ಲಿಂಗಭಕ್ತಿ ಇಲ್ಲ, ಲಿಂಗಭಕ್ಕಿಯಿಲ್ಲವಾಗಿ ಜಂಗಮಭಕ್ತಿ ಇಲ್ಲ, 
ಜಂಗಮಭಕ್ತಿ ಇಲ್ಲವಾಗಿ ಪ್ರಸಾದವಿಲ್ಲ, ಪ್ರಸಾದಪ್ರಸನ್ನ ವಿಲ್ಲವಾಗಿ ಮೋಕ್ಷವಿಲ್ಲ. 
ಇದು ಕಾರಣ, 

ಸೆದ್ದು ರು ಸಿದ್ಧ ಸೋಮನಾಥನಲ್ಲಿ ಗುರುಕರಜಾತರಾದ 
ಲಿಂಗಾಂಗಸಂಬಂಧಿಗಳಪೂರ್ವವಯ್ಯಾ ಪ್ರಭುವೆ. Il ೧೩ | 


೩೩೦ 


ಗುರುಲಿಂಗ ಸಂಯೋಗವಾದಲ್ಲಿ ಶಿವಲಿಂಗದುದಯ. 
ಶಿವಲಿಂಗ ಸಂಯೋಗವಾದಲ್ಲಿ ಜಂಗಮಲಿಂಗದುದಯ. 
ಜಂಗಮಲಿಂಗ ಸಂಯೋಗವಾದಲ್ಲಿ ಪ್ರಸಾದದುದಯ. 
[ಪ್ರಸಾದ ಸಂಯೋಗವಾದಲ್ಲಿ ಪ್ರಾಣದುದಯ)] 
ಪ್ರಾಣಸೆಂಯೋಗವಾದಲ್ಲಿ ಜ್ಞಾನದುದಯ. 

ನಾನುಭಾವ ಸೆಂಯೋಗವಾದಲ್ಲಿ ಸುಜ್ಞಾನದುದಯ. 
ಇಂತೀ ಗುರುವಿನ ಘನವ, ಲಿಂಗದ ನಿಜವ, ಜಂಗಮದ ಮಹಿಮೆಯ, 
ಪ್ರಸಾದದ ರುಚಿಯ, ಪ್ರಾಣನ ನೆಲೆಯ, ಸುಜ್ಞಾನದ ನಿಲವ, 
ಮಹಾನುಭಾವದ ಸುಖವನರಿದು ಮರೆದಲ್ಲಿ, 
ಮಹಾಘನ ಸೆದ್ದು ರು ಸಿದ್ಧ ಸೋಮನಾಥನೆಂಬ ಲಿಂಗದಲ್ಲಿ 
ಜ್ಞಾನಭರಿತವಾದಂದು ಸುಜ್ಞಾನ. | Il 0೪ 1 


೩೩೧ 


ಗುರುವಿನ ಕರುಣದಿಂದ 
ಲಿಂಗಜಂಗಮವ ಕಂಡೆನಯ್ಯಾ. 
ಇಂದಿನ ಸುಖಕ್ಕೆ ಹವಣಿಲ್ಲೆಂದು ಕಂಡೆನಯ್ಯಾ, 


ಸಿದ್ಧಸೋಮನಾಥಲಿಂಗವಲ್ಲದಿಲ್ಲಂದು ಕಂಡೆನಯ್ಯಾ. | ೧೫ ॥ 


೩೩೨ 


ಗುರುಶಿಷ್ಯ ಸುಬಂಧದನುಭಾವವ ಕೇಳಿರಯ್ಯ: 
ಗುರುವೆಂಬ, ಪರಾಪರ, ಶಿಷ್ಯನೆಂಬ ಇಹಪರ, 
ಗುರುವೆಂಬ ಪರಮಾರ್ಥ, ಶಿಷ್ಯನೆಂಬ ಏಕಾರ್ಥ, 
ಗುರುವೆಂಬನಲ್ಲ, ಶಿಷ್ಯನೆಂಬನಲ್ಲ 
ಏಕೈಕ ಸಿದ್ಧ ಸೋಮನಾಥನಲ್ಲಿ ಶಬ್ದಕಿಂಬಿಲ್ಲ. l ot 


೧೧ 


ಸಂಕೀರ್ಣ ವಚನಸಂಪುಟ : ಒಂದು 
೩೩೩ 


ಜಟಾಜೂಟ ಮಕುಟಕೋಟಿಗಳಾದಡೇನು? 
ನೊಸಲ ಕಣ್ಣು ಚೆ ಚೆತುರ್ಭುಜದವರಾದಡೇನು? 
ಅಂಗದ ಮೇಲೆ ಲಿಂಗವಿಲ್ಲದವರ ಕಂಡಡೆ 
ಬರುಕಾಯರೆಂಬೆನು,, ಬರುಮುಖರೆಂಬೆನು. 
ಸಿ ಸಿದ್ದಸೋಮನಾಥಲಿಂಗವಾದಡೆಯು ನಮಗೇನು? 
ಕೊಂದಡೆ ಕೊಲಲಿ, ಇಂತೆಂಬುದ ಮಾಣೆನಯ್ಯಾ. | ೧೭ | 


೩೩೪ 


ಜ್ಞಾನದಲರಿದಡೇನಯ್ಯ, ಕ್ರಿ ಕೀಯನಾಚರಿಸೆದನ ಕ್ಯ? 
ನೆನೆದ ಮಾತ್ರದಲ್ಲಿ ಅಹುದೆ, ಕಾರ್ಯದಲಲ್ಲದೆ? 
ಕುರುಡ ಕಾಣ ಪಥವ, ಹೆಳವ ನಡೆಯಲರಿಯ. ಒಂದಿಲ್ಲದಿರ್ದಡೊಂದಾಗದು. 
ಜ್‌ ನಾನವಿಲ್ಲದಿರ್ದ ಕ್ರೀ ಜಡನು, ಕ್ರೀಯಿಲ್ಲ ದ ಜಾ ನನ ವಾಗ್ದಾಲ ಭ್ರಾಂತು. 
ಇದು ಕಾರಣ 
ಸಿದ್ಧಸೋಮನಾಥಲಿಂಗವ ಕೂಡುವ ಶರಣಂಗೆ ಎರಡೂ ಬೇಕು. | ೧೮ ॥| 


೩೩೫ 


ಜ್ಞಾನಸೊತಕ, ಮೋನಸೂತಕೆ, 
ಜಪತಪ ಅನುಷ್ಠಾನಸೂತಕ, 
ಸೋಹಂ ಎಂಬ ಸೊತಕ, 
ದ್ಹಸೋಮನಾಥ ಪ್ರಾಣಲಿಂಗವಾಗಿ 
ಸೂತಕ ಹಿಂಗಿತ್ತು ಯಥಾ ಸ್ವೇಚ್ಛೆ. Il ೧೯ | 


೩೩೬ 


ನೆಲವಾಗಿಲ ಮುಚ್ಚಿ, ತಲೆವಾಗಿಲ ತೆರದು, 
ಎವೆ ಮಿಡುಕದಂತೆ ನಿಮ್ಮ ನೋಡುತ್ತಿ ಪ್ಪ ಸುಖವೆಂದಪ್ಪು ದೊ? 
ಎನಗೆ ಗುರುವಿನುಪದೇಶವ ಹಿರಿದು ಪರಿಯಲಿ ನಂಬಿ, 
ಎರಡು ಪುರ್ಬಿನ ನಡುವೆ ಹರವ ಮನವ ನಿಲಿಸಿ, 
ಪರಿಣಾಮ ಪರವಶದೊಳೆಂದಿಪ್ಪೆನಯ್ಯಾ? 
ಹೋದ ಹೊತ್ತನರಿಯದೆ, ಆದ ದುಃಖವನರಿಯದೆ, 
ಬೆರಗು ನಿಂದು ನಿಮ ನೆಂದಿಂಗೊಮ್ಮೆ ನೆರೆವೆ? 
ಸಮ್ಹ ರು ಸಿದ್ಧ ಸೋಮನಾಥಾ, ಇಂದು ಕಾಣದ ಮುಕ್ತಿ ಎಂದಿಗೂ ಇಲ್ಲ. ॥ ೨೦ ॥ 


ಅಮುಗಿದೇವಯ್ಕೆಗಳ ವಚಿನ ೧೧೩ 


ಪೃದ್ಧಿ ಅಪು ತೇಜ ವಾಯು ಆಕಾಶ ಚೆಂದ್ರ ಸೂರ್ಯ ಆತ್ಮರೆಂಬ 
ಅಷ್ಟತನುವಿಡಿದು ಜಗಕ್ಕೆ ದೃ ದೃಷ ಷ್ಟ ವಾಗಿ ಕೋರುವ ಕರ್ಮರೂಪವೆಂಬುದು 

ಶಿವನ ಸೂ ಲತನುವೆನಸುಭದು. 

ಸೆಕಲಲೋಕಕೆ ್ಸಿ ಆಧಾರಾಧೇಯವಾಗಿ, 

ಕಮಲಲೋಚನರೊಳಗಾದ ದೇವ ದಾನವ ಮಾನವಮನುಮನಿಗಳಿಗೊಡೆಯನಾಗಿ, 
ವರದಾಭಯಕರನೆನಿಸಿ ಮೂರ್ತಿಸಹಿತ ತೋರುವ. 

ಪ್ರಕೃತಿವಿಡಿದು ನಿತ್ಯವೆನಿಸಿ, ಕೈಲಾಸಪತಿ ಪಶುಪತಿಯಾಗಿ, 

ನಂದಿನಾಥ ಭೃಂಗಿನಾಥ ಮೊದಲಾದ ಗಣನಾಥಧರ ಕಣ್ಣೆ ಮಂಗಳೆವಾಗಿ ತೋರುವ. 
ಸದಾಶಿವಮೂರ್ತಿಯೆಂಬುದು ಶಿವನ ಸೂಕ್ಷ ತನುವನಿಸುವುದು. 

ಅತ ತಿಷ್ಪದ್ದಶಾಂಗುಲವೆಂಬ ಶ್ರುತಿತಾರ್ಕಣೆಯಾಗಿ, 

ಆಕಾಯಚಿರಿತನಾಗಿ, ಕಾಲಕರ್ಮಕ್ಕ ಗೋಚರನಾಗಿ, 

ತೋರಿಯೂ ತೋರದೆ, ಮುಟ್ಟಿಯೂ ಮುಟ್ಟದೆ, 

ಆಗಿಯೂ ಆಗದೆ, ಇರ್ದೂ ಇಲ್ಲದೆ, ಬೆರಸಿಯೂ ಬೆರಸೆದೆ, 

ಆಕಾಶದಂತೆ ಭರಿತನಾಗಿ, ಅವಿನಾತಿಯಾಗಿ, 

ಅಭಾವಿಯಾಗಿ, ತತ ಶ್ರಮಸಿವಾಕ್ಯೃಲೀನವಾಗಿ, 

ಜಾ ಸ್ಥತೃ ಜ್ಞಾನ ಜ್ಜ €ಯವಿಹೀನವಾಗಿ ತೋರಿದನೆ ನೆನ್ನ ಸ್ವಾಮಿ. 
ಪ್ರೀಗುರುಕಾರುಣ್ಯದಿಂದಳವಟ್ಟು, 

ಜ್ಞಾನಿಯ ಹೈದಯೊದೊಳೆಗೆ ದರ್ಪಣದ ಛಾಯೆಯಂತೆ ತೋರಿ ಹಿಡಿಯಲಿಲ್ಲದ 
ಒಳಗಣ ಬಯಲು ಮುಸುಕಿದ ಮಹಾಬಯಲಿನಂತೆ ಮುಟ್ಟಲಿಲ್ಲದ 
ಸ್ವಯಂವೇದ್ಯವಾದ ಘನತತ ದ ರೂಪೆಂಬುದು 

ಮಹಾಘನ ಸೆದ್ದು ರು ಸಿದ್ಧ ಸೋಮನಾಥಾ, 

ನಿಮ್ಮ ಕಾರಣತನುವೆನಿಸುವುದು. 20 1 


೩೩೦ 


ಸಕಲವ ಧರಿಸಿಕೊಂಡಿಪ್ಪ ತೆ 
ಿಭಾಾಡಸತ 

ನಿಬನ ೧ ರ್ಭಳದಂತೆ ಶಿವಶರಣ ನಿರ್ಮ ಳನಾಗಿರಬೇಕಯ್ಯಾ, 
ಪಾವಕನು ಸಕಲದ್ರವ ವ್ಯ ೦ಗಳ ದಹಿಸಿಯು ಲೇಪವಿಲ್ಲದ ಹಾಂಗೆ 
ಶಿವಶರಣ ನರ್ಲೇ ರದ ಬೇಕಯ್ಯಾ, 


ವಾಯು ಸೆಕಲದ್ರವ್ಯಂಗಳೆಲ್ಲಿಯು ಸ್ಪರ್ಶನವ ಮಾಡಿಯು 


el 


ಸಂಕೀರ್ಣ ವಚನಸಂಪುಟ : ಒಂದು 


ಆ ಸೆಕಲದ ಗುಣವ ಮುಟ್ಟದ ಹಾಂಗೆ 

ಶಿವಶರಣ ಸೆಕಲಚೋಗಂಗಳನು ಭೋಗಿಸಿಯು 

ಸುಗಂಧ ದುರ್ಗಂಧಂಗಳನು ಮುಟಿ ಯು 
ನಿರ್ಲೇಪಿಯಾಗಿರಬೇಕಯ್ಯ! 

ಆಕಾಶವು ಸಕಲದಲ್ಲಿ ಪರಿಪೂರ್ಣವಾಗಿಹೆ ಹಾಂಗೆ 

ಶಿವಶರಣ ಸೆಕಲದಲ್ಲಿ ಪರಿಪೂರ್ಣನಾಗಿರಬೇಕಯ್ಸಾ. 
ಇಂದುವಿನಂತೆ ಶಿವಶರಣ ಸಕಲದಲ್ಲಿ ಶಾಂತನಾಗಿರಬೇಕಯ್ಯಾ. 
ಭಾನುವು ತಮವನಳಿಸಿ ಪ್ರಕಾಶವ ಮಾಡುವ ಹಾಂಗೆ 
ಶಿವಶರಣ ಅವಿದ್ಯವ ತೊಲಗಿಸಿ ಸುವಿದ್ಯವ ಮಾಡಬೇಕಯ್ಯಾ. 
ಇದು ಕಾರಣ, ಸೆದ್ದು ರುಪ್ರಿಯ ಸಿದ್ಧಸೋಮನಾಥಾ, 

ನಿಮ್ಮ ಶರಣ ನಿರ್ಲೇಪನಯ್ಯಾ. | ೨೨ ॥ 


೩೩೯ 


ಪ್ರಾಣಲಿಂಗವೆಂಬುಮೊಂದು ಮಾತಿನಂತುಟಲ್ಲ. 
ಲೋಗರ ಸುಖದುಃಖ ತನ್ನದೆನ್ನದನ್ನಕ್ಕ 
ಚೆನ್ನ ಸಿದ್ಧ ಸೋಮನಾಥನೆಂಬ ಲಿಂಗ ಬರಿದೆ ಒಲಿವನೆ? | ೨೩ 


೩೪೦ 


ಮಂಗಳ ಮಣ್ಣ ಬೆರಸೆದಂತೆ, 
ಬಯಲು ಮೂರ್ತಿಯಾಗದಂತೆ, 
ಬಿಸಿಲು ಮಳೆಯಲ್ಲಿ ನಾಂದದಂತೆ, 
ಗಾಳಿ ಧೂಳ ಹತ್ತದಂತೆ, 
ಸಿದ್ಧ ಸೋಮನಾಥಲಿಂಗಾ 
ನಿಮ್ಮ ಶರಣ ಬಳಸಿ ಬೇರಿಪ್ಪ _ | ೨೪ 1 


೩೪೧ 


ಮರುಳು ಮದ್ದು ಕುಣಿಕೆಯ ಕಾಯ ತಿಂದು, 
ಮರುಳೇರಿತ್ತ ಹೇಳಲುಂಟೆ? ಶಿವಶಿವಾ! 
ಲಿಂಗ ತನ್ನನವಗ್ರಹಿಸಿದ ಬಳಿಕ ಅಂಗವಿಕಾರವೆಂಬುದನರಿಯರು, 
ಸಿದ್ದ ಸೋಮನಾಥನೆಂಬ ಶಬ್ದಭಂಗವಳಿದು ಸೆಂಗವುಳಿದ ಬಳಿಕೆ. | 2೫ ॥l 


ಅಮುಗಿದೇವಯ್ಯಗಳ ವಚನ ೧೧೫ 
೩೪೨ 


[ಮೋಷಹ]ರಹಿತ್ತ ಕೋಪದಲಗು [ಮುಟ್ಟ], 
ಸನ್‌ $2 ನ 
ಜಾಗ್ರ ಸ್ವಪ್ಪ ಸುಷುಪ್ತಿ ಯ ತಟ್ಟಲೀಯ. 
ನನ ಪ್ರಾಣ ಹೆಣ್ಣು ಮಣ್ಣನು ಮರಳಿಸೆ, 
[5] [205] 
ಸಿದ್ಧ ಸೋಮನಾಥಲಿಂ[ಗಾ ಶಿವ]ಯೋಗಿ ಸಿದ್ಧರಾಮ. || 9೬ UW 


೩೪೩ 


ಶಿವನ ನೆನೆದಡೆ ಭವ ಹಿಂಗೂದೆಂಬ 
ವಿವರಗೇಡಿಗಳ ಮಾತ ಕೇಳಲಾಗದು. 
ಹೇಳದಿರಯ್ಯಾ, ಜ್ಯೋತಿಯ ನೆನೆದಡೆ ಕತ್ತಲೆ ಕೆಡವುದೆ? 
ಇಷ್ಟಾನ್ನವ ನೆನೆದಡೆ ಹೊಟ್ಟೆ ತುಂಬುವುದೆ? 
ರಂಭೆಯ ನೆನದಡೆ ಕಾಮದ ಕಳವಳವಡಗುವುದೆ ಅಯ್ಯಾ? 
ನೆನೆದರಾಗದು, ನಿಜದಲ್ಲಿ ನಿರ್ಧರಿಸಿ ತಾನು ತಾನಾಗದನ್ನ ಕೃರ, 
ಸದ್ದು ರು ಸಿದ್ಧ ಸೋಮನಾಥಲಿಂಗನ ನೆನೆಯಬಾರದು. | ೨೭ ೫ 


ಸಾವಯನಲ್ಲ, ಸ್ವರೂಪ ಕುರುಹಿಡಿಯನಾಗಿ. 
ನಿರವಯನಲ್ಲ, ನಿರೂಪ ಭಾವಿಸನಾಗಿ. 
ದ್ದೆ ಸಿತಿಯಲ್ಲ, ಸೇವ್ಯಸೇವಕನೆಂಬ ಉಭಯವಳಿದುಳಿದನಾಗಿ. 
ಅದ್ವೈತಿಯಲ್ಲ, “ನಾಹಂ-ಕೋಹಂ-ಸೋಹಂ”ವಂಬ ಭ್ರಮೆಯಳಿದುಳಿದನುಾಗಿ. 
ಇಂತೀ ಸಕಲಭ್ರಮೆಯಳಿದು ಮಹಾಘನದಲ್ಲಿ ನಿಪ್ಪತಿಯಾಗಿಪ್ಪ 
ಸಿದ್ಧ ಸೋಮನಾಥಲಿಂಗಾ, ನಿಮ್ಮ ಶರಣ. H ೨೮ Il 


೩೪೫ 


ಸುಳುಹೆಂಬುದನರಿಯ, ಸೂಕ್ಷ ಒವೆಂಬುದನರಿಯ, 
ಒಳೆಗೆಂಬುದನರಿಯ, ಹೊರೆಗೆ ಬುದನರಿಯ. 
ಇರ್ದುದು ಇರ್ದಂತೆ ಇರ್ದಿತ್ತು ಕಾಣಾ. 
ಸಿದ್ದ ಸೋಮನಾಥನೆಂಬ ಲಿಂಗವು ಶಬ್ದಮುಗ್ಧವಾದುದನೇನೆಂಬೆನಯ್ಯಾ' | 9€ |) 


೧೧೬ 


ಸಂಕೀರ್ಣ ವಚನಸೆಂಪುಟ : ಒಂದು 


೩೪೬ 


ಹುಡಿ ಹತ್ತದ ಗಾಳಿಯಂತೆ, 
ಕಾಡಿಗೆ ಹತ್ತದಾಲಿಯಂತೆ, 
ನೆಯ್‌ ಹೆತ್ತದ ನಾಲಗೆಯಂತೆ, 
ಮಂಗಳೆ ಮಣ್ಣ ಬೆರಸೆದಂತೆ, 
ಸಿದ್ದ ಸೋಮನಾಥಾ, 
ನಿಮ್ಮ ಶರಣನು ಸೆಕಲಸುಖಂಗಳ ಸುಖಿಸಿಯೂ ಬೇರಿಪ್ಪನು. i a೦ Il 


ಅರಿವಿನ ಮಾರಿತಂದೆಗಳ ವಚನ 
೩೪೭ 


ಕಾಲವನರಿತು ನೇಮವ ಮಾಡಲಿಲ್ಲ, 
ಉಚಿತವನರಿತು ಕೃತ್ಯವ ಮಾಡಲಿಲ್ಲ, 
ಮನ ನೆನೆದಂತೆ ತನು ಆಡಲಿಲ್ಲ, 
ಆ ನೆನಹೆ ಘನಲಿಂಗಮೂರ್ತಿ[ಯ ಕುರುಹು). 
[ಆ] ಕುರುಹು ಅರಿವಿನಲ್ಲಿ ನಿಂದಿತ್ತು, 
ಆ ಅರಿವೇ ಕುರುಹಾಗಿ ಬೆಳಗುತ್ತದೆ, 
ಸದಾಶಿವಮೂರ್ತಿನಿಪ್ಯಲಲಿಂಗವು ತಾನಾಗಿ. 


೩೪೮ 


ಬಾರದಿರು ಬ್ರಹ್ಮನ ಅಂಡದಲ್ಲಿ, 
ಬೆಳೆಯದಿರು ವಿಷ್ಣು ವಿನ ಕುಕ್ಷಿಯಲ್ಲಿ, 
ಸಾಯದಿರು ರುದ್ರನ ಹೊಡೆಗಿಚ್ಚಿನಲ್ಲಿ. 
ಹುಟ್ಟಿದ ಅಂಡವನೊಡೆ, 
ಬೆಳೆದ ಕುಕ್ಷಿಯ ಕುಕ್ಕು, 
ಹೊಯ್ತ ಹೊಡೆಗಿಚ್ಚ ಕೆಡಿಸು. 
ಮೂರುಬಟ್ಟೆಯ ಮುದಿಡು, 
ಒಂದರಲ್ಲಿ ನಿಂದು ನೋಡು. 
ಆ ಒಂದರಲ್ಲಿ ಸೆಂದಿಲ್ಲದ ಅಂಗವೇ ನೀನಾಗು 
ಸದಾಶಿವಮೂರ್ತಿಲಿಂಗಕ್ಕೆ. 


೩೪೯ 


ಕಲ್ಲು ಮರ ಮಣ್ಣಿನ ಮರೆಯಲ್ಲಿ ಪೂಜಿಸಿಕೊಂಬುದು ವಸ್ತುವೇ? 
ನ್ಟ ಮನಸ್ಸಿ ನ ಗೊತ್ತ ಲ್ಲದೆ. 
ಲ್ಲಿಪ್ಪು ದನೆರಿವ ಅರಿವು ತಾನೆ ನಿಜವಸ್ತುವಾಗಿ ಬೆಳಗುತ್ತದೆ, 
ಎಶಿವಮೂರ್ತಿಲಿಂಗವೆಯಾಗಿ. 


@ 


RG 


ಸಂಕೀರ್ಣ ವಚನಸಂಪುಟ ; 


೩೫೦ 


ಕಲ್ಲಿನೊಳಗಳೆ ಜ್ಯೋತಿ, ಉರಿಯೊಳೆಗಳೆ ಉಸ್ಸ, 
ಹಣ್ಣಿನೊಳಗಳ ಸಾರದ ಸೆವಿಯಂತೆ, 
ಸವಿಶೇಪವಾದ ಚಿತ್ತದ ವಿಲಾಸಿತದಂತೆ 
ನಿಜಲಿಂಗದಲ್ಲಿ ಘನಬೆಳಗು ತೋರುತ್ತಲಿದೆ, 
ಸೆದಾಶಿವಮೂರ್ತಿಲಿಂಗದಲ್ಲಿ. 


೩೫೧ 


ಆಕಾಶದಲ್ಲಿ ತೋರುವ ಮೋಡದ ಮುಗಿಲಿನಂತೆ, 
ಶಶಾಂಕನ ಕಾಬ ಅಂಬುಧಿಯಂತೆ, 
ವಿಷಧರನ ಕಾಬ ವಿಷಜದಂತೆ ಹೆಚ್ಚು ಗೆಯಾಗಿ 
ಆತ ೈಭೇದದಲ್ಲಿ ಕುರುಹಿಟ್ಟು ದ do 
ಮನವುಣ್ಸಿ ತನ ತನುಕರಗಿ ನಿಶ್ಚ ನಿಜತತ್ತ ಎದಲ್ಲಿ ಬೆಳಗುತ್ತ ದೆ 
ಸದಾಶಿವಮೊರ್ತಿಲಿಂಗದಲ್ಲಿ, 


೩೫೨ 


ಮಲಯಜದ ಮಧ 3ದಲ್ಲಿ ವಂಶ ಪುದಿದಿರೆ 
ಮುಟ್ಟದು ಗಂಧ ಅದೇಕೆ? 
ಮಧ್ಯ ದ ದ್ವಾರದ ಲಕ್ಷಣದಿಂದ, ಪಾದಪದ ಜಾತಿಭಿನ್ನ. ದಿಂದ. 
ಆ ತರೆನನಂದೆಲ್ಲ ಸ ಕುರುಹು ಭಿನ್ನ ವಾಯಿತ್ತು.. 
'ಆತ್ಮಂಗೆ ಅರಿವು ಸೊಜಿಯ ಮೊನೆಯಂತೆ * 
ಕುರಹು ಹಿಂಗಿದ ದ್ವಾರದಂತೆ 
ಉಭಯವ ಭೇದಿಸಿ ಆ ದ್ವಾರದಲ್ಲಿ ಎಯ್ದುವ 
ನೂಲು ಮುಂದಳ ಹೆರಿಯ ಮುಚ್ಚುವಂತೆ 
ಕರುಹಿನ ಭಿನ್ನ ನಾಮನಷ್ಟ ವಾಗುತ್ತದೆ, 
ನಿಜತತ್ವ ದ ಬಗು ತೋರುತ್ತ ದೆ ಸದಾಶಿವಮೂರ್ತಿೀ ಲಿಂಗದಲ್ಲಿ, 


೩೫೩ 


ಅರುಣಕಿರಣ ಮಂದಿರದ ಕಂಡಿಯಲ್ಲಿ ತೋರುತ್ತದೆ, 
ಆ ಘಟದಲ್ಲಿ ಎಡೆಯಾಡುವ “ಅಣೋರಣೀಯಾನ್‌” ಎಂಬಂತೆ, 
ಅಂಗಮಧ್ಯದ ಚಿತ್ತದ ದ್ವಾರದಲ್ಲಿ ಅರಿದಡೆ ತಾಕುವ ಜ್ಞಾನ. 
“ಅಣೋರಣಿಯಾನ್‌” ಎಂಬುದರಿದ ತನ್ನ ಯ ಅರಿವು 
ನಿಂದ ಘಟದಲ್ಲಿ ಬೆಳಗುತ್ತದೆ, ಸೆದಾಶಿವಮೂರ್ತಿಲಿಂಗದಲ್ಲಿ. 


ಒಂದು 


ll ೪ 1 


i #1 


| & 1 


ಆರಿವಿನ ಮಾರಿತಂದೆಗಳೆ ವಚನ 
HY 


ಉದಕ ನಿಂದಲ್ಲಿ ಪ್ರತಿಬಿಂಬ ನಿಶ್ಚಯವಾಯಿತ್ತು. 
ಆ ಜಲ ಸೆಂಚಾರದಿಂದ ಕದಲೆ ಮತ್ತೆ 


ಪ್ರತಿರೂಪಿಂಗೆ ಎಡೆಯುಂಟೆ? ಚಿತ್ತ ಸಂಚಾರಿಸುವಲ್ಲಿ ಕುರುಹಿನ ಗೊತ್ತಿ ಗ 


ಒಡೆತನವುಂಟೆ? 
ಇಂತೀ ಉಭಯದ ಸಕೀಲ ನಿಂದು, ಕಳೆ ಬೆಳಗುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ 

೩೫೫ 


ಚಕ್ಷುಮಯನಾಗಿ, ಚಕ್ಷುರೂಪನಾಗಿ, 
ಚಕ್ಷುವಿಮುಕ್ತನಾಗಿ, ವಿಮುಕ್ಸು ಸುಕ್ಷೇತ್ರವಾಸೆವಾಗಿ, 
ವಾಸಮಧ ದಲಿ ಆ ಮೂರ್ತಿಯ ಬೆಳಗು ತೋರುತ್ತದೆ, 
ಸೆದಾಶಿವಮೂರ್ತಿಲಿಂಗದಲ್ಲಿ. 


೩೫೬ 


ಮಹಾವಾರಿಧಿಯ ತೆರೆಯ ಮಧ ದಲ್ಲಿ 
ಹುಟ್ಟುವ ಹೊಂದುವ ದಿನಮಣಿಯ ಭೇದದಂತೆ, 
ತನ್ನ ಚಿತ್ತದ ಅರಿವು ಮರವೆ 
ಕುರುಹೆಂದು ಪ್ರಮಾಳಿಸದೆ, ಅರಿವೆಂದು ನಿರ್ಧರಿಸೆದೆ 
ಎರಡರ ಭೇದದಲ್ಲಿ ಕಂಡು ನಿಂದ ಉಳುಮೆ ಬೆಳಗುತ್ತದೆ, 
ಸೆದಾಶಿವಮೂರ್ತಿಲಿಂಗದಲ್ಲಿ, 


೩೫೭ 


ಮಂಜಿನ ಉದಕೆ ವಾಯುಸೆಂಚಾರ ಮೋಡವಿಲ್ಲದೆ ಕರೆವಂತೆ 
ಮನಪ್ರಕ್ಸತಿ. ಸಂಚಾರ ಹಿಂಗಿ 
ಕಲೆದೋರದ ಕುರುಹಿನಲ್ಲಿ ಸಲೆ ಸೆಂದು ನಿಂದು ಉಭಯವಳಿದು 
ಉಳುಮೆ ತಲೆದೋರಿ ಕಲೆ ಅಳಿದು ಬೆಳಗು ತೋರುತ್ತದೆ, 
ಸೆದಾಶಿವಮೂರ್ತಿಲಿಂಗದಲ್ಲಿ. 


೩೫೮ 


ಕಲ್ಪತರುವಿಂಗೆ ಅಪ್ಪು ಎಯ್ದುವಮಂತೆ 
ಇಕ್ಷುದಂಡಕ್ಕೆ ಮಧುರರಸೆ ಬೆಚ್ಚಂತೆ, 
ಕ್ರಿ €ರವಿರೋಧಿಗೆ ಹೆಗೆ ಸ್ನೇಹವಾದಂತೆ, ಆ ಉಭಯದ ಭೇದ. 


೧0೯ 


WS 1 


HH ೧೦ ( 


ll 50 W 


೧೨೦ 


ಸಂಕೀರ್ಣ ವಚೆನಸಂಪುಟ : ಒಂದು 


ಇದಿರಿಟ್ಟು ಕುರುಹು ಅರಿವ ಮನ ಎರಡಳಿದಲ್ಲಿಯೇ 
ಕುರುಹಳಿದು ನಿಂದುಳುಮೆ ಬೆಳಗು ತೋರುತ್ತ ದೆ 
ಸದಾಶಿವಮೂರ್ತಿಲಿಂಗದಲ್ಲಿ. | ೧೨ 11 


೩೫೯ 


ಕಲ್ಲು ಕಲ್ಲು ತಾಕಿದಲ್ಲಿ ಕಿಚ್ಚಿನ ಕಿಡಿಯಲ್ಲದೆ, ಹೆಂಟೆ ಶಿಲೆ ಹೋರಿದಲ್ಲಿವುಂಟಿ? 
ಅರಿದವನಲ್ಲಿ ಒಡಗೂಡುವ ಸುಖವಮಲ್ಲದೆ, 
ಬರಿಯನಲ್ಲಿ, ಅರಿವು ಹೀನನಲ್ಲಿ, ಅರಿವಿನ ಕುರುಹ ಮರೆದಾಡುವನಲ್ಲಿ, 
ಸುರೆಯ ಮಡಕೆಯ ಪೂಜಿಸಿ ಕುಡಿವವನಂತಾಗಬೆ:ಡ. 
ಬರಿಯ ವಾಚಾಸಿದ್ದಿಯಲ್ಲಿ ಅರಿದೆಹೆನೆಂದು 
ಅವ ಕೊಟ್ಟರಿವಿನ ಕುರುಹ ಮರೆಯಬೇಡ. 
ಆ ಮರೆಯಲ್ಲಿ ಬೆಳಗು ತೋರುತ್ತದೆ 
ಸೆದಾಶಿವಮೂರ್ತಿಲಿಂಗದಲ್ಲಿ ಅದೆ. Il ೧೩ ॥l 


೩೬೦ 


ಶಿರಪಾದದೊಳಗಾದ ಅಂಗದ ಸುಖದುಃಖವ ಆತ್ಮನರಿವಂತೆ, 
ಅರಿವೇ ಕುರುಹಾಗಿ ನಿಂದಲ್ಲಿ ಆ ಉಭಯದ ಅಳಿವುಳಿವನರಿಯಬೇಕು. 
ಆ ಭೇದವನರಿದಲ್ಲಿ ಆ ಅರಿವಿನ ಕುರುಹು ಚಿದ್ದನದಲ್ಲಿ ನೆಲೆನಿಂದು 
ಉಳಿದ ಬೆಳಗು ಕಳೆದೋರುತ್ತದೆ, 
ಸದಾಶಿವಮೂರ್ತಿಲಿಂಗದಲ್ಲಿ, | | ೧೪ 1 


೩೬೧ 


ಶರೀರಘಟಕ್ಕೆ ಶಿಲೆಮೂರ್ತಿ ವಸ್ತುವಾಯಿತ್ತು, 
ಆತ್ಮಘಟಕ್ಕೆ ಅರಿವುಮೂರ್ತಿ ವಸ್ತು ವಾಯಿತ್ತು. 
ನೇಮಘಟ ನಿತ್ಯಲಿಂಗವನರಿತು, ನಿತ್ಯಲಿಂಗ ಅನಿತ್ಯಲಿಂಗವನರಿತು, 
ಅನಿತ್ಯ ಚಿತ ಕಾಶವನೆಯ್ಲಿ 
ಅದರ ಮರೆಯಲ್ಲಿ ಕುಡಿವೆಳಗು ತೋರುತ್ತದೆ, 
ಸದಾಶಿವಮೂರ್ತಿಲಿಂಗದಲ್ಲಿ. | ೧೫ 1] 


೩೬೨ 


ಮರನ ತಾಳೊದಕ್ಕೆ ಪೃಧಿ ; ಆಧಾರವಾಗಿ, 
ಶಾಖೆಯ ತಾಳೂದಕ್ಕೆ ಮರನಾಧಾರವಾಗಿ, 


ಅರಿವಿನ ಮಾರಿತಂದೆಗಳ ವಚೆನ ೧೨೧ 


ಲತೆಯ ತಾಳೊದಕ್ಕೆ ಶಾಖೆ ಆಧಾರವಾಗಿ, 

ಲತೆಯ ಬಿಡುಮುಡಿಯಲ್ಲಿ ಕುಸುಮತೋರಿ 

ಕುಸುಮದ ತೊಟ್ಟಿನಲ್ಲಿ ಕುಸುಮವಳಿದು, 

ಕಾಯಿ ಬಲಿದು ರಸೆ ಬಲಿದು ಹಣ್ಣ ದಂತೆ, 

ತೊಟ್ಟು ಬಿಡುವನ್ನ ಕ್ಕ ಕಾಯ ಶಿಲೆಯ ಪೂಜೆ, ಆತ್ಮ ಅರಿವಿನ ಪೂಜೆ. 

ಉಭೆಯಸೆ ಲ ನಿರುತವಾಗಿ ಬಿಟ್ಟು ನಿಂದುದು ವಸ್ತುವಿನ ಉಳುಮೆ. 

ಆ ಉಳುಮೆ ಲೇಪವಾಗಿ ಬೆಳಗು ತೋರುತ್ತದೆ, 

ಸೆದಾಶಿವಮೂರ್ತಿಲಿಂಗದಲ್ಲಿ. Ho Il 


೬ಡಿ 


ಬೇರಿಗೆ ನೀರನೆರೆದಲ್ಲಿ 
ಆ ಗಿಡುವಿಗೆ ಕಡೆ ನಡು ಮೊದಲೆನ್ನ ದೆ 
ಸರ್ವಾಂಗವ ವೇಧಿಸಿ ಸುಂಪನ್ನಿ ಕೆಯ ದೃಶ್ಸಿಂಗೆ ತೋರುವಂತೆ 
ಚಿತ್ತುವಿನ ಎರಕ ನಿಜತತ್ತದ ಕುರುಹಿನಲ್ಲಿ ಪರಿಪೂರ್ಣವಾಗಿ ಸೆಂಪದ ತೋರುತ್ತ 
ಕುರಿತ ಕುರುಹಿನ ಮರೆಯಲ್ಲಿ ಅರಿವು ನಿಂದು 
ಕುರುಹು ನಿಪ್ರತಿ ಯಾಗುತ್ತದೆ ಎಂಬ ಸೆಂದೇಹ ನಿಂದಿತ್ತು. 
ಎಂಬುದನರಿತಾಗ ಬೆಳಗು ತೋರುತ್ತದೆ 
ಸೆದಾಶಿವಮೂರ್ತಿಲಿಂಗದಲ್ಲಿ. Hou 


3 
pe 
da 


೩೬೪ 


ಅಕ್ಷಿಯ ಮಧ್ಯದ ಕಾಳಿಕೆಯ ನಟ್ಟನಡುವಳೆ 
ಸೂತ್ರ[ದೋ]ರುವ ಚಿನ್ನ ಉಡುಗಿದ ಮತ್ತೆ 
ಅಕ್ಷಿಯ ತೆರಪು ಎಷ್ಟಾದಡೇನು? 
ಆ ತೆರದಂತೆ, ಲೌಕಿಕದಲ್ಲಿ ಮಾಡುವ ವರ್ತಕ ವಸ್ತುವನರಿಯದ ಜ್ಞಾನ 
ಧನಕನಕ ವಾಜಿವಾಹೆನಂಗಳಿಂದ ಲೇಪನ ಅಂಬರ 
ತೆಸ್ಯಾಂತರ ವಿಳಯಂಗಳಿಂದ 
ಕೀರ್ತಿಭೂಷಣಕ್ಕೆ ಮಾಡಿದಡೇನು? 
ಇದನಳಿದು ಅದನರಿತು ಉಭಯ ತನ್ಮಯ ನಷ್ಟವಾಗಿ 
ಅದರ ಮರೆಯಲ್ಲಿ ಬೆಳಗು ತೋರುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ. HOS Hl 


೧೨೨ 


ಸಂಕೀರ್ಣ ವಚನಸಂಪುಟ : ಒಂದು 


೩೬೫ 


ಹರಿವ ಸೆಕಟಿಂಗೆ ಕಡೆಗೀಲು ಕಡೆಯಾದಲ್ಲಿ ಆ ಗಾಲಿ ಅಡಿಯಿಡಬಲ್ಲುದೆ? 
ಕುರುಹಿನ ಮೂರ್ತಿಯಲ್ಲಿ ಅರಿವು ಒಡಗೂಡದಿರೆ 
ಆ ಜ್ಞಾನ ಹಿಂದ ಮರೆದು ಮುಂದಕ್ಕಡಿಯಿಡಲಿಲ್ಲ. 
ತಡಿಯಲ್ಲಿ ನಿಂದು ಮಡುವಿನಲ್ಲಿದ್ದ ಹರುಗೋಲಕ್ಕೆ ಅಡಿಯಿಟ್ಟು 
ಅದುವೊಡಗೂಡಿ ಎಯ್ದು ವಂತೆ 
ಕುರುಹಿನ ತಡಿ, ಮರವೆಯ ಮಡು, ಮಾಡುವ ವರ್ತಕ ಹೆರುಗೋಲಗಿ, 
ಅರಿಕೆ ಅಂಬಿಗನಾಗಿ ಸಂಸಾರ ಸಾಗರವ ದಾಂಟಿ, 
ಆ ತಡಿಯ ಮರೆಯಲದೆ ನಿಜನೆಮ್ಮುಗೆಯ ಕಳೆಬೆಳಗು ಬೆಳಗುತ್ತದೆ ದೆ 
ಸೆದಾಶಿವಮೂರ್ತಿಲಿಂಗದಲ್ಲಿ. Il ೧೯ 


ke, 


ಮಣಿಯ ವೆಜ್ಜ ದಲ್ಲಿ ಎಯು ವ ರಜು ೨ ಮೊನೆ ಮಣಿದಲ್ಲಿ ನಿಂದಿತ್ತು. 
ಅದರಿರವು ಲಕ್ಷಿಸುವ ಲಕ್ಷ್ಯ ದಲ್ಲಿ ಅಲಕ ಕ್ಷೈಮಯ ಅಭಿಮುಖವಾಗಲುಗಿ ಸಿಕ್ಕಿತ್ತು 
ಮಾಡುವ ಸೆಶ್ಚಿ € ವಸ್ತು 2 ಮುಟ್ಟ ಲಿಲ್ಲದೆ 
ಇಂತೀ ಯುಗಳ ನಾಮವಳಿದು ಲಕ್ಷ ಅಲಕ ಕಕ್ಕಿ ಬೆಚ್ಚಂತಿರಬೇಕು. 
ಬೆಸುಗೆಯ ನಡುವೆ ಬೆಳಗುತ್ತದೆ, 
ಸೆದಾಶಿವಮೂರ್ತಿಲಿಂಗ. | ೨೦ I 


೩೬೭ 


ಕಸುಗಾಯಲ್ಲಿ ಹಣ್ಣ ನ ರಸೆವನರಸಿದರುಂಟೆ, ಅಯ್ಯಾ? 
ಶಿಶು ಗರ್ಭದಲ್ಲಿ ಬಲಿವುದಕ್ಕೆ ಮೊದಲೆ ಅಸು ಘಟಿಸಿದುದುಂಟೆ, ಅಯ್ಯಾ? 
ಮಾಡುವ ಆಚರಣೆಮಾರ್ಗ ಭಾವಶುದ್ದ ವಾಗಿ ನೆಲೆಗೊಳ್ಳ ದೆ 
ಕಾಮ್ಯದಲ್ಲಿ ಕಾಮಾ ರ್ಥ ನೆಲೆಗೊಂಬ ಪರಿಯಿನ್ನೆ ಸ 
ಸೂಜಿಕಲ್ಲು ಸೂಚಿಯವರಸುವತೆ. 
ಉಭಯಕ್ಕೆ ಬಾಯಿಲ್ಲದೆ ಕಚ್ಚು ವ ತೆರನ ನೋಡಾ, ಅಯ್ಸಾ! 
ಶಿಲೆ ಲೋಹದಿಂದ ಕಡೆಯೆ ನಮ ಯ ಅರಿವಿನ ಭೇದ? 
ಅದರ ಮರೆಯ ಬೆಳಗು ತೋರುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ. | ೨೦೧ 1 


ಅರಿವಿನ ಮಾರಿತಂದೆಗಳ ವಚನ ೧೨೩ 
೬೮ 


ಹೃದಯದಲ್ಲಿ ತೋರುವ ಅರಿವು ತನ ಯವಾಗಿ, 
ದಿ ಇ ೨ 
ಇದಿರಿಟ್ಟ ಭಾವಕ್ಕೆ ನೆಲೆಗೊಂಡು, ಭಾವ ತುಂಬಿ 
ಕಂಗಳ ಮಧ್ಯದಲ್ಲಿ ಹಿಂಗದೆ ನಿಶ್ಚೈ ಪಸ 
ಅನಿಮಿಷನಂಗದಂತೆ, ಕೂರ್ಮನ ಸೆ ಹದಂತೆ, ಅಂಬು ಅಂಬುಜದಂತೆ, 
ಉಭಯ ಸಂಗದಲ್ಲಿ ನಿಸ್ಪಂಗನ ಬೆಳಗು ತೋರುತ್ತದೆ, 
ಸೆದಾಶಿವಮೂರ್ತಿಲಿಂಗದಲ್ಲಿ. | ೨೨ 1 


೩೬೯ 


ಶಶಿಕಾಂತದ ಶಿಲೆ ಒಸೆರುವಂತೆ, ಕುಸುಮ ಖುತುಕಾಲಕ್ಕೆ ದೆಸೆಗೆ ಪಸರಿಸುವಂತೆ 
ಅಂಗ ಸಂಬಂಧಕ್ಕೆ, ಆತ್ಮನ ಅರಿವಿಂಗೆ, ಮಾಡುವ ತತ್ಕಾಲಕ್ಕೆ, 
ಆ ಭಾವದಲ್ಲಿ ಭಾವಿಸಿ ನಾನೆಂಬುದನಳಿದು 
ನೀನೆಂಬುದಕ್ಕೆ ಠಾವಿಲ್ಲದೆ, ಆ ಭಾವವೆ ಬೆಳಗುತ್ತದೆ 
ಸದಾಶಿವಮೂತಿಲಿಂಗದಲ್ಲಿ. ೨೩ ॥, 


> 


೩೭೦ 


ಮಿಯ ಒಡನತಕ್ಕೆ ಗೆಯ್ದ ರುಂಟೆ? ತಳಿಗೆ ಹಸಿಯಿತ್ತೆಂದು ಇಕ್ಟಿದರುಂಟಿ? 
ಲಿಂಗಕ್ಕೆ ಉಪಚಾರವ ಮಾಡುವಾಗ ಆ ಅಂಗ ಏತರಿಂದವೊದಗಿತ್ತೆಂಬುದನರಿ. 
ತನ್ನ ಕುರಿತು ಮಾಡುವ ಸುಖಭೋಗಂಗಳಿಗೆ ಲಿಂಗಕ್ಕೆಂದು ಪ್ರಮಾಳಿಸಲಿಲ್ಲ 
ಅದೆಂತೆಂದಡೆ: 
ಬಯಲರಿಯದ ಜಗವುಂಟೆ? ವಾಯುವರಿಯದ ಗಂಧವುಂಟಿ? 
ಅಪ್ಪು ವರತ ಸೆಕಲ ಚೇತನವುಂಟೆ? 
ದೃಷ್ಟವನೆ ಕಂಡು, ಇದಿರಿಟ್ಟು ಶ್ರೋತ್ರದಲ್ಲಿ ಕೇಳಿ, 
ಇಷ್ಟನರಿಯದೆ ನಾ ಕೊಟ್ಟಿ-ವಸ್ತು ಕೊಂಡಿತ್ತೆಂಬ ಭಾವವಳಿದು, 
ಆರಿದ ಮರೆಯಲ್ಲಿ ಬೆಳಗು ದೋರುತ್ತದೆ ಸದಾಶಿವಮೂರ್ತಿಲಿಂಗದಲ್ಲಿ. 1೨೪1 


೩೭೧ 


ಕಾಮಧೇನುವೆಂದಡೆ ಇಹುದಕ್ಕಿ ನೆಲೆ ಬೇಕು, 
ಕಲ್ಪ ತರುವೆಂದಡೆ ಹುಟೂ ದಕ್ಕೆ ಭೂಮಿಬೇಕು, 
ಚಿಂತಾಮಣಿಯೆಂದಡೆ ತಾನೊಂದ ಚಿಂತಿಸಿ ಬೇಡಿಯಲ್ಲದೆ ಕೊಡದೊಂದುವ. 
ಇವಕ್ಕೈಲ್ಲಕ್ಕೂ ಒಂದೊಂದು ನಿಂದ ನೆಲೆ ವಾಸೆವಾಯಿತ್ತು. 


೧೨೪ 


ಸಂಕೀರ್ಣ ವಚನಸಂಪುಟ : ಒಂದು 


ಮನದರಿವಿಂಗೆ, ಕೆಯ ಕುರುಹಿಂಗೆ, 
ವಿಚಾರದಿಂದ ಒಳಹೊಕ್ಕು ನಿಂದು ನೊಡಲಾಗಿ, 
ಹಿಂದಳ ಕತ್ತಲಿಯ ಮುಂದಳೆ ಬೆಳಗಿನ ಉಭಯದ ಸೆಂಧಿಯಲ್ಲಿ 


ಸೆಲೆ ಸೆಂದು ತೋರುತ್ತ ದೆ, ನಿಜದ ಬೆಳಗು ತೋರುತ್ತ ಹಿನ 
ಸದಾಶಿವಮೂರ್ತಿಲಿಂಗದಲ್ಲಿ. | ೫೨ | 


ಹಲಿ 


ಅಂಬರದಲ್ಲಿ ತೋರುವ ಚಾಪದ ಬಹುವರ್ಣದ ಸೆಂಭ್ರಮ 
ಕುಂಭಿನಿಯ ಜಲದಲ್ಲಿ ತೋರುತ್ತಿ ರೆ ಉಭಯದಲ್ಲಿಯೂ ಭಯಲು. 
ಆ ರಂಜನೆಯಂತೆ ಚಿತ್ತದ ಕಲೆ ಚಿತ್‌ಶಕ್ಷಿಯ ಅರಿವು ಮತಣ್ಯರಿಗೆ ಅಗೋಚರ. 
ಚಿತ್ತಜನ ಬಿಲ್ಲನೆತ್ತುವಾತ ಅನಿತ್ಯದ ಗೊತ್ತಿ ನಲೈದಾನೆ. 
ನಿತ್ಯದ ಗೊತ್ತ ಮುಟ್ಟಿ, ಉಭಯದ ಗೊತ್ತು ಬಚ್ಚ್ಛೆಬಯಲಾಯಿತ್ತು y 
ಬಯಲ ಬೆಳಗಿನಲ್ಲಿ ಹೊಳಹುದೋರುತ್ತದೆ, 
ಸೆದಾಶಿವಮೂರ್ತಿಲಿಂಗದಲ್ಲಿ. I ೨೬ 1 


೩೭೩ 


ರೂಪಿಗೆ ನಿರೂಪೆಂದು ಕುರುಹಿಟ್ಟುಕೊಂಡಿಪ್ಪ ರು 
ರೂಪಿನೊಳಗೆ ತಿರುಗಾಡುವ ನಿರೂಪೆಂದರಿಯದೆ, 
ರೂಪಡಗಿದಲ್ಲಿ ಹಿಡಿದೆ ಬಿಟ್ಟೆನೆಂಬ ಸೆಂದೇಹವದಡಗಿತ್ತು. 
ಅಡಗುವನ್ನ ಬರ ತಾನೆ ಕುರುಹೆ? 
ಬೇವಿಂಗೆ ಕಹಿ, ಬೆಲ್ಲಕೆ ಸಿಹಿ ಇವ ಎರಡಳಿದಲ್ಲಿ 
ನಾನೀನೆಂಬನ್ನ ಕೃ ಏನೂ ಎನಲಿಲ್ಲ. | 
ಅದು ನಾಮ ನಷ್ಟವಾಗೆ, ಆದಲ್ಲಿ ಅದೆ ಕಳೆಬೆಳಗು ತೋರುತ್ತದೆ 
ಸೆದಾಶಿವಮೂರ್ತಿಲಿಂಗದಲ್ಲಿ. Il ೨೬ ll 
೩೭೪ 
ಅಂಗವ ಮರೆದು ಲಿಂಗವನರಿಯಬೇಕೆಂಬರು, 
ಕರಣಂಗಳರತು ಘನಲಿಂಗವನರಿಯಬೇಕೆಂಬರು. 
ಅದು ನಾನಿಕ್ಟಿದ ತಡೆ ಕೇಳಿರಣ್ಣಾ ; 
ಆಕಾಶ ಬಯಲಾದಡೆ ಮುಗಿಲು ರೂಪ ತೋರಿ ಅಳಿವ ಪರಿಯಿನೆ ತೊ? 
ನಕ್ಷತ್ರ ಚಂದ್ರ ಸೂರ್ಯಾದಿಗಳು ಗ್ರಹ ಪ್ರವರ್ತನವಹ ಪರಿಯಿನ್ನೆ ತೊ? 
ಅವು ವಾಯುಮಯ ಆಧಾರವಾಗಿ ತೋರುತ್ತಿಹೆ ನೆಮ್ಮುಗೆಯ ಇರವು. 


ಅರಿವಿನ ಮಾರಿತಂದೆಗಳ ವಚನ ೧೨೫ 


ಅದು ಕಾರಣದಲ್ಲಿ ಅಂಗವಿದ್ದಂತೆ ಲಿಂಗವನರಿಯಬೇಕು, 

ಕರಣಂಗಳಿದ್ದಂತೆ ಘನಲಿಂಗವ ಭೇದಿಸೆಬೇಕು. 

ಹೀಗಲ್ಲದೆ ಮರೆದರಿಯಲಿಲ್ಲ, ಅರಿದು ಮರೆಯಲಿಲ್ಲ 

ಉಭಯದ ಅಭಿಸೆಂಧಿಯಲ್ಲಿ ಬೆಳಗು ತೋರುತ್ತದೆ 

ಸೆದಾಶಿವಮೂರ್ತಿಲಿಂಗದಲ್ಲಿ. 2೮H 


೩೭೫ 


ನಾರಿಯಲ್ಲಿ ಕೋಲ ಹೂಡಿ, ಆರೈಕೆಯ ಮಾಡಿ ಎಸೆಯಲಿಕ್ಕೆ 
ತಾಗಿತು ಮನ ಸುಂದ ಗುರಿಯ. 
ಅದೇತರ ಗುಣದಿಂದ? 
ಮರ ಬಾಗಿ ನಾರಿಯೈೆದಿ ಬಾಣ ಶರಸೆಂಧಾನವಾಗಿ ತಾಗಿದಂತೆ 
ಚಿತ್ತ ಹೆಸ್ತೆದ ಲಿಂಗದ ದೃಷ್ಟ. 
ಮನ ವಚನ ಕಾಯ ತ್ರಿಕರಣದಲ್ಲಿ ಕರಣಂಗಳಿಂದ ಅರಿತು 
ಕಾಯದ ನೆಮ್ಮುಗೆಯಲ್ಲಿ ಕಾಣಬೇಕು. 
ಕಾಬ ತೆರದ ಮರೆಯಲ್ಲಿ ಕಳೆ ತೋರುತ್ತದೆ 
ಕುಡಿವೆಳಗು ಕಳೆಕಳಿಸುತ್ತದೆ ಸದಾಶಿವ[ಮೂರ್ತಿ]ಲಿಂಗದಲ್ಲಿ. ll ೨೯ 1! 


೩೭೬ 


ಕಾಯವಿದ್ದು ಕಾಬುದು ವಿಜ್ಞಾನ, 
ಜೀವವಿದ್ದು ಕಾಬುದು ಸುಜ್ಞಾನ, 
ಎರಡಳಿದು ತೋರಿಕೆಯಲ್ಲಿ ಕಾಬುದು ಪರಂಜ್ಯೋತಿಜ್ಞಾನ, 
ಇಂತೀ ಮೂರು ಮುಖವ ಏಕವ ಮಾಡಿ 
ಬೇರೊಂದು ಕಾಬುದು ಪರಮಪ್ರಕಾಶಜ್ಞಾನ. 
ಇಂತೀ ಅಂತರ ಪಟಂತರದಲ್ಲಿ ನಿಂದು ನೋಡುವ ಸಂದೇಹವ ಹರಿದ ಸೆಂದಿನಲ್ಲಿ 
ಕುಂದದ ಬೆಳಗು ತೋರುತ್ತದೆ, ಸದಾಶಿವಮೂರ್ತಿಲಿಂಗದಲ್ಲಿ. l-aC 1 


) ೧೨ 
[a 


ಅಗ್ಗಿ ಅಂಗವಾಗಿ, ವಾಯು ಪ್ರಾಣವಾಗಿ, 
ಉಭಯ ಸೆಂಗದಂತಿರಬೇಕು, ಅಂಗಲಿಂಗ ಪ್ರಾಣಯೋಗ ಸಂಬಂಧ. 
ಅಗ್ಲಿಮರೆದರೆ ವಾಯುವೆಚ್ಚರಿಕೆಯ ಮಾಡುವಂತೆ, 


ಟಿ ಷದೊಳಗುದ ದ ಮಂಗಳ % ವುಂಟೆ? 
ಅಗ್ನಿ ಮುಟ್ಟಿದ ಕಾಷ್ಟ್ರದೊಳಗಾದ ದ್ರವ್ಯಂಗಳು, ಹಿಂದಳ ನಾಮವುಂ 


೧೨೬ 


ಸಂಕೀರ್ಣ ವಚನಸಂಪುಟ : ಒಂದು 


ವಸ್ತುಲೇಪವಾದ ಅಂಗಪ್ರಾಣ ಬೇರೊಂದಿದಿರಿಡಲಿಲ್ಲ. 
ಅಂಗಭಾವ ನಿಶ್ಚಯವಾಯಿತ್ತು ; 
ಸದಾಶಿವಮೂರ್ತಿಲಿಂಗದಲ್ಲಿ ಲೀಯವಮಾಗಲಿಕ್ಕೆ. | ೩೧ 1 


ಕಾಯವಳಿಯಲಾಗಿ ಜೀವನ ಚೇತನಕ್ಕೆ ಸ ಏಷ್ಯವಿಲ್ಲ. 
ಜೀವ ಹಿಂಗೆ ಘಟವೊಂದು ದಿನಕ್ಕೆ ಆಶ್ರಯಿಸಿ ಿಲಲರಿಯದು. 
ಒಂದ ಬಿಟ್ಟೊಂದ ಹಿಡಿವುದಕ್ಕೆ ಎಡೆತೆರಪಲ್ಲ. 
ಇದು ಕಾರಣದಲ್ಲಿ ಇಷ್ಟಕ್ಕೂ. ಪ್ರಾಣಕ್ಕೂ ಬೆಚ್ಚಂತಿರಬೇಕು. 
ನಿಂದ ಇರವಿನಲ್ಲಿ ಸಂದು, ಮತ್ತೊ ೦ದ ವಿಚಾರಿಸಿಹೆನೆಂಬ ಸಂದೇಹವಳಿದಲ್ಲಿ 
ತೋರುತ್ತದೆ ಬೆಳಗು ಸೆದಾಶಿವಮೂರ್ತಿಲಿಂಗದಲ್ಲಿ. | ೩೨ 1 


೩೭೯ 


ಚಿತ್ತದಲ್ಲಿ ನೆನೆದ ಲೆಕ್ಕವ ಇದಿರಿಟ್ಟು ಬರೆದಲ್ಲದೆ ಅರಿಯಬಾರದು. 
ಅರಿವು ) ಘನದಲ್ಲಿ ನಿಂದೆನೆಂದಡೆ ದ ೃಷ್ಟವಾದ ಲಿಂಗದಲ್ಲಿ ನಿಂದಲ್ಲದೆ ಕಾಣಬಾರದು. 
ಹೀಗಲ್ಲದೆ, ಆಧ್ಯಾತ್ಮ: ದಲ್ಲಿ ಹೊದ್ದಿ ನೋಡಿ ಕಂಡೆನೆಂಬ ಬದರ ಮಾತ 
ಹೊದ ದಿರಬೇಕು, ಸದಾಶಿನಮೂರ್ತಿಲಿಂಗವನರಿವುದಕ್ಕೆ. | aa 1 


೩೮೦ 


ಉಂಟು ಇಲ್ಲಾ ಎಂಬುದನರಿತು ನುಡಿವುದು ಕ್ರೀಯೊ? ನಿಕಿ ಕ್ರೀಯೊ? 
ಇವೆಲ್ಲವನರಿತು ನುಡಿವುದು 
ಘಟದೊಳಗಳ ಮಾತಲ್ಲದೆ ಅದು ಮಾಯಾವಾದದ ಇರವು. 
ಭಾವ ಕಾಯವಲ್ಲಿ ಸಿಕ್ಕಿ ಸೆಕಲವನೊಡಗೂಡಿ ಭೋಗಂಗಳನುಣುತ 
ನಾನಲ್ಲ ಎಂಬ ಮಾಯಾವಾದಿಗಳ ಮಾತು, 
ಕನ್ನ ದ ಬಾಯಲ್ಲಿ ಸಿಕ್ಕಿದ ಕಳ್ಳ ನ ಬಾಯಾಲಿನಂತೆ ಬಲ್ಲವರು ಮೆಚ್ಚು ವರೆ? 
ಶರೀರವುಳ್ಳ ನ ಕ್ಯ ಇಷ್ಟಪ್ರಾ 4 ಮುಕ ಕೃನಾಗಬೇಕು. 
ಇದೆ ನಿಶ್ಚ , ಸದಾಶಿವಮೂರ್ತಿಲೆಂಗವನರಿವುದಕ್ಕಿ. | a೪ 1 


೩೦೧ 


ತಲೆಯೊಳಗಳ ಬಾಯಲ್ಲಿ ಹಲವು ರುಚಿಯಿಲ್ಲದೆ 
ಕೆಳಗಳ ದ್ವಾರದಲ್ಲಿ ಉಣಬಹುದೆ ಅಯ್ಯಾ? 
ಹಿಡಿವುದನರಿತು, ಹಿಡಿದು ಬಿಡುವುದನರಿತು, 


ಅರಿವಿನ ಮಾರಿತಂದೆಗಳ ವಚನ ೧೨೭ 


ಬಿಟ್ಟು ಇಷ್ಟಪ್ರಾಣವನೊಡಗೂಡಬೇಕಲ್ಲದೆ, 
ಇಷ್ಟವಿಲ್ಲದ ಪ್ರಾಣ ವಸ್ತುವೆಂಬ ಮಿಟ್ಟಿಯ ಭಂಡರ ಮೆಚ್ಚುವನೆ, 
ಎನ್ನ ಸದಾಶಿವಮೂರ್ತಿಯನರಿತ ನಿರಂಗ? [4% FT 


೩೮೨ 


ಬೀಜವಿಲ್ಲದೆ ಬೆಳೆವುಂಟೆ, ಅಯ್ಯಾ? ನಾದವಿಲ್ಲದೆ ಶಬ್ದವುಂಟೆ, ಅಯ್ಯಾ? 
ದೃಷ್ಟಿಯಿಲ್ಲ[ದೆ] ಕಳೆ ಉಂಟೆ, ಅಯ್ಯಾ? 
ಅಂಗಸಹಿತವಾಗಿ ಸರ್ವಸೆಂಗವನರಿಯಬೇಕಲ್ಲದೆ, 
ನಿರಂಗ ಅಂಗದಲ್ಲಿ ಹೊಕ್ಕು ಸರ್ವಭೋಗಂಗಳ ಕಾಬುದಕ್ಕೆ ಇದೇ ದೃ 
ಬಂಗಾರದ ಒಡಲಿನಲ್ಲಿ ಬಣ್ಣ ನಂದು ಲೆಕ್ಕವಟ್ಟಂತೆ ಬಾಹಂತೆ, 
ಆತ್ಮನ ದೃಷ್ಟನ ಕಂಡು ಮತ್ತೆ ಆಧ್ಯಾತ್ಮವೆನಲೇಕೆ? 
ಘಟದ ಮಧ್ಯದಲ್ಲಿ ನಿಂದು ನುಡಿವುದೆ ಕ್ರೀಯೆಂದೆ, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | at |i 


ಹ 
ಯ 
ಟೆ 


೩೮೩ 

ವಾಯು ಬಯಲೆಂದಡೆ ತಿರುಗುವ ಆಲವಟ್ಟದಲ್ಲಿ ಸಿಕ್ಕಿ 
ಕುರುಹುಗೊಂಬುತಿದ್ದಿ ತ್ತು. 
ಇಂತೀ ಕುರುಹಿಲ್ಲದೆ ಅರಿವ ಪರಿಯಿನ್ನೆ ತೊ? 
ಅರಿವ ಆತ್ಮ, ನಿಂದು ನುಡಿವಂಗದ ಕುರುಹಿನಲ್ಲಿದ್ದು 
ಮತ್ತೆ ತತ್ವವಾದ ಪರಿಯಿನ್ನೆ ತೊ? 
ತೋರುವ ತೋರಿಕೆ ಅಂಗಮಯವಾದ 
ಮತ್ತೆ ಕುರುಹ ಹಿಂಗಿ ಅರಿವ ಪರಿಯಿನ್ನೆಂತೊ? | 
ಮೀರಿ ಕಾಬುದು ಮೂರು ತತ್ತದಿಂದ ಆಚೆಯಲ್ಲಿ. 
ಅಷ್ಟನರಿವ ತನಕ ಇಷ್ಟನರಿಯಬೇಕು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೩೭ I 


೩೦೪ 


ವಸ್ತು ಸ್ವಯಂಭುವಾಗಿದ್ದಲ್ಲಿ ನಾಮರೂಪುಕ್ರೀಗೆ ಹೊರಗಾಗಿದ್ದಿತ್ತು. 
ತನ್ನಯ ಸುಲೀಲೆ ಹಿಂಗಿ ಜಗಹಿತಾರ್ಥವಾಗಿ ಉಮಾಪತಿಯ ಧರಿಸಿದಲ್ಲಿ, 
ತ್ರಿವಿಧಮೂರ್ತ್ಶಿಯ ಭಾವ ಕಲ್ಪಿಸಿದಲ್ಲಿ, 
ಕ್ರಿಯಾಸೆಂಪದಕ್ಕೆ ಒಳಗಾಗಿ, 
ಷ್ರವಿಧಾರ್ಚನೆ ಹೋಡಶ ಉಪಚರ್ಯವ ಮಾಡಬೇಕು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೩೮ ॥l 


೧೨೮ 


ಸಂಕೀರ್ಣ ವಚನಸಂಪುಟ : ಒಂದ 
೩೦೫ 
ಪ್ರಾಣಕ್ಕೆ ಉಪದೇಶವ ಮಾಡಿ ಕಾಯಕ್ಕೆ ಲಿಂಗವ ಕೊಡಬೇಕು 
ಕಾಯಶುದ್ಧವ ಮಾಡಿ ಪ್ರಾಣಕ್ಸೆ ಅರಿವ ತೋರಬೇಕು. 
ಇಪ್ಟನರಿಯನೆ ದೀಕ್ಷೆಯ ಮಾಡಬಾರದು. 
ಕುರುಡನ ಕೈಯ್ಯಲ್ಲಿ ಕೂಳ ಕಲಸಿ, ಪ್ರತಿ ಕುರುಡಂಗೆ ಊಡಿಸಿದಂತಾಯಿತ್ತು. 
ಮಲಭಾಂಡಜೀವಿಯ ಕೈಯ್ಯಲ್ಲಿ ಅನುಜ್ಞೆಯಾದ ಶಿಷ್ಯಂಗೆ 
ಉಭಯದ ಕೇಡಾಯಿತ್ತು, ಇದನರಿತು ನಡೆಯಿರಣ್ಣಾ y 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೩೯ 


೩೮೬ 


ಗುರುಮಾರ್ಗವನರಿಯದೆ ಆತ್ಮತೇಜದಿಂದ ಪೀಳಿಗೆ ಶುದ್ದವೆಂದು, 
ಆಗುಚೇಗೆಯನರಿಯದೆ ಉಪದೇಶವ ಮಾಡೂದಕ್ಕೊಡಲಾಹೆ, 
ಕೆಳಕ್ಕೆ [ಅಪೇಯವ] ತಿಂಬ, ದುರ್ಗುಣ ಕಾಯ ವಿಕಾರಿಗಳನೊಲ್ಲರು 
ಸದಾಶಿವಮೂರ್ತಿಲಿಂಗವನರಿದ ಶರಣರು. | ೪ || 


೩೮೭ 


ಲಿಂಗ ಹೊರತೆಯಾಗಿ, ವಿಭೂತಿ ರುದ್ರಾಕ್ಷಿಯ ಕೊಟ್ಟು, 
ಗುರುವಾಗಬಹುದೆ ಅಯ್ಯಾ? 
ಬೀಜವಿಲ್ಲದೆ ಅಂಕುರವಾಗಬಲ್ಲುದೆ? 
ಗಂಡನಿಲ್ಲದ ಮುಂಡೆಗೆ ಗರ್ಭನಿಂದಡೆ ಅವಳಾರಿಗೆ ಯೋಗ್ಯ? 
ಆ ಉಭೆಯವು ಕೇಡಾಯಿತ್ತು ್ಯ 
ಇದನರಿತು ಮಾಡಿ, ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೪0 I 


೩೦೮ 


ತನ್ನ ಕೈಯಲ್ಲಿ ಲಿಂಗವಿದ್ದು 
ತಾನಿದಿರಿಗೆ ಸ್ಮಶಾನದೀಕ್ಷೆಯ ಮಾಡಬಹುದೆ ಅಯ್ಯಾ? 
ಇಂತೀ ಉದರಘಾತಕೆ ಗುರು, ಶರೀರದಹನ ಶಿಷ್ಯ 
ಇಂತೀ ಉಭಯ ಪಾತಕರು, 
ಸದಾಶಿವಮೂರ್ತಿಲಿಂಗಕ್ಕೆ ಸ್ಪಪ್ನದಲ್ಲಿ ದೂರ. il ೪೨ I 


ಅರಿವಿನ ಮಾರಿತಂದೆಗಳ ವಚನ ೧೨೯ 
೩೮೯ 


ಅಂಗದ ಮೇಲೆ ಲಿಂಗವಿಲ್ಲದೆ ವಿಭೂತಿ ರುದ್ರಾಕ್ಷಿಯ ಧರಿಸಲಾಗದು. 
ಅದೆಂತೆಂದಡೆ: 
ಸತಿಪ್ತರುಷರಿಗೆ ಸಂಯೊ. ಗವಲ್ಲದೆ, 
ಸತಿ ಸತಿಗೆ, ಪ್ರರುಷ ಪುರುಷಗೆ ಸಂಯೋಗವುಂಟೆ? 
ಅಂಗಹೀನಂಗೆ ಹಿಂಗದ ನವರಸವುಂಟೆ ಅಯ್ಯಾ? 
ಇಂತಿ ಲಿಂಗಬಾಹ್ಯಂಗೆ ವಿಭೂತಿಯ ಪೆಟ್ಟವೆಂದು ಕಟೆದ ಗುರು 
ಕುಂಭೀಘೋರಕ್ಕೆ ಒಳೆಗ್ಳು, ಸದಾಶಿವಮೂರ್ತಿಲಿಂಗಕ್ಕೆ ದೂರ. Il ೪a Il 


೩೯0೦ 


ವೀರಶೈವ ಗುರುವಾಗಿ ಶುದ್ಧಶ್ಸೈವಕ್ಕೆ ಹೊರಗಾಗಬೇಕು, 
ಶುದ್ಧಶೈವ ಗುರುವಾಗಿ ಮಾರ್ಗಶೈವಕೈ ಹೊರಗಾಗಬೇಕು, 
ಮಾರ್ಗಶೈವ ಗುರುವಾಗಿ ಪೂರ್ವಶೈವಕ್ಯ ಹೊರಗಾಗಬೇಕು. 
ಇಂತೀ ಶೈವಂಗಳಲ್ಲಿ ಸನ್ನದ್ಧವಾಗಿ ತಿಳಿದು, 
ಅಂಗಲಿಂಗ ಆತ್ಮನಲ್ಲಿ ನಿಂದು ಸಂಯೋಗವ ಮಾಡಬೇಕು. 
ಮಾಡಿದಲ್ಲಿ ಕೂಡಿದ ಕಾರಣ ವೀರಶ್ಛೈವವೆಂಬ ಹೆಸೆರಾಯಿತ್ತು. 
ಸದಾಶಿವಮೂರ್ತಿಲಿಂಗವನರಿತಲ್ಲಿ. Il ೪೪ I 


೩೯೧ 


ಸ್ಥಾ ವರಲಿಂಗಪೂಜೆ ಶುದ್ಧಶೈೈವ, ಮಾರ್ಗಶೈೈವ ಲಿಂಗಪೂಜೆ ಸಿಂಹಾಸೆನ. 
ಪೂರ್ವಶೈವಪೂಜೆ ಸೆಂಕಲ್ಪನಿರಾವರಣ, 
ವೀರಶೈವ ಲಿಂಗಪೂಜೆ ಅಂಗದ ಮೇಲೆ ಹಿಂಗದೆ ಧರಿಸಿಹುದು. 
ಇವೆಲ್ಲವು ಸೆರಿ, ಶೈೈವಪೂಜೆ ಅದೆಂತೆಂದಡೆ: 
ಇಷ್ಟಲಿಂಗ ಜೀವನ ಅಂಗ ಉಭಯವ ಕೂಡಿ ಲೀಯವಾಗಿದ್ದು ದು 
ಶೈವಭೇದಂಗಳಿಗೆ ಹೊರಗು 
ಸದಾಶಿವಮೂರ್ತಿಲಿಂಗಳ್ಯೆ ಒಳಗು. | ೪H I 


೩೯೨ 


ಅರಿವ ಮರೆದ ಪೂಜೆ ಸ್ಥಾ ವರಲಿಂಗಕ್ಕೆ ಸರಿ, 
ಅರಿಯನೆ ಮತೆಯದೆ ಕರಿಗೊಂಡ ನೆನಹು, 
ಅದು ಪರಿಪೂರ್ಣ ಪ್ರಾಣಲಿಂಗ ಸಂಬಂಧ. 


ಸಂಕೀರ್ಣ ವಚನಸಂಪುಟ : ಒಂದು 


ಇಂತಿವರಲ್ಲಿ ಭೇದಂಗಳನರಿತು 
ಪರತತ್ವವ ಕೊಡುವ ಪರಮಗುರುವಾಗಬೇಕು, 


ಸದಾಶಿವಮೂರ್ತಿಲಿಂಗವು ತಾನಾಗಬೇಕು. | ೬ 
೩೯೩ 
ಪ್ರಥಮದೀಕ್ಷೆ, ಪರಬ ಬ್ರಹ್ಮದೀಕ್ಷೆ, ಅಂಗಲಿಂಗದೀಕ್ಷೆ, ಪುನರ್ದೀಕ್ಷಿ: 


ಇಂತೀ ದೀಕ್ಷೆಗಳಲ್ಲಿ ತಿಳಿಯಬೇಕು. 

ಪ್ರಥಮದೀಕ್ಷೆಯ ಮಾಡುವಲ್ಲಿ ಬ್ರಹ್ಮನ ಪಾಶವ ಹರಿಯಬೇಕು. 

ಪರಬ ್ರಷ್ಮದೀಕ್ಷೆಯ ಮಾಡುವಲ್ಲಿ ನಷ್ಟು ವಿನ ಪುಶವ ಹೆರಿಯಬೇಕು: 
ಅಂಗಲಿಂಗದೀಕ್ಷೆಯ ಮಾಡುವಲ್ಲಿ ರುದ್ರ ನ ಪಾಶವ ಹರಿಯಬೇಕು; 
ಪುನರ್ದೀಕ್ಷೆಯ ಮಾಡುವಲ್ಲಿ ಆ ಫಟದಲ್ಲಿದ್ದ ಆತ್ಮನ ಕಳೆದು 
ಪುನರಪಿಯ ಮಾಡಿ ಪುನರ್ದೀಕ್ಷೆಯ ಮಾಡಬೇಕು. 

ಅದೆಂತೆಂದಡೆ, ಅದಕ್ಕೆ ದಷ;: 

ದ್ವಿಜರ ಗರ್ಭದಲ್ಲಿ ಜನಿಸಿದ ಪಿಂಡಕ್ಕೆ 

ಮಂತ್ರೋಚ್ಛರಣೆ ಮುಂಜಿಯಿಂದಲ್ಲದೆ ಭೂಸುರಕುಲವಿಲ್ಲ. 

ಇದನರಿತು ನೆಚಾರವ ಮಾಡಿ ಕೇಳಿ ಕಂಡು ಉಪದೇಶ ಗುರುವಾಗಬೇಕು. 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. ll ೪೭ 1 


೩೯೪ 


ಲಿಂಗಕ್ಕೆ ಜಂಗಮಪ್ರಸಾದವ ಕೊಡುವಲ್ಲಿ 
ಹೆಣ್ಣು ಹೊನು ಮಣ್ಣಿ ನ ಹಂಗಿಲ್ಲದಂತಿರಬೇಕು. 
ಗುರುವಿಂಗೆ ತನುವ ಸವೆದು ಮಾಡುವಲ್ಲಿ 
ಕೇಣಸರ ಆತ್ಮ ತೇಜವಿಲ್ಲದಿರಬೇಕು. 
ಲಿಂಗಕ್ಕೆ ಮನವ ಮುಟ್ಟಿಸುವಾಗ 
ಸರ್ವಮಯದಾಸೆಯ ಪಾಶ ತಲೆದೋರದಿರಬೇಕು. 
ಇಂತೀ ನಿಶ್ಚಯವನರಿತವಂಗೆ ಸದಾಶಿವಮೂರ್ತಿಲಿಂಗದಂಗವೆ ಆಶ್ರಯ. ೪೮ 


೩೯೫ 
ಸಹಪಂತಿಯಲ್ಲಿ ತನ್ನ ಗುರುವೆಂದು ವಿಶೇಷವ ಮಾಡಲಾಗದು. 
ಅದೆಂತೆಂದಡೆ: 
ಆ ಗುರುವಿಂಗೂ ಆ ಶಿಷ್ಯಂಗೂ ಎರಡಿಟು ಸಿ ಮಾಡೂದಕ್ಕೆ 
ದೃಷ್ಟವ ತೆ ತೋರಿದ ಮತ್ತೆ, 
ದ್ರವ್ಯಂಗಳಲ್ಲಿ ವಿಶೇಷವ ಮಾಗಿ ಶೈದುಡುಕಿದ ದಡೆ ಮನ ಕೂರ್ತಡೆ 
ಅದೆ ಕಿಲ್ಪಿಷ, ಸೆದಾಶಿವಮೂರ್ತಿಲಿಂಗಕ್ಕೆ ಹೊರಗು. ll ೪ I 


ಅರಿವಿನ ಮಾರಿತಂದೆಗಳ ವಚನ ೧೩೧ 


೩೯೬ 
ಮಾಡುವ ಭಕ್ಷನ ವಿವರ: 
್ರಾಸಿನ ನಾಲಗೆಯಂತೆ ಹೆಚ್ಚು ಕುಂದನೊಳೆಕೊಳ್ಳ ದೆ 
ಗುಮಿಲ ಶಂಗಜಂಗಮ ತಿ ತ್ರಿವಿಧಮುಖವು ಟರಿಯು:ವ ಪ್ರಮಾಳಿಸಿ, 
ಮಾಡುವ ದ ಪ್ರವ್ಯ ಕೇಡಿಲ್ಲದಂತೆ ಮಾಡುವುದು ಸದ್ಭಕ್ತಿಸ್ಥಲ 
ಹೀಗಲ್ಲದೆ ಗುರುವಿನ ಆಢ್ವ ಕೃಂಜಿ, 
ಜಂಗಮದ ಸಮೂಹದ ವನ್ನ ಳವ ಕಂಡು ಅಂಜಿ ಮಾಡಿದಡೆ, 


ಭಕ್ಕಿಗೂಣೆಯ, ದ ನ್ರವ್ಯದ ಕೇಡು ಸ ಸತ್ಯಕ್ಕ ಹೊರಗು 
ಸದಾಶಿವಮೂರ್ತಿಲಿಂಗಕ್ಕೆ ದೂರ. | #0 || 
೩೯೭ 


ಗುರುಮೂರ್ತಿಯ ಕಳೆ ಜಂಗಮದಲ್ಲಿಪ್ಪುದು, 
ಜಂಗಮಮೂರ್ತಿಯ ಕಳೆ ಲಿಂಗದಲ್ಲಿಪ್ಟು ದು, 
ಆ ಲಿಂಗದ ಕಳೆ ಅರಿದು ಮಾಡುವ ಭಕ್ತನಲ್ಲಿ 
ನಿತ್ಯನಿರಂಜನವಾಗಿ ಬೆಳಗುತ್ತಿ ಪುದು 
ಸೆದಾಶಿವಮೂರ್ತಿಲಿಂಗದ ಹೃ ದಯವು ತಾನಾಗಿ. | ೫೦ ! 


೩೯೮ 


ದೀಕ್ಷಾಗುರುವಾದಲ್ಲಿ ತ್ರಿವಿಧದ ಆಸೆಯಿಲ್ಲದಿರಬೇಕು. 
ಶಿಕ್ಷಾಗುರುವಾದಲ್ಲಿ ಅರಿಗಳಿಗಂಜದೆ ಪ್ರಾಣತ್ಯಾಗನಿಶ್ಚಯನಾಗಿರಬೇಕು. 
ಮೋಕ್ಷಗುರುವಾದಲ್ಲಿ ಸರ್ವದೋಷ ಸರ್ವೇಂದ್ರಿಯ ನಾಶನಾಗಿರಬೇಕು. 
ಇಂತೀ ಮೂರು ಮೀರಿ ಬೇರೊಂದರಲ್ಲಿ ನಿಂದು 
ತ್ಯಾಗಾಂಗ ಭೋಗಾಂಗ ಯೋಗಾಂಗ 
ತ್ರಿವಿಧಲೇಪವಾಗಿ ನಿಂದುದು ನಿಜಗುರುಸೆ ಸಲ 
ಆ ಗುರುವಿನ ಕೈಯ ಅನುಜ್ಞೆ ಪರಂಜ್ಯೊ ತಿ ಪ್ರಕಾಶ. 
ಅದು ನಿರವಯತತ್ವ, ಸದಾನವಮೂರ್ತಿಸಿಂಗವ್ರ ತಾನೇ. il ೫೨ 11 


೩೯೯ 


ಕಾಯಕ್ಕೆ ಕರ್ಮ ಗುರುವಾಗಬೇಕು, 
ಜೀವಕ್ಕೆ ಮೋಕ್ಷ ಗುರುವಾಗಬೇಕು, 
ಉಭಯ ವೇಧಿಸಿ ನಿಂದಲ್ಲಿ ಸ್ಪಾ ಿನುಭಾವ ಸೆ ಸನ್ನದ್ದನ ನಾಗಿ ಗುರುವಾಗಬೇಕು. 
ಆತನನುಜ್ಞೆ ಯಿಂದ ಬಂದ ಬಿ ದ ಗೊತಿನ ತ್ರಿನ ಕುರುಹು, 
ಅದೆ ವಸ್ತು. ನಿಫ್ಚ ಯ, ಸದಾಶಿವಮೂರ್ತಿಲಿಂಗವು ತಾನಾಗಿ, | ೫೩ | 


೧೩೨ 


ಸಂಕೀರ್ಣ ವಚೆನಸಂಪುಟ : ಒಂದು 
೪೦೦ 


ಇಷ ಲಿಂಗ ಪ್ರಾಣಲಿಂಗವೆಂದು ಬೇರೊಂದು ಕಟ್ಟಳೆಯ ಮಾಡಬಹುದೆ ಅಯ್ಯಾ? 
ಬೀಜವೊಡೆದು ಮೊಳೆ ತಲೆದೋರುವಂತೆ, 
ಬೀಜಕ್ಕೂ ಅಂಕುರಕ್ಕೂ ಭಿನ್ನ ವುಂಟೆ ಅಯಾ? 
ಇಷ್ಟದ ಕುರುಹಿನಲ್ಲಿ ಚಿತ್ತ ನಿಂದು ಮಿಕ್ಕ ಗುಣಂಗಳನರಿಯಬೇಕು. 
ಇದೆ ನಿಶ್ಚಯ ಸೆದಾಶಿವಮೂರ್ತಿಲಿಂಗವು ತಾನಾಗಿ. | ೫೪ | 


೪೦೧ 


ತನ್ನ ಶರೀರದ ಗುಣವನಳಿದು, ಕರಣೇಂದ್ರಿಯದ ಗುಲ್ಮದ ಗಲಗ ಕಿತ್ತು, 
ಉಚ್ಚೆಯ ಬಚ್ಚಲ ಕೊಚ್ಚೆಯ ಕೊಳಕ ತೊಡೆದು, 
ತ್ರಿಸಂಧಿಯಲ್ಲಿ ತ್ರಿಗುಣದ ತ್ರಿಕಾಲವ ಭೇದಿಸುತ್ತ, 
ತನ್ನಯ ಕರಕಮಲದಲ್ಲಿ ಒದಗಿದ ಶಿಷ್ಯವರ್ಗದ 
ಅಸ್ಲಿ ನಾಸ್ತಿಯನರಿತು ಬಿಡುಮುಡಿಯಲ್ಲಿ ಇರಬೇಕು. 
ಹೀಗಲ್ಲದೆ, ತೆಂಗನೇರಿದ ಲಂಡನಂತೆ ಎಲ್ಲವು ತನಗೆ ಸೆರಿಯೆಂದಡೆ, 
ಬಲ್ಲವರೊಪ್ಪು ವರೆ ಅಯ್ಯಾ ಅವನ ಗುರುತನದ ಇರವು? 
ಬಟ್ಟೆಯ ಬಡಿದು ಉಂಬವಂಗೆ ಸತ್ಸರ್ಮದ ಜೀವದ ದಯವುಂಟೆ ಅಯ್ಯಾ? 
ಇದು ಕಾರಣದಲ್ಲಿ, ಸದ್ಭಾವ ಗುರುವಾಗಬೇಕು, ನಿರ್ಮಲಾತ್ಮಕ ಶಿಷ್ಯನಾಗಬೇಕು. 
ಇಂತೀ ಉಭಯವನರಿತಲ್ಲಿ ಉರಿ ಕರ್ಪುರದಿರವಿನಂತಾಗಬೇಕ್ಕು, 
ಸೆದಾಶಿವಮೂರ್ತಿಲಿಂಗವನರಿವ ಭೇದಕ್ಕೆ. | ೫೫ 1 


ಕ 


ಗುರುವಾದಲ್ಲಿ ಭವಂ ನಾಸ್ಸಿಯಾಗಬೇಕು, 
ಚರವಾದಲ್ಲಿ ಆಚಾರ ಮೂರ್ತಿಯಾಗಬೇಕು, 
ಲಿಂಗವಾದಲ್ಲಿ ನಿರಂಗಮಯ ಅವಿರಳ ತತ್ತ್ವಸ್ಪರೂಪವಾಗಬೇಕು. 
ಇಂತಿ ಮೂರು ಗುಣ ಭಾವಶುದ್ಧವಾದಲ್ಲಿ ಭಾವಿಸಿ ಅರಿವ ಸದ್ಭಕ್ತ ನಾಗಬೇಕು 
ಆತನಂಗದಿರವು ಸೆದಾಶಿವಮೂರ್ತಿಲಿಂಗವು ತಾನೆ. Il ೬ || 


೪೦ 


ಉಪಾಧಿ ಉಳನ ಕ್ಸ ಗುರುವಲ್ಲ, 
ವೇಷವ ಹೊತ್ತು ಬಾಗಿಲ ಕಾಯಖವನ್ನ ಕ್ಕ ಜಂಗಮವಲ್ಲ, 
ಶಕ್ತಿಸಮೇತವುಳ್ಳನ್ನಕ್ಕ ಲಿಂಗವಸ್ತುವಲ್ಲ. 


ಅರಿವಿನ ಮಾರಿತಂದೆಗಳೆ ವಚನ ೧೩೩ 


ಅದೆಂತೆಂದಡೆ: 
ಏತರಲ್ಲಿದ್ದಡೂ ಅಹಿಶರೀರವ ಬಲಿದು ತದ್ರೂಪ ಹಾಕಿದಂತಿರಬೇಕು. 
ಇದು ಅರಿವಿನ ಒಡಲು, ಸೆದಾಶಿವಮೂರ್ತಿಲಿಂಗದ ಇರವು. | ೫೭ 1 


೪೦೪ 


ಗುರುಚರಪರದ ಇರವು ಹೇಗಿರಬೇಕೆಂದಡೆ: 
ಉರಿಯನೊಳಕೊಂಡ ಕಲ್ಲಿನಂತಿರಬೇಕು, 
ಶೈಲವನೊಳಕೊಂಡ ತಿಲದಂತಿರಬೇಕು, 
ದ್ರವವನೊಳಕೊಂಡ ಅರಗಿನಂತಿರಬೇಕು, 
ಬಯಲನೊಳಕೊಂಡ ಕರ್ಪುರದಂತಿರಬೇಕು. 
ನೋಡಿದಡಂಗವಾಗಿ, ಮಥನಕ್ಕೆ ಬಯಲಾಗಿ ತೋರುತ್ತಿಹ ಮೂರ್ತಿ ತಾನೆ, 
ನಿರಂಗ ಸದಾಶಿವಮೂರ್ತಿಲಿಂಗವು ತಾನೆ. | ೫೮ 1! 


೪೦೫ 


ಹಾವು ಹುಲಿ ಕಳ್ಳರ ಭಯವೆಂದು ಹೇಳಿದವರ ಮೇಲೆ ನೋವುಂಟೆ? 
ನೋವಾದಡಾಗಲ್ಲಿ, ಇದರಿಂದ ಎನಗೆ ಕೇಡಿಲ್ಲ. 
ಕಂಡು ಸುಮ್ಮನಿದ್ದಡೆ, ಆ ಗುರುವಿನ ಸುಖದು:ಖ ಎನ್ನದಾಗಿ, 
ಸಮಯಕ್ಕಂಜಿದಡೆ ಎನ್ನೆ ಮಾಡುವ ಮಾಟ ಎನ್ನ ಕೇಡು, 
ಎನ್ನ ಅರಿವು ಮರವೆಯಲ್ಲಿದ್ದಡೆ, ಭವದು:ಖಕ್ಕೆ ಬೀಜ. 
ಎನ್ನ ಕೈಯಲ್ಲಿ ಎನ್ನಂಗವ ತೊಳೆಯಬೇಕಲ್ಲದೆ ಅನ್ಯರಿಗೆ ಹೇಳಲೇಕಯ್ಯಾ? 
ಇಂತೀ ಮೂರರೊದಗ ನಾ ಮಾಡಿ ಹಾನಿಯ ಪಡೆವುದಕ್ಕೇನು? 
ಅಂದಿಗೇನಾದಡಾಗಲಿ ಇಂದಿಗೆ ಶುದ್ಧ , ಸದಾಶಿವಮೂರ್ತಿಲಿಂಗದಲ್ಲಿ. | ೫೯ | 


೪೦೬ 


ಬಯ್ಬಿಟ್ಟ ಬಯ್ತೆಯ ಒಡೆಯ ಬೇಡಿದಡೆ ಕೊಡದಿರ್ದಡೆ 
ಸ್ವಾಮಿದ್ರೋಹಿಕಿಯಲ್ಲವ? 
ಅಟ, ಅಡಿಗೆಯ ಪತಿಗಿಕ್ಕದೆ ಸತಿ ಉಂಡಡೆ ನೆಟ ನೆ ಕಳ್ಳಯಲ್ಲವೆ? 
ಕೊಚ್ಚ್ರಾತ ಒಡವೆಯ, ಬೇಡಿದಡೆ 
ಕಟಿ, ಹೋರುವ ಕಷ್ಟಜೀವಿಗೇಕೆ ತ್ರಿವಿಧಭಕ್ತಿ, ಸಜ್ಜ ನಯುಕ್ತಿ? 


ಇಂತಿ ಸೆಜ್ಜ ನಗಳ್ಳರ ಬಲ್ಲನಾಗಿ ಸದಾಶಿಎಮೂರ್ತಿಲಿಂಗವು ಒಲ್ಲನು. |} tO || 


೧೩೪ 


ಸಂಕೀರ್ಣ ವಚನಸಂಪುಟ : ಒಂದು 
೪೦೭ 


ಗುರುಚರಮೂರ್ತಿ ಪೂಜಿಸಿಕೊಂಬಲ್ಲಿ ತಮ್ಮ ವಿವರವ ತಾವರಿಯಬೇಕು. 
ಹೆಣ್ಣು ಹೊನ್ನು ಮಣ್ಣು ಹೊರಗೆಂದು ಕೆಲವರಿಗೆ ಹೇಳಿ" 
ಗನ್ನದಿಂದ ತಾವು ಗಳಿಸಿ ಕೂಡುವುದು, ಅದು ತಾನೆ ಅನ್ಯಾಯವಲ್ಲವ? 
ಬಿರಿದ ಕಟ್ಟಿದ ಬಂಟ ಭಾಷೆಗೆ ತಪ್ಪಿದಡೆ, ರಾಜನ ಮುಖಕ್ಕೆ ಏರಿದಡೆ, ಅದೆ ಭಂಗ. 
ಇಂತಿವನರಿಯದೆ ಮೂಗ ಕೊಯಿದು ಮಾರಿ, ಕಣ್ಣ ಮೆಲುವ 
ಅಣ್ಣ ಗಳಿಗೇಕೆ ಗುರುಚರಸ್ಸೆ ್ರಃ 
ಇಂತಿವರೆಲ್ಲರು ಸೆದಾಶಿವಮೂರ್ತಿಲಿಂಗಕ್ಕೆ ಹೊರಗು. ll ೬೧ ॥l 


೪೦೮ 


ತನ್ನ ತಾನರಿತು ಮಾಡುವಲ್ಲಿ 
ತಾ ಬೇಡದೆ ಅನ್ಯರಿಗೆ ಹೇಳಿ ಈಸಿಕೊಂಬ ಡಾಳೆಕತನವೇಕೆ? 
ಅದು ಗುರುಚರಕ್ಕೆ ಅರಿವಿನ ಮತವಲ್ಲ. 
ಇಂತಿವನರಿದು ಮರಳಿ ಕಾಡುವ ಶಬರವೇಷ೩ಗಳು 
ಸೆದಾಶಿವಮೂರ್ತಿಲಿಂಗಕ್ಕೆ ಹೊರಗು. ೬೨ I 


೪೦೯ 


ಓಗರ ಹೆಸಿಯಿತ್ತೆಂದು ಉಂಬವರಿಲ್ಲ, 
ನೀರು ಬಾಯಾರಿತ್ತೆಂದು ಕುಡಿವರಿಲ್ಲ, 
ಭೂಮಿಗೆ ಬಡತನವೆಂದು. ಬಿತ್ತುವರಿಲ್ಲ. 
ತಮ್ಮ ಒಲವರಕ್ಕೆ ತಾವು ಮಾಡುವಲ್ಲಿ ಗನ್ನದ ಆಸೆ ಬೇಡ, 


ಸದಾಶಿವಮೂರ್ತಿಲಿಂಗವನರಿವುದಕ್ಕೆ k ll ೬೩ 1 


೪೧೦ 


ಇರು[ಹೆ] ಕಡೆ ಎಂಭಿತ್ತ ನಾಲ್ಕು ಲಕ್ಷ ಜೀವ 
ಅವು ಹುಟ್ಟವಾಗಲೆ ಸುಖಃದುಖ ಭೋಗಂಗಳೆ ಕೊಂಡು ಹುಟ್ಟಿದವು. 
ಇದು ತಪ್ಪದ ದೃಷ್ಟ. 
ಅರುಹಿರಿಯರೆಲ್ಲರು ಮರೆಯಬೇಡಿ. ಅರಿವಿನ ಹೊಲನ ನೋಡಿಕೊಳ್ಳಿ, 
ವೇಷಕ್ಕೆ ತಪ್ಪದಂತಾಡಿ ಹೋಗಿ, 
ಪುರುಷ ಸತ್ತಡೆ ಸತಿ ಮುಂಡೆತನದಂತೆನಿಸೆಲಾರೆ, 
ಕಳ್ಳನ ಹೆಂಡತಿಯಂತೆ ತಲ್ಲಳಿಸಲಾರೆ. 


ಅರಿವಿನ ಮೂರಿತಂದೆಗಳ ವಚನ ೧೩% 


ನಿಮ್ಮ ಅರಿವಿನ ಹಾನಿ ಎನ್ನ ಇಹಪರದ ಕೇಡು. 
ಈ ಪದಕ್ಕೆ ನೋಯಖಬೇಡ, 
ನೊಂದಡೆ ಸದಾಶಿವಮೂರ್ತಿಲಿಂಗಕ್ಕೆ ಹೊರಗು. || ೬೪ 


೪೧೧ 


ಭಕ್ಕನಾದಲ್ಲಿ ಅರ್ಥಪ್ರಾಣ ಅಭಿಮಾನವೆನ್ನದೆ, 
ಮಾಡಿ ನೀಡಿ ಸಂದೇಹವ ಮಾಡಿದಲ್ಲಿಯೆ ಸಿಕ್ಕಿತ್ತು ಭಕ್ತಿಗೆ ಹಾನಿ, 
ಸತ್ಯದ ಬಾಗಿಲು ಮುಚ್ಚಿತ್ತು 2 
ಆರೇನಾದಡೂ ಆಗಲಿ ಭಕ್ತಂಗೆ ಸೆತ್ಯವೆ ನಿತ್ಯದ ಚೆಳೆಗು. 


ಆ ಭಕ್ಕನಂಗ ಸದಾಶಿವಮೂರ್ತಿಲಿಂಗದ ಘಟಸಂಭವ ಪ್ರಾಣ. | ೬% 1 


೪೧೨ 


ತನ್ನ ಕುರಿತು ಪರಿಹೆರವ ಮಾಡಿಕೊಂಬಲ್ಲಿ 
ಅನ್ಯರ ಗುಣದೋಷವ ಸಂಪಾದಿಸಲಿಲ್ಲ. 
ಅದು ಒಡೆದ ಠಾವಿನಲ್ಲಿ ಒಸರುವುದಲ್ಲದೆ ಬೇರೊಂದೆಡೆಯಲ್ಲಿಲ್ಲ. 
ಇದು ಕಾರಣ, ಉಭಯವ ಅಲ್ಲ-ಅಹುದೆಂದೆನಲಿಲ್ಲ. 
ಸೆದ್ಭಕ್ಷ ಮಾಡುವ ಸನ್ನದ್ಧ ಭಕ್ತಿ 
ಸೆದಾಶಿವಮೂರ್ತಿಲಿಂಗದ ಕೈಲಡೆಯ ಪ್ರಾಣ. | 2೬ | 


೪೧೩ 


ಭಕ್ತ ಗುರುಚರವ ನುಡಿದಲ್ಲಿ ನೋವುಂಟೆ ಅಯ್ಯಾ? 
ರುಷ ಕಳ್ಳನಾದಲ್ಲಿ ಸತಿಗೆ ಸೆರೆ ಉಂಟು, 
ಳೆಯ ಮಿಂಡ ಸೆತ್ತಡೆ ಅವಳನಾರು ಸೆರೆಯ ತೆಗೆವರುಂಟೆ? 
ನಭಕ್ಷ ಏನೆಂದಡೂ ಸೆದಾಶಿವಮೂರ್ತಿಲಿಂಗಕ್ಕಿ ಒಳೆಗು. ೬೭ | 


~~ 


(೬ 


_ « 


24 
R24 


೪೧೪ 


ಗಂಡ ತಪ್ಪ ನಡೆದಲ್ಲಿ ಹೆಂಡತಿ ಬಾಯಾಲುವುದೆ ಕಾರಣ. 
ಅದೆಂತೆಂದಡೆ: 
ಪುರುಷನ ಬಾಧೆಗೆ ಸೆತಿ ಸೆರೆಯೊಳಗಾದ ಕಾರಣ. 
ಗುರುಚರದ ಆಗು ಚೇಗೆಯನರಿವುದೆ ಲಕ್ಷಣ ಸದ್ಭಕಿೀಯ ಭಾವ, 


pe) 


ಸದಾಶಿವಮೂರ್ತಿಲಿಂಗದ ಪ್ರಾಣ. Il ೬6 | 


(್‌ 


ಸಂಕೀರ್ಣ ವಚೆನಸಂಪುಟ : ಒಂದು 


೪೧೫ 


ಸದ್ಭಕ,ನ ಆಚರಣೆಯ ಕ್ರೀಯೆಂತುಂಟೆಂದಡೆ: 
ಜಂಗಮದ ಪಾದೋದಕ ಲಿಂಗ ಮಜ್ಜನವ ಮಾಡುವಲ್ಲಿ 
ಜಂಗಮದ ಕುಂದು ನಿಂದೆಯ ಕೇಳಬಾರದು. 
ಜಂಗಮಪ್ರಸಾದವ ಲಿಂಗಕ್ಕೆ ಕೊಡುವಲ್ಲಿ 
ಅರ್ಥ ಪ್ರಾಣ ಅಭಿಮಾನವ ಮುಟಿದಲ್ಲಿ 
ಚಿತ್ತದಲ್ಲಿ ಹೆಚ್ಚು ಕುಂದು ತೋರಿದಾಗಲೆ ಪ್ರಸಾದಕ್ಕೆ ದೂರ. 
ಇದು ಕಾರಣ, ದೇಹಭಾವವಳಿದವಂಗಲ್ಲದೆ ಪಾಜೋದಕೆ ಪ್ರಸಾದವಿಲ್ಲಾ ಎಂದೆ. 
ವಿಶ್ವಾಸೆವುಂಟಾದಲ್ಲಿ ಕುರುಹಿನ ಮುದ್ರೆಯ ಬಯಕೆ ಉಂಟೆ ಅಯ್ಯಾ? 
ಅವಿಶ್ವಾಸೆವುಳ್ಳವಂಗೆ ಗುರುಚರದ ಮಾರ್ಗವಿಲ್ಲಾಯೆಂದೆ. 
ಸದಾಶಿವಮೂರ್ತಿಲಿಂಗವ ಹೀಗರಿವುದಕ್ಕೆ ಠಾವ ಕಾಣೆ. ೬೯ | 


೪೧೬ 


ಗುರುಚರದಲ್ಲಿ ಸೇವೆಯ ಮಾಡುವನ್ನಕ್ಕ ಮೂರಕ್ಕೆ ಹೊರಗಾಗಿರಬೇಕು, 
ಮೂರಕ್ಕೆ ಒಳಗಾಗಿರಬೇಕು. 
ಮೂರರ ಒಳೆಗ ಕಂಡು ಮೂರರ ಹೊರಗನರಿತು, 
ನೆರೆ ನೀರನಾಗಿರಬೇಕು, ಸೆದಾಶಿವಮೂರ್ತಿಲಿಂಗವ ಮೊೂರಬೇಕು. ol 


KE 


ಭಕ್ತಂಗೆ ವಿಶ್ವಾಸ ಗುರುಚರಕ್ಕೆ ವಿರಕ್ತಿ, | 
ಭಕ್ಕಂಗ ತ್ರಿವಿಧ ಕೂಡಿದ ಮಾಟ, ಎರಕ್ತಂಗೆ ತ್ರಿವಿಧ ಹೊರಗಾಗಿ ಆಟ, 
ಭಕ್ತನ ನೆಮ್ಮುಗೆ ಗುರುಲಿಂಗಜಂಗಮದಲ್ಲಿ. 


ಸದಾಶಿವಮೂರ್ತಿಲಿಂಗದಲ್ಲಿ ಬೆಚ್ಚಂತಿರಬೇಕು. H&೧ | 
೪೧೦ 
ದಿವರಾತ್ರಿ ಕೂಡಿ ದಿನ ಲೆಕ್ಕಕ್ಕೆ ಸಂದಂತೆ, 


ಭಕ್ಕಜಂಗಮದ ಯೋಗ ಸೆಂಭವವಾಗಿ ವಸ್ಲುವ ಮುಟ್ಟಿದಲ್ಲಿ 


> 


ಕತನ್ಯ ಭೃತ್ಯ ಸೆಂಬಂಧವಡಗ? ತು ಸದಾಶಿವಮೂರ್ತಿಲಿಂಗದಲ್ಲಿ. Il ೭೨ 1 
೪೧೯ 
ಸಹಭೋಜನ ಮಾಡುವ ಸಾಧನೆವಂತರು ಕೇಳಿರೊ: 
ಲಿಂಗ ಕರ್ತ ವಾಗಿ ನೀ ಭ್ಹತ್ನನಾಗಿದ ಲ 
9) ) ಎಣ 


ಅರಿವಿನ ಮಾರಿತಂದೆಗಳ ವಚನ 


ಲಿಂಗ ಅಮಲ, ನೀ ಮಲದೇಹಿ, 

ನಿನಗೆ ಪ್ರ ಪಂಚು, ಲಿಂಗವು ನಿಃಪ ಸ್ರಪಂಚು, 

ನೀ ಆಂಗ್ಯ ಲಿಂಗವು ನಿರಂಗ. ಲಂಗಕ್ಟೂ ನಿನಗೂ ಸಹಭೋಜನವೆಂತುಟಯ್ಯಾ? 
ಜಾಗ್ರದಲ್ಲಿ ತೋರಿ, ಸ್ಪಪ್ನದಲ್ಲಿ ಕಂಡುದ 

ಲಿಂಗಕ್ಕೆ ಸೆಹಭೋಜನವ ಮಾಡುವ ಪರಿಯಿನ್ನೆ ತೊ? 

ಸಾಕು ಕುಟಿಲದ ಊಟ, ಸೆದಾಶಿವಮೂರ್ತಿಲಿಂಗವು ಮುಟ್ಟದ ಅರ್ಪಿತ. 1 ೭೩ 1 


೪೨೦ 


ಬಂಟ ಒಡೆಯನೊಡನೆ ಉಂಡಲ್ಲಿ ದಾಸೆತನವಳಿಯಿತ್ತು. 
ನೀ ಮರೆದು ಮಲಗಿದ್ದ ಲ್ಲಿ ಸ್ಪೆಪ್ಲವ ಕಾಬಲ್ಲಿ ಲಿಂಗದ ಕೂಟವೆಲ್ಲಿದ್ದಿ ತ್ತು? 
ನೀಸಿ ಸ್ತೀಸಂಭೋಗವ ಮಾಡುವಿ ಲಿಂಗ ನಿನ್ನಲ್ಲಿ ಸೆಹಕೂಟದಿ ಇದ್ದ ಠಾವಾವುದು? 
ಸಾಕು ಅರ್ತಿಕಾರರ ಹೊತು ಬ ಹೋಕನ ಅರ್ಪಿತ! 
ಶಿಂಗೆ ಅಂಗದಿಂದ ಹಿಂಗಿದಾಗವೆ ಸ್ನೆಪ್ಪದ ಮರವೆ, ಮುಟ್ಟದ ಅರ್ಪಿತ. 


ಇದು ನಿಶ್ವಯವಲ್ಲ, ಸದಾಶಿವಮೂರ್ತಿಲಿಂಗಕ್ಕೆ ಹೊರಗು. ೭೪ ॥ 


೪೨೧ 


ತನ್ನಯ ಬ ಬಾಯ ಶೇಷವ ಲಿಂಗಕ್ಕೆ ತೋರಿ, 
ಲಿಂಗದ ಶೇಷವ ತಾ ಕೊಂಡೆನೆಂದು ಕೊಂಡುದು ಪ್ರಸಾದ. 
ಇದ್ದು ದು ಸೆಯಿದಾನವೆಂದು ಉಂಡು ಉಂಡು ಲಿಂಗಕ್ಕೆ ಕೊಡಬಹುದೆ ಅಯ್ಯಾ? 
ಅದು ಮುನ್ನವೆ ಲಿಂಗಾರ್ಪಿತ. 
ತನ್ನಯ ಸೆಂದೇಪಕ್ಕೆ ಕೊಟ್ಟುಕೊಂಡೆನೆಂಬ ಭೇದವಲ್ಲದೆ, 
ಇಂತೀ ಗುಣ ಸದಾಶಿವಮೂರ್ತಿಲಿಂಗಕ್ಕೆ ಹೊರಗು. li 5% || 
೪೨೨ 
ಸೆಹಭೋಜನವ ಮಾಡುವನ ಇರವು ಹೇಗೆಂದಡೆ: 
ದಗ್ಗಪಟದಂತೆ, ಮಂಜಿನ ರಂಜನೆಯ ವಾರಿಯ ಧೂಮದಂತೆ, 
ಒಡಲಿನ ಆತ್ಮನ ಭೇದದಂತಿರಬೇಕು. 
ಆಕಾಶದ ಸಾಕಾರದಲ್ಲಿ ತೋರುವ ನಾನಾ ಛಾಯದಂತೆ, 
ಒಂದು ವರ್ಣದಲ್ಲಿ ನಿಲದೆ ತೋರುವ ತೋರಿಕೆಯಂತೆ, 
ಕಾಯದ ಛಾಯವ ತೊಟಿ ದ್ವ , ಲಿಂಗಕ್ಕೂ ತನಗೂ ಸಹಭೋಜನ ಸೆಲ 
ಆದು ಉರಿಯೊಳಗಳ ಕಪ್ಪ ೯ರದಂತೆ, ಕರ್ಪುರನೊಳಗಳ ಉರಿಯಂತೆ. 
ಅನ್ಯಭಿ ಭಿಸ ಸ ವಿಲ್ಲದಿರಬೇಕು, ಸದಾಶಿವಮೂರ್ತಿಲಿಂಗದಲ್ಲಿ. SF 


& 
© 
t 


೧೩೮ 


ಸಂಕೀರ್ಣ ವಚೆನಸಂ: 
೪೨೩ 


ಲಿಂಗಕ್ಕೆ ಸೆ ಸಹಭೋಜನವಾದಲ್ಲಿ 
ಕೂರ್ಮನ ಶಿಶುವಿನ ಸೆ ಸ್ನೇಹದಂತಿರಬೇ ಕ್ಕು 
ಅಯಸ್ವಾ ೦ತದ ಶಿಲೆ ಲೋಹೆದಂತಿರೆಬೇಕು, 
ಶಶಿಶಿಲೆಯಂತೆ ಒಸೆರುವ ಅರ್ಪಿತ, ಕೂ! 
ಭ್ರ ಮರ ಚಂಪಕದಂತೆ ಒಡಗೂಡಿ ಲಿಂಗವ ' 
ವಡೆ ತೆರಪಿಲ್ಲದ ಸಹಭೋಜನಕ್ಕೆ ಕೆ ಸಹವಾಸದ 
ಕಡೆ ನಡು ಮೊದಲಿಲ್ಲದೆರಗುವೆ. 
ಆತ ಸೆದಾಶಿವಲಿಂಗವು ತಾನೆ.” 


೪೨೪ 


ಭರಿತಾರ್ಪಣವೆಂಬುದು) ಲಿಂಗಕ್ಟೊ ಬಿನಗೊ? 
ಲಿಂಗಕ್ಕೆ ಸಂಕಲ್ಪ, ನಿನಗೆ ಮನೋಹರ. 
ಈ ಗುಣ ಓಗರ ಮೇಲೋಗರದ ಅಪೇಕ್ಷೆಯಲ್ಲವೆ, 
ಲಿಂಗದ ಒಡಲಲ್ಲ, ಸದಾಶಿವಮೂರ್ತಿಲಿಂಗಕ್ಸಿ ಸೆ ಸೆಲ್ಲ. 


೪೨೫ 


ಭರಿತಾರ್ಪಣವ ನೈವೇದ್ಯವ ಮಾಡಿದ: 
ಲಿಂಗಪ ಸ್ರಸಾದವ ಮಿಗಿಸೆಬಹುದೆ 
ವಿಂಗಕ್ಕೂ ತನಗೂ ಭರಿತವಾದಲ್ಲಿ 
ಶರಣರ ನಡುವೆ ಸುರಿಸಿಕೊಂಡು ಸೊಸಿದಡೆ 
ಸದಾಶಿವಮೂರ್ತಿಲಿಂಗಕ್ಕೆ ಹೊರಗು. 


೪೨೬ 


ಬಿಟ್ಟು ಕಟಿ ಟೈ ಅರ್ಪಿಸೆಲಾರದೆ ಗುಪ್ಪೆಯಾಗಿ ಸುರಿಯಿಸಿಕೊಂಡು, 
ಲಿಂಗದಿಚ್ಛಯನರಿಯದೆ ತನ್ನಂಗದ ಆರಜಕ್ಕಾಗಿ 
ಗಂಗಳೆ ತುಂಬಿ ಸುರಿಸಿಕೊಂಬ 
ಲೆಂಗಿಗಳನೊಲ್ಲ ಸೆದಾಶಿವಮೂರ್ತಿಲಿಂಗ, 


೪೨೭ 


ಎಲ್ಲವು ಲಿಂಗಕ್ಕೆ ಸ ಸೆಲ್ಪು ್ಪಿದೆಂಬುದನಜಕದ್ದು, ಸೆ 
ಬಂದ ಪದಾರ್ಥವ ಲಿಂಗಯಾಜನದಲ್ಲಿ 


4 


ಅರಿವಿನ ಮಾರಿತಂದೆಗಳ ವಚನ a೯ 


ಸಹಭೋಜನವ ಮಾಡುವುದು ಲಿಂಗಭರಿತಾರ್ಪಣ. 
ಲಿಂಗಕ್ಟೂ ತನಗೂ ಭನ್ಹ ಭಾವವಿಲ್ಲದೆ 
ಲಿಂಗದೊಳಗೆ ಸಾ ಸಂದು ಒಂದಾಗಿ ಕೂಡಿದುದು ಶರಣಭರಿತಾರ್ಪಣ, 
ಸೆದಾಶಿವಮೂ ನಲಿಂಗಕ್ಕೆ ತ್ಲಪ್ತಿ. W 60 U 


೪೨೮ 


ಎವಗೆ ಭರಿತಾರ್ಪಣವೆಂದು ಹೇಳಿದಾಗವನೆ, 
ಠಿಂಗಕ್ಕೊ? ನಿನಗೊ? ಎಂಬುದ ನಿನ್ನ ನೀನರಿ, 
ಅನ್ಯರ ಕೈಯಿಂದ ಹೇಳಿಸಿ ಚೆನ್ನಾ ಗಿ ಇಕ್ಛಸಿಕೊಂಡು € ಉಂಬುದೇ 
ರಿಂಗಕ್ಕೊ? ಬನಗೊ? ಎಂದ ನಿನ್ನ ನೀನೆರಿ. 
ಸೆಂದುದನೆ ಪರಿಣಾಮಿಸಿ ಬಾರದುದಕ್ಕೆ ಸೆಂದೇಪವಿಲ್ಲದೆ 
ಸಂದನಳಿದುದು ಭರಿತಾರ್ಪಣ, 


ಸದಾಶಿವಮೂರ್ತಿಲಿಂಗಕ್ಕ ತೃಪ್ತಿ. ೮೨ ॥ 
೪೨೯ 


ಬಂದಿತ್ತು ಬಾರದೆಂಬ ಸೆಂದೇಹವನಳಿದು ನಿಂದುದು, ಲಿಂಗಕ್ಕೆ ಭರಿತಾರ್ಪ್ಹಣ. 
ಶರಣರ ಮುಖ ದಿಂದ ಸಂದುದು, ಆಲಂಗಕ್ಕೆ ಭರಿತಾರ್ಪಣ. 
ತನ ್ರಂಗಸ್ಯೆ ಕೊರತೆಯಾಗಿ ಶರಣರ ಪಂತಿಯಲ್ಲಿ ಸಮಗ್ರವಾಗಿ ಸೆಂದುದು, 
ಲಿಂಗಕ್ಕೆ ಭರಿತಾರ್ಪಣ, 
ಜಗಭರಿತನ ತ ತೃಪ್ತಿ ಇಹಪರದ ಮುಕ್ತಿ, 
ಸದಾಶಿವಮೂರ್ತಿಲಿಂಗದ ಅರ್ಪಿತದ ಗೊತ್ತು. WW ೩ fi 


ಲಿಂಗಕ್ಸೆ ಅ ಅರ್ಪ್ಷಿತವ ಮಾಡುವಲ್ಲಿ ಸಕಲಪದಾರ್ಥದ ಗುಣ ವಿವರನರಿದು, 
ತೆನ್ನಯ ಕುಧೆಯ ಮರೆದು, ಲಿಂಗದ ಆಪ್ಯಾಯನದ ಮುಖವಾಗಿ, 
ರೂಪ್ಪರುಚಿಯಿಂದ, ಅರ್ಪಿತಭೇದಮುಖದಿಂದ 
ನಿಶ್ಚ ಯವಾಗಿ ನಿಂದುದು, ಲಿಂಗಭರಿತಾರ್ಪಣ, 
ಸೆದಾಶಿವಮೂರ್ತಿಲಿಂಗಕ್ಕೆ ಭಾವವಳಿದ ಭರಿತಾರ್ಪೇ | 6೪ | 


೪೧ 


ಕಂಗಳಲ್ಲಿ ನೋಡಿ, ಕೈಯ್ದ 9 ಮುಟ್ಟ, ನಾಸಿಕ ವಾಸೆನೆಯನರಿದು 
ಜಿಹ್ರೆಗೆ ರುಚಿ ಮುಟು ವುದಕ್ಕೆ ಮುನ್ನವೆ ವ 
ಮೃದು ಕಠಿಣ ತರೀಂ3ರ] ತಾನರಿವುದಕೆ ಮೊದಲೆ, 


೧೪೦ ಸಂಕೀರ್ಣ ವಚನಸಂಪುಟ : ಒಂದು 


ಲಿಂಗ ಮುಂತಾಗಿ ಅರ್ಪಿಸಿಕೊಂಬುದು ಅರ್ಪಿತ ಅವಧಾನಿಯ ಯುಕ್ತಿ. 
ರಸೆಘಟಿಕೆಯ ಮಣಿ ಅಸಿಯ ಮೊನೆಗೆ ನಿಲುವಂತೆ, 
ಲಿಂಗ ಅರ್ಪಿತಕ್ಕೂ ಅರಿವ ಚಿತ್ರಕ್ಕೂ ಎಡೆಬಿಡುವಿಲ್ಲದ 
ಪರಿಪೂರ್ಣವಾಗಿ ನಿಂದುದು ಭರಿತಾರ್ಪಣ, 
ಸೆದಾಶಿವಮೂರ್ತಿಲಿಂಗವು ತಾನಾಗಿ. | ೮೫ ॥ 


೪೬೨ 


ಭಕ್ಕೆಂಗೆ ಕ್ರೀ, ಕಿರಿ ಕಿ ಕ್ರೀಯೆಂದೆನಬಾರದು. : 
ಜಂಗಮಕ್ಕೆ ಸದ್ಭಕ್ತ ಕ್ಲಿ ಸದಾಚಾರ, 3 € ಇಂತೀ ಆಚಾರದಲ್ಲಿ ಇರಬೇಕು. . 
ಅದೆಂತೆಂದಡೆ: ಸಮನ ಆಚಾರ ಸಗ ಕಟ್ಟು, 
ಜಂಗಮದ ಆಚಾರ ಭಕ್ಕಂಗೆ ಸಂಪದದ" ಬೆಳ. 
ಆವತಶಾರಕ್ಕಿ ವೇಷ, ಅರಿವಿಂಗೆ ಆಚಾರ. 
ಆ ಜಂಗಮಭೆಕ್ಕನ ಇರವು ಘಟಪಾ ಪ್ರಾಣದಂತೆ. 
ಸೆದಾಶಿವಮೂರ್ತಿಕಂಗವು ತಾನೆ. 


( 


೪೩4 


ಶಿವ ಭಕ್ತನಾಗಿ ಮುಂದೆ ಬಂದು ಮಂದಿರವ ಕೆಟ್ಟಿದ, 
ಲವ ಜಂಗಮವಾಗಿ ಕರ್ತುರೂಪ ತಾಳಿ ಹಿಂದುಳಿದು ಬಂದ,' 
ಉಭಯವು ಒಂದಾಗಿ ಜಗಹಿತಾರ್ಥವಾಗಿ ಬಂದ ಅಂದ, ' 
ಸೆದಾಶಿವಮೂರ್ತಿಲಿಂಗವು ತಾನೆ. | | ) i ೮೭ | 


೪ಡಿ೪ 


ಪಾದವ ಕೊಡುವಲ್ಲಿ ಪದಂ ನಾಸ್ತಿಯಾಗಿರಬೇಕು. 
ಪೂಜಿಸುವಲ್ಲಿ ಮೂರರತು, 'ಮೂರನರಿದು, 
ಆರರಲ್ಲಿ ಆಶ್ರಯಿಸಿ, ತೋರಿಕೆ ಒಂದರಲ್ಲಿ ನಿಂದು, ಮ 
ಆ ಒಡಲಳಿದು ಸೆದಾಶಿವಮೂರ್ತಿ ಲಿಂಗದ ಒಡಲಾಗಬೇಕು.' ess 1 


೪೩೫ 


ಕೈ ಕಲಸಿ ಬಾಯಿ ಉಂಡಲ್ಲಿ ಅದಾವ Sg 
ಪೂಜಿಸಿಕೊಂಬಲ್ಲಿ ಕರ್ತು, ಪೂಜಿಸುವಾತ ಭೃತ್ಯ ತ 
ದು ಜಗದ ಆಗುಚೇಗೆಯನರಿವುದಕ್ಕೆ ಉಭಯ EE ನಿತು. 


po) 


ಹೆಣ್ಣು ರಸೆದಂತೆ ಭಿನ ವಿಲ್ಲ. ಸದಾಶಿವಮೂರ್ತಿ ಲಿಂಗ ತಾನೆ, Il Ce I 


ಅರಿವಿನ ಮಾರಿತಂದೆಗಳ ವಚನ ೧೪೧ 
೪೬ 


ಆಚಾರವೆಂಬ ಭಕ್ತ ಘಟವಾಗಿ, ಅರಿವೆಂಬ ಮೂರ್ತಿಜಂಗಮ ಪ್ರಾಣವಾಗಿ, 
ಉಭಯವು ಕೂಡಿ ಕಾಯಜೀವನಾಗಿ': ನಡೆವಂತೆ, 
ಆಚಾರಕ್ಟೊಡಲಾಗಿ, ಅರಿವಿಂಗೆ ಆಶ್ರಯವಾಗಿ, | 
ಮ ಉಭಯಗೂಡಿಪ್ಪ ಅಂಗವು ಸೆದಾಶಿವಮೂರ್ತಿಲಿಂಗನು ತಾನಾಗಿ. ೯೦! 


೪೩೭ 


ಭಕ್ತ ಭೂಮಿಯಾಗಿ, ಜಂಗಮ ಬೀಜವಾಗಿ, 
ಆ ಜಂಗಮದರಿವು ಅಪ್ಪು ವಾಗಿ, ಆ ಸುಭೂಮಿಯ ಬೀಜದ ಮೇಲೆ ಸುರಿಯೆ, 
ಆ ಭೂಮಿ ಶೈತ್ಯವಾಗಿ, ys ಬೀಜದ ಒಳೆಗು ಒಡೆದು ಅಂಕುರ ತಲೆದೋರಿ, 
ಭಕ್ತಿ ಜ್ಞಾನ ವೈರಾಗ್ಯವೆಂಬ ಮರ ಶಾಖೆ | 

ಫಲ ಬಲಿದು ತುರೀಯ ನಿಂದು ಹಣ್ಣಾ ಯಿತ್ತು. 

ಆಹಣ್ಣ ಮೇಲಣ ಜಡವ ಕಳೆದು ಒಳಿಗಳೆ ಬತ್ತ ಮುಂದಕ್ಕೆ ಕ ಹುಟ್ಟದಂತೆ ಹಾಕಿ 
ಉಚಭೆಯದ ಮಧ್ಯದಲ್ಲಿ ನಂದ ಸೆವಿಸಾರವ 
ಸೆದಾಶಿವಮೂರ್ತಿಲಿಂಗಕ್ಕೆ ಅರ್ಪಿತವ ಮಾಡು. ': - | F0೧1 


೪೩೦ 


ಅಜ ಕೊಂಡ ಗ್ರಾಸೆದ ಮಲವ 
ಕುಕ್ಷಯಲ್ಲಿ ಹೊಕ್ಕು ಉರುಳಿಸಿದವರುಂಟೆ ಅಯ್ಯಾ? 
ಚೂರ್ಣಶಿಲೆಗೆ ಶ್ರೇ ತವ ಹೊಸಿದವರುಂಟೆ ಅಯ್ಯಾ? 
ಮುಳ್ಳಿಗೆ ಮೊನೆಯ್ಯ, ಎಳಿಗೆ ಎಣ್ಣೆ ಯ ತಂದಿರಿಸಿದವರುಂಟೆ ಅಯ್ಯಾ? 
ಅವು ತಮ್ಮ ಗೋತ್ರದ ವರ್ತನದ ಇರೆವು. - 
ಇವಫ್ಳಿಂದವು ಕಡೆಯೆ? 
ಗುರುವಾದಡೆ ಗುರುಸ್ಸೆ ಲಕ್ಕ ತಪ್ಪ ದಂತಿರಬೇಕು. 
ಜಂಗಮವಾದಡೆ ತನ್ನ ಯ ಇರವು ಇದಿರಿನ ಇಂಗಿತವನರಿದು, 
ಅಂಬುಜಪತ್ರದಲ್ಲಿದ್ದ "ಬಿಂದುವಿನಂತೆ ಅಲೇಪವಾಗಿರಬೇಕು. 
ಭಕ್ತನಾಗಿದ್ದಲ್ಲಿ ಉಭಯದ ಮಾರ್ಗವ, 
ಗುರುವಿನ ಚೊಕ್ಕವಹ, ಆ ಜಂಗಮದ ಅಪೇಕ್ಷೆಯ 
ಇದಿರಿಟ್ಟು ಕಾಣಿಸಿಕೊಂಡು, ಅವ ತಾನರಿಯದಂತಿರಬೇಕು. 
ಅದು ಭಕ್ತಿ ಮಾರ್ಗಕ್ಕೆ ತಲೆದೋರದ ಇರವು. 
ಆ ಗುಣ ಸೆದ್ಧ ತಿಯ ಸಾಧನ, ಸೆದಾಶಿವಮೂರ್ತಿಲಿಂಗದ ಅರಿಕೆ ತಾನೆ. 1೯೨1 


೧೪೨ ಸಂಕೀರ್ಣ ವಚನಸಂಪುಟ : ಒಂದು 


೪೩೯ 


ವಿಧರೂಪುದ ಪರಿ ಎಂತೆಂದಡೆ: 

ಕಾಯದ ಕರ್ಮವ ಕಳೆವುದಕ್ಕೆ ಗುರುರೂಪಾಗಿ, 

ಭಾವದ ಪ್ರಕೃತಿಯ ಕಳವುದಕ್ಕೆ ಚರರೂಪಾಗಿ, 

ಜೀವನ ಭಾವವ ಕಳವುದಕ್ಕೆ ಲಿಂಗರೂಪಾಗಿ, 

ಇಂತೀ ಮೂರರ ಗುಣವನರಿದು ಆಶ್ರಯಿಸುವ ಸದ್ಭಕ್ತ ನೈ 
ಸದುಶಿವಮೂರ್ತಿಲಿಂಗವು ತಾನೆ. (Nl 


೪೪೦ 


ಒಂದಂಗಕ್ಕೆ ಮೂರು ಯುಕ್ತಿ ಭಿನ್ನವಾದಂತೆ, 
ಭಿನ್ನ ವೊಂದಂಗದಲ್ಲಿ ಕೂಡಿ ಚಕ್ಷುವಿನಲ್ಲಿ ಕಂಡು ನಡೆವಂತೆ, 
ಆದೆಂತೆಂದಡೆ: 
ನಡೆವ ಚರಣ ಗುರುಮಾರ್ಗವಾಗಿ, ಕೊಡುವ ಕರ ಚರಮಾರ್ಗವುಾಗಿ, 
ಕೊಂಬ ಚಿಜ್ವಿ ಲಿಂಗದ ಒಡಲಾಗಿ, 
ನೋಡುವ ಚಕ್ಷು ತ್ರಿವಿಧವ ಕೂಡಿದ ಪರಮಪ್ರಕಾಶವಾಗಿ, 
ಇಂತಿವನೊಡಗೂಡಿ ಕಾಬ ಸೆದ್ಭಕ್ಷ್ಮನಂಗ 


ಸೆದಾಶಿವಮೂರ್ತಿಲಿಂಗವು ತಾನೆ. i eel 
೪೪೧ 


ಗುರುವಾದಲ್ಲಿ, ಶಿಷ್ಯನ ಅಂಗದಲ್ಲಿ ' 
ಶಿಲೆಯಲ್ಲಿ ಉರಿಯಡಗಿದಂತಿರಬೇಕು. 
ಜಂಗಮವಾದಡೆ, ಭಕ್ಕನಂಗದಲ್ಲಿ 
ಬಂಗಾರದಲ್ಲಿ ಬಣ್ಣ ವಡಗಿದಂತೆ ಅಡಗಿರಬೇಕು. 
ಲಂಗವಾದಡೆ, ಭಕ್ಕನ ಚಿತ್ತದಲ್ಲಿ 
ಅರಗಿನಲ್ಲಿ ಅಪ್ಪುವಡಗಿ ಉರಿಯ ತೋರಿದಡೆ 
ಕರಗಿ ಉರಿಯಡಗಿ ಅಪ್ಪುವ್‌" ಸು ಅರತಂತಿರಬೇಕು. 
ಇಂತೀ ಭೇದಂಗಳಲ್ಲಿ ಭೇದಿಸಿ ವರ್ಮವ ವರ್ಮದಿಂದರಿದ್ದು 
ಕರ್ಮವ ಕರ್ಮದಲ್ಲಿ ಮಾಡಿ, ಕ್ರೀಯ ಕ್ರೀಯಲ್ಲಿ ಕಂಡು, 
ಭಾವಶುದ್ದವಾಗಿ ನಿಂದ ಸೆದ್ಭಕ್ತನಂಗವೆ 
ಸದಾಶಿವಮೂರ್ತಿಲಿಂಗವು ತಾನೆ. | ೫ 


ಅರಿವಿನ ಮಾರಿತಂದೆಗಳ ವಚನ 


೪೪೨ 


ಮಾಡುವ ಸೇವೆಯನರಿತು ಮಾಡಿಸಿಕೊಂಬುದು ಗುರುಸ್ನೆಲ. 
ನೆಮ್ಮಿ: ದ ನೆಮ್ಮುಗೆಯನರಿತು ಚ ಚರಿಸುವುದು ಜಂಗಮಸ ಲ. 
ಇಂತಿ ಉಭಯದ ಒಡಲನರಿತು ಮಾಡುವುದು ಸದ್ಭಕ್ತಿ ಕಿ ಸ್ಸ ಲ. 


ಈ, 


$೨ 


ಆ ಸೆದ್ಭ ಕ್ಷ ನಂಗವೆ ಸೆದಾಶಿವಮೂರ್ತಿಲಿಂಗದ ಒಡಲು. : | Ft 1 


೪೪ತ್ಡಿ 


ತನ್ನಾ ಸೆಯ ಹರಿದು ಶಿಷ್ಯಂಗೆ ಅನುಜ್ಞಿ ಯ ಮಾಡಿದಾಗವೆ 
ಬ ್ರಷ್ಯ ಪಾತ ಹರಿದುದು. 
ಷಧಾರಿಗಳಲ್ಲಿ ಹೊಗದೆ ಈಷಣತ್ರಯವ ಬಿಟ್ಟು 
ಲ ಈಶನನರಿತುದೆ ಆ ಭಕ್ತಂಗೆ ನ ಲೇಸಿತ್ತು ದು. 
ಇಂತೀ ಗುರುಚರದ ಉಭಯವನರಿತ ಸೆದ್ಭ ಕನ ಶರೀರವು 


ಸೆದಾಶಿವಮೂರ್ತಿಲಿಂಗವು ತಾನೆ. | i WE. 


೪೪೪ 


ತನ್ನಯ ವಿಶ್ವಾಸದಿಂದ ಗುರುವ ಮುಕ್ತನ ಮಾಡಿದ ಭಕ್ತನು, 
ತನ್ನಯ ವಿಶ್ವಾಸದಿಂದ ಚರವ ವಿರಕ್ಕನ ಮಾಡಿದ ಭಕ್ತನು, 
ತನ್ನ ಯ ವಿಶ್ವಾ ಸದಿಂದ ಶಿಲೆಯ ಕುಲವನಳಿದು 
ಸಷಮುಲ ದ ಬೆಂಗ ತಂದಿಟ್ಟ ಸೆ ಸೆದ್ಭಕ್ಷ್ಯನ ಮ್ಮ 


ಆ ಭಕ್ಕನಂಗವೆ ಸೆದಾಶಿವಮೂರ್ತಿನಿಂಗವು ತಾನೆ, i ೯೮ | 


೪೪೫ 


ಟ್ಟ ಬಯ್ಯೆಯ ಒಡೆಯ ಕೊಂಡುಹೋದಲ್ಲಿ 
ಮ್ಮ ದರುಂಟೆ ಅಯ್ಯಾ? 

ಸಕ್ಕ ಗುರುವೆಂದು ಕಂಡಡೆ, ನನ್ನಯ ಗುರುತನದ ಹರವರಿಯೆಂತಯ 
ಮ ಯಿದಿದ್ದ ಕುಡಿಕೆಯಂತಾಗಬೇಡ. 
is ದು ಸ್ಟೆ ಸ್ವಯಗುರುವಾಗು, 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. H 


n 


ಸ್ಯಾ? 


೧೪೪ 


ಸಂಕೀರ್ಣ ವಚನೆಸಂಪುಟ : ಒಂದು 


೪೪೬ 


ನಿಜಗುರುವಿನ ಇರವು ಹೇಗಿರಬೇಕೆಂದಡೆ:; 
ನಿರ್ಮಲ ಸುಚಿತ್ತನಾಗಿ ತನ್ನ ಸೋಂಕುವ 
ಸುಖದುಃಖಗಳು ಬಂದಲ್ಲಿ ಆಗುಚೇಗೆಯನರಿಯದೆ, 
ಫಲವ ಹೊತ್ತ ತರುವಿನಂತೆ, ಕೆಚ್ಚ ಲ ಕ್ಷೀರದಂತೆ, ಕಪಿತ್ನ ದ ಷಳ ಘಟಿ ಕಿ ಗೊಂಡಂತೆ. 
ಹೊರಗಳ ಇರವು, ಒಳೆಗಳ ಸ 

ಲೌಕಿಕಕ್ಕೆ ಗುರುವಾಗಿ ಪ ಪರಮಾರ್ಥಕ್ಕೆ ಸೆ ಸೆದ್ದು ರುವಾಗಿ 
ಡುಂಡುಫಳದಂತೆ ಹೊರಗಳ ಬಿರುಬು, ಒಳೆಗಳ ಮಧುರಸಾರದಂತಿರಬೇಕು. 
ಕರು[ಣ] ಕಾರುಣ್ಯಾಂಬುಧಿ ಸದ್ದು ರುವಿನ ಇರವು j 
ಸೆದಾಶಿವಮೂರ್ತಿಲಿಂಗವು ತಾನೆ, Il ೧೦೦ 1 


೪೪೭ 


ಗುರುಶಿಷ್ಯನ ಇರವಿನ ಸ್ಪಲವೆಂತುಟೆಂದಡೆ: 
ಮಣಿ ದಾರವ ನುಂಗಿ ಸೆರವಾಗಿ ನಿಂದು ಕಾಣಿಸಿಕೊಂಡಂತಿರಬೇಕು, 
ರತ್ತಪುಂಜ ಕುಂದಣದ ಮೇಲೆ ನಿಂದು ಚೆಂದವ ಕಾಣಿಸಿಕೊಂಡಂತಿರಬೇಕು, 
ಶಂಖದ ಮೇಲೆ ಸೆಂಭ್ರಮದ ಜಾತಿ ಉತ್ತರ ನಿಂದು ತೋರಿದಂತಿರಬೇಕು, 
ಇಂತೀ ಭೇದ. 
ಘಟ ಗುರು, ಆತ್ಮ ಶಿಷ್ಯನಾಗಿ ತೆ ಸೋರುವ ಬೆಳೆಗು ತಾನೆ, 
ಸದಾಶಿವಮೂರ್ತಿಲಿಂಗವು. ೧೦೧ ॥ 


೪೪೮ 


ಗುರುಜಂಗಮಲಿಂಗ ಭಕಿ ಕ್ರಿಮಾರ್ಗಸ್ಸಲ ಸಮರ್ಪಣ: 
ಪೃಥ್ವಿಜ್ಞಾನ, ಅಪ್ಪು ಜಾ ನ್ಸನ, ತೇಜಜ್ಞಾ ನಿನ, ಫಾಯುಜ್ಞ್ಯಾನ್ಯ 
ಆಕಾಶಚಜ್ಲಾ ನ್ಲಿನ, ತಮಜ್ಞಾನ, ಪರಿಪೂರ್ಣಜ್ಞಾ, ನ್ಯ ದಿವ್ಯಜ್ಞಾನ ನ್ಯ 
ಇಂತಿ ಜ್ಞಾನಂಗಳಲ್ಲ ಕಂಡು ದೇಹಧರ್ಮಗಳನರಿತು, 
ಪಿಂಡಪ್ರಾಣ ಅಂಗಲಿಂಗ ಸಂಯೋಗಸೆ ಸಂಪದದಲ್ಲಿ ನಿಂದು ನೋಡು, 


ಸೆದಾಶಿವಮೂರ್ತಿಲಿಂಗದಲ್ಲಿ ಕಳ ಬೆಳಗುತ್ತದೆ. il ೧೦೨ 
೪ರ: 


ಪೃಥ್ಧಿ ಜ್ಞಾನ ಪಿಪೀಲಿಕಾಸೆಂಬಂಧವಾಗಿಹುದು, 
ಅಪ್ಪು ಜ್ಞಾನ ಮರ್ಕಟಸೆಂಬಂಧವಾಗಿಹುದು, 
ತೇಜಜ್ಞ್ಞಾನ ಅಗ್ನಿ ಸಂಬಂಧವಾಗಿಹುದು, 


ಅರಿವಿನ ಮಾರಿತಂದೆಗಳ ವಚನ ೧೪೫ 


ವಾಯುಜ್ಞಾನ ಗಂಧಸೆಂಬಂಧವಾಗಿಹುದು, 
ಆಕಾಶಜ್ಞಾನ ವಿಹಂಗಸೆಂಬಂಧವಾಗಿಹುದು, 
ತಾನ ಮಾರ್ಜಾಲಸಂಬಂಧವಾಗಿಹುದು, 

ಪರಿಪೂರ್ಣಜ್ಞಾನ ಕೂರ್ಮಸೆಂಬಂಧವಾಗಿಹುದು, 
ದಿವ್ಯಜ್ಞಾನ ಸರ್ವಮಯವಾಗಿ ನಾನಾಭೇದಂಗಳ ಭೇದಿಸುತ್ತಿಹುದು. 
ಇಂತೀ ಮನಜಾ ನ್ಹಿನಭಂಿತನಾಗಿ ದಶಗುಣಮರ್ಕಟನ ಮೆಟ್ಟಿನಿಂದು, 
ಬಟ್ಟ ಬಯಲ ತುಟ್ಟತುದಿಯ ಸ ಸೆದಾಶಿವಮೂರ್ತಿಲಿಂಗದ ಕಳೆ 


ಕಳಕಳಿಸುತ್ತದೆ ಚಿತ್ರದ ನೆನಹಿನಲ್ಲಿ. ll 00೩ 1 


೪೫೦ 


ಉರಿಯ ಮಡುವಿನಲ್ಲಿ ಒಂದು ಜಲದ ಕುಸುಮ ಹುಟ್ಟ, 
ಹರಿಹೆರಬ ನ್ರಿಹ್ಮಾದಿಗಳಿಗೆ ವಶವಲ್ಲ ನೋಡಾ. 
ಆ ಕುಸುಮದ ಎಸೆಳಿನ ಕೂಟಸ್ಥ. ಲದಲ್ಲಿ ಕಪ್ಪು, 
ನಡುಮಧ್ಯ ದಲ್ಲಿ ತಮ ಕಪೋತೆವರ್ಣ, 
ಅದರ ತುನೆಯ್ದ ನಾನಾ ವರ್ಣದ ಛಾಯೆ ಕೂಡಿ ಅಳಿವುತ್ತಿಹುದು. 
ಆ ಹೊವ ಒಂದೆ ಭೇದದಲ್ಲಿ ಕಿತ್ಸು 
ಸೆದಾಶಿವಲಿಂಗದ ಪಾದದಲ್ಲಿರಿಸೆಲಾಗಿ, 
ಪದಕ್ಕೆ ಹೊರಗೆಂದು ಮಕುಟದ ಮೇಲೇರಿತ್ತು K 
ಇದು ಬಲ್ಲವರಾರು ಜೋದ್ಯವ ಹೇಳಿರಣ್ಣಾ | | ೧೦೪ | 


೪೫೧ 


ಊರ ಹೊರೆಗಳ ಹೊಲತಿಯ ಹಾರುವ ನೆರೆದು 
ತನ್ನಯ ಸೂತಕ ಹೋಯಿತ್ತು. 
ಹೊಲತಿಯ ಕುಲ ಹೆರಿದು ಹಾರುವ ಹೊಲೆಯನಾಗಿ, 


ಆ ಹಾರುವ ಹಾರದೆ ಸದಾಶಿವಮೂರ್ತಿಲಿಂಗಕ್ಕೆ ಒಳಗಾದ. | ೧೦೫ ॥ 


೪೫೨ 


ಧರೆಯ ಹಾವು ಆಕಾಶದೊಳೆಗಳ ಕಪ್ಪೆ ಒಳೆಗೂಡಿ ಒರುಮೆಯಾಗಿ, 
ಹಾವು ಗಾರುಡನ ನುಂಗಿ, ಕಪೆ ಪ್ರೆ ಹಿಡಿವ “ಜೋಗಿಯ ಮುಗಿ, 
ಮತ್ತೆ ಕಪ್ಪೆಃ ಗೆ ಸರ್ಪಗೆ ವಿರೋಧವಾಗಿ, 


ಕಪ್ಪೆ ಜೋಗಿಯನುಗುಳಿ, ಸರ್ಪನ ನುಂಗಿತ್ತು : 


WY 


೧೪೬ ಸಂಕೀರ್ಣ ವಚನಸಂಪುಟ : ಒಂದು 


ಕಪ್ಪೆ ಯ ವಿಷ ತಾಗಿ ಜೋಗಿ ಮತ್ತ ನಾದ. 
ಇಂತೀ ಭೇದದಿಂದ ಅರಿವು ತಾನೆ; | 
ಸದಾಶಿವಮೂರ್ತಿಲಿಂಗವು ತಾನು ತಾನೆ. | ll ೧0೬ ( 


೪೫೩ 


ಕೂಂಬಿನ ಮೇರಳೆ ಹಕ್ಟಿಯ ಆಕಾಶದ ಮೇರಳ ಗಿಡುಗ ಹಿಡಿಯಿತ್ತು. 
ಕೊಂಬು ಹಕ್ಚಿಯ ಕುಡದೆ ಗಿಡುಗನ ಕಡಿಯಿತ್ತು. 
ಹಕ್ಸಿಯ ಗಿಡುಗನ ಕೂಡಿ ಕಡಿವ ಕೊಂಬ ಚಿಟ್ಟೆಯ ಮರಿ ನುಂಗಿತ್ತು, 
ಸೆದಾಶಿವಮೂರ್ತಿಲಿಂಗವನರಿತು. || ೧೦೭ ॥ 
೪೫೪ 
ಮೂರು ಲೋಕವನೆಲ್ಲವ 
ಗಾಳಿಯಲ್ಲಿ ತೂರಿ ಬಂದ ಗುಂಗುರು ನುಂಗಿತ್ತು. 
ಮೂರು ಲೋಕದ ರಾಯರು ಕೂಡಿ 
ಗುಂಗುರ ಕೊಂದೆಹೆನೆಂದಡೆ, ಆರಿಗೂ ಅಸಾಧ್ಯ. 
ಆ ಗುಂಗುರ ಬಾಯಲ್ಲಿ ಕತ್ತರಿವಾಣಿ, ಕಾಲಿನಲ್ಲಿ ಕಂಡೆಹ, 
ಅಂಡೆದಲ್ಲಿ ಕಾಳಕೂಟ, ಪಿಂಡವೆಲ್ಲವೂ ಅಸಿಯ ಬಳಗ. 
ಅದ ಕೊಂದು ನಿಂದವಗಲ್ಲದೆ ಸೆದಾಶಿವಮೂರ್ತಿಲಿಂಗದ ಬೆಳಗಿಲ್ಲ. | ೧೦೮ ( 


೪೫೫ 


ಕೋಣೆಯೊಳಗಳೆ ಮಿಂಡ, ನಡುಮನೆಯೊಳೆಗಳ ಗಂಡ, 
ಇವರಿಬರ ಒಡಗೂಡವಳ ಚಂದವ ನೋಡಾ. 
ಕೈಯ್ಯಲ್ಲಿ ಕಣ್ಣು ಹುಟ್ಟಿ, ಬಾಯಲ್ಲಿ ಬಸುರು ಹುಟ್ಟಿ, 
ಮೊಲೆ ತಲೆಯಲ್ಲಿ ಭಗ ಬೆನ್ನಿನಲ್ಲಿ 
ಈ ಹಾದರಗಿತ್ತಿಯ ಅಂದವ ಸೆದಾಶಿವಲಿಂಗವೆ ಬಲ್ಲ. Hh cc Il 


೫೬ 


ಪಂಚಾಕ್ಷರಿಯ ಮಣಿಮಾಲೆಯಲ್ಲಿ 
ಸಂಚಿತ ಪ್ರಾರಬ್ದ ಕರ್ಮವೆಂಬ ದಾರ ನಡುವೆ ನಿಕ್ಕಿ, 
ಮಣಿಯ ತಿರುಗಾಡಿಸುತ್ತದೆ. 
ದಾರವ ಹರಿದು ಮಣಿಯ ದ್ವಾರವ ಮುಚ್ಚಿ ಉಲುಪಡಗಿ ನಿಲಬೇಕು, 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. ll ೧೧೦ ॥l 


ಅರಿವಿನ ಮಾರಿತಂದೆಗಳ ವಚನ ೧೪೭ 
೪೫೭ 


ಕಂಗಳ ದ ದೃಷ್ಟಿ ಪುರುಷ ಸನಾಗಿ, ಕೈಯ ದ ಷ್ಟಿ ಸೆ ಸತಿಯಾಗಿ, 
ಕೂಡಿಹೆನೆಂಬ ತವಕ ಉಭಯದ ಬಿಂದುವಾಗಿ ನಿಂದುದು | 
ಸೆದಾಶಿವಮೂರ್ತಿಲಿಂಗದ ತದ್ರೂಪು. | ೧೧೧ 1 


೪೫೮ 


ಊರ ಬಾಗಿಲ ಕಂಬದಲ್ಲಿ ಮೂರು ಮುಖದ ಕೋಡಗ 
ಬಂದವನಿವನಾರೆಂದು ನೋಡುತ್ತ 
ಮತ್ತೊಂದು ಮುಖ ನಿಂದವನ ಏಡಿಸುತ್ತ, 
ಮತ್ತೊ ನಂದು ಮುಖ ಹಿಂದೆ ಒಂದಿದವನ ನೆ ನೆನೆವುತ ಶ್ರ 
ಇಂತೀ ನ ಮೂರು: ಚೆಂದ, 
ಹಿಂದಳ ಅಧೋಮುಖ ಖಕ್ಸೆ, ನಡುವಳೆ ಅಭಿಮುಖಕ್ಸೆ, ಕಡೆಯ ಊಧ ನೈ ನಮು ಖಿಕ್ಕೆ 
ಕುಂಡಲಿಯ ಹಾವೆದ್ದು ಕೋಡಗವ ಒಂದೆ ಬಾರಿ ನುಂಗಿತ್ತು. 
ಸೆದಾಶಿವಮೂರ್ತಿಲಿಂಗವನರಿತಲ್ಲ. 1೧೧೨ ॥ 


೪೫೯ 


ಉರಿಯ ಸಿರಿಯ ನಡುವೆ ಒಂದು ಸರೋವರದಲ್ಲಿ ನರಿ ತಿರುಗಾಡುತ್ತದೆ. 
ಬಾಲ ಉಡುವಿನಂದ, ನಡು ಬಳ್ಳುವಿನ ಚಜೊಲೆ 5 ಹುದಂದ, ತೆಲೆ ಕೋಡಗದುದ. 
ರೂಪು ನರಿಯಾಗಿ, , ಆತ್ಮ ಕುಕ್ಟುರನಾಗಿ 
ಏತಕ್ಕೂ ಸಿ ದೆ ಸೆರೋವರದಲ್ಲಿ ಹೆರಿದಾಡುತ್ತದೆ. 
ಆದು ಸದಾಪಿವಮೂರ್ತಿಲಿಂಗವನರಿದವರಿಗಲ್ಲ ದ ಸಿಕ್ಕದು ಜೀವ. Il ೧೧೩ || 


೪೬೦ 


Ne 


ಹರಿವ ಹಾವು ಕೊಂಬಿನ ಕೋಡಗ ಸಂಧಿಸಿ, ಒಂದಕ್ಕೊಂದಂಜಿ ನಿಂದೈದಾವ. 
ಕೋಡಗ ನೋಡಲಮ್ಮ ದು ಹಾವು ಹೋಗಲಮ್ಮದು. 

ಎರಡು ನಿಂದು ಜೋಗಿಗೆ ಲೇಸಾಂ ಮಿತ್ತು. | 
ಸೆದಾಶಿವಮೂರ್ತಿಲಿ ಲಥ ನರಿತು. WW ೧೧೪ 


೪೬೧ 


ಕೋಡಗದ ಜೇಪ್ಟೆ ಉಡುಗಿ, ಹಾವಿನ ಹಲ್ಲು ಮುರಿದು, 
ಆಡಿಸುವ ಜೋಗಿಯ ನಾಮ ನಷ್ಟವಾಗಿ, 
ಸದಾಶಿವಮೂರ್ತಿಯ ಲಿಂಗದ ಇರವು ನರಾಳವಾಯಿತ್ತು. | ೧೧೫ ॥ 


೧೪೮ 


ಸಂಕೀರ್ಣ ವಚನಸಂಪುಟ : ಒಂದು 
೪೬.೨ 


ನ್ಮಂಡದ ಧರೆಯ ಮೇಲೆ ಅರಿಬಿರಿದಿನ ಮಂತಣದ ಗಿರಿ ಹುಟ್ಟಿತ್ತು. 


ಲ [ 


ಆ ದೆರ್ಗಕ್ಸ ಮೂವರು ದೊರೆಗಳು ಹುಟಿದರು. 
ಒಬ ನರಪತಿ, ಒಬ್ಬ ಸುರಪತಿ, ಒಬ ಸಿರಿವುರಿಗೊಡೆಯ, 
ಮೂವರ ದುರ್ಗವೊಂದೆಯಾಗಿ ಸೆಂದೇಪಕ್ಕೆ ಈಡಾಗುತ್ತದೆ. 
ಸೆದಾಶಿವಮೂರ್ತಿಲಿಂಗ ಸಂಗವಾಗಿಯಲ್ಲದೆ ಆಗದು. | ೧೧೬ 


೪೬4 


ಆ ದುರ್ಗದಲ್ಲಿದ್ದ ದೊರೆಗಳ ವಿರೋಧವನರಿದು, 
ಇದೆ ಮರ್ಗ ೯ಕ್ಕೆ ಸ ಸಾಧ್ಯ ವೇಳೆಯೆಂಬುದನರಿತು, 
ಮಾಯಾಮಲಂ ನಾಸ ಯೆಂಬ ಮನ್ನೆ ಯ ಕಾಳೆಗವ ಹಿಡಿದು, ಮುತ್ತಿ, 
ಕ್ಲೆಯೊಳಗಾದರು ಮೂವರು ಹೊರಿಗು. 
ನರಪತಿಯ ಅಂಡವ ಕತ್ತು, ಸುರಪತಿಯ ಕೈಯ್ಯ ಕಡಿದು, 
ಸಿರಿವುರಿಯೊಡೆಯನ ಕಣ್ಣ ಕಳೆದ್ದು 
ಅರಿಗಳಿಲ್ಲಾ ಎಂದು ಅಭಿಮುಖವ ನಷ್ನವ ಮಾಡಿ, 
ಲ ಊಧ್ರ ೯ಮುಖವಾದ ಮಾಯಾಕೋಳಾಹಳಮಲಂ ನಾಸಿ ಸ್ರಿ 
ರಘ ಭಾವರಹಿತ್ಯ, ಅನುಪಮಭರಿತ | 
ಸೆದಾಶಿವಮೂರ್ತಿಗಳಿಲ್ಲದೆ ನಿರಾಳವೂಯಿತ್ತು. I" ೧೧೬ | 


೪೬೪ 


ನಿರಾಳದಲ್ಲಿ ನೀರಕೋಟೆಯನಿಕ್ಸಿ, ಬಯಲ ಅಗಳ ತೆಗೆದು, 

ವಾಯುವ ತೆನೆ ಹೂಡಿ, 
ಅಶ್ವರಾಜ ಜನೆಂಬ ಆರಸು ಪಟ ಣಕ್ಟೊಡೆಯನಾಗಿ, 
ಸೋಮಸೂರ್ಯವೀದಧ್ಧಿಗಳಲ್ಲಿ ಪಶ್ಚಿಮ ಕೇರಿಯ ಪೊಕ್ಕು, 
ದಿಣದಲ್ಲಿ ನಿಂದು, ಪೂರ್ವದಲ್ಲಿ ಪರಸ್ಸಾ ನವ ಮಾಡಿ, 
ಉತ್ತ ರದ ಮಧ ಧ್ಯದಲ್ಲಿ ಸಿಂಹಾಸೆನಂ ಗೆಯಿದು, 

ಸಕಲಿ ತೇಂದ್ರಿಯ ನಾನಾ ವಿಷಯ ಪರಿವಾರದಲ್ಲಿ, 
ಅರಿಗಳಿಗೆ ವಶವಲ್ಲದೆ ಸುಖಮಯನಾಗಿದ್ದ. 
ಸೆದಾಶಿವಮೂರ್ತಿಲಿಂಗವು ನಿರಾಳವಾಯಿತ್ತು. | ೧೮ 


ಅರಿವಿನ ಮಾರಿತೆಂದೆಗಳ ವಚನ ೧೪೯ 
೪೬೫ 


ನಂಜಿನ ಭೂಮಿಯ ಮೇಲೆ ಸುದೇಷದ ಕರವ ನೆಟ್ಟು, 
ಮಂಜುಳದ ಮೂರಂಗದ ಮುಂಡಿಗೆಯ ನೆಟ್ಟು, 
ಸೆರಂಗದ ಸುಮನದ ಡೊಂಕರತ ಬೆಮ್ಮರನ ಹಾಕಿ, 
ಗತಿಮತಿಯಿಂಬ ಇಕ್ಸಲದ ಸೊರಿಗೆ | 
ನಿಶ್ಚಯವೆಂಬ ಹುಖುಬಡುವ ಹಾಕಿ ಏರಿಸಿದ ಗಳು 
ಚಿತ್ತಶುದ್ಧವೆಂಬ ಮೂಗುತಿ ಕೋಲಿನಲ್ಲಿ ನಿಂದಿತ್ತು. 
ಗಳು ತೊಲಗದ ಕಟ್ಟು ವಿಶ್ವಾಸೆ ನಿಶ್ಚಯದಲ್ಲಿ ನಿಂದಿತ್ತು. 
ಸಂದೇಹೆ ನಿಂದು ಹೆಂಜರವೇರಿತ್ತು. 
ಕಡೆ ನಡು ಮೊದಲೆನ್ನದ ತ್ರಿಗುಣದ ಕಂಥೆ ಕಟ್ಟಿ, 
ಅರಿದು ಮರೆಯದ ಹುಲ್ಲು ಕವಿಸಿತ್ತು. 
ಮನೆಯಾಯಿತ್ತು, ಮನದ ಕೊನೆಯ ಬಾಗಿಲು ಬಯಲಾಯಿತ್ತು, 
ಸದಾಶಿವಮೂರ್ತಿಲಿಂಗವು ನಿರಾಳವಾಯಿತ್ತು. il ೧೦೧೯ 


೪೬೬ 


ಕಣ್ಣಿ ನ ಮನೆಯಲ್ಲಿ ಗನ್ನದ ಗರತಿ ಹಡದುಂಬುತ್ತೆ ದಾಳ. 
ಅವಳ ಕೊಟವ ಕೂಡುವುದಕ್ಕೆ, 
ತಲೆ ಕೆಳೆಕಾಗಿ, ಕಾಲು ಮೇಲಾಗಿ, ಕ್ಫೈ ಅಪ್ರದಕ್ಷಿಣವಾಗಿ ತಶ್ಕೆ ಪಸ ಕೊಂಡ್ಗು, 
ಹಿಂದುಮುಂದಾಗಿ ಮುತ್ತ ನಿಕ್ಕಿ, 
ಶಕ್ತಿಯ ಸುಖ ಲೇಸಾಯಿತ್ತು. 
ಸೆದಾಶಿವಮೂರ್ತಿಲಿಂಗ ಬಚ್ಚ್ಛಬಯಲು. ೧೨2೦ | 


೪೬2 


ಸುಖದುಃಖದ ನಡುವೆ ಒಂದು ಅತಿರೇಕದ ಕೂಸು ಹುಟಿ, 
ಹಾಲನೊಲ್ಲದೆ ಮೂರು ಕೊಳ ಬೇಡುತ್ತದೆ. 
ಕೂಳು ಕುದಿಯುವುದಕ್ಕೆ ಮೊದಲೆ ಗಂಜಿಯ ಕುಡಿದು 
ಕೊಸು ಹೇಳದೆ ಹೋಯಿತ್ತು, | 
ಸದಾಶಿವಮೂರ್ತಿಲಿಂಗವನರಿದು. | ೧೨೧ 1 


೪೬ರ 


ಶ್ರೀಶ್ಲೆಲದ ಮಧ್ದದಲಿ ಒಂದು ಪರುಷರಸೆದ ಬಾವಿ ಹುಟಿತು 
Ca) ಪ್ರಿ" ವಂ 
ಆ ಬಾವಿಯೊಳಗೆ ಕಬ್ಬುನ ದ 


31 
@ 
3) 
ಲ 
el 


ಸಂಕೀರ್ಣ ವಚನಸಂಪುಟ : ಒಂದು 


ಇದ್ದವನ ಸುದ್ದಿಯ ಸತ್ತ ವ ಹೇಳಿ, ಕಾಣದವ ಕೇಳಿ ಹೋದ, 
ಸದಾಶಿವಮೂರ್ತಿಲಿಂಗ ಬಚ್ಚಬರಿಯ ಬಯಲ. || ೧೨೨ !! 


ಸೂಜಿಯ ಮೊನೆಯಲ್ಲಿ ದಾರವೇರಿ ಹಿನ್ನೆಯ ಹಂಗ ಬಿಡಿಸಿತು. 
ಉಂಬ ಹಂಗ ಕಣ್ಣು ಕಂಡು ಬಾಯ ಠ&ಂಗ ಬಿಡಿಸಿತ್ತು. 
ಮನ ಕಂಡು ಕೈಯ್ಯ ಸಂದೇಹವ ಬಿಡಿಸಿತ್ತು, 
ಮನ ಘನದಲ್ಲಿ ನಿಂದು ಸದಾಶಿವಮೂರ್ತಿಲಿಂಗದ ಕುರುಹಳಿಟುತ್ತು. 1೧೨೩ 1 


೪೭೦ 


ಕುರಿಯೊಡೆಯ ಹಲಬರ ನಡುವೆ ನಿಂದಿತೆ ತನ್ನ ಒಡೆಯನ ನರಿವಂತೆ, 
ಸಕಲೇಂದ್ರಿಯ ಬಹುದುಃಖದಲ್ಲಿದ್ದಡೂ | 


| ತತಾಲಕೆ ಅರ್ಚನೆ ನೇಮ ಕತ್ತ ತಪ ದೆ ಮಾಡಬೇಕು. 
ರ್‌ ಲಿ "ಐ 


ಇದು ನಿಶ್ಚಯದ ಇರವು, 
ಸದಾಶಿವಮೂರ್ತಿ ಲಿಂಗವನರಿವುದಕ್ಕೆ ಕಟ್ಟಿದ ಗೊತ್ತು. | ೧೨೪ ॥l 


೪೭೧ 


ಕ್ರೀಯಲ್ಲಿ ಕಾಬುದ ಕ್ರೀಯಲ್ಲಿ ಕಂಡು, 
ಅರಿಕೆಯಲ್ಲಿ ಕಾಬುದ ಅರಿವಿನಲ್ಲಿ ಕಂಡು 
ಮುಳ್ಳು ತಾಗಿದಡೆ ಮುಳ್ಳಿನ ಮೊನೆಯಿಂದ ಕಳೆವಂತೆ, 
ತನ್ನಯ ಮರವೆಯ ತನ್ನ ಅರಿವಿನಿಂದ ಅರಿದು, 
ಸದಾಶಿವಮೂರ್ತಿಲಿಂಗದ ಕುರುಹಡಗಿತ್ತು. | ೧೨೫ 1 


೪೭೨ 


ಮಹಾಮನೆಯೊಳಗೊಂದು ಮೆಂದಿರವಾಡ: 
ಅದರೊಳಗೆ ಹೆದಿನಾರು ಕೋಣೆ, 
ಒಂಬತ್ತು ಬಾಗಿಲು ಮುಚ್ಚಿ, ಒಂದು ಬಾಗಿಲು ತೆಗೆದಿಹುದು. 
ತೆಗೆದ ಬಾಗಿಲಲ್ಲಿ ಮೂರು ಮುಖದ ಸರ್ಪ, 
ಊರ್ಧಮುಖವಾಗಿ ತಿರುಗಾಡುತ್ತಿಹುದು. 
ಕ್ಸ ಆರು ಬಾಗಿಲಿನಲ್ಲಿ ಮೂರು ಬಾಗಿಲು ಕೀಳಾಗಿ, 
ಕೀಳಿನೊಳಗೆ ಅಧೋಮುಖದ' ಸರ್ಪವುಡುಗಿಹುದು. 
ಮೇಲಣ ಮೂರು ಬಾಗಿಲು ಊಧನ್ವದ ತ್ರಿಗುಣದ ಸರ್ಪ 


4236 
ಅರಿವಿನ ಮಾರಿತಂದೆಗಳ ವಚಿನ 0೫೧ 


ಬಾಲ ಮೊದಲು ತಲೆ ಕಡೆಯಾಗಿ ಎದ್ದು ನಿಂದಾಡುತ್ತಿರಲಾಗಿ, 

ವಿಶ್ವ ಮಯವೆಂಬ ಆಕಾಶದ ಹದ್ದು ಹೊಯಿದು ಎತ್ತಿತ್ತು, 

ಅದರೊಳಗೆ ಎರಡು ತಲೆಯ ಮತೆದ್ದು ಒಂದು ತಶೆಯೆಚ್ಛತ್ತು, 

ಹದ್ದಿನ ಕೊ ಕ್ಕ ತಪ್ಪಿ, ಕಾಲುಗುರ ಹೆ ಹೆಜೆ ಜ್ಞಯ ಘಾಯವ ತಪ್ಪ 

ಗರಿಯ ಅಡುಹ ತೊಲಗಿಸಿ ಓಡಿಯಿತ್ತು ; 

ಆಡಿಹೊಟ್ಟಿಯ ನೋ ಯೇರಿತ್ತು, ವಿಷ ಹದ್ದಿ ನ ಅಸುವ ಬಿಡಿಸಿತು AN 

ಹದ್ದು ಹಾವು ಕೂಡಿ ಘಟಕರ್ಮಕ್ಕೊಳಗಾಯಿತ್ತು k 

ಕರ್ಮದ ಒಳಗಾದ ಜ್ಞಾನ ಮ 
ಸೆದಾಶಿವಮೂರ್ತಿಲಿಂಗವ ಮುಟ್ಟಿದುದಿಲ್ಲ. OSE kl 


೪೭೩ 


ಸದ್ವಿನ ಮೇರಳೆ ತುಂಬಿ ದುವ್ರ ತಿಂದು ಗಂಧವನುಳುಹಿತ್ತು 
ಉಳುಹಿದ ಗಂಧ ತುಂಬಿಯ ಶಿಂದ್ಲು ತುಂಬಿ ಗಂಧಮೊಂದೆಯಾಯಿತ್ತು. 
ಅದು ನಿರಂಗದಿರವು, ಸೆದಾಶಿವಮೂರ್ತಿಲಿಂಗವು ತಾನೆ. (೧೨೭ ॥ 


೪೭೪ 


೨೮ 


ಇನ್ಲೇವ? ನಾ ತಂದ ಬೆಂಕಿಯ 
ಸರ್ವಾಂಗವಿಷದ ಚೇಳು ಬಿದ್ದು ಬೇವುತ್ತಿ ಡೆ. 
ಹಿಡಿದು ತೆಗೆದೆಹೆನೆಂದಡೆ ೪ ರಿ ತಾಗಿದ ಚೇಳು ಎನ್ನ ಹೊಯ್ದಿತ್ತು. 
ಸತ್ತಿತ್ತಂಬ ನೋವು ಬಿಡದು, ಎನಗೆ ವಿಷ ತಾಗಿತ್ತೆ pk ಆಸ್ಪ ಬಿದೆದು. 
ಬಿಟ್ಟಡೆ ಸಮಯಕ್ಕೆ ದೂರ, ಹಿಡಿದಡೆ ಜ್ಞಾ ಜ್ಞಾನಕ್ಕೆ "ದೂರ, 
ಭಯದ ಬೇನೆಯಲ್ಲಿ ಬೇವುದು ಸೆದಾಶಿವಮೂರ್ತಿಲಿಂಗಕ್ಸಿ ದೂರ.. ೧೨೮ ॥1 


೪೭೫ 


ನಾ ತೋಡಿದ ಬಾವಿಯ ಡುಂಡುಕ ಭೇಕವೊಂದಾಗಿ ಇದವು. 
ಡುಂಡುಕ ಹಸಿದು ಭೇಕನ ನುಂಗಿತ್ತು _ 
ಭೇಕ ಆ ಡುಂಡುಕನ ಕರುಳ ತಿಂದು, 


ವನ್ನ ಬಾವಿ 3 ಸ A Fs ಕುರುಷೆಡಗಿತ್ತು. HW ೧೨೯ ॥ 


೧೫೨ ಸಂಕೀರ್ಣ ವಚನಸಂಪುಟ : ಒಂದು 


೪೭೬ 


ಎನ್ನ ಮಡದಿ ಹಾಲ ಕಾಸುವಾಗ, 
ಹಾಲಿನ ಕುಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. 
ಮಡದಿಯ ಬಿಡಬಾರದು, ಹಾಲ ಚೆಲ್ಲಬಾರದು. 
ಹಾವಿನ ವಿಷ ಹಾಲಿನಲ್ಲಿ ಸೋರಿತ್ತು , ಇದಕಿನ್ನಾ ವುದು ತೆರ? 
ಕ್ರೀಯ ಬಿಡಬಾರದು, ಅರಿವಿಂಗೆ ಆಶ್ರಯಬೇಕು. 
ಅರಿವನರಿದೆಹೆನೆಂದಡೆ ಪ್ರಪಂಚಕ್ಕೆ ಒಡಲಾಯಂತ್ತು. 
ಹುಲಿ ಬಾವಿ ಹಾವಿನ ಎಡೆಯಲ್ಲಿ ಸಿಕ್ಕಿದ ತೆರ ಎನಗಾಯಿತ್ತು. 
ಈ ಸಂದೇಹವ ಬಿಡಿಸು, ಸದಾಶಿವಮೂರ್ತಿಲಿಂಗವೆ, ನಿನ್ನ ಧರ್ಮ. 1೧೩೦ ॥ 


೪೭೭ 


ಬೀಜ ಹುಟ್ಟುವ ತಿರುಳು ಒಳಗಿದ್ದಲ್ಲಿ, 
ಮೇರಳ ಸಿಪ್ರೆ ಮುಚ್ಚಿಯಲ್ಲದೆ ಅಂಕುರದ ತಿರುಳಿಗೆ ಆದಿಯಿಲ್ಲ. 
ತಿರುಳು ಅಂಕುರ ನಾಸ್ಮಿಯಾದಲ್ಲಿ 
ಸಿಪ್ರೆ ಹುಟ್ಟುವುದಕ್ಕೆ ಉಭಯದ ತತ್ಲಿಲ್ಲದಾಗದು. 
ಅಲ್ಲಾ ಎಂದಡೆ ಕ್ರೀವಂತರೊಪ್ಪ ರು, ಅಹುದೆಂದಡೆ ಅಮಲಿನ ಮಲಿನವಾಗದು. 
ದಗ್ಗ ವಾದ ಪಟ ಸಾಭ ಕ್ಯೊದಗದು. 
ಒಂದೆಂದು ಎರಡ ಕೂಡಿ ಸೆಂದನಳಿದಲ್ಲಿ ಲಕ್ಕ ನಿಂದಿತ್ತು. 
ಸದಾಶಿವಮೂರ್ತಿಲಿಂಗವೆಂದಲ್ಲಿ ಉಭಯನುಮ ಲೀಯವಾಯಿತ್ತು. 1 ೧೩೧ ॥ 


೪೭೮ 


ಇರುಹೆ ಅಂಜದೆ, ಮದ ಸೊಕ್ಕಿದ ಐದಾನೆಯ ತನ್ನ ಕಡೆಗಾಲಿನಲ್ಲಿ ಕಟಿ 
ಸದಮದದಲ್ಲಿ ಎಳೆವುತ್ತದೆ. 
ಆನೆಯ ಕೊಂಬು ಮುರಿದು, ಸುಂಡಿಲುಡುಗಿ, 
ಮದ ಸೋರಿ, ಗಜಘಟವಳಿದು ಹೋಯಿತ್ತು K 
ಇರುಹಿನ ಕಾಲು ಬಗಜವಕೊಂದು, ಮೂರು ಹುಲಿಯ ಮುರಿದು, 
ನನಗಿನ್ನಾರೂ ಆಡಹಿಲ್ಲಾಯೆಂದು ಹೋಯಿತ್ತು 4 
ಸದಾಶಿವಮೂರ್ತಿಲಿಂಗದಲ್ಲಿಗೆ ಎಯ್ದಿತ್ತು. il ೧೩೨ 


೪೭೯ 


ಎರಳೆಯ ಕೊಂಬಿನ ನುಲಿಯ ಬಳಸಿನಲ್ಲಿ 
¥ ೪೯ A yr. 
ಆರುಹಿರಿಯರೆಲ್ಲರು ಬಳಸಿ ಆಡುತ್ತೆ ಧಾರೆ. 


೨ರಿವಿನ ಮಾರಿತಂದೆಗಳ ವಚನ ೧೫೩ 


ಎರಳೆ ಸೆತ್ತು ಕೋಡಳಿದು ಕೊಂಬಿನ ನುಲುಹು ನೇರಿತವಾಗಿ, 
ಬಳಸುವ ಅರು ಹಿರಿಯರೆಲ್ಲರು ಒಬ್ಬುಳಿತವಾಗಿ ಸುಳುಹು ನಿಂದಾಗವೆ, 
ಸೆದಾಶಿವಮೂರ್ತಿಲಿಂಗದ ಅಂಗದಲ್ಲಿ ಲೀಯವಾಯಿತ್ತು. | ೧೩೩ ॥॥ 


ಕ್ಷೀರಕ್ಸೆ ವಾರಿ ಅರತಲ್ಲದೆ ಮಧುರಗುಣವಿಲ್ಲ. 
ಶರೀರವಿಡಿದಿದ್ದಲ್ಲಿ ಅಂಗಕ್ಕೆ ಆಸೆ ಅರತು, ರೋಷ ಹಿಂಗಿ, 
ಈಷಣತ್ರಯದ ಲೇಸು ಕಷ್ಟವನರಿತ್ತು, 
ಈಶನ ವೇಷದ ಭಾಷೆಗೆ ತಪ್ಪದೆ ಇಪ್ಟುದು ಗುರುಚರಮತ, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. li ೧೩೪ 


೪6೧ 


ಕಾಮನ ಅಂಬಿನ ಕಣೆಯಲ್ಲಿ ಮೂವರು ಬಾಲೆಯರು ಹುಟ್ಟಿದ ವಿವರ: 
ಹಿಳಿಕಿನಲ್ಲಿ ತಾಯಿ ಹುಟ್ಟಿದಳು, ಮಧ್ಯದಲ್ಲಿ ಮಗಳು ಹುಟ್ಟಿದಳು, 
ಮೊನೆಯಲ್ಲಿ ಮೊಮ್ಮಃ ಗಳು ಹುಟ್ಟಿ 
ಹೆತ್ತಾ ಯ ತಿಂದು ಯಗ ಎಸೆರನೆಶು ್ಲುಿತೈದಾಳೆ. 
ಅವ್‌ ಕೊಲುವ ಧೀರರ ಇನ್ನಾ ರನು ಕ ಕಾಣೆ. 
ಎನಗೆ ಗಂಡ ಎಮ್ಮವ್ವಯ ಮಗನೆಂದು ಸೆಂದಣಿಗೊಳುತ್ತವಳೆ. 
ನಾವೆಲ್ಲರೂ ಕೇಳುವ ಬನ್ನಿ, ಸದಾಶಿವಮೂರ್ತಿಲಿಂಗವ. | ೧೩೫ | 


೪೮೨ 


ಭಕ್ಕಿಯ ನುಡಿವಲ್ಲಿ ಬಾಹ್ಯಮಗಿರಬೇಕು, ಸತ್ಯವ ನುಡಿವಲ್ಲಿ ಮರೆಯಾಗಿರಬೇಕು. 
"ಶಿ ತಿರುಗಾಡುವಲ್ಲಿ ತನ್ನಯ ವೇಷವ ತೋರಬೇಕು, 

ಗರತಿಯಿಡಲ್ಲಿ ತನ್ನ ಪುರುಷನ ಅಡಕದಲ್ಲಿ ಅಡಗಬೇಕು. 

ದಿವ್ಯಜ್ಞಾನವ ದಿವಿಜರಲ್ಲಿ ಹೇಳುವ ತ್ರಿನಿಧ ಗುಡಿಹಿಗಳಿಗೆ ಅರುಹಿನ ಪಥವಲ್ಲ, 


ಸದಾಶಿವಮೂರ್ತಿಲಿಂಗಕ್ಕೆ ದೂರವಾಗಿಹರು. Il ೧೩೬ ॥ 
'ಪ ನುಡಿವಲ್ಲಿ ವಿಪ್ರರು 


ವಮಸ್ಥೂರೂ ಶೂದ್ರಜಾತಿ ಕೇಳದಂತೆ ನುಡಿವರದೇತ 


ಆದೆ ಈಚಬಿಯ ಮಾತು. 


ಶೈ? 


೧೫೪ 


ಸಂಕೀರ್ಣ ವಚನಸಂಪುಟ : ಒಂದು 


ದಿವ ಜ್ಞಾನ ಪರಮಪ್ರಕಾಶವ 
ಕಂಡಕಂಡವರೊಡನೆ ಹೇಳಿಕೊಂಡಾಡುತ್ತಿ ಪ್ರ 
ಭಂಡರಿಗೇಕೆ ಸದಾಶಿವಮೂರ್ತಿಲಿಂಗದ ಅರಿವು? || ೧೩೭ ॥ 
೪೮೪ 
ನಿಕ್ಷೇಪವ ನೀಕ್ಷೆಪಿಸುವಲ್ಲಿ ಮತ್ತಾರೂ ಅರಿಯದಂತೆ 
ಇರಿಸಬೇಕೆಂಬುದಕ್ಕಿಂದವು ಕಡೆಯೆ 
ಶಿವತತ್ತಪರಮಜ್ಞಾನ? 
ಇಂತಿದನರಿತು ಲಿಂಗಬಾಹಿರರಲ್ಲಿ, ಕಂಡ ನಿಂದ ಠಾವಿನಲ್ಲಿ, 
ಬಂದಂತೆ ಬಾಯ ಬಡಿವರಲ್ಲಿ 
ಶಿವಪ್ರಸಂಗವನೊಂದನೂ ನುಡಿಯಲಾಗದು. 
ಮೀರಿ ನುಡಿದಡೆ ಸೆದಾಶಿವಮೂರ್ತಿಲಿಂಗಕ್ಕೆ ದೂರ. | ೧೩೮ ॥ 


೪೮೫ 
| ಬ್ರಹ್ಮ ವನರಿತ ಮತ್ತೆ ಸುಮ್ಮನೆ ಇರಬೇಕು. 
ಬ್ರಹ್ಮಪೆ ಸೆಂಗವ ಮಾಡುವಲ್ಲಿ ಪರಬ ಹ] ಗಳಲಿ ಪೃಸೆಂಗವ ಮಾಡಬೇಕು. 
ತನ್ನ ಅಗಮ್ಯವ [ಮೆ]ರೆಯಬೇಕೆಂದು 
ಬೀದಿಯ ಪಸೆರದಂತೆ, ಲಾಗನಾಡುವ ವಿಧಾತನಂತೆ ಆಗಬೇಡ. 
ಕಳ್ಳನ ಚೇಳೂರಿದಂತಿರು, ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. W ೧೩೯ 1 


೪ಲ೬ 
ಮಹಾಪರಂಜ್ಯೋತಿಪ್ರಕಾಶವ ಕಂಡನಿಂದವರಲ್ಲಿ ಹೇಳಬಹುದೆ? 
ಸ್ವಸ್ತಿ €ಯ ವಿಷಯಸುಖಕ್ಕಿಂದವು ಕಡೆಯೆ ವಚನಾನುಭಾವ, ಸೆಮ್ಯಜ್ಞಾನ 
ತನ್ನ ತಾನರಿದವರಲ್ಲಿ ತಾಣ£ರಿದು, ಉಭಯವಲ್ಲದೆ ತ್ರಿವಿಧಭಿನ್ನ ವಿಲ್ಲದ ಇರಬೇಕು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕ. HH ೧೪೦ ( 


೪೮೭ 

ವಚನರಚನೆಯ ಬಲ್ಲ ಅರುಹಿರಿಯರೆಲ್ಲರು 
ಮೂರುಳ ವನ ಬಾಗಿಲ ಕಾಯಿದೆದಾರೆ. 
ಹೇಳಿ ಕೇಳಿ ಬಲ್ಲತನವಾದೆಹೆನೆಂಬವರೆಲ್ಲರು ಬಾಗಿಲಲ್ಲಿಯೆ ಸಿಕ್ಕಿದರು. 
ಸ್ಥಾವರಾದಿಗಳು ಮೊದಲಾಗಿ ಇದಿರಿಟ್ಟ ಕುರುಪೆಲ್ಲವು 
ತಾವಿದ್ದ ಠಾವಿಗೆ ತಂದುಕೊಂಬವರಿಂದ ಕಡೆಯೆ 
ಅರಿವುಳ್ಳ ಜ್ಞಾನಿಗಳಂಬವರು? 
ಇದು ಕಾರಣ, ಸೆಂಚಿತ ಆಗಾಮಿ ಪ್ರಾರಬ್ದ ಎಲ್ಲಿದ್ದ ಡೂ ತಪ್ಪ ದು. 


ಅರಿವಿನ ಮಾರಿತಂದೆಗಳೆ ವಚನ ೧೫೫ 


ಹಲುಬಿ ಹರಿದಾಡಬೇಡ, 
ಸೆದಾಶಿವಮೂರ್ತಿಲಿಂಗವ ಒಲವರವಿಲ್ಲದೆ ನೆರೆ ನಂಬು. || ೧೪೧ ॥ 
೪೮೮ 
ಒಂದನಹುದು ಒಂದನಲ್ಲಾ ಎಂಬುದಕ್ಕೆ 
ಎಲ್ಲಕ್ಟೊ ಸಂದೇಹ ಪದವಾದಿಹಿತು. 
ನಿಂದ ನಿಂದ ಸ್ಥ ಲಕ್ಕಿ ಕುಂದಿಲ್ಲದೆ ಸೆಂದಿಲ್ಲದೆ, 
ಸೆದಾಶಿವಮೂರ್ತಿಲಿಂಗವನರಿಯಬೇಕು. | ೧೪೨ 1! 


೪೦೯ 


ಒಡೆಯ ನೋಡುತ್ತಿದ್ದಲ್ಲಿ ಅಸುವಿನಾಸೆಯಿಲ್ಲದೆ ಅವಸರಕ್ಟೊದಗಬೇಕು. 
ಭಕ್ಕನಾದಲ್ಲಿ ತಾ ಮಾಡುವ ಕೃತ್ಯಕ್ಕೆ ನಿಶ್ಚಯನಾಗಿರಬೇಕು. 
ಬಂಟಂಗಾ ಗುಣ ಭಕ್ತಂಗೀ ಗುಣ. 
ಇದು ಸೆತ್ಯವೆಂದು ಅರಿತು ಸೆದಾಶಿವಮೂರ್ತಿಲಿಂಗವನರಿಯಬೇಕು. ll ೧೪೩ I 


೪೯೦ 


ವರ್ತಕದಲ್ಲಿ ವರ್ತಿಸುವನ್ನಕ್ಕ ಸೆತ್ತಿ $ೀಯ ಮಾಡಬೇಕು, 
ಅದು ಲೇಪವಾಗಿ ನಿಂದಲ್ಲಿ ಆತ್ಮನ ಅಳಿವ ಉಳಿವನರಿಯಬೇಕು. 
ಅದನರಿತು ನಿಂದು ಸ್ವಸ್ಥೆವಾದಲ್ಲಿ ತುರೀಯ. 
ಆ ತುರೀಯ ಸಮೇತ ಸಂತೋಷದಲ್ಲಿ ನಿಂದು ಸುಖನಿಶ್ಯಯವಾದುದೆ 
ಪರಮನಿರ್ವಾಣ, ಸೆದಾಶಿವಮೂರ್ತಿಲಿಂಗದ ಬೆಳಗಿನ ಕಳೆ. | ೧೪೪ || 


೪೯೧ 


ಆತ್ಮ ವಸ್ತು ವೆಂದು ಅರಿತಲ್ಲಿ ಆತ್ಮನ ಅಳಿವ ಉಳಿವನರಿತು, 
ತಾನಿದಿರಿಟ್ಟು ಕಾಬುದಕ್ಕೆ ದೃಷ್ಟವರತು ಸರ್ವಸೆಂಪದನಾಗಿ, 
ಮಿಥ್ಯ ತಥ್ಯ ತಲೆದೋರದೆ ಹಿಂದೆ ಬಂದ ಸೆಂದೇಹೆವನರಿತು, 
ತಾ ನಿಂದ ನೆಲೆಯ ನೆಮ್ಮು ಗೆಯ ಕಂಡು 
ಮುಂದಕ್ಕೆ ಬಹೆ ಸುಖದುಃಖವ ಇಂದೆ ಕಂಡು 
ಸೆಂದೇಹವಳಿದು ಸದಾ ಅಮಲಿನನಾಗಿ, 
ಮತ್ತೆ ಮುಂದಕ್ಟೊಂದುಂಟೆಂದು ಕಲ್ಪ ನೆಯ ಸೆಂಕಲ್ಪ ಹರಿದು ನಿಂದು, 
ಮತ್ತೊಂದರಲ್ಲಿ ನಿಂದು ಅಳಿಯಬೇಕು. 
ಅಳಿವ ಕಾಯವುಳ್ಳನ್ನ ಕೃ ಅರಿವಿಂಗೆ ಕುರುಹು ಇರಬೇಕು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೧೪೫ 1 


೧೫೬ ಸಂಕೀರ್ಣ ವಚನಸಂಪುಟ : ಒಂದು 


ಪಂಚತತ್ವದಲ್ಲಿದ್ದು ಪರತತ್ವವನರಿಯಬೇಕು. 
ಅದಕ್ಕೆ ದೃಷ;: 
ಪಶುವಿನ ಹೊಟ್ಟೆಯಲ್ಲಿ ಕರುವಿದ್ಧಡೆ ಕರೆವುದಕ್ಕೆ ಮನೋಹರವುಂಟೆ? 
ಅದು ಭಿನ್ನ ಭಾವವಾಗಿ ಇದಿರಿಟ್ಟು ಉಂಡಲ್ಲದೆ ಮೊಲೆ ತೊರೆಯವು. 
ಆ ತೆರೆನನರಿದಲ್ಲಿ ಅರಿವುದಕ್ಟೊಂದು ಕುರುಹು ಬೇಕು. 
ಬಲ್ಲಿದ ವೀರನೆಂದಡೂ ಅಲಗಿನ ಮೊನೆಯಿಲ್ಲದೆ ಗೆಲಬಹುದೆ? 
ಆ ಅರಿವ ಚಿತ್ತ ಕುರುಹಿನ ಘಟದಲ್ಲಿದ್ದು ಅರಿವುತಿದ್ದಿಹಿತಾದ ಕಾರಣ. 
ಇದನರಿತು ಆತ್ಮವಾದವೆಂದು ಎನಲಿಲ್ಲ. 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ ಇದಿರಿಟ್ಟು ಕ[ಳೆ]ದುಳಿಯಬೇಕು. | ೧೪೬ 


೪೯೩ 


ಅಪ್ಪು ಆಧಾರವಾಗಿ, ಕಮಠ ಶೇಷ ನೆಮ್ಮು ಗೆಯಿಂದ 
ಪಥಿ ಆ[ಧೇಯ।ವಾಗಿ ನಿಂದು ತೋರುವಂತೆ, 
ವಸ್ತುವಿನ ಹಾಹೆಯಿಂದ ಕಾಯ ನಿಂದು ತೋರುತ್ತ ಹುದೇ ದೃಷ್ಟ. 
ಒಂದಕ್ಕೊಂದು ನೆಮ್ಮಿ ಕಾಣುವ ಅರಿವಿಂಗೆ ಕುರುಹು ಬೇಕು, 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೧೪೭ 1 
೪೯೪ 
ಪಾಷಾಣದ ಘಟದಲ್ಲಿ, ರತ್ನದ ಜ್ಯೋತಿಯ ಬೆಳಗು ತೋರುವಂತೆ, 
ಆ ಬೆಳಗಿನ ಕುರುಪು ಘಟದಲ್ಲಿ ನಿಂದು ಇದಿರಿಂಗೆ ಕುರುಹಿಟ್ಟಿತ್ತು. 
ಆ ಬೆಳಗನೊಳಕೊಂಡ ಕಾರೂ ಪಾಷಾಣವೆಂಬ ಕುಲ ಹರಿದು, 
ರತ್ನವೆಂಬ ನಾಮವಾಯಿತ್ತು. 
ಇಂತೀ ಭೇದವನರಿದು ಉಭಯನಾಮ ನಷ್ಟವಾಹನ್ನ ಕ್ಕ 
ಸೆದಾಶಿವಮೂರ್ತಿ ಲಿಂಗವನರಿಯಬೇಕು. | ೧೪೮ 1 


೪೯೫ 


ಆತ್ಮ ಘಟಮಧ್ಯದಲ್ಲಿ ನಿಂದು, 
ಕೈಯ್ಯಲ್ಲಿ ಮುಟ್ಟಿ, ಕಿವಿಯಲ್ಲಿ ಕೇಳಿ, ನಾಸಿಕದಲ್ಲಿ ವಾಸಿಸಿ, 
ಕಣ್ಣಿನಲ್ಲಿ ನೋಡಿ, ಬಾಯಲ್ಲಿ ಉಂಬಂತೆ, 
ಪಂಚೇಂದ್ರಿಯಕ್ಕೆ ತತ್ತಾಗಿ ಹಂಚಿಕೊಂಡಿಹುದು ಒಂದೆ ಆತ್ಮ. 
ಅವರವರ ಮುಖಂಗಳಿಂದ ಗುಣವನರಿವನ್ನ ಕ್ಕ, 


ಅರಿವಿನ ಮಾರಿತಂದೆಗಳೆ ವಃತನ ೧೫೭ 


ಇಷ್ಟದ ಮರೆಯಲ್ಲಿ ಚಿತ್ತ ನಿಂದು, ವಸ್ತುನಾಮವಾಗಬೇಕು. 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೧೯೪ 


೪೯೬ 


ಪೃಥ್ವಿಯ ಅಪ್ಪು ವಿನ ಆಧಾರದಿಂದ ಬೀಜವೊಡೆದು ಬೆಳೆವಂತೆ 
ಅರಿದು ಅರಿಹಿಸಿಕೊಂಬ ಉಭಯದ ಮಧ ದಲ್ಲಿ 
ಜ್ಞಾನಶಕ್ತಿ ಕುರುಹಾಗಿ ಚಿದ್ಭನವಸ್ತು ಪತಿಯಾಗಿ, 
ಉಭಯದಿಂದ ಕೂಡಿ ಮೇಲನರಿತಲ್ಲಿ 
ಸೆದಾಶಿವಮೂರ್ತಿಲಿಂಗ ಬಚ್ಚೆಬಯಲು. Il ೧೫೦ 


೪೯೭ 
ಹಾಲು ಬತ್ತಿದ ಹಸುವಿಂಗೆ ಕರುವ ಬಿಟ್ಟಡೆ ಒದೆವುದಲ್ಲದೆ ಉಣಲೀಸುವುದೆ? 
ಅರಿವು ನಷ್ಟವಾದವ ಕ್ರೀಯ ಬಲ್ಲನೆ? 
ಕ್ರೀಯೆಂಬುದೆ ಹಸು, ಅರಿವೆಂಬುದೆ ಹಾಲು, ಬಯಕೆಯೆಂಬುದೆ ಕರು. 
ಇಂತೀ ತ್ರಿವಿಧವನರಿದಲ್ಲಿ ಸದಾಶಿವಮೂರ್ತಿಲಿಂಗವು ತಾನೆ. ೧೫೧ 
೪೯೮ 
ಆಡಿನ ಮೊಲೆವಾಲ ಕೋಡಗವುಂಡು, ಹಾಲ ಸಿಹಿ ತಲೆಗೇರಿ, 
ಬಂದವರ ಏಡಿಸುತ್ತ, ನಿಂದವರ ಕಚ್ಚುತ್ತ 
ಹಿಂಗದು ನೋಡಾ, ಕೋಡಗದಂದ. 
ಕೋಡಗವ ತಿಂದು ಆಡುವನೆ ಆರೂಢವಸ್ಸು, 
ಸದಾಶಿವಮೂರ್ತಿಲಿಂಗಕ್ಕಿ ಎರವಿ್ಲದಂಗ. | ೧೫೨ ॥ 


೪೯೯ 


ಮಹಾಧರೆಯಲ್ಲಿ ಮನೆಯ ಕಟ್ಟುವುದಕ್ಕೆ, 
ಕಾವಿಲ್ಲದ ಕೊಡಲಿಯಲ್ಲಿ, ಹುಟ್ಟದ ಮರನ ತರಿದು, 
ಎತ್ತಿಲ್ಲ[ದೆ] ಏರಿನಲ್ಲಿ ಹೊಡಿ ತಂದವನಿವನಾರಣ್ಣಾ? 
ನಾನೆಂಬುದಕ್ಕೆ ಮೊದಲೆ ನಾಮ ನಷ್ಟವಾಯಿತ್ತು. 
ಸದಾಶಿವಮೂರ್ತಿಲಿಂಗ ಅಲ್ಲಿ ಸತ್ತು ಇಲ್ಲಿ ಹೆಣನಾಯಿತ್ತು. H ೧೫೩ 


೫೦೦ 
ಹೆಸಿದ ಹಾವಿನ ಹೆಡೆಯಲ್ಲಿ ಇಲಿ ಬಿಲನ ತೋಡುತ್ತದೆ. 


ಹೆಡೆಯಲ್ಲಿ ಹೆಬ್ಬಿಲ, ಕಣ್ಣಿನ ಓಹರಿಯಲ್ಲಿ ಹುಲ್ಲಿನ ಹಾಸಿಕೆಯ ಶಯನದ ಮನೆ, 


೫, 


೧೫೮ 


ಸಂಕೀರ್ಣ ವಚನಸಂಪುಟ : ಒಂದು 


ಮೂಗಿನ ವಾಸದಲ್ಲಿ ತಪ್ಪು ದಾರಿ, ಬಾಲದ ತುದಿಯಲ್ಲಿ ಹುಡುಪ. 
ಹಾವ ಹಿಡಿದಲ್ಲಿಯೇ ಸಿಕ್ಲಿತ್ತು. 
ಸದಾಶಿವಮೂರ್ತಿಲಿಂಗವನರಿದಲ್ಲಿ ಚಿತ್ತ ನಿಂದಿತ್ತು. ॥ ೧೫೪ | 


೫೦೧ 


ತಾವರೆಯ ನಾಳದ ತೆರವಿನಲ್ಲಿ 
ಮೂರು ಲೋಕವನೊಳಕೊಂಡ ಗಾತ್ರದಾನೆ ಎಡತಾಕುತ್ತದೆ. 
ನಾಳ ಹರಿಯದು ಆನೆಯಂಗಕ್ಕೆ ನೋವಿಲ್ಲ. 
ಇದೇನು ಜೋದ್ಯವೆಂದು ಕೇಳುವ ಬನ್ನಿ, ಸದಾಶಿವಮೂರ್ತಿಲಿಂಗವ. ॥ ೧೫೫ 1 


೫೦೨ 


ಜೇನುತುಪ್ಪ್ರವ ಹೊತ್ತು ಮಾರುವವಳ ಮಡಕೆಯ ಮೇಲೆ 
ಮೂರು ತುಂಬಿ ಕುಳಿತೆ ಧಾವೆ. 
ಒಂದು ತುಂಬಿ ಇದ್ದಿತು, ಒಂದು ತುಂಬಿ ಹಾರಿತ್ತು, ಒಂದು ತುಂಬಿ ಸತ್ತಿತು. 
ಎಮು ನರ pf 
ಮೂರು ತುಂಬಿ ಅಂದವ ಕಂಡುದಿಲ್ಲ. 
ಮಡಕೆ ಒಡೆಯಿತ್ತು, ತುಪ್ಪವೊಕ್ಕಿತ್ತು , ಹೊತ್ತವ[ಳು]ಸತ್ತ[ಳು]. 
ಇದೇನು ಕೃತ್ರಿಮವೆಂದು ಕೇಳುವ ಬನ್ನಿ, ಸೆದಾಶಿವಮೂರ್ತಿಲಿಂಗವ. ೧೫೬1 


೫೦೩ 


ಕೊಟ್ಟ ಕೂಗಿತ್ತು, ಹಾಲುವಕ್ಕಿ ಬಳಿಯಿತ್ತು, ಹೆಂಗ ಕಟಿ ತ್ತು; 
ಅವನ ಅವಳ ಮದುವೆ ನಿಂದಿತ್ತು, ಇವನಿಗಾಯಿತ್ತು. 
ತಂದ ಮರುದಿನಕ್ಕೆ ಸೆತ್ತಳವಳು. 
ಮದುವಳಿಗ ಮಂಡೆಯ ಮೇಲೆ ಸೀರೆಯ ಹಾಕಿಕೊಂಡು, 
ಕೆಟ್ಟೆ ಕೆಟ್ಟೆ ಕೆಟ್ಟೆನೆಂದು ಹೋಗುತ್ತಿ ದ್ದನ್ನು 
ಸೆದಾಶಿವಮೂರ್ತಿಲಿಂಗದಲ್ಲಿಗೆ. : | ೧೫೭ |! 


೫೦೪ 


ಮೂಳಿಯ ಮೊದಲಿನಲ್ಲಿ ಮೂವರು ಮಕ್ಳಳು ಹುಟ್ಟಿ. 
ಒಬ್ಬ ಕಾಲಿನಲ್ಲಿ ಬಲ್ಲಿದ, ಒಬ್ಬ ಕೈಯ್ಯಲ್ಲಿ ಬಲ್ಲಿದ, ಒಬ್ಬ ಬಾಯಲ್ಲಿ ಬಲ್ಲಿದ. 
ಇಂತೀ ಮೂವರು ಮಕಳು ಹೆತ್ತ ತಂದೆಯ ಆಳವಾಡುತ್ತಿರಲಾಗಿ, 
ಇವರು ಎನಗೆ ಮಕ್ಕಳಲ್ಲಾಯೆಂದು ಹಗೆಯೆಂಬುದನರಿದು, 


ಹಿರಿಯ ಮಗನ ಕಾಲ ಮುರಿದ್ದ ನಡುವಳ ಮಗನ ಶೈ ಯ್ಯ ಮುರಿದು, 


ಅರಿವಿನ ಮಾರಿತಂದೆಗಳೆ ವಚನ ೧೫೯ 


ಕೆರಿಯ ಮಗನ ಬಾಯ ಮುಚ್ಚಿ ಗೋಣ ಮುರಿದು, 
ಅವರು ಹಿಂಗಿ ನಾ ಬದುಕಿದೆನೆಂದು ತ್ರಿವಿಧದ ಸೆಂದ ಬಿಟ್ಟು, 
ಸದಾಶಿವಮೂರ್ತಿಲಿಂಗದಲ್ಲಿಗೆ ಸೇದಿತ್ತು ಚಿತ್ತ. ll ೧೫೮ ॥ 


೫೦೫ 


ಮಹಾಮಾಯವೆಂಬ ಶಕ್ತಿರೊಪಿನಲ್ಲಿ 
ತ್ರಿವಿಧಮೂರ್ತಿ ಜನಿಸಿದವು ಎಂಬುದ ತಾನರಿತಲ್ಲಿ, 
ತಾ ಪಿತನಾಗಿ ತ್ರಿವಿಧಮೂರ್ತಿ ಸುತರಾಗಿ 
ಬ್ರಹ್ಮನ ಉತ್ಪತ್ಯವ ಕೆಡಿಸಿ, 
ವಿಷ್ಣುವಿನ ಸ್ಥಿತಿಗೊಳಗಾಗದೆ, ರುದ್ರನ ಲಯದ ಬಾಯಲ್ಲ್ಲಿ ಸಿಕ್ಕದೆ, 
ವೊರಿದ ಘನವಸ್ತು ತಾನೆ, ಸದಾಶಿವಮೂರ್ತಿಲಿಂಗವು ತಾನೆ. ॥ ೧೫೯ ॥ 


೫೦೬ 


ಕಲ್ಲ ಗಿರಿಯ ಹುಲ್ಲಿನ ಮೊನೆಯಲ್ಲಿ ಕುಕ್ಕಿ 
ಹುಲ್ಲೆಯ ಮರಿ ಹುಲಿ ಒಂದಾಗಿ ಚಲ್ಲವಾಡುತ್ತಿದ್ದಿತ್ತು. 
ಬಲ್ಲವನ ಬಲುಹೆ ಏನೂ ಇಲ್ಲದವ ಮುರಿದ. . 
ಈ ಸೊಲ್ಲಿನ ವಿವರವ ಕೇಳುವ ಬನ್ನಿ, 
ಸೆದಾಶಿವಮೂರ್ತಿಲಿಂಗದಲ್ಲಿಗೆ. ll O೬೦ | 


೫೦೭ 


ಹುತ್ತದೊಳಗಳ ಹಾವ ಹದ್ದಿನ ಹೊಟ್ಟೆಯೊಳಗಳ ತತ್ತಿ ನುಂಗಿತ್ತು. 
ಗಿಡುಗನ ಉಡು ನುಂಗಿ, ಹೊಡೆವವನ ದಡಿ ನುಂಗಿತ್ತು. 
ಹಾವಿನ ಹದ್ದಿನ ತತ್ತಿಯ, ಗಿಡುಗನ, ಉಡುವ, ಹೊಡೆವವನ ಡೊಣ್ಣೆ ಯ 
ಬಾಯಿಲ್ಲದ ಇರುಹೆ ನುಂಗಿತ್ತ ಕಂಡೆ. 
ಸದಾಶಿವಮೂರ್ತಿಲಿಂಗವು ಬಚ್ಚೈಬಯಲಾಯಿತ್ತು 4 || ೧೬೧ ॥ 


ಒಂದು ಹೆರಿವ ಹಾವು, ಒಂದು ದನಿ ಸೆರಕ್ಕೆ ನಿಂದ ಹಾವು, 
ಒಂದು ಉರಿವ ಹಾವು. 
ಮೂವರ ನಡುವೆ ನಿಂದು ಆಡುವ ಕೋಡಗದಿರವು ಎಂತೆಂದಡೆ: 
ಹರಿವ ಹಾವ ಮೆಟ್ಟಿ, ನಂದ ಹಾವ ಕೈಯ್ಯಲ್ಲಿ ಹಿಡಿದು, 
ಉರಿವ ಹಾವ ಬಾಯಲ್ಲಿ ಕಚ್ಚಿ ಆಡುತ್ತಿರಲಾಗಿ, 
ಕೋಡಗನೊಡೆಯ ಬಂದು ನೋಡಿ, ಕೋಲ ಹಿಡಿದು ಕುಟ್ಟೆ » 


೧೬೦ 


ಸಂಕೀರ್ಣ ವಚನಸಂಪುಟ : ಒಂಡು 


ಮೂರು ಹಾವ ಬಿಟ್ಟು, ಕುಟ್ಟಿದ ಕೋಲ ನುಂಗಿತ್ತು. 

ಆ ಕೋಲು ಕೋಡಗದ ಒಡಲೊಳಗೊಡೆದು ಕೋಡಗ ಸತ್ತಿತ್ತು. 

ದಡಿ ಒಡೆಯನ ನುಂಗಿ ಒಡೆಯನಡಗಿ, 

ಸದಾಶಿವಮೂರ್ತಿಲಿಂಗವ ಒಡಗೂಡಿ ಬಚ್ಚಬಯಲಾಯಿತ್ತು ು | ೧೬೨ | 


೫೦೯ 


ಮಹಾವಿಕಾರ ರಣಮಯವಾದಲ್ಲಿ 
ಹರಿವ ಶೋಣಿತದಲ್ಲಿ ಒಂದು ನೊಣ ಹುಟ್ಟಿತ್ತು. 
ಕಾಲೊಂದು, ಅಂಗ ಮೂರು, ಹಾರುವ ರಟ್ಟೆ ಒಂದೆ. 
ಆದರ ನಾಲಗೆಯಲ್ಲಿ ನಾರಾಯಣ ಹುಟ್ಟಿ, ನೊಣ ಸತ್ತಿತ್ತು. 
ಬ್ರಹ್ಮನ ಇರವಾಯಿತ್ತು, | 
ವಿಷ್ಣು ವಿನ ಲೋಕವಾಯಿತ್ತು. 
ರುದ್ರನ ಕಪಾಲ ತುಂಬಿ, 
ಬುದ್ದಿ ವಂತರೆಲ್ಲರು ಕಪಾಲದ ಕೂಳೆನುಂಡು ಬುದ್ಧ್ದಿವಂತರಾಗಿರಿ. 
ಎನಗಾ ಹೊದ್ದಿಗೆ ಬೇಡ, 
ಸದಾಶಿವಮೂರ್ತಿಲಿಂಗವಿದ್ದಂತೆಯೆ ಸಾಕು. | O೬೩ li 


೫೧೦ 


ಶರೀರವ ಕುರಿತಲ್ಲಿ ಸಾಧಕಾಂಗವ ನುಡಿಯಬೇಕು. 
ಆತ್ಮನ ಕುರಿತಲ್ಲಿ ಚಿದ್ವನದಲ್ಲಿ ನಿಂದು ಒದಗಿ ಅಡಗಿರುವ ಠಾವ ನುಡಿಯಬೇಕು. 
ಇಂತೀ ಉಭಯದಿರವ ತಾನರಿತು ಅಂಗಕ್ಕೆ ಶಿಲೆ ಆತ್ಮಂಗೆ ಒಗರವಾದಂತೆ, 
ಲೌಕಿಕಕ್ಸೆ ಆಚರಣೆ ಪರಮಾರ್ಥಕ್ಕ ಪರಂಜ್ಯೋತಿ ಪ್ರಕಾಶವಾಗಿರಬೇಕು, 
ಸೆದಾಶಿವಮೂರ್ತಿಲಿಂಗಕ್ಕೆ ಅಂಗವಾಗಿ ನರಂಗಕ್ಕೆ ಸೆಂಗವನೆಯ್ದಬೇಕು. | ೧೬೪ 1 


೫೧೧ 


ಉಪ್ಪಿನ ನೀರು ಹೆಪ್ಪ ಬಲಿದು ಘಟ್ಟಿಯಾದಂತೆ, 
ಮತ್ತೆ ಅಪ್ಪು ವ ಬೆರಸಿ ತನ್ನಂಗ ತಪ್ಪದಂತೆ, 
ಸಕಲ ಶಾಕಂಗಳಲ್ಲಿ ತನ್ನಯ ಇರವ ತೋರಿ ಕುರುಹಿಂಗೆ ಬಾರದಂತೆ 
ವಸ್ತು ಆಂಗದಲ್ಲಿ ತನ್ಮಯವಾಗಿ ವೇಧಿಸಿ ಉಭಯ ನಾಮವಳಿದು, 
ಸೆದಾಶಿವಮೂರ್ತಿಲಿಂಗದಲ್ಲಿ ಕೂಟಸ್ಸ ವಾಗಿರಬೇಕು. | ೧೬೫ W 


ಅರಿವಿನ ಮಾರಿತಂದೆಗಳ ವಚನ 
#೧೨ 


ಬೇರಿನ ಬಣ್ಣ ಇಂದುವಿನ ಕಳೆಕೊಂಡಂತಿರಬೇಕು. 
ಶುಭ್ರದ ಪಟ ಷಡುವರ್ಣಕ್ಕೆ ಬಂದಂತೆ, 
ಘಟದ ಸೆಂಗದಿಂದ ಸುವಸ್ತು ಇಂದ್ರಿಯಂಗಳಿಗೆ ಮುಖವಾಗಿ, 
ಅರ್ಪಿಸಿಕೊಂಬವ ನೀನಾದೆಯಲ್ಲಾ ಸೆದಾಶಿವಮೂರ್ತಿಲಿಂಗವೆ. | ೧೬೬ 1 


೫೧೩ 


ಒಂದು ಶರೀರ ನಾನಾ ಲಾಗ ಕಲಿತು, ಆಡುವ ಭೇದ ಬೇರಾದಂತೆ, 
ಆಡುವವ ತಾನೊಬ ನೆಯಾಗಿ, ಆದುದ ಕಂಡು 
ಅನ್ಯರ ಕೇಳೆಲೇಕೆ? ಇದಿರಿಗೆ ಹೇಳಲೇಕೆ? 
ವಸ್ತುವಾಟ ಒಂದು, ವರ್ತನ ಬೇರೆ, 
ಉಭಯವೂ ತಾನೆ ಸದಾಶಿವಮೂರ್ತಿಲಿಂಗದ ಅಂಗ. | O೬೭ | 


೫೧೪ 


ಮದ್ದ ಕೊಡಿ ತುಂಬಿದ ನಾಳಿಯಲ್ಲಿದ್ದ ಕಲ್ಲು 
ಆ ನಾಳಿಯ ಹೊದ್ದದೆ ಹೋದ ಪರಿಯ ನೋಡಾ. 
ಕಾಯ ಜೀವದ ಭೇದ, 
ಕಾಯವ ಬಿಟ್ಟು ಜೀವ ಎಯ್ದುವಾಗ ಆತ್ಮನ ಹೊರಡಿಸಿದ 'ಒಡೆಯನನರಿ, 
ಸೆದಾಶಿವಮೂರ್ತಿಲಿಂಗವನೊಡಗೂಡು. ll ೧೬೮ | 


ಕಾಯವಿದ್ದಲ್ಲಿಯೆ ಸಕಲಕರ್ಮಂಗಳ ಮಾಡು, 
ಜೀವವಿದ್ದಲ್ಲಿಯೆ ಅಳಿವ ಉಳಿವನರಿ. 
ಉಭಯವು ಕೂಡಿದಲ್ಲಿ ಹಿಡಿವುದ ಹಿಡಿದು, ಬಿಡುವುದ ಬಿಟ್ಟು 
ಸೆದಮಲಾಂಗನಾಗಿ ಒಡಗೂಡು, ಸೆದಾಶಿವಮೂರ್ತಿಲಿಂಗವನರಿ. | o೬F || 


೫೧೬ 
ಅಸಿಯ ಮೊನೆಯ ಮುರಿದಡೆ ಮಸೆದಡೆ ಮೊನೆಯಾಗ:ೆ ಅಯ್ಯಾ? 
ಆಸು ಮರೆದಡೆ ಆತ್ಮನನರಿದಡೆ ಕೇಡುಂಟೆ ಅಯ್ಯಾ? 
ಮರೆವುದು ಅರಿವುದು ಎರಡುಳ್ಳನ್ನ ಕ್ಸ : 


ಮರೆಯದೆ ಪೂಜಿಸು ಸೆದಾಶಿವಮೂರ್ತಿಲಿಂಗವ. | | ೧೭೦ ॥ 


೧೬೨ 


ಸಂಕೀರ್ಣ ವಚನಸಂಪುಟ : ಒಂದು 
K೧೭ 


ಅರಿವಾಗ ಆ ತನುವಿನಲ್ಲಿದೆ ಅರಿಯಿತ್ತು, 
ಮರೆವಾಗ ಆ ತನುವಿನಲ್ಲಿದ್ದೆ ಮರೆಯಿತ್ತು. 
ಅರಿವು ಮರವೆ ಎರಡಾಯಿತ್ತು, 
ಉಭಯವ ತಾಳಿದ ಘಟವೊಂದಾಯಿತ್ತು, 
ಇಂತೀ ಭೇದ. 
ವಿಷಬೇರಿನಂತೆ ಸಂಚಾರಕ್ಕೆ ಒಳೆಗಾದುದು ವಿಷಮಖಯವಾಯಿತ್ತು. 
ಗೌಪ್ಯಕೊಳಗಾದುದು ಅಮೃತಮಯವಾಯಿತ್ತು : 
ಇಂತೀ ಸೆಂಚಾರವುಳ್ಳನ್ನ ಕ್ಕ ಸೆಂಚಿತ ಕರ್ಮ, 
ಸೆಂಚಾರ ನಿಲೆ ಆತ್ಮ ನಿರ್ಮಕ್ಷ್ಕವಾದಲ್ಲಿಯೆ 
ಸೆದಾಶಿವಮೂರ್ತಿಲಿಂಗವು ತಾನೆ. | ೧೭೧ 


೫೧೮ 


ಕರೆವ ಪಶುವಿಂಗೆ ತೃಣ ದವಸ ಎಯ್ದಾದಲ್ಲಿ 
ಹಾಲ ವೆಗ್ಗಳವ ಕಾಬಂತೆ, 
ಕ್ರೀಶುದ್ಧತೆಯಾಗಿ ಮನ ವಚನ ಕಾಯ ತ್ರಿಕರಣ ಶುದ್ಧವಾಗಿ ಇದ್ದಲ್ಲಿಯೆ 
ವಸ್ತುವಿನ ಹೆಚ್ಚುಗೆಯ ಒದಗು, ಆನಿತ್ಯವ ನೀಗಿ ನಿಂದ ಬೆಳಗು, 
ಸೆದಾಶಿವಮೂರ್ತಿಲಿಂಗದ ಸೆಂಗದ ಸುತೋಷವ ಇರವು. 0೭೨M 


೫೧೯ 


ಗಂಡನಿಲ್ಲದ ಸೆತಿ ಯೋನಿಯಿಲ್ಲದೆ ಮಕ್ಳಳ ಹಡೆದು 
ನಾಲಗೆಯಿಲ್ಲದ ಬಾಯಲ್ಲಿ ಜೋಗುಳವಾಡುತ್ತೈದಾಳ. 
ತೊಟ್ಟಿಲಿಲ್ಲದೆ ನೇಣು ಹೊರತೆಯಾಗಿ ಗಂಟಕಟ್ಟಿ, 
[ಮೊಗ)ಎಲ್ಲದೆ ಶಿಶು ಅಳುತ್ತದೆ. 
ಅದಕ್ಕೆ ಮೊಲೆಯಿಲ್ಲದ ಹಾಲು ಬೇಕು, 
ಸದಾಶಿವಮೂರ್ತಿಲಿಂಗವನರಿತಲ್ಲದಾಗದು. ll ೧೭೩ 1 


೫೨೦ 


ಕಣ್ಣಿ ಲ್ಲದ ಕುರುಡ ಕನ ಡಿಯ ನೋಡಿ ಮೂರು ಕಣ್ಣ ಕಂಡ. 
ಒಂದು ಧರೆಯ ಕಣ್ಣು , ಒಂದು ಸಿರಿಯ ಕಣ್ಣು A 
ಒಂದು ಉರಿಯ ಕಣ್ಣು ; 
ಉರಿ ಸಿರಿಯ ನುಂಗಿ, ಸಿರಿ ಧರೆಯ ನುಂಗಿ, 


ಅರಿವಿನ ಮಾರಿತಂದೆಗಳ ವಚನ ೧೬೩ 


ಧರೆ ಆರುಹಿರಿಯರ ನುಂಗಿತ್ತು. 
ಆ ಗುಣವನರಿಯಬೇಕ್ಕು, ಸದಾಶಿವಮೂರ್ತಿಲಿಂಗವ ಭೇದಿಸಬೇಕು. ೧೭೪ ॥ 


೫೨೧ 


ಕಾದ ಕಬ್ಬುನವ ಕಾಯದ ಕಬ್ಬುನದಲ್ಲಿ ಹಿಡಿದು, 
ಅಡಿಯಲ್ಲಿಯೂ ತಾನಾಗಿ, ಮೇಲೆತ್ತಿ ಹೊಡೆವುದೂ ತಾನಾಗಿ, 
ಹಿಡಿವುದೂ ತಾನಾಗಿ, 
ಮೂರರ ಭೇದದಿಂದ ತನ್ನಂಗಕ್ಕೆ ತಾನಂಜಿ, 
ಅವರ ಚಿತ್ತದ ಬಿನ್ಹಾ ಣಕ್ಕೆ ಬಂದ ತೆರ, ಲಿಂಗಮಯ. 
ಸರ್ವಾಂಗದಲ್ಲಿ ನಿಂದು, ಚಿತ್ತದ ಗೊತ್ತಿಗೆ ಸಿಕ್ಕಿ, 
ಅವರಿಚ್ಛೆಯಲ್ಲಿ ತನ್ಮಯನಾದೆಯಲ್ಲಾ, 
ಸೆದಾಶಿವಮೂರ್ತಿಲಿಂಗವೆ ತಾನು ತಾನಾದ ಕಾರಣ. | ೧೭೫1 
೫೨೨ 
ಸಿದ್ಧರಸೆ ಲೇಸೆಂದಡೆ ತಾನಿದ್ದ ಕುಡುಕೆ ಹೇಮವಾದುದಿಲ್ಲ. 
ಲೋಪಕ್ಕಲ್ಲದೆ ವೇಧಿಸುವುದಿಲ್ಲ. 
ವಸ್ತು ಸರ್ವಮಯದಲ್ಲಿ ಸೆಂಪೂರ್ಣವಾಗಿದ್ದ ಡೇನು, 
ತನ್ನ ಅರಿವವರ ಹದಯದಲ್ಲಿಯಲ್ಲದೆ ಇರ, 
ಸೆದಾಶಿವಮೂರ್ತಿಲಿಂಗದಿರವು. I ೧೭೬ I 


೫೨೩ 

 ರಸೆದ ಬಾವಿಯ ಚೆಲ್ಲಿ, ಅಸಿಯ ಮಡುವ ಕಲಕಿ, 

ಕತ್ತರಿವಾಣಿಯ ಗೊತ್ತ ಕೊಯಿದು, 

ಕರೋತಿಯ ಕಣ್ಣ ಕುತ್ತಿ, ಅಶ್ವನ ಚಿತ್ತವ ಕಿತ್ತು, 

ನಿಶ್ಚಯದಲ್ಲಿ ಆಡುವವ ತಾನೆ, ನಿಜವಸ್ತು ಸದಾಶಿವಮೂರ್ತಿಲಿಗ.  ॥೧೭೭॥॥ 
೫೨೪ 

ಕಾಳಿಯ ಕಡೆಗಣ್ಣ ಕಿತ್ತು, ಏಡಿಯ ಸೆರ್ವಾಂಗವ ಸೀಳಿ, 
ಅಚ್ಚೆ ಬೆಳ್ಳಿಗೆಯ ಹಾಲ ನಿಶ್ವಯದಲ್ಲಿ ತೆಗೆದು 
ತೃಪ್ತಿಯಾಗಿ ಕೊಳ್ಳಬಲ್ಲಡೆ, ಆತನೆ ಸದಾಶಿವಮೂರ್ತಿಲಿಂಗವು. ll ೧೭೮ 11 


೧೬೪ 


೯ ವಚನಸಂಪುಟ : ಒಂದ: 


೫೨೫ 


ಅಂಗವರಿಯದೆ ಲಿಂಗವಿದ್ದಲ್ಲಿಯೆ ಸೆಂಗವ ಮಾಡಿ, 
ಹಿಂದು ಮುಂದಳ ಸೆಂದೇಹವ ಮರೆಯಬೇಕು. 
ಅಂಗವರತಲ್ಲಿಯೆ ಲಿಂಗವ ಮರೆಯಿತ್ತು. 
ಸೆಲೆಯಿಲ್ಲದ ಬಾವಿಯ ತೋಡಿ ಸೆಂದೇಹಕ್ಕೊಳಗಾಹನಂತಾಗಬೇಡ. 
ಉಭಯವು ರೂಪಾಗಿದ್ದಲ್ಲಿ ಅರಿ ಸೆದಾಶಿವಮೂರ್ತಿಲಿಂಗವ. ೧೭೯ | 


೫೨೬ 


ಮೂವರ ಹಂಗಿಂದ ಬಂದುದು ಲಿಂಗವಲ್ಲಾ ಎಂದು, 


 ಸರ್ವಭವದಲ್ಲಿ ಬಂದ ಆತ್ಮ ವಸ್ತುವಲ್ಲಾ ಎಂದು, 


ಮತ್ತಿ ನ್ಲೇನನರಿವಿರಣ್ಣಾ p 

ಭಾವ ಬಯಲೆಂದಲ್ಲಿ, ಕುರುಹು ಶಿಲೆಯೆಂದಲ್ಲಿ, 

ಸಿಕ್ಸಿತ್ತು ಮನ ಸಂಕಲ್ಪದಲ್ಲಿ 

ಸೆದಾಶಿವಮೂರ್ತಿಲಿಂಗವನರಿವ ಬಟ್ಟೆಯ ಕಾಣೆ. Il ೧೮೦ | 


೫೨೬ 
pe) 
ೈವಕ್ಥಿ ಕೈಲಾಸ್‌ ವೈಷ್ಟವಕ್ಯವೈಕುಂತ, 
ಬೌದ್ಧ ಗೆ ಮೋಕ್ಷಗಾಮಿನಿಯೆಂಬ ಗೊತ್ತುಗಳು RE 
ಪ ಥ್ರ ಅಪ್ಪು ತೇಜ ವಾಯು ಆಕಾಶ ಬೇರಾದುದಿಲ್ಲ 


| ಹ ಬದು ಆಭರಣ ಹಲವಾದಂತೆ. 


ಪರಬ್ರ ಹ್ಮ 'ವಸೆ y ಬ್ಲಿವೊಂದೆಂಬುದಕ್ಕೆ ಇದೆ ದೃಷ್ಟ ಷ್ಟ. 
ಮತಿ? 3ದಿರು ಬೈವವುಂಟೆಂದು ಗದಿಯಬೆ ತ 
ನೆರೆ ನಂಬಿ, ಸೆದಾಶಿವಮಃ ೂರ್ತಿಲಿಂಗವಲ್ಲದಿಲ್ಲಾ ಯೆಂದೆ., | ೧೮೧ | 


೫೨೮ 
ಶ್ಲವವಾದ, ತತ್ವ ವಾದ, ಮಾಯಾವಾದ 
ಇಂತೀ ವಾದಂಗಳಲ್ಲಿ ಹೋರುವಾಗ ವೇದ ಹೇಳುತ್ತದೆ. 
ಓಂ ಎಂಬಲ್ಲಿ ಎರಡಳಿದು ಒಂದೇ ಉಳಿಯಿತ್ತು. 
ಕೆಲವಸ್ತು ದೇವಂಗೆ ಸರಿಯೆಂದಡೆ 


ಅದು ನಿಮ್ಮ ಒಲುಮೆಯ ಒಲವರವೈಸಲ್ಲದೆ ಬಲುಹಿನ ಮಾತು ಬೇಡ. 
ಕಾಲಾಂತಕನ ಕರದಲ್ಲಿ ಕಪಾಲವವೆ, ಪಾದಯುಗಳದಲ್ಲಿ ಅಕ್ಷಿಯವೆ. 


ಅರಿವಿನ ಮಾರಿತಂದೆಗಳ ವಚನ ೧೬೫ 


ಮಿಕ್ಕಾದ ಅರಿಕುಲ ದೈವಂಗಳೆ ಶಿರಮಾಲೆಯಲ್ಲಿ ಸಿಕ್ಕಿ ಆದೆ. 
ಮತ್ತಿನ್ನು ಒರಲಲೇಕೆ? ಸದಾಶಿವಮೊರ್ತಿಲಿಂಗವಲ್ಲದಿಲ್ಲಾ ಎಂದೆ. ೧೮೨1 


೫೨೯ 


ಬ್ರಹ್ಮ ಸೋರೆಯಾಗಿ, ವಿಷ್ಣು ದಂಡವಾಗಿ, ಸೆಕಲದೇವತಾಕುಲ ದಾರವಮಾಗಿ, 
ಶ್ರುತಿನಾದ ವಸ್ತುವಾಗಿ ತೋರುತ್ತಿ ರೆ 
ತೆನ್ನ್ನ ಲೀಲೆಯಿಂದ, ಜಗಕ್ರೀಡಾಭಾವದಿಂದ ಒಂದಕ್ಕೊಂದು ಸೇರಿಸಿ, 
ಉತ್ತಮ ಕನಿಷ್ಪ ಮಧ್ಯಮವೆಂಬ ತ್ರಿವಿಧಮೂರ್ತಿಯಾಗಿ, 
ಕಲ್ಪಿ ಸಿದ ಜಗ ಹಾಹೆಯಿಂದ ಎಂಬುದನರಿಯದೆ, 
ಮಲಕ್ಕೂ ನಿರ್ಮಲಕ್ಕೂ ಸರಿಯೆನಬಹುದೆ? 
ವಾದಕ್ಕೆ ಈ ತೆರ ಅರಿದಡೆ ಆ ತೆರ. 
ಸೆದಾಶಿವಮೂರ್ತಿಲಿಂಗವು ಅತ್ಯತಿಷ್ಠದ್ಧಶಾಂಗುಲವು. il ೧೮೩ 1 


೫೩೦ 


ಆದಿಯೆಂಬ ಅಂತರಾದಿಯಲ್ಲಿ ಅನಾದಿಯ ವಸ್ತುವನರಿತು, 
ಆದಿಯ ಬ್ರಹೆ ಗೆ ಕೊಟ್ಟು, ಅಂತರಾದಿಯ ವಿಷು ವಿಂಗೆ ಕೊಟು, 
೬ ಟೆ [5 ಟೆ 
ಅನಾದಿಯ ರುದ್ರನ ಗೊತ್ತ ಮಾಡಿ, 
ಗೊತ್ತನರಿದವರಲ್ಲಿ ಇಚ್ಛೆಗೆ ತಪ್ಪದೆ ಬೆಚ್ಚಂತಿರಬೇಕು. 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೧೮೪ 1 


೫೩೧ 


ಬ್ರಹ್ಮಂಗೆ ಸರಸ್ಪ್ರತಿಯಾಗಿ ಕಾಡಿತ್ತು ಮಾಯೆ. 
ವಷ್ಟು ಎಂಗೆ ಲಕ್ಷಿ ಒಯಾಗಿ ಕಾಡಿತ್ತು ಮಾಯೆ. 
ರುದ್ರಂಗೆ ಉಮಾದೇವಿಯಾಗಿ ಕಾಡಿತ್ತು ಮಾಯೆ. 
ಎನಗೆ ನಿಮ್ಮನರಿವ ಬಯಕೆ ಭವಮಾಯೆಯಾಗಿ ಕಾಡುತ್ತದೆ. 
ನೀನಾನುಳ್ಳನ್ನಕ್ಕ ಉಭಯವು ಮಾಯೆಯಾಗಿದೆ, 
ಸೆದಾಶಿವಮೂರ್ತಿಲಿಂಗವು ನಾ ನೀನೆಂಬುವೆ ಮಾಯೆ. |! ೧೮೫ | 


೫೩೨ 


ಐದು ಬಹಲ್ಲಿ ಒಂದಾಗಿ ಬಂದ ಮಾಯೆಯ, 
ಮೂರು ಬಹಾಗ ಮುಂದೆ ಬಂದ ಮಾಯೆಯ, 
ಆರೂ ಹಿಂಗಬಾರದು. 


೧೬೬ 


ಸಂಕೀರ್ಣ ವಚನಸಂಪುಟ : ಒಂದು 


ಒಂದು ಎಂಬನ್ನ ಕ್ಕ ಸಂದೇಹದ ಮಾಯೆ ಕೊಂದು ಕೂಗುತ್ತಿ ದೆ. 
ಇನೆ ಂದಿಂಗೆ ನೀನಳಿವೆ? ಇನೆ ಂದಿಂಗೆ ನಾನುಳಿವೆ? 
ಎಂಬ ಸೆಂದೇಹ ಸೆದಾಶಿವಮೂರ್ತಿಲಿಂಗದಲ್ಲಿಯೆ ಅಳಿಯಿತ್ತು. ll ೧೮೬ 


೫೩೩ 


ಸೆಕಲವೆಂಬನ್ನ ಕ್ಕ ನಿ:ಕಲವುಂಟು, ನಿ:ಕಲವೆಂಬುದು ನಾಮರೂಪು. 
ಅದೆಂತೆಂದಡೆ: 
ತ್ರಿವಿಧವ ಕೂಡಿ ಬೆಳಗುವ ಜ್ಯೋತಿಯ ಒಡಲೆ ಘಟವಾಗಿ ಬೆಳೆಗೆ, 
ಪ್ರಾಣವಾಗಿ ತೋರುವನ್ನ ಕ್ಕ ಮಾಯೆ ಸೆಂಗಲೇಪವಾಗಿಹುದು. 
ಅದರ ಬೆಡಗಡಗೆ ಸೆದಾಶಿವಮೂರ್ತಿಲಿಂಗವು ನಿರ್ಮಾಯ. | ೧೮೭ 1 


೫೩೪ 


ನೀತಿ ಲಿಂಗವಾಗಿ, ಸೆದ್ದು ಣ ಕಳೆಯಾಗಿ, 
ಆಚಾರವಿಡಿದು ತೋರುವ "'ಚೆಳಗು ವಸೆ ವಾಗಿ, 
ಸ್ಫಟಿಕದ ಘಟವ ಹೊಳಚಿದಂತೆ, ಒಳಹೊರಗೆನ್ನದೆ ನಿರ್ಮಲ ತೋರುವಂತೆ, 


. ಅದರಿರವು ಸುಚಿತ್ತನಾಗಿ ನಿಂದುದು ನಿರ್ಮಾಯ. 


ಸೆದಾಶಿವಮೂರ್ತಿಲಿಂಗವು ನಿರಂಜನಮಯಸ್ವೆರೂಪ. ೧೮೮ ॥ 


೫೩೫ 


ವಾರಿಯ ಸಾರದ ಶೈತ್ಯದ ಇರವು. 
ವಹ್ದಿ ಯ ಜ್ವಾ ಲೆಯ [ಆ]ಟೋಪದ ಅಗ್ರದ ಲಯಭೇದದ ಧೂಮದಂತೆ. 
ಅರಿಕೆ ಒಡಲಾದ ಅಂಗ ಅರಿದು ಭೇದಿಸುವನ ಚಿತ್ತದ ಯೋಗ. 
ಇಂತೀ ಉಭಯವನರಿತಲ್ಲಿ ಇಷ್ಟ ಪ್ರಾಣ ಸಂಬಂಧ, 
ಸದಾಶಿವಮೂರ್ತಿಲಿಂಗ ಉಭಯವು ತಾನಾದ ಕಾರಣ. | ೧೮೯ 


೫೩೬ 


ಅಪ್ಪು ಚಿಪ್ಪಿ ನಲ್ಲಿ ನಿಂದು [ಚಿಪ್ಪ ]ವ ಬೆರಸೆದಂತೆ, 
ಮೃ ತ್ರ ಕ ತೇಜದಲ್ಲಿ' ಬೆಂದು ಪೃಥ್ವಿ mi ಕೂಡದಂತೆ, 
ಹಾಗಿರಬೇಕು ಭಕ್ತ ಏರಕ್ಕನ ಭೇದ, ಇಷ್ಟ ಪ್ರಾಣದಿರವು. 
ಇದು ನಿಶ್ಛ ಯ ವಿಂಗಾಂಗ. 
ಕಾಯ ಭಕ್ತ, ಪ್ರಾಣ ಜಂಗಮವಾದ ಸ ಸ್ವಾನುಭಾ ವಸಿದ್ದಿ 
ಈ ತೆರ ತಾನೆ ಸೆದಾಶಿವಮೂರ್ತಿಲಿಂಗವ್ನ: | ೧೯೦ Il 


ಅರಿವಿನ ಮಾರಿತಂದೆಗಳ ವಚನ ೧೬೭ 


೫೩೭ 


ಮಹದಾಕಾಶದ ಮನೆಯಲ್ಲಿ ಪಂಚಕಾಲಿನ ನೆಲಹು ಕಟಿ ಸಿರಲಾಗಿ, 
ಆದಕ್ಕೆ, ಜಲತ್ವಾರನೆಂಬ ಗಡಿಗೆ ಇದ್ದಿತ್ತು. 
ಅದರೊಳಗೆ ಮಧುರ ಮಾಂದಿರ ವಿಮಲ ಜಲತುಂಬಿ. 
ಒಂದಕ್ಕೊಂದು ಹೊದ್ದ ದೆ ಕುಂಭವೊಂದರಲ್ಲಿ ನಿಂದ ಭೇದವ ನೋಡಾ. 
ಆ ಗಡಿಗೆಯ ತೆಗೆವುದಕ್ಕೆ ಮಹದಾಕಾಶವನೇರುವುದಕ್ಕೆ ನೆಲೆಯಿಲ್ಲ. 
ನೆಲಹಿಂಗೆ ಮೊದಲಿಲ್ಲ, ಕುಂಭಕ್ಕಂಗವಿಲ್ಲ, ಒಳೆಗಳ ಭೇದವ ವಿವರಿಸೆಬಾರದು. 
ಇಂತೀ ಘಟಮಠ ಆಧಾರದಲ್ಲಿ ಪರಿಪೂರ್ಣನಾದೆಯಲ್ಲಾ, 
ಸದಾಶಿವಮೂರ್ತಿಲಿಂಗವೆ ಅವಿರಳನಾಗಿ. ll 0೯೧ ॥ 


೫೩೮ 


ಅಂಧಕಾರವೆಂಬ ಮನೆಯ ಬಾಗಿಲಲ್ಲಿ ಆರಂಗದ ಕರಡಿ ಕಟ್ಟಿ 
ಮೂರಂಗದ ಕೋಡಗ ಏಡಿಸಿ ಕಾಡುತ್ತಿದೆ. 
ಮೀರಿದೆನೆಂಬವರೆಲ್ಲರು ಕರಡಿಯ ಗಿಲಗಿನಲ್ಲಿ ಸತ್ತು, ಕೋಡಗದ ಚೇಪ್ಟೆಯಲ್ಲಿ ಸಿಕ್ಕಿ, 
ಬೇಡ ನಿಮಗೆ ಆರೂಢದ ಮಾತು. 
ಇಂತಿವ ಮೀರಿ ಅರಿದವಂಗಲ್ಲದೆ ಸೆದಾಶಿವಮೂರ್ತಿಲಿಂಗವಿಲ್ಲ. lo೯೨ 


೫೯ 


ಹರಿವ ಹಾವಿಂಗೆ' ಕಾಲ ಕೊಟ್ಟು, ಉರಿವ ಕಿಚ್ಚಿಗೆ ಕಯ್ಯನಿಕ್ಕಿ, 
ಅರಿವ ಆಯುಧಕ್ಕೆ ಕೊರಳ ಕೊಟ್ಟು, 
ಮತ್ತೆ ೦ತೊ, ಅರುಹಿರಿಯರಾದಿರಿ? 
ಮುಂದಕ್ಕಾತನನರಿಯಬಲ್ಲಡೆ, ಹೆರಿವ ಚಿತ್ತವ ನಿಲಿಸಿ ಕುದಿವ ಅಸೆಯ ಕೆಡಿಸಿ, 
ಸರ್ವವ್ಯಾಪಾರವೆಂಬ ಗೊತ್ತಿಗೆ ಚಿತ್ತ ವನಿಕ್ಕದೆ ನಿಶ್ಚಯನಾಗಿ ನಿಂದುದು 
ಆತನಿರವೆ ಸೆದಾಶಿವಮೂರ್ತಿಲಿಂಗವು ತಾನೆ. ll ೧೯೩ ॥ 


- ೫೪೦ 


"ಹುಲಿ ಹುತ್ತವ ಹೊಕ್ಕು ಹ ಹಾವಾದ ಭೇದವನಾರು ಬಲ್ಲರು? 
ಹಾವು ಹುತ್ತ ಪ ಬಿಟ್ಟು ಹೆದ್ದಾದ ಭೇಧವನಾರು ಬಲ್ಲರು? 
ಹುಲಿ ಹಾವು ಹೆದ್ದು ಸೂಡಿ ಕುಲವ ಹೊರಗಿಟ್ಟು ಒಳೆಗಾದ ಭೇದವನಾರು ಬಲ್ಲರು? 
ಇಂತೀ ಸೆ ಸ್ಕೂ ಲ ಸೂಕ್ಷ್ಮ ಕಾರಣತ್ರಯ ಕೊಡಿ ತತ್ತ ದಲ್ಲಿ ನಿಂದು, 
ಬಚ್ಚಬಯಲಾಯಿತ್ತು ಸದಾಶಿಷಮೂತಿ ಲಿಂಗದಲ್ಲಿ. | ೧೯೪ 1 


೧೬೮ ಸಂಕೀರ್ಣ ವಚನಸಂಪುಟ : ಒಂದು 
೫೪೧ 


ಹಾವಿನ ಹುತ್ತದಲ್ಲಿ ಹದ್ದು ತತ್ತಿ ಯನಿಕ್ಸಿ, 
ಹಾವು ಹಸಿದು ತತ್ತಿಯ ಮುಟ್ಟದು ನೋಡಾ. 
ಹಾವಿನ ವಿವರ, ಹದ್ದಿ ನ ಭೇದ, ತತ್ತಿಯ ಗುಣ ಆವುದೆಂದರಿತಲ್ಲಿ, 
ಜೀವ ಪರಮ ಸೆ ಸ್ವಯಜ್ಞಾನ ಭೇದವನರಿಯಬೇಕು | 
ಸದಾಶಿವಮೂಶಿ ಲಿಂಗವನರಿವುದಕ್ಕೆ. | ೧೯೫ | 


೫೪೨ 
ಹುಲ್ಲು ಕಡವ ಮುಟ್ಟಿ ಹೊತ್ತದ ಪರಿಯ ನೋಡಾ, 
ಹಸಿದ ಸರ್ಪನ ಹೆಡೆಯ ನೆಳಲಲ್ಲಿ ಮಂಡುಕ ನಂದ ತೆರನ ನೋಡಾ. 
ಜೀವ ಪರಮನಲ್ಲಿ ಬಂದುನಿಂದು ಒಂದಾಗದ ಸೆಂದೇಹವ ನೋಡಾ, 
ಇಂತೀ ಸೆಂದನರಿದಲ್ಲದೆ ಅಂಗ.ಲಿಂಗ ಪ್ರಾಣ-ಪರಮವೊಂದಾಗಲಿಲ್ಲ, 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. ll ೧೯೬ l 


೫೪೩ 


ಮೂಷಕ ಮಾರ್ಜಾಲ ಕೂಡಿ ಭೇಕನ ಕಂಡು ನೀತಿಯ ಕೇಳಿ, 
ಮೂಪಷಕನ ನೆರೆದಲ್ಲಿ ಅಳಿಯಿತ್ತು, 
ಮಾರ್ಜಾಲ ಮನೆಗೆ ಹೋಯಿತ್ತು. 
ನಾನೀನೆಂಬುದು ನಿಂದಿತ್ತು, ಸದಾಶಿವಮೂರ್ತಿಲಿಂಗವನರಿತಲ್ಲಿ. | ೧೯೭ 11 


೫೪೪ 


ದತ್ಲೂರದ ಬಿತಿ ಶ್ರಿನಲ್ಲಿ ಕಲ್ಪ ತರು ಹುಟ್ಟಿ, 
ಕಲ್ಪ ತರುವಿನ ಅಗ್ರ 'ದಲ್ಲಿ ಇಟ್ಟ ಯ ಹೆಣ್ಣಾ" ಯಿತ್ತು. 
ಇಟ್ಟೆ ಯ ಹಣ್ಣು ಟು ಬಟ್ಟು ಬಿದ್ದ ಲಿ ಅಮ: ಿತಮಯವಾಯಿತ್ತು, 
ಸಮವರ್ತಿ ಲಿಂಗವನರಿತಲ್ಲಿ. || ೧೯೮ | 


೫೪೫ 


ಹೊಲದೊಳಗಳ ಹುಲ್ಲೆ, ಗವಿಯೊಳಗಳ ಹುಲಿ, 
ಕೊಂಬಿನ ಮೇಲಣ ಕೋಡಗ, ಅಂಬರದಲಾಡುವ ಹಾವು, 
ನಾಲ್ವರ ಅತಿಮಥನ ಬಟ್ಟು ಒಂದೆ ಗೂಡಿನಲ್ಲಿ ಅಡಗಿದವು. 
ಆ ಚತುಪ್ತಯದ ಅಂಗದ ಭೇದವನರಿತಲ್ಲಿ 
ಸದಾಶಿವಮೂರ್ತಿಲಿಂಗವು ತಾನೆ. | ೧೯೯ | 


ಅರಿವಿನ ಮಾರಿತಂದೆಗಳ ವಚನ ೧೬೯ 


೫೪೬ 


ಹುತ್ತದೊಳಗಳೆ ಉಡು, ಹೊಳೆಯೊಳೆಗಳ ಮೊಸಳೆಯ ನುಂಗಿತ್ತು. 
ನುಂಗಿ ಹೋಹಾಗ ಅಂಗನೆಯೆಂಬ ಹೆಂಗೂಸು ಆ ಉಡುವ ಕಂಡು, 
ತಾ ಹೊತ್ತಿ ದ್ದ ಕೊಡನ ಕೂಡಿ ಮಂಡೆಯ ಮೇಲೆ ಇರಿಸಲಾಗಿ, 
ತಾ ಸೆತ್ತು, ಕೊಡನೊಡೆದು, ಉಡುವಡಗಿತ್ತು. 
ಹಿಡಿಯಲಿಲ್ಲ, ಬಿಡಲಿಲ್ಲ, ಬೇರೊಂದಡಿಯಿಡಲಿಲ್ಲ, 
ಸದಾಶಿವಮೂರ್ತಿಲಿಂಗವನರಿತಲ್ಲಿ. | Il 2೨೦೦ (| 


೫೪೭ ; 


ಜೀವಜ್ಞಾ ನ ಭಾವಜ್ಞಾ ನ ಯುತ್ತಿಜ್ಞಾನ ಚಿತ್ತಜ್ಞ್ಯಾನ ಶಕ್ತಿಜ್ಞಾನ 
ಪರಶಕಿ ಕ್ರಿಜ್ಞಾನ ಪರಮಜ್ಞಾನ ಪ್ರ ಪ ಸ್ರಕಾಶಜ್ಞಾನ ಪ್ರ ಜ್ವಲಿತಜ್ಞಾನ 
ಪ್ರಭಾವಜ್ಞಾ ನ ತೇಜೋಮಯಜ್ಞ್ಞಾ ನಾನ ಪರಂಜ್ಯೋತಿಜ್ಞಾನ ದಿವ್ಯಜ್ಞಾನ 
ಸರ್ವಮಯ ಸೆಂಪೂರ್ಣಂಗಳಲ್ಲಿ ತೋರುತ್ತಿ ಹ ತೋರಿಕೆ, 
ಆಕಾಶಮಂಡಲದಲ್ಲಿ ತೋರುವ [ಅ]ರುಣನ ಕಿರಣ, 
ಸ ೯ಜೀವಜ್ಞಾನ ಪರಿಪೂರ್ಣ ದೃಷ್ಟಿಯಾಗಿ ಕಾಬ ತೆರದಂತೆ, 
ಎನ್ನ ಪಿಂಡಮಂಡಲದಲ್ಲಿ ದಿವೃತೇಜೋವರುಣ ಕಿರಣಮಖವಮಾಗಿ, 
ಒಂದರಲ್ಲಿ ನಂದು ಕಾಬುದು ಹಲವಾದಂತೆ, 
ಎನ್ನ ಮನದ ಮಂದಿರದಲ್ಲಿ ನಿಂದವ ನೀನೊಬ್ಬ ವಿಶ್ವರೂಪಾದೆಯಲ್ಲಾ! 
ಭೇದಕ್ಕೆ ಅಭೇದ್ಯನಾದೆಯಲ್ಲಾ! 
ನಿನ್ನನೇನೆಂಬುದಕ್ಕೆಡೆದೆರಪಿಲ್ಲ. 
ಭಾಗೀರಧಿಯಂತೆ ಆರು ನಂಿದಡೊ ಪ್ರಮಾಳಾದೆಯಲ್ಲಾ | 
ಎನ್ನ ಮನಕ್ಕೆ ಕಟ್ಟಾಗಿ ನಿಂದೆಯಲ್ಲಾ ಸೆದಾಶಿವಮೂರ್ತಿಲಿಂಗವೇ! ll 20೧ 1 

೫೪೮ 

ಉತ್ಪತ್ಯಕ್ಕೆ ಬ್ರ ಬಹೆ ಂಗೆ ಸ್ಪ ಸೃ ಪಿ ಯ ಕೊಟ್ಟು, 
ಸ್ಥಿತಿಗೆ ವಿಷು ದಂಗೆ ತವಾ ಕ್ಕ್ಮಿಯ ಕೊಟ್ಟು, 
ಲಯಕ್ಕೆ ರುದ್ರ ೦ಗೆ ಉರಿಗಣ್ಣು, ಹತಕ್ಕೆ ಕರದಲ್ಲ ಕಂಡೆಹವ ಕೊಟು 
ತೈೌಮು ಇರ್ತಿಗೆ: ನಿನ್ನ ವರ ಶಕಿ ಕ್ರಿಯನಿತ್ತು, ನೀ ತ್ರಿವಿಧ ನಾಸ್ತಿ ಯಾದಯಲ್ಲಾ. 
ಅನಾದಿಶಕ್ತಿಯ ಧಾವವನೆೊಡೆದು 
ಸೆದಾಶಿವಮೂರ್ತಿಲಿಂಗ ನೀನಾದೆಯಲ್ಲಾ. || ೨೦೨ ॥ 


NC 


ಸಂಕೀರ್ಣ ವಚನಸಂಪುಟ : ಒಂದು 
NN 


ವೇದ ಪ್ರಣವದ ಮೂಲ, ಶಾ 
ಪುರಾಣ ಪ್ರಣವದ ಪರ್ಣ, 
ಪರಾಶಕ್ಷಿಭೇದ ಪ್ರಣವದ ಒಡಲಾಗಿ ಶಕ್ತಿ ಸಮೇತವಾದೆಯಲ್ಲಾ. 
ಎನ್ನಂಗಕ್ಕೆ ಕುರುಹಾಗಿ, ಮನಕ್ಕೆ ಅರಿವಾಗಿ, ಬೆಳೆಗಿಂಗೆ ಕಳೆಯಾಗಿ, 
ನಿಂದು ತೋರುತ್ತಿ ದ್ದವ ನೀನೆ, 
ಸದಾಶಿವಮೂರ್ತಿಲಿಂಗವು ನಾಮರೂಪುಾಗಿ. | 2೦4 


ಸ್ತ ಪ್ರಣವದ ಶಾಖೆ, 


೫೫೦ 


ಅಪ್ಪು ಮಣ್ಣು ಕೂಡಿ ಘಟವಾದಂತೆ, 
ಚಿತ್ತು ಶಕ್ತಿ ಕೂಡಿ ಎನಗೆ ಇಷ್ಟವಾಗಿ ಬಂದು ನಿಂದೆಯಲ್ಲಾ! 
ಚಿತ ನಿಲುವುದಕ್ಕೆ ಗೊತ್ತಾಗಿ, 
ಗೊತ್ತಿನ ಮರೆಯಲ್ಲಿ ನಾ ಹೊತ್ತ ಸಕಲೇಂದ್ರಿಯವನೀಸೊವುದಕ್ಕಿ ತೆಪ್ಪ ವಾಗಿ 
ಭವಸಾಗರವ ದಾಂಟಿಸಿದೆಯಲ್ಲೂ! 
ಭಕ್ತಿ ಪ್ರಿಯ ಸೆತ್ಯಕರಂಡಮೂರ್ತಿ 
ಸದಾಶಿವಮೂರ್ತಿಲಿಂಗವೆ ಎನ್ನಂಗದಲ್ಲಿ ಹಿಂಗದಿರು. | 2೦೪ I 


೫೫೧ 
ಅನಲ ನಂದಿದ್ದಲ್ಲಿ ವಾಯು ಸೆಂಗವಲ್ಲದೆ, 
ದೀಪದ ಅಂಗಕ್ಕೆ ಬಂದು ನಿಂದಲ್ಲಿ ವಾಯುಸಂಗ ನಾಸ್ತ್ರಿಯಾಗಿರಬೇಕು. 


ಹಿಡಿವಲ್ಲಿ ಆ ಭೇದ, ಒಡಗೂಡುವಲ್ಲಿ ಈ ಭೇದ. 
ಇಂತೀ ತೊಡಿಗೆಯನರಿಯಬೇಕು ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. li 20% M 


೫೫೨ 


ಆದಿ ಮಧ್ಯ ಅವಸಾನವರಿಯಬೇಕೆಂಬರು, 
ಆದಿಯಲ್ಲಿ ನಿಂದು ಮಧ್ಯದಲ್ಲಿ ಕಂಡು ಅವಸಾನದಲ್ಲಿ ಅರಿದು ಇರಬೇಕೆಂಬರು. 
ಅರಿವುದು ಒಂದೊ ಮೂರೊ ಎಂದಲ್ಲಿ ನಿಂದಿತ್ತು. 
ನಿಂದುದ ಕಳೆದು ಸೆಂದ ಹರಿ, ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. ll 2O೬ I 


ಅರಿವಿನ ಮಾರಿತಂದೆಗಳ ವಚನ ೧೬೭೧ 
೫೫೩A 


ದರ್ಪಣದ ಒಪ್ಪ ಅತ್ತ ರೆ ಅತ್ತು, ನಕ್ಕರೆ ನಕ್ಕು 
ತಾನಾಡಿದಂತೆ ಆಡುವುದು. 
ಅದು ಒಂದೊ ಎರಡೊ ಎಂಬುದನರಿತಲ್ಲಿ 
ಸೆದಾಶಿವಮೂರ್ತಿಲಿಂಗವೊಂದೆ. | ೨೦೭ | 


೫೫೪ 


ಬೀಜದ ನೆಲೆಯಲ್ಲಿ ಹಲವು ತೋರುವವೊಲು, 
ಮೂಡಿ ಮೊಳೆತಲ್ಲಿ ಉಲುಹಿಗೆ ಅಲರಾಯಿತ್ತು. 
ನಾನೆಂಬಲ್ಲಿ ನೀನಾದೆ, ನೀನಾನೆಂಬಲ್ಲಿ ಉಲುಹಾದೆಯಲ್ಲಾ! 
ಉಲುಹಿನ ನೆಲೆಯ ಕಡಿದು, ಗಲಭೆಯ ಗ್ರಾಮವ ಬಿಟ್ಟು, 
ನೆಲೆಯಾಗು ಮನದ ಕೊನೆಯಲ್ಲಿ. 
ಒಲವರ ಬೀಡ, ಸೆದಾಶಿವಮೂರ್ತಿಲಿಂಗವೆ. | ೨೦೮ i 


೫೫5೫ 


ಮಾತಿಗೆ ಸಿಕ್ಕೆ, ಅವರ ನೀತಿಯ ಬಲ್ಲೆಯಾಗಿ, 
ಭಾವಕ್ಕೆ ಸಿಕ್ಕೆ, ಅವರ ಭ್ರಮೆಯ ಬಲ್ಲೆಯಾಗಿ, 
ಜಿಡ್ಡಿ ಗೆ ಸಿಕ್ಕೆ, ಅವರ ಬುದ್ದಿಯ ಬಲ್ಲೆಯಾಗಿ. 
ಇಂತೀ ಭಾವಂಗಳಲ್ಲಿ: ಅಭಾವಿಯಾಗಿ 
ಅವರು ಮಾಡುವ ಕಳೆವಿಂಗೆ ಮೈೆದೋರದೆ. 
ಮೀರಿ ನಿಂದೆಯಲ್ಲೂ, ಸೆದಾಶಿವಮೂರ್ತಿಲಿಂಗವಾಗಿ. | ೨೦೯ ॥ 


೫೫೬ 


ವೇದಪಾಠಕ ಶಾಸ್ಕವಿತ್ತು `ಪ್ರರಾಣಬಹುಶ್ರುತಿವಂತ ವಾಚಕ 
ಆಡಂಬರಭೇದಕ ಸೆಂಸ್ಲೆತ ಪ್ರಾಕೃತ ಅಪಭ್ರಂಶಿಕ ದೇಶಿಕ 
ಇವು ಮೊದಲಾದ ವಾಚಕೆ ಚಾರ್ವಾಕ ಮುಖಂಗಳಿಂದ 
ಹೋರುವ ಮಾಯಾವಾದದ ತೆರದವನಲ್ಲ. 
ಮೂಲಸಿದ್ದಿ ರಸಸಿದ್ದಿ ಅಂಜನಸಿದ್ದಿ ಅದೃಶ್ಯೀಕರಣ ಕಾಯಸಿದ್ದಿ 
ಇಂತೀ ಕುಟಿಲಂಗಳ ತೆರಕ್ಕಗೋಚರ, ಅಪ್ರಮಾಳ, 
ಅಂಗಲಿಂಗಸೆಂಬಂಧವಾದ ಶರಣನ ಇರವು ಎಂತೆಂದಡೆ: 
ಶಬ್ದ ಹತ್ತದ ಅಲೇಖದಂತೆ, ಅನಿಲ ಮುಟ್ಟದ ಕುಂಪಟೆಯಂತೆ, 
ಶ್ರುತಿ ಮುಟ್ಟದ ಕಡ್ಡಿ ಯಂತೆ, ಕೈಮುಟ್ಟದ ಗತಿಯಂತೆ, 


lo 


ಸಂಕೀರ್ಣ ವಚನಸಂಪುಟ : ಒಂದು 


ನೆಯಿ ಮುಟದ ದುಗ್ಧದಂತೆ, ಪವನ ಮುಟ್ಟದ ಪರ್ಣದಂತೆ 
ಭಾವ ಭ್ರಮೆಯೊಳಗಿದ್ದು ಇಲ್ಲದ ಶರಣನ ಇರವು, 
ಸೆದಾಶಿವಮೂರ್ತಿಲಿಂಗದ ಅಂಗವು ತಾನೆ. ll ೨೦೧೦ ॥ 


೫೫೭ 


ಶೇಷ ಲಂಪಟಕೆಯ್ದುವ ಮುಖದಂತಿರಬೇಕು, 
ವ್ಯಾಘ್ರನ ಗತಿ ನಖಿದಂತಿರಬೇಕು, 
ಪುಳಿಂದನ ಚಿತ್ತದ ಗೊತ್ತಿನಂತಿರಬೇಕು. 
ಹಿಡಿವಲ್ಲಿ ಬಿಡುವಲ್ಲಿ ವಾಯುವಿನ ತೆರಪಿನಿಂದ ಕಡೆಯಾಗದೆ, 
ಅರಿಯಬೇಕು ಸೆದಾಶಿವಮೂರ್ತಿಲಿಂಗವ. 2೧೦೧ ॥l 


ಪಾತಾಳದ ನೀರ ಹುರಿ ಸೆಂಚದಿಂದ ಧರೆಗೆ ತಾಹೆಂತೆ 
ಅರಿವು ಆತ್ಮನಲ್ಲಿ ಅಡಗಿದ್ದುದ ತಂದೆಯಲ್ಲಾ! 
ಕರದಿ ಕುರುಹಾಗಿ, ಅಡಗಿದೆಯಲ್ಲಾ! 
ಶೃಂಗಾರದ ನಿಳಯದ ಮುಚ್ಚು ಳು. 
ಕೀಲಿನಿಂದ ಕಡೆಗಾಣಿಸಿದಂತೆ ಅಡಗಿದೆಯಲ್ಲಾ 1 
ಕುರುಹು ಬಿ ಬಿನ್ನವಿಲ್ಲನೆ ಎನ್ನೊ. ಡಗೂಡು, ಸದಾಶಿವಮೂರ್ತಿಲಿಂಗವೆ.. | 2೨೧೨ 1 


AA 


ಮೊನೆ ತಪ್ಪಿದಲ್ಲಿ ಅಲಗಿನ ಘನವೇನ ಮಾಡುವುದು? 
ಅರಿವು ಹೀನವಾದಲ್ಲಿ ಕ್ರೀಯ ಹರವರಿಯೇನ ಮಾಡುವುದು? 
ವರ್ತನ ಶುದ್ಧವಿಲ್ಲದೆ ಲಾಂಛನದ ಉತ್ಸೃಷ್ಟವೇನ ಮಾಡುವುದು? 
ತ್ರಿಕರಣ ಶುದ್ಧವಿಲ್ಲದ ಮಾಟ ದ್ರವ್ಯದ ಕೇಡು, ಭಕ್ತಿಗೆ ಹಾನಿ. 
ಇಂತೀ ಗುಣಾದಿಗುಣಂಗಳಲ್ಲಿ ಅರಿಯಬೇಕು, 
ಸೆದಾಶಿವಮೂರ್ತಿಲಿಂಗವನರಿಯಬೇಕು. |! ೨೧೩ 11 


೫೬೦ 


ಯತಿಗುಣದೆ ಶೇಷ, ಸುಮಯಗುಣದೆ ್ರೇಷ್ಟ ಆಚಾರಗುಣದ್ದೆ ಷ್ಯ 
ಸೆಕಲಶಾಸ್ತ್ರಯುತ್ತ ಗುಣದೆ ಶ್ರೇಷ, 
ಸೆಮತೆಗುಣ ಶಾಂತಿಯಲ್ಲಿ ನಿಂದು ವಿರಕ್ತಿ ದ್ವೇಷ, 


ಅರಿವಿನ ಮಾರಿತಂದೆಗಳ ವಚನ ನ 


ಇಂತೀ ದ್ರೆ €ಷನಾಮನ ನಷ್ಟವಾಗಿ ಸ್ವೈ ಸ್ಪಯಂಭುವಾಗಿ ನಿಂದುದು, 
ಸದಾಶಿವಮೂರ್ತಿಲಿಂಗವು ಜಾಗ್‌ | ೨೧೪ ॥| 


೫೬೧ 


ಪಂಚವಿಸಯಂಗಳೆಂದ್ದು ಅಷ್ನಮದಂಗಳೆಂದು, 
ಚತುಷಯಭಾವಂಗಳೆಂದು, ಹೋಡಶಚೇದಂಗಳೆಂದು, 
ಸೆದ್ದು ಣಸಾಧಕಂಗಳೆಂದು, ತ್ರಿಗುಣಭೇದ ಆತ್ಮಂಗಳೆಂದು 
ಕಲ್ಪಿಸಿಕೊಂಡಿಪ್ಪ ಆತ್ಮನೊಂದೆ ಭೇದ. 
ಅದ ವಿಚಾರಿಸಿದಲ್ಲಿ ಅರಿದಡೆ ತಾ, ಮರೆದಡೆ ಜಗವಾಯಿತ್ತು. 
ಉಭಯವನಳಿದು ನಿಂದಲ್ಲಿ ಸೆದಾಶಿವಮೂರ್ತಿ ಲಿಂಗವಾಯಿತ್ತು. | 2೧೫ 1 


೫೬೨ 


ಆತ, ಗುಣ ವಿವರದ ಪರಿಯೆಂತುಟೆಂದಡೆ: 
ತರುವಿನ ಪರಿಭೇದದಂತೆ, 4 
ಮರ ಬಲಿದು ಯತುಕಾಲಕ್ಕೆ ಪಲ್ಲವದ ಮಧ್ಯದಲ್ಲಿ, 
ಹೊ ವಿಡಿ ಬಲಿದು ರಸೆನಿಂದು ಫಳೆವಾದಂತೆ, 
ಆತ್ಮನ ವಿವೇಕ ಸ್ವಸ್ಥ ದಲ್ಲಿ ನಿಂದು ತನ್ನಿರವ ತಾ ವಿಚಾರಿಸಿ, 
ಮಹವನೊಡಗೂಡಿ' ಮಲತ್ರ ಯ ದೂರವಾಗಿ, 
ಚಿಬ್ಳಕ್ಷಿ ಯ ಹ ಹೃ ದಯದಲ್ಲಿ ಚಿದ್ರನ ಬಲಿದು ಸೆ ಸ್ತ್ರ ರೂಪವಾಗಿ ನಿಂದು, 
ಆತ್ಮನ ಮರದುದ ಅಧ್ಯಾತ್ಮ: ಯೋಗಸೆ $s 
ಸೆದಾಶಿವಮೂರ್ತಿಲಿಂಗವನರಿದುದು. ll ೨೦೬ || 


೫೬೩ 


ಮೂಲದ ಜ್ವಾಲೆಯೆತ್ತಿ , ಕಮಲವ ತಾಳಿ, ಮೇಲೊಂದು ಕೊಡನಿಪ್ಪು ದು. 
ಆ ಕೊಡನುಕ್ಕಿ ಅಮೃತವನುಣ್ಣ ಬೇಕೆಂಬ ಯೋಗಿಗಳು ಕೇಳಿರೋ, 
ಅದು ಶರೀರದ ಮಾತಲ್ಲ. 
ಮೂಲದ ದ್ವಾರವೆಂಬುದು ಬಂದ ಬಟ್ಟೆ ಕೊಡನೆಂಬುದು ಶರೀರ, 
ಆ ಶರೀರವನುಂಟು ಮಾಡದೆ ಮೇಲಿಪ್ಪ ರಂಧ್ರ ಪದವನೊದೆದು 
ಭಾವಕ್ಕೆ ಬಾರದ ಪರಿಯಲ್ಲಿ ನಿಂದುದು "ಅಮೃತವ. 
ಆ ಭಾವದಲ್ಲಿ ಅರಿದು ನಿಂದು ತನ್ನ ಯ ಕುರುಹಿನ ಸುಖವ ಬೇಧಿಸಿ 
ಪರಿಭ: ್ರಮಣಕ್ಕೈ ಸಿಕ್ಕದೆ ನಿಂದ ಜನಿ 
ಸಮುಶಿವಮೂರ್ತಿಲಿಂಗವು ತಾನೆ. | 2೬ | 


೧೭೪ 


ಸಂಕೀರ್ಣ ವಚೆನಸಂಪುಟ : ಒಂದು 


೬೪ 


ಶರೀರದಲ್ಲಿ ಷಡಾಧಾರಚಕ್ರವುಂಟೆಂಬರು. 
ಆಧಾರಮೊಂದರಿಂದ ಆದುದನರಿಯದೆ ಆರುಂಟೆಂದು ಬೇರೆ ಕಲ್ಪಿ ಸಬಹುದೆ? 
ಆದಕ್ಕೆ ದೃಷ್ಟ: 
ಹುತ್ತದ ಬಾಯಿ ಹಲವಾದಡೆ ಒಡಲೊಂದೆ ಘಟಭೇದ. 
ಆಧಾರ ನಾನೆಂಬುದನರಿತಲ್ಲಿ ಷಡಾಧಾರ ನಿಂದಿತ್ತು. 
ಅದು ತನ್ನಯ ಚಿತ್ತದ ಭೇದವಲ್ಲದೆ ವಸ್ತುವನರಿವ ಭೇದವಲ್ಲ. 
ಹಲವು ಓಹರಿಯಲ್ಲಿ ತಿಳಿದು ನೋಡುವ ಒಬನೆ ಮನೆಯೊಡೆಯ. 
ಆ ಹೊಲಬನರಿತಲ್ಲಿಯೆ ನಿಂದುದು, ಸದಾಶಿವಮೂರ್ತಿಲಿಂಗದ ಅಂಗ. 1೨೧೦! 


೫೬೫ 


ಆರಸು ಆಲಯವ ಹಲವ ಕಟ್ಟಿಸಿದಂತೆ, 
ಶರೀರದಲ್ಲಿ ಆತ್ಮನು ಹಲವು ನೆಲೆವುಂಟೆಂದು 
ತಿರುಗುತ್ತಿಹ ಭೇದವಾವುದು ಹೇಳಿರಯ್ಯಾ? 
ಆ ಘಟದೊಳೆಗಳ ಭೇದ: 
ಆಸು ಹಿಂಗಿದಾಗ ಘಟವಡಗಿತ್ತು, 
ಅರಸಿಲ್ಲದಾಗ ಆಲಯ ಬೆಸೆಗೆಟ್ಟಿತ್ತು. 
ಅಳಿವುದೊಂದು, ಉಳಿದಿಹಲ್ಲಿ ಕಾಬುದೊಂದೆ ಭೇದ, 
ಸದಾಶಿವಮೂರ್ತಿಲಿಂಗವನರಿತಲ್ಲಿ. ll ೨೧೯ ॥ 


೫೬೬ 


ವೇದವೇದಾಂತಂಗಳಿಂದ ಸಿದ್ಧ ಸಿದ್ಧಾಂತಂಗಳಿಂದ 
ಎಲ್ಲಿ ನೋಡಿದಡೂ ವಿಚಾರವೊಂದೆ ಭೇದ. 
ಅರಿದಲ್ಲಿ ಮಲಕ್ಕೆ ಹೊರಗು, ಮರೆದಲ್ಲಿ ಮಲಕ್ಕೆ ಒಳಗು. | 
ಅರಿವು ಮರವೆ ನಿಂದಲ್ಲಿ ಸದಾಶಿವಮೂರ್ತಿಲಿಂಗದ ಬೆಳಗು. |} ೨೨೦ ॥ 


ಸೆಕಲವನರಿದಡೂ ಮಲತ್ರಯ ನಾಸ್ತಿಯಾಗಿರಬೇಕು. 
ಅರಿತು ನಿಂದುದಕ್ಕೆ ಅದೆ ಮುಖ್ಯ. 
ಮೃತ್ತಿ ಕೆಯ ಕೂಡಿದ ಜಲ ಆರದಿದ್ದಡೆ ಅದೆ ಪುಕದೋರುವಂತೆ. 
ಏನನರಿತು ನುಡಿದಡೂ ಕುಲಛಲ ಮಲಂ ನಾಸ್ತಿಯಾಗಿರಬೇಕು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | 2೨೧ | 


ಅರಿವಿನ ಮಾರಿತಂದೆಗಳ ವಚನ ೧೭೫ 
೬S 


ಒಂದಾಸೆಯ ಕುರಿತು ಸರ್ವಮಾತಿಂಗೆ ಒಡಲಾಯಿತು ಗ 
ಒಂದಾಸೆ ಆರತು ನಿಂದಡೆ ಈಶಮೂರ್ತಿ ತಾನಾಗಿಪ್ಪ. 
ಇಂತೀ ಉಭಯದ ಆಸೆಯಲ್ಲಿ ಘಾಸಿಯಾಗುತ್ತ, ಮಾತಿ ನ ಮಾಲೆ ಬೇಡ. 
ಆಸೆಯ ಪಾೂಶವ ಹರಿದು ಈಷಣತ್ರಯವ ಕಿತ್ತು, 
ನಿರ್ಜಾತನಾಗಿದ್ದಲ್ಲಿ ಸದಾಶಿವಮೂರ್ತಿಲಿಂಗವು ತಾನೆ. | ೨೨೨ ! 


೫೬೯ 


ಉಂಟೆಂಬ ದೃಢ್ಯ ಇಲ್ಲಾ ಎಂಬ ಸೆಂದೇಹ ತಾನಲ್ಲಿಯೇ ತೋರಿ 
ಅಳಿವುತ್ತಿಪ ಪ್ರ ಭೇದವನರಿತಾಗ ಮಲತ್ರ ಯ ನಾಸ್ತಿ, 
ಸೆದಾನಿವಮೊರ್ತಿಲಿಂಗವನರಿತುದು. 29 


೫೭೦ 


ಕೆಯ್ಯೊಳೆಗಳ ಸೆಂಚ ಕಣ್ಣಿಗೆ ಮರೆಯಾದಂತೆ, 
ಎಲ್ಲರಿಗೆ ಚೋದ್ಯವಾಗಿ ತೋರುತ್ತಿಹುದು. 
ಆ ಪರಿಯಲ್ಲಿ ಅಸು ಘಟದ ಸಂಚವನರಿವ ಸಂಚಿತಾರ್ಥಿಗಳಂಗ, 
ಮಿಕ್ಕಾದ ಅಸು ಲೆಂಕರಿಗಿಲ್ಲ, 
ನಿಪ್ಪೀಮರಿಗಲ್ಲದೆ ಸೆದಾಶಿವಮೂರ್ತಿಲಿಂಗವಿಲ್ಲ. ll ೨೨೪ | 


೫೭೧ 


ಕಾಯದ ಕಕ್ಟುಲತೆಗಾಗಿ ಜೀವಿಗಳೆ ಬಾಗಿಲ ಕಾಯದೆ, 
ಈಷಣತ ತ್ರಯಕ್ಕಾಗಿ ಭವದುಃಖಿಗಳೆ ಬಾಗಿಲಲ್ಲಿ ನಿಂದು 
ವೇಳೆಯ ಕಾವಂಗೆ ಭಾವರಹಿತ ಬ್ರಹೆ ವೇಕಿ?ಿ 
ಅದು ನಾಣ್ಣು ಡಿಗಳೊಳಗು, ಸಾಮ ಲಿಂಗಕ್ಕ ಹೊರಗು. | ೨೨೫ ॥ 


೫೭೨ 


ವೇಷದಲ್ಲಿ ತಿರುಗುವುದು ಸಮಯದ ಹೆಂಗು. 
ಮಾತಿನಲ್ಲಿ ತಿರುಗುವರೆಲ್ಪರು ಶಾಸ್ತ್ರದ ಹೆಂಗು. 
ಯತಿಭೇದದಲ್ಲಿ ತಿರುಗುವರೆಲ್ಲರು ಮನಸಿಜನ ಹಂಗು. 
ಆಸೆ ಅರತು ನಿಬೆರಗಾಗಿ ತಿರುಗುವರೆಲ್ಲರು ಶರೀರದ ಹಂಗು. 
ಹಿಂದ ಮರೆದು ಮುಂದಳ ಮೋಕ್ಷವನರಸುವರೆಲ್ಲರು ರುದ್ರನ ಹಂಗು. 


ಸಂಕೀರ್ಣ ವಚನಸಂಪುಟ : ಒಂದು 


ಇಷ್ಟಾರ್ಥ ಕಾಮ್ಯಾರ್ಥ ಮೋಕ್ಷಾರ್ಥವೆಂಬ ಬಟ್ಟೆಯ ಮೆಟ್ಟದೆ, 
ಹಿಂದಳ ಇರವು ಮುಂದಳ ಸೆಂಶಯವೆಂಬುದ ಏನೆಂದರಿಯದೆ ನಿಂದುದು, 
ಸೆದಾಶಿವಮೂರ್ತಿಲಿಂಗದಲ್ಲಿ ಸಂದ ಮನ. | ೨೨೬ | 


೫೭೩ 


ಕಾಯವುಳ್ಳನ್ನಕ್ಕ ಮಾಡುವುದು ಲಿಂಗಪೂಜೆಯ, 
ಜೀವವುಳ್ಳನ್ನ ಕ್ಕ ಅರಿವುದು ಅಭೇದ್ಯ ವಸ್ತುವ, 
ಸಾ ಇಡೆಗಾಣಿಸಿ ನಿಂದಲ್ಲಿ 
ಸೆದಾಶಿವಮೂರ್ತಿಲಿಂಗವೆಂದು ಕುರುಹಿಡಲಿಲ್ಲ. | ೨೨೭ ॥ 


ಜಲದೊಳಗಳ ಮತ ಶ್ಯ್ಯದ ನೆಲೆಯ, ಮುಗಿಲೊಳಗಳ ಮಿಂಚಿನ ನೆಲೆಯ, 
ವಾರಿಯ ಸೆ ಸೆರಲೆಕ್ಕವ ಬೇದಿಸಬಹುದೆ? 
ಆ ತೆರದಲ್ಲಿ ನಿಂದಾತ್ಮನ ಒದಗನರಿವ ಭೇದವೆಂತುಟಯ್ಯಾ? | 
ವಾಯು ಬಯಲಲ್ಲಿ ಅಡಗಿ ಆವ ಠಾವಿನಲ್ಲಿ ಬೀಸಿದಡೆ ಕಲೆದೋರುವಂತೆ, 
ಆತ ನ ಭೇದವ ಭೇದಿಸುವ ಪರಿ ತನ ನರಿತಲ್ಲದಾಗದು, 
ಮಾದವ ಲಿಂಗವನರಿವುದಕ್ಕಿ.. ೨೨೮ 1 


೫೭೫ 


)ಠದಲ್ಲಿ ತೋರುವ ಜ್ಯೋತಿ ಅಂಗ ಚಿಕ್ಕಿತ್ತಾ ಗಿ, 
ಬೆಳಗು ಪರಿಪೂರ್ಣವಾಗಿ ನಿಳಯವ ತುಂಬಿದಂತೆ 
ಘಟದೊಳಗಳ ಸ್ವಯಂಜ್ಯೋತಿ ಸರ್ವಾಂಗ ಪರಿಪೂರ್ಣವಾಗಿ ಬೆಳಗುತ್ತಿ ಹ 
ಅರಿವಾತ್ಮನ ಭೇದವ ಅರಿತಲ್ಲಿಯೆ 
ಸೆದಾಶಿವಮೂರ್ತಿಲಿಂಗ ನೆಲೆ ಸಗೊಂಡುದು. | ೨೨೯ 


೫೭೬ 


ಗಂಧವನೊಳಕೊಂಡ ಕುಸುಮವ ಕೊಯ್ಯಬಹುದಲ್ಲದೆ 
ಗಂಧವನೊಳಕೊಂಡ ವಾಯುವ ಕೊಯ್ಯಬಹುದೆ? 
ಘಟವನೊಳಕೊಂಡಿದ್ದೂ ತ್ತ ನನರಿಯಬಹುದೆ, 
ಆತ್ಮನನೊಳಕೊಂಡಿದ್ದ ಘಟವನರಿಯಬಹುದಲ್ಲದೆ? 
ವಸ್ತು ಅಂಗವಾದಲ್ಲಿ ಅರಿಯಬಹುದಲ್ಲದೆ 
ಅಂಗ ವಸ್ತುವಾದಲ್ಲಿ ಹಿಂಗಿ ಅರಿವ ಠಾವಿನ್ನಾ ವುದು? 


ಅರಿವಿನ ಮಾರಿತಂದೆಗಳ ವಚನ 


೧೭೭ 
ಕುಸುವಮಕ್ಕೆ ಕಡೆ ನಡು ಮೊದಲಲ್ಲದೆ ಗಂಧಕ್ಸಿ ಕಡೆ ನಡು ಮೊದಲುಂಟೆ? 
ಅರಿವುದಕ್ಕೆ, ಅರುಹಿಸಿಕೊಂಬುದಕ್ಕೆ, ಕುರುಹನರಿತಲ್ಲಿಯೆ 
ಸೆದಾಶಿವಮೂರ್ತಿಲಿಂಗವೆಂಬ ರೂಪು ನಿಂದಿತ್ತು. | 2೩೦ 1 


೫೭೭ 


ಗಂಧವೊಂದೆಂದಡೆ, ಹಲವು ವಾಸನೆಯ ಕುಸುಮದಲ್ಲಿ ಸಿಕ್ಕಿ, 
ವಾಸನೆ ಭಿನ್ನವಾಗಿ ತೋರುವಂತೆ, 
ಆತ್ಮನೊಂದೆಂದಡೆ, ಹೆಲವು ಘಟದಲ್ಲಿ ಸಿಕ್ಕೆ, ಅವರವರ ನೆಲಹೊಲಂಗಳಲ್ಲಿ ಸಿಕ್ಕಿ 
ಫಲಭೋಗಂಗಳಿಗೆ ಒಳೆಗಾಯಿತ್ತು. 
ಆತ್ಮನ ಒಲವರವೊಂದೆನಬಹೂದೆ? 
ಸುಗಂಧಕ್ಕೂ ದುರ್ಗಂಧಕ್ಕೂ ಒಂದೆ ವಾಯು. 
ಆರಿವಾತ್ಮಮೊಂದೆಂದಡೆ, 
ಉಭಯವನರಿಯಬೇಕು, ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | 2೨೩೧ ॥ 


೫೭೮ 


ಉರಿಯಂಗವೆಲ್ಲ ಆಪೋಷನಕ್ಟೊಡಲ್ಲು, 
ಒಡಲುಗೊಂಡವರೆಲ್ಲರು ಅಪೇಕ್ಷೆಗೆ ಮೊದಲು. 
ಇಂತೀ ಬಿಡುಮುಡಿಯ ಬಲ್ಲವರಾರೆ 4? 
ತನುಧರ್ಮವನರಿತು ಚರಿಸೆಬಲ್ಲಡೆ ಜಂಗಮ, 
ಮನಧರ್ಮವನರಿತು ಅಡಗಬಲ್ಲಡೆ ಗುರುಮೂರ್ತಿ. 
ಇಂತೀ ಉಭಯದ ಭೇದವ ವೇದಿಸಬಲ್ಲಡೆ ಸದ್ಭಕ್ತ. 
ಇಂತೀ ತ್ರಿವಿಧಭಾವ ಚಿನ್ನ ಬಣ್ಣ ವಾಸನೆಯಂತೆ, 
ಸೆದಾಶಿವಮೂರ್ತಿಲಿಂಗವು ತಾನೆ. | 2೩೨ 1 


೫೭೯ 


ಪಾದಪ ಗುರುಭಾವ, ಶಾಖೆ ಚರಭಾವ, ಲಿಂಗ ಫಲಭಾವ, 
ರಸೆ ವಸ್ತುಭಾವ, ಭುಂಜಿಸುವಾತ ಭಕ್ತಿಭಾವ, 
ಭಕ್ತನಂಗ ಸದಾಶಿವಮೂರ್ತಿಲಿಂಗಭಾವ. I-2೩ | 


೧೭೮ ಸಂಕೀರ್ಣ ವಚನಸಂಪುಟ : ಒಂದು 
೫೮೦ 


ಕೋಟಿ ಗುರುವಾಗುಹುದು, ಭಕ್ಕನಾಗಬಾರದು. 
ಕೋಟಿ ಚರವಾಗಬಹುದು, ಭಕ್ಕನಾಗಬಾರದು. 
ಕೋಟಿ ಲಿಂಗವಾಗಬಹುದು, ಭಕ್ಕ್ಷನಾಗಬಾರದು. 
ತ್ರಿವಿಧಕ್ಕಾಧಾರ ಭಕ್ಕನ ವಿಶ್ವಾಸೆ ತ್ರಿ ತಿವಿಧದ ಪ್ರಾಣ ಭಕ್ತನ ಚಿತ್ತ. 
ಭಕ್ತನ ಬಾಗಿಲಲ್ಲಿ ಈಶ್ವರನಿಪ್ಪ, ಭಕ ನ ಅಂಗಳದಲ್ಲಿ ಮಹಾಲಿಂಗವಿಪ ದು. 
ಮ ಕನ ಆಶ್ರಯದಲ್ಲಿ ಪ ಪ್ರಸಾದಕ್ಕೆ | 
ಸದುಶಿವಮೊರ್ತಿಲಿಂಗವು ಕಾಯಿದುಕೊಂಡಿಪ ಸೃನು. | 2೩೪ | 


೫೮೧ 


ಗುರುವಿಂಗೂ ಲಿ ಲಿಂಗಕ್ಟೂ ಜಂಗಮಕ್ಟೂ ಭಕ್ತ ನಂಗವೆ ಮಂದಿರವಾಗಿ, 
ಮನದ ಎಶ್ರಾ ೦ತಿಯೆ ಸುಖಭೋಜನ ಭೋಗಂಗಳಾಗಿ ತಾಳುವ ಕಾರಣ, 
ಭಕ್ಕನಂಗವೆ pe ರಂಗದ ಅಂಗ. | ೨೩೫ 1 


೫೮೨ 


ತ್ರಿವಿಧಮೂರ್ತಿಯು ಕೂಡಿ ಭಕ್ತನ ಅಂಗದಲ್ಲಿ ನಿಂದು, 
ತಮ್ಮ ಸೆಂದನಳಿವುದಕ್ಕೆ ಮಂದಿರವ ಕಟ್ಟಿದ ಅಂದವನರಿಯದೆ, 
ಕತ ್ಸೈ ಭೃ ತ್ಯ ನೆಂದು ಕೊಂಡಾಡಲೇತಕ್ಕೆ? 
ಕಾಯ ಜೇ ಕೈ ಹ ಹೆಂಗುಂಟೆ ಅಯ್ಯಾ? 


ಭಕ್ತನ ಸತ್ಯ ಸದಾಶಿವಮೂರ್ತಿಲಿಂಗದ ಕೃತ್ಯ. ೨೩೬ 1 


೫೮೩ 


ಆಗಮಂಗಳ ಶೋಧಿಸಿ ಮಾತಿನ ನೀತಿಯ ಹೇಳುವರೆಲ್ಲರು ಹಿರಿಯರೆ? 
ಖ್ಯಾತಿಯ ಘಟಧರ್ಮಕ್ಕೆ ಮಾಡುವರೆಲ್ಲರು ಭಕ್ತರೆ? 
ವೇಷವ ಬಿಟ್ಟು, ಮ್ಲೆವಾಸೆನವನೊಲ್ಲದೆ ವೇಷದಲ್ಲಿ' ತಿರುಗುವ ವಿರಕ್ಷರೆಂದು ಮತ್ತೆ, 
ಭವಪಾಶದಲ್ಲಿ ಬೀಳುತ್ತಿಹ ಪಾಷಂಡಿಗಳಿಗೇಕೆ ಸತ್ತಥನೀತಿ? 
ಇಂತೀ ತ್ರಿವಿಧವ ನೇತಿಗಳೆದಲ್ಲದೆ 
ಸೆದಾಶಿವರ್ಮೂಲಿಂಗವನರಿಯಬಾರದು. ll ೨೩೭ 


೫೦೪ 


ಪ್ಲದ ಮಂದಿರದಲ್ಲಿ ನಿಃಕಕಲದ ಕೊಡಗೂಸು 


ಸು 
ವ 
ಬಚೆ, ಬಯಲ ಕೊಡನ ಹೊತ್ತು ಕ್ಸೈಬಿ ಬಿಟ್ಟಾಡುತ್ತೆ ತ್ರದಾಳೆ, 


ಜಬ 


ಅರಿವಿನ ಮಾರಿತಂದೆಗಳೆ ವಚನ ೧೭೯ 


ಆ ಆಟ ದೇಹಿಕರಿಗೆ ಅಸಾಧ್ಯ. 
ಭಾವಭ್ರಮೆಯಳಿದಲ್ಲದೆ ವಿರಕ್ಷಿ ಭಾವವಿಲ್ಲ. 


ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. Il ೨೩೮ | 


೫೮೫ 


ಕಾಳೋರಗನ ಹೆಡೆಯ ಮಧ್ಯದಲ್ಲಿ ಒಂದು ಕೋಳು ಸಿಕ್ಸದ ಹೆಣ್ಣು 
ಕಾಲು ಮೇಲಾಗಿ ತಲೆ ಕೆಳಕಾಗಿ 
ಅಳುವರನೆಲ್ಲರ ಕಾಲ ಸೆಂದಿಯಲ್ಲಿರಿಸಿ, 
ಭಾಳಾಂಬಕನ ಲೀಲೆಯ ಹೊತ್ತು ಆಡುವರನೆಲ್ಲರ 
ತನ್ನ ಶುಕ್ಲದ ಪದರದಲ್ಲಿ ಬೈಚಿಟ್ಟೈದಾಳೆ. 
ಆ ಹೊರೆಯ ಹರಿದಲ್ಲದಾಗದು, ಸದಾಶಿವಮೂರ್ತಿಲಿಂಗವನರಿವುದಕ್ಕಿ. 1 ೨೩೯ ॥ 


೫೮೬ 


ಯೋಗದಲ್ಲಿ ಕಾಬುದು ಶರೀರಕ್ಕೆ ಹೊರಗು. 
ಕರ್ಮದಲ್ಲಿ ಕಾಬುದು ಸೆಂಕಲ್ಪಕ್ಕೆ ಹೊರಗು. 
ಬಟ್ಟಬಯಲಲ್ಲಿ ಕಾಬುದು ಲಕ್ಷಕ್ಕೆ ಹೊರಗು. 
ಉಭಯದ ಸೆಂದನಳಿದು ನಿಂದಲ್ಲಿ ಸದಾಶಿವಮೂರ್ತಿಲಿಂಗಕ್ಕಿ ಒಳಗು. ॥ ೨೪೦ ॥ 


೫೦೭ 


ಮತಿಯಿಂದ ಕಾಬುದು ಚಿತ್ತದ ಹೆಂಗು, 
ಪೂಜೆಯಿಂದ ಕಾಬುದು ಪುಣ್ಯದ ಹಂಗು. 
ಉಭಯವನಳಿದು ಕಾಬುದಕ್ಸಿ, ಚಿತ್ತ ನೆಮ್ಮುವುದಕ್ಕೆ ಗೊತ್ತಿಲ್ಲ. 
ಏನೂ ಎನಬಾರದುದಕ್ಕೆ, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ ಠಾವ ಕೇಳಾ? | 2೪೦ ॥ 


ಬಯಲು ಬಯಲ ನೋಡಿ ಕಾಬುದಿನ್ನೆ ಮು? 
ರೂಪ ರೂಪ ನೋಡಿ ಕಾಬುದಿನೆ ನು? 
ರೂಪ ಹಿಡಿಯಬಾರದು, ಬಯೆಲನರಿಯಬಾರದು. 
ಬಯಲು ರೂಪಿಂಗೆ ಹೊರಗು, ರೂಪು ಬಯಲಿಂಗೆ ಹೊರಗು. 
ಉಭಯವನರಿತಲ್ಲಿ ಸೆದಾಶಿವಮೂರ್ತಿಲಿಂಗಕ್ಕ್ಸೆ ಒಳಗು. ll ೨೪೨ 


೧೮೦ 


ಸಂಕೀರ್ಣ ವಚೆನಸಂಪುಟ : ಒಂದು 
೫ರ 


ಸಕಲಜ್ಞಾ ನಸೆಂಪನ ಕಲೆಯನರಿತೆನೆಂಬ ಅರುಹಿರಿಯರು ಹೇಳಿರಣ್ಣಾ A 
ಸೆಕಲ ಅರ್ಪಿತದಲ್ಲಿ ಲಿಂಗಮುಖವಾಗಿ ಇರಬೇಕೆಂಬ ಸಂದೇಹಿಗಳು ಹೇಳಿರಣ್ಣಾ. 
ಇಂದ್ರಿಯಂಗಳೆ ಮುಖದಿಂದ ಲಿಂಗವನರಿಯಬೇಕೋ? 
ಲಿಂಗದ ಮುಖದಿಂದ ಇಂದ್ರಿಯಂಗಳನರಿಯಬೇಕೊ? 
ಒಂದ ಬಿಟ್ಟು ಒಂದನರಿತಲ್ಲಿ ಹಿಂಗಬಾರದ ತೊಡಕು. 
ಉಭಯದ ಸೆಂದೇಹ ನಿಂದಲ್ಲಿ ಸೆದಾಶಿವಮೂರ್ತಿಲಿಂಗವನರಿತುದು. 1 ೨೪೩ ॥ 


೫೯೦ 


ಚಿತ್ತ ನೆನೆದು ವಸ್ತುವೆಂದು ಪ್ರಮಾಳಿಸುವಲ್ಲಿ 
ವಸ್ತುವಿಗೂ ಚಿತ್ರ ಕ್ರೂ ಬಿಟ್ಟಿಹ ಠಾವಾವುದಯ್ಯಾ? 
ಉರಿಕಾಷ್ಕದ ಇರವಿನಂತೆ, ಒಡಲಿಂಗೆ ಎಡೆಯಿಲ್ಲ. 
ಸೆದಾಶಿವಮೂರ್ತಿಲಿಂಗಕ್ಳೆ ಉಭಯ ನಾಮವಿಲ್ಲ. | ೨೪೪ 1 


೫೯೧ 


ಕೆಚ್ಚಲೊಳೆಗೆ ಕ್ಷೀರವಿಪ್ಪ ೦ತೆ 
ಚಿತ್ತದೊಳಗೆ ವಸ್ತು ವಿಪ್ಪ ಭೇದವನರಿಯಬೇಕು. 
ಚ್ಚಲ ಹೆರೆ ಹಿಂಗಿಯಲ್ಲವೆ ಹಾಲಿಗೊಪ್ಪ ಎಲ್ಲ. 
ಚಿತ್ತದ ಕಲೆಯ ಬಿಟ್ಟು ವಸ್ತುಮಯ ತಾನಾಗಿ 
ಉಭಯ ರೂಪಿನಲ್ಲಿ ಅಡಗಿದ ವಸ್ತುವ ಹೆರೆ ಹಿಂಗಿದಲ್ಲಿ 
ಸೆದಾಶಿವಮೂರ್ತಿಲಿಂಗವನರಿತುದು. | ೨೪೫ 1 


೫೨ 


ವಸ್ಸುಲೀಲಾಲೋಲನಾಗಿ ಅವತಾರಮೂರ್ತಿಯಾದಲ್ಲಿ 
ತ್ರಿಗುಣ ಸೆಂಭವವಾಯಿತ್ತು. 
ಪಂಚಭೌತಿಕ ಬಲಿದು ಪಂಚವಿಂಶತಿತತ್ವವಾಯಿತ್ತು ಹ 
ಈ ಭೇದವ ಜಗಕ್ಕೆ ತೋರಿ, ತಾ ಹೊರಗಾದ 
ಸೆದಾಶಿವಮೂರ್ತಿಲಿಂಗದ ಬೆಡಗು. | ೨೪೬ | 


ಅರಿವಿನ ಮಾರಿತಂದೆಗಳ ವಚನ ೧೮೧ 


ರಷ 


ನಾದ ಬ್ರಹ್ಮ ಶಕ್ಷಿಯಾಗಿ, ಬಿಂದು ವಿಷ್ಣು ಶಕ್ತಿಯಾಗಿ, ಕಳೆ ರುದ್ರಶಕ್ಕಿಯಾಗಿ, 
ತ್ರಿವಿಧ ಪ್ರಾ ಣ ಅತೀತ ಭೇದ ಚೇತನನಾಗಿ, 
ಉಮಾಪತಿ ನಿರಸನ ಸೆ ನ್ರಯಂಭು ಸಿವಮರಿಲಿಗವ್ನು 
ತ್ರಿವಿಧನಾಮ ನಪ ಸವಾಯಿತ್ತು. | ll ೨೪೭ 


೫೯೪ 


ಯೋಗಿ ಜೋಗಿ ಶ್ರಾವಕ ಸನ್ಯಾಸಿ ಪಾಶುಪತಿ ಕಾಳಾಮುಖ 
ಆರು ಭೇದ ಮೂರರಲ್ಲಿ ಅಡಗಿ ಎರಡು ಅಳಿವಿಂಗೆ ಒಳಗಾಯಿತ್ತು. 
ಒಂದು ನಿಂದು ಸಮಯ ರೂಪಾಯಿತ್ತು. 
ಸಮಯಕ್ಕೆ ಹೊರಗಾದುದು, 
ಸದಾಶಿವಮೂರ್ತಿಲಿಂಗಕ್ಸಿ ಶಕ್ತಿನಾಮವಿಲ್ಲ. 


೫೯೫ 


ವಸ್ತುವಿನ ಪಾದಮಂಡಲ ಬ ನಿಹ್ಮಲೋಕವಾಯಿತ್ತು, 
ವಸು ಬ್ರವಿನ ದೇಹಮಂಡಲ ಶಕ್ತಿಲೋಕವಾಯಿತ್ತು, 
ವಸ್ತು ವಿನ ಶಿರಮಂಡಲ ರುದ್ರಲೋಕವಾಯಿತ್ತು 5 
ತ್ರಿವಿಧಾಂಗ ತ್ರಿಕೂಟವಾಗಿ ತಿರುಗುವುದಕ್ಕೆ ಹೊರಗು, 
ಸ್ವಸ್ಸವಾಗಿ ನಿಂದಲ್ಲಿ ಸೆದಾಶಿವಮೂರ್ತಿಲಿಂಗಕ್ಕೆ ಒಳೆಗು. ll ೨೪೯ 1 
ರ್ಜ೯ಿ೬ 
ಯೋಗಿ ಪಾಶುಪತಿ ಕಾಳಾಮುಖಿ ಈ ಮೂರು ಶ್ಲೆವಪಕ್ಷವಾಗಿಹವು 
ಜೋಗಿ ತ್ರಿದಂಡಿ ಬೌದ್ಧ ಈ ಮೂರು ವಿಷ್ಣು ಪಕ್ಷವಾಗಿಹುದು. 
ಇಂತೀ ಆರು ಅವತಾರಕ್ಕೆ ಸುಬಂಧವಾಗಿಹವು.. 
ಆರರಿಂದ ಮೀರಿದ ದರ್ಶನಕ್ಕೆ ತೋರಲಿಲ್ಲದ ಸುವಸ್ತು ತಾನಾಗಿ, 
ರೂಪಿಂಗೆಡೆಯಿಲ್ಲ ಸೆದಾಶಿವಮೂರ್ತಿಲಿಂಗವು ತಾನಾಗಿ. 2೫21 


೫೯೭ 


ಶರೀರ ದಹನ ಮುಖವೆಲ್ಲವು ರುದ್ರ ತತ್ವ ಆಧೀನವಾಗಿಹುದು. 
ಶರೀರಮುಖ ಸೆಮಾಧಿ ಆಧೀನವಾಗಿಹುದೆಫಿವು ವಿಷ್ಣುಪ ಪಕ ಕ್ಷವಾಗಿಹೆವು. 
ಇಂತೀ ಉಭಯ ಲಯವನರಿತಲ್ಲಿ ಪೂರ್ವಕಕ್ಷೆಯಾಗಿಹುದು. 
ಇಂತೀ ಉಭಯವ ಮರೆದಲ್ಲಿ ಉತ್ತರಕಕ್ಷೆಯಾಗಿಹುದು. 


೧೮೨ 


ಸಂಕೀರ್ಣ ವಚೆನಸಂಪುಟ : ಒಂದು 


ಇಂತೀ ಭೇದಂಗಳನರಿತು ಹೊರಗಾಗಿ ನಿಂದಲ್ಲಿ 
ಸೆದಾಶಿವಮೂರ್ತಿಲಿಂಗದ ಅರಿವು ಒಳಗಾಗಿಹುದು. | ೨೫೧ ॥॥ 


P೯೮ 


ತನುಸಂಬಂಧ ಬ್ರಹ್ಮನ ತೊಡಕಾದಲ್ಲಿ, 
ವಕಾರಸಂಬಂಧ ಎಷ್ಟು ವಿನ ತೊಡಕಾದಲ್ಲಿ, 
ಜೀವಸಂಬಂಧ ರುದ್ರನ ತೊಡಕಾದಲ್ಲಿ, 
ಇಂತೀ ಮೂರ ಹಿಂಗುವ ಹಿರಿಯರ ಆರನೂ ಕಾಣೆ. 
ಇಂತೀ ತ್ರಿವಿಧಕ್ಕೆ ಹೊರಗಾದಲ್ಲಿ ಮೀರಿ ಕಾಬ ತೆರ ಸಮಯಕ್ಕೆ ಹೊರಗು, 
ಸೆದಾಶಿವಮೂರ್ತಿಲಿಂಗವೆ ಅಂಗವಾದವನ ಇರವು. | ೨೫೨ ॥ 


N೯೯ 


ಜಗದ ವರ್ತಕದ ಇರನು ಎಂತೆಂದಡೆ: 
ಶೈವ ನೇಮಸೆ ಎರಡೆ ಭೇದ. ದಿವಾರಾತ್ರಿ ಉಭಯ ಕೂಡಿ ದಿನ ಲೆಕ್ಕಕ್ಕೆ ಬಂದಂತೆ, 
ಶಕ್ಷಿ ಸಾಕಾರಮಾಗಿ, ನಿಶ್ಯಕ್ತಿ, ವಸ್ಸುರೂಪಾಗಿ, 
ಉಭಯವು ಕೂಡಿ ಘಟ ನಡೆವಂತೆ ನಡೆವುದು ಜಗ ಸೆಂಬಂಧ, 
ಉಭಯಕ್ಸೆ ಹೊರಗಾದುದು, 
ಸದಾಶಿವಮೂರ್ತಿಲಿಂಗದ ಭಾವಸೆಂಬಂಧ. | ೨೫೩ 1 


೬೦೦ 


ಶಕ್ಷಿರೂಪು ವಿಷ್ಣು ವಿನ ಅವತಾರವಾಯಿತ್ತು k 
ಅಸ್ಸಿ ಮಯ ರುದ್ರನ ವಂಶೀಭೂತವಾಯಿತ್ತು 
ಆತ್ಮಮಯ ವಸ್ತ್ರ ಸಂಬಂಧವಾದಲ್ಲಿ 
ಮಾಯೆಯ ಮರೆದು ಕಲ್ಪಿತವ ಹರಿದು ಏಕಮಯವಾಗಿ, 
ಏಖಂಡನಪತ್ರದಲ್ಲಿ ತೋರುವ ಚಂಡಿಕಾಕಿರಣದಂತೆ. 
ಒಂದು ಹೆಲವಾದ ವಸ್ತುವನರಿತಲ್ಲಿ ಹಿಂಗಿತು ಮಲ ಈಚೆಯಲ್ಲಿ. 
ಆ ಮಲದ ಆಚೆಯಲ್ಲಿ ನಿಂದು ನೋಡಲಾಗಿ, 
ಸೆದಾಶಿವಮೂರ್ತಿಲಿಂಗದ ಕಳೆ ಕಾಣಬಂದಿತ್ತು. | 2೫೪ ॥ 


೬೦೧ 


ಯೋನಿಜನಾಗಿ ದಶ ಅವತಾರಕ್ಕೆ ಒಳಗಾದಲ್ಲಿ ದೇವಪದ ಹಿಂಗಿತ್ತು. 
ನಾಭಿ ಅಂಬುಜದಲ್ಲಿ ಹುಟ್ಟಿ ಪಿತಭವಕ್ಕಿ ಬಾಹಾಗ 
ಸುತಂಗೆ ಸುಖವಿಲ್ಲವಾಗಿ ಬ್ರಹ್ಮಪದ ನಿಂದಿತ್ತು. 


ಆರಿವಿನ ಮಾರಿತಂದೆಗಳೆ ವಚನ ೧೮೩ 


ಸುಹಾರಕಾರಣನಾಗಿ ಕಪಾಲಶೂಲನಾಟ್ಯಾಡಂರನಾಗಿ ಇದ್ದು ದರಿಂದ, 

ಈಶ್ವರಪದ ನಿಂದು ರುದ್ರಪದವಾಯಿತ್ತು. 

ಇಂತೀ ತ್ರಿವಿಧವನರಿದು ತೊಲಗಿ ನಿಂದಲ್ಲಿ 

ಸದಾಶಿವಮೂರ್ತಿಲಿಂಗದ ನೆಲೆಯಾಯಿತ್ತು. | ೨೫೫ 1 


೬೦೨ 


ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಪಂಚಭೌತಿಕಕ್ಕೆ 
ಮುನ್ನವೆ ವಿಷ್ಣು ಮಯ ಹುಟ್ಟಿದ ಠಾವಾವುದು? 
ಕಾಲಾಂಧರ ಕಲ್ಪಿತಕ್ಕೆ ಮುನ್ನವೆ ಬ್ರಹ್ಮನ ಉತ್ತ ತ್ಯದ ನೆಲೆ ಯಾವುದು? 
ರೂಪು ನಿರೂಪಿಗೆ ಮುನ್ನವೆ ರುದ್ರನ ಲೀಲಾಭಾವವಾದ ಠಾವಾವುದು? 
ಇಂತಿವೆಲ್ಲವು ಅನಾದಿ ವಸ್ತು ಆದಿಶಕ್ಕಿಯ ಈ ಈಚೆಯಿಂದಾದ ದೇವವರ್ಗ ಸೆಂಶತಿ. 
ಯುಗಜುಗಂಗಳಲ್ಲಿ ಪರಿಭ್ರಮಣಕ್ಕೆ ತಿರುಗುವುದಕ್ಕೆ ಒಡಲಾಯಿತ್ತು. 
ಇಂತೀ ಭೇದಂಗಳನರಿತು ಘನಕಿರಿದಿಂಗೆ ತೆರಪುಂಟೆ ಅಯ್ಯಾ? 
ಸುರಾಳ ವಿರಾಳ ನಿರಾಳಕ್ಕೆ ಮುನ್ನವೆ 
ಅಭೇದ್ಯ ಅಗೋಚರಮಯ ಲೋಕಕ್ಕೆ 
ಸೆದಾಶಿವಮೂರ್ತಿಲಿಂಗವೊಂದೆಯಲ್ಲದೆ ಹಲವು ಇಲ್ಲಾ ಎಂದೆ, i ೨೫೬ 


೬೦೩ 


ವಿಷ್ಣುಮಯ ಜಗವೆಂದೆಡೆ ಮಹಾಪ್ರಳಯದಲ್ಲಿ ವಟಪತ್ರಶಯನನಾದ. 
ಸ್ಲೆಪಿಗೆ ಅಜನೆಂದಡೆ ಹುಟಿ,ದುದಿಲ್ಲ ಶಿರ. 
ಲಯಕ್ಳೆ ರುದ್ರನಾದಡೆ ಕರದ ಕಪಾಲ ಬಿಟ್ಟುದಿಲ್ಲ, 
ಇಂತೀ ಮೂರು ಭೇದವನರಿತು ಮೀರಿದ ತತ್ವ, 
ಸದುಶಿವಮೂರ್ತಿಲಿಂಗವೊಂವೆ ಭಾವ. | ೨೫೬ 11 


೬೦೪ 


ವಿಷ್ಣು ದೈೈವವೆಂದಡೆ ಪಾಂಡವರ ಬಂಡಿಯ ಬೋವನಾದ, 
ಬ್ರಹ್ಮೆದೈೈವವೆಂದಡೆ ಆ ಬೋವಂಗೆ ಕಂದನಾದ, 
ಜಿನ ದೈವವೆಂದಡೆ ಆ ಬೋವನ ಅವತಾರವಾದ, 
ಮುಪ್ಪುರವ ಕೆಡಿಸುವಲ್ಲಿ ಕುಟ್ಟಿಲ ಬೌದ್ಭನಾದ, 
ರುದ್ರ ದೈವವಂದಡೆ ಅರ್ಧನಾರಿಗೆ ಸಿಕ್ಕಿದ. 
ಇಂತೀ ಸಮಯ ಕುಲಕ್ಕೆ ಹೊರಗಾಗಿ, ಶಕ್ತಿ ಸಮಯ ನಿರಸನವಾಗಿ ನಿಂದುದು 
ಸೆದಾಶಿವಮೂರ್ತಿಲಿಂಗವೊಂದಲ್ಲದಿಲ್ಲಾ ಎಂದೆ. 2೫೮ | 


೧೮೪ ಸಂಕೀರ್ಣ ವಚನಸಂಪುಟ : ಒಂದು 
೬೦೫ 


ವಿಷ್ಣು ಆದಿಶಕ್ಕಿಯ ಕಂದನಾಗಿ ಬಂದುದನಾರೂ ಅರಿಯರು. 
ಆ ಕಂದನ ಬೆಂಬಳಿಯಲ್ಲಿ 
ಕ್ರಿಯಾಶಕ್ಷಿ ಗ ಬ್ರಹ್ಮ ಕೆಂದನಾಗಿ ಬಂದುದನಾರೂ ಅರಿಯರು. 
ಈ ಉಭಯದ ಆಧಾರವಾಗಿ ಜ್ಞಾನಶಕ್ತಿಯ ಬೆಂಬಳಿಯಲ್ಲಿ ಬಂದ 
ರುದ್ರನ ಆರೂ ಅರಿಯರು. 
ಇಂತೀ ತ್ರಿವಿಧಭೇದ ಪ್ರಳಯಕ್ಕೆ ಹೊರಗಾದ 
ಸದಾಶಿವಮೂರ್ತಿಲಿಂಗವನಾರೂ ಅರಿಯರು. | ೨೫೯ | 


LO 


ಸೀತೆ ಸೆರೆಹೋಹಾಗ, ವಾಣಿಯ ನಾಸಿಕ ಅರಿವಾಗ, 
ಉಮಾದೇವಿಯ ಅಸುರನರಸುವಾಗ, 
ಉತ್ಪತ್ಯದಾತ, ಸ್ಥಿತಿಗೆ ಕರ್ತ, ಲಯಕ್ಕೊಡೆಯ ಎಲ್ಲಿ ಹೋದರರೆ]ಂದರಿ[ಯೆ]. 
ಇಂತಿವ ಬಲ್ಲವ ಕಲ್ಲಿಗೆ ಹೊರಗಾದ ಸದಾಶಿವಮೂರ್ತಿಲಿಂಗವಲ್ಲದಿಲ್ಲ. ॥ ೨೬೦ 1 


ಹಿದಿ 


ಧ್ಯಾನದಿಂದ ಕಾಬುದು ಬ ಬ್ರಹ್ಮನ ಕಲ್ಫಾಂತರಕ್ಕೊಳಗು. 
ಧಾರಣದಿಂದ ಕಾಬುದು ವಿಷ ಷ್ಟು ವಿನ ಭೋಗಾಂತರಕ್ತೊಳಗು. 
ಸಮಾಧಿಯಿಂದ ಕಾಬುದು ರುದ್ರನ ಕರಪಾಶಕ್ಕೊಳಗು. 
ಇಂತೀ ತ್ರಿವಿಧನಾಸ್ಲಿಯಾದಲ್ಲ ಹ 
mae ನಿಂಗವನರಿಯಬ ರಾರದು. | 2೬೧ 11 


೬೦೮ 


ಸ್ಸೂ ಲದಲ್ಲಿ ಸಿಕ್ಕ, ಸೂಕ್ಷ ದಲ್ಲಿ ಕಂಡು, ಕಾರಣದಲ್ಲಿ ಅರಿವುದು 
ಒಂದೊ ಸನ ಎಂಬುದನಂತಲ್ಲಿ 
ಸೆದಾಶಿವಮೂರ್ತಿಲಿಂಗಸೆಂಗವಾದುದು. | ೨೬೨ 1 


೬೦೯ 


ವಾಗದ್ದೆ ತದಲ್ಲಿ ನುಡಿದು ಸ್ವಯಾದ್ದೆ ತದಲ್ಲಿ ನಡೆದು ತೋರಬೇಕು. 
ಊರೊಳಗೆ ಪಂಥ ರಣದೊಳಗೆ ಓಟವ? 
ಮಾತಿನಲ್ಲಿ ರಚನೆ ಮನದಲ್ಲಿ ಆಸೆಯೆ? 


ಈ ಘಾತಕರ ಶಾಸ್ತ್ರ, ವಚನ ರಚನೆಗೆ ಮಚ್ಚಿ ಮಾಡುವನ ಭಕ್ತಿ, 


ಅರಿವಿನ ಮಾರಿತಂದೆಗಳ ವಚನ ೧೮೫ 


ಅಲಗಿನ ಫೃತವ ಶ್ವಾನ ನೆಕ್ಕಿ ನಾಲಗೆ ಹರಿದು 

ಮತ್ತಲಗ ಕಂಡು ತೊಲಗುವಂತಾಯಿತ್ತು, ಉಭಯದ ಇರವು. 

ಇಂತೀ ಭೇದಂಗಳಲ್ಲಿ ಅರಿತು ನಿರತನಾಗಿರಬೇಕು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. ll ೨೬೩ || 


೬೧೦ 


ವೇದವನೋದಿದಲ್ಲಿ ಪ್ರಣವವನರಿಯಬೇಕು. 
" ಶಾಸ್ತ್ರವ ಹೇಳಿದಲ್ಲಿ ಸಂಚಿತ ಕರ್ಮವನರಿಯಬೇಕು. 
ಪುರಾಣವನೋದಿದಲ್ಲಿ ಪುಣ್ಯತಮಭೇದಂಗಳಲ್ಲಿ ಸೆನ್ನದ್ದವ ತಿಳಿಯಬೇಕು. 
ಪನ್ನಗಘಲದಂತಾಗದೆ ಉಭಯಶುದ್ದ_ವಾಗಿರಬೇಕು , 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. Wl 2೬೪ I 


೬೧೧ 


ಕೆಯಿ ಬೆಳವಲ್ಲಿ ಸದೆಗೆ ಮುನಿವರಲ್ಲದೆ ಬೆಳೆಗೆ ಮುನಿದವರುಂಟೆ ಅಯ್ಯಾ? 
ಅರಿದಂಗವ ತಾಳಿದವರಲ್ಲಿ ಮರವೆಗೆ ಮುನಿವರಲ್ಲದೆ 
ಅರಿವಿಗೆ ಮುನಿವರುಂಟೆ ಅಯ್ಯಾ? 
ಕೊಲ್ಲಿ ಆವಿಂಗೆ ಕಾಲ ಕಟ್ಟುವರಲ್ಲದೆ ಮೊಲೆಯ ಕಟಿದರುಂಟೆ ಆಯ್ಕಾ? 
ಗುರುವಾದಡೂ ಆಗಲ್ಲಿ, ಲಿೀಗವಾದಡೂ ಆಗಲ್ಲಿ, ಜಂಗಮವಾದಡೂ ಆಗಲಿ 
ಅರಿವಿಂಗೆ ಶರಣು ಮರವಿಂಗೆ ಮಥನವ ಮಾಡಿದಲ್ಲದೆ ಇರೆ. 
ಇದು ನೀವು ಕೊಟ್ಟ ಅರಿವಿನ ಮಾರನ ಇರವು, 
ಸೆದುಶಿವಮೂರ್ತಿಲಿಂಗದ ಬರವು. | ೨೬೫ 1 


A 


ವಂದಿಸಿ ಬಂದಿಸೆಬಾರದೆಂಬುದೆ ಕ್ರೀವಂತನ ಇರವು. 
ವಂದಿಸುವುದಕ್ಕೆ ಮುನ್ನವೆ ನಿಂದೆಗೊಡಲು ಮಾಡದೆ 
ಆ ಗುಣವ ಹಿಂಗಿಸಿ ವಂದಿಸುವುದೆ ಸೆದ್ಭಕ್ಷ್ಯ ನ ಇರವು, ಸನ್ಮತಿಯ ಪದವು. 
ಸೆದಾಶಿವಮೂರ್ತಿಲಿಂಗದ ಇರವು. | 2೬೬ Il 


೬೧೩ 


ಉಭೆಯಚಿಕ್ಷು ಗುರುಚರವಾದಲ್ಲಿ ಹಿಡಿವ ಬಿಡುವ ಕರ ಸದ್ಭಕ್ತ. 
ವರ್ತನ ಶುದ್ಧ್ದವಾದಲ್ಲಿ ಕಣ್ಣಿನಲ್ಲಿ ಕಸೆ ಹೊಕ್ಕಡೆ 


೧೮೬ 


ಸಂಕೀರ್ಣ ವಚನಸಂಪುಟ : ಒಂದು 


ಕರ ಆರೈದು ಕಸೆನ ತೆಗೆವಡೆ ದೋಷವುಂಟೆ? 

ಕಾಯ ಜೀವ ಉಭಯವು ಕೂಡಿದಲ್ಲಿ ಒಂದಕ್ಕೊಂದು ಪ್ರಳೆಯವಿಲ್ಲ. 
ಒಂದಳಿದು ಒಂದುಳಿದಲ್ಲಿ ಉಭಯದ ಕೇಡು. 

ಇಂತೀ ಅಭಿಸೆಂಧಿಯಲ್ಲಿ ಸೆಂದೇಹದಲ್ಲಿ ಹೊಂದಬೇಡ. 
ಸದಾಶಿವಮೂರ್ತಿಲಿಂಗ 

ನೊಂದಡೂ ನೋಯಲ್ಲಿ, ಅರಿವಿನ ಮಾರನ ಅಂಗ ಹಿಂಗದ ಭಾವ. 


lo 


೬೧೪ 


ಕನ್ನಡಿಯಲ್ಲಿ ಕಪ್ಪು ಹುಟ್ಟಿದಾಗ ಕಪ್ಪ ಕಳೆದಲ್ಲದೆ ಒಪ್ಪವ ಕಾಣಬಾರದು. 
ತನ್ನ ಭಾವಶುದ್ಧಕ್ಕೆ ದರ್ಪಣದ ಒಪ್ಪವನರಸಬೇಕು. 
ಎನ್ನ ಯ ಮನದ ಕಪಟಕ್ಸೆ ನಿಮ್ಮಯ ಚಿತ್ತ ಶುದ್ಧ ವನರಸೆಬೇಕು. 
ನಿಮ್ಮಯ ನಿರ್ಮಲ ಎನ್ನಯ ಮಲದೇಹವ ತೊಳೆಯಬೇಕು ಎಂಬುದಕ್ಕೆ 
ಅರಿವಿನ ಮಾರನ ಬಿನ್ನಹ, 
ಸೆದಾಶಿವಮೂರ್ತಿಲಿಂಗಕ್ಕೆ ತೆರಹಿಲ್ಲದ ಭಾವ. | 2೬೮ 


೬೧೫ 


ಎನಗೆ ಗುರುವಾಗಬೇಡ ಹೆಣ್ಣು ಹೊನ್ನು ಮಣ್ಣಿ ನ ಆಸೆ ಉಳ್ಳನ್ನಕ್ಕ, 
ಎನಗೆ ಲಿಂಗವಾಗಬೇಡ ಶಕ್ತಿ ಸಂಪರ್ಕವುಳ್ಳನ್ನ ಕೃ, 
ಎನಗೆ ಜಂಗಮವಾಗಬೇಡ ಕಂಡಕಂಡವರ ಮಂದಿರದಲ್ಲಿ ಹೊಕ್ತು 
ಅಶನ ವಿಷಯಕ್ಕಾಗಿ ಹುಸಿವೇಷವ ತೊಟು ಗಸಣಿಗೊಳಬೇಡ, 
ಎಂದು ಹೇಳಿದ ಮಾತಿಗೆ ನೊಂದ ನೋವು, 
ನಿಮ ದೇವತ್ವದ ಹಾನಿ ಎನ್ನ ಸಜ್ಜನದ ಕೇಡು. 
ಎನ್ನ ಹೊದ್ದಡೆ ಮಾಣೆ, ಇದ್ದುದ ಹೇಳಿದೆ, ನೊಂದಡೆ ನೋಯೆ, 
ಸದಾಶಿವಮೂರ್ತಿಲಿಂಗವೆ ನಿನ್ನ ನಾ ಹಿಂಗದ ತೊಡಕು. | ೨೬೯ 


RO, 


ವೇಷವ ತೊಟ್ಟಡೆ ಜಗಕ್ಕಳುಕಲ್ಲದೆ ಎನಗಳುಕಿಲ್ಲ. 
ನೀ ಲಿಂಗವ ಕೊಟ್ಟಡೆ ನೀ' ನಿನ್ನನರಿದು ನೀ ಭವಪಾಶಕ್ಕೆ ಹೊರಗಾಗಿ 
ಎನ್ನ ಹೊರಗು ಮಾಡಬೇಕಲ್ಲದೆ, 
ಕುರುಡನ ಕಯ್ಯ ಕೋಲ ಕುರುಡಹಿಡಿದಂತೆ 
ನೀ ಕರ್ತನಲ್ಲ ನಾ ಭೃತ್ಯನಲ್ಲ, ನೀ ಮುಕ್ತನಲ್ಲ ನಾ ಸತ್ಯನಲ್ಲ, 


ಅರಿವಿನ ಮಾರಿತಂದೆಗಳ ವಚನ 


ನಿಮ್ಮಯ ಚಿತ್ತ ನೊಂದಡೆ ನಿಮ್ಮಲ್ಲಿಯೆ ಇರಲಿ ಎನಗಾ ನೋವಿಲ್ಲ. 
ನೀನರಿದು ಬದುಕು ಸೆದಾಶಿವಮೂರ್ತಿಲಿಂಗವಾಗಬಲ್ಲಡೆ. 


೬೧೭ 


ಪಾಶವರತು ಗುರುವಾಗಬೇಕುು ವೇಷವರತು ಚರವಾಗಬೇಕು, 


ll ೨೭೦ | 


ಭ್ರಾಮಕವರತು ಲಿಂಗವಾಗಬೇಕು, ಸಕಲಕ್ಕ ತಭೇದವರತು ವಿರಕ್ಕನಾಗಬೇಕು. 


ಇಂತೀ ಸೆಕಲಭ್ರಮೆ ಅಡಗಿ ನಿಂದಲ್ಲಿ 
ಸದಾಶಿವಮೂರ್ತಿಲಿಂಗವನರಿತುದು. 


೬೧೮ 


ಭಕ್ತಿಹೀನ ಭಕ್ತಿಯ ಮಾಡವಲ್ಲಿ 
ಗುರುಲಿಂಗಜಂಗಮದ ಇರವ ಸೆಂಪಾದಿಸೆಲಿಲ್ಲ 
ಭಕ್ತಿಯುಳ್ಳವ ಅರಿತು ಭಕ್ತಿಯ ಮಾಡುವಲ್ಲಿ 
ಗುರುವಿನಲ್ಲಿ ಗುಣವನರಸೆಬೇಕು, ಲಿಂಗದಲ್ಲಿ ಲಕ್ಷಣವನರಸೆಬೇಕು, 
ಜಂಗಮದಲ್ಲಿ ವಿರಕ್ಷಿಯನರಸೆಬೇಕು. 
ಅದೆಂತೆಂದಡೆ: 
ಈ ತಿ ತ್ರಿವಿಧವು ತನ್ನ ಯ ಪಾ ಾಣವಾದ ಕಾರಣ. 
ಪರುಷ ಶುದ್ಧ ವಾಗಿಯಲ್ಲದೆ ಲೋಹದ ಕುಲವ ಕೆಡಿಸದು. 
ತಾ ಹಿಡಿದು "ಆರಾಧಿಸುವ ವಸ್ತು ಶುದ್ಧವಾಗಿಯಲ್ಲದೆ 
ಪೂಜಿಸುವ ಭಕ್ತನ ಚಿತ್ತಶುದ್ದವಿಲ್ಲ. 
ಸದಾಶಿವಮೂರ್ತಿಲಿಂಗ ಶುದ್ಧವಾಗಿಯಲ್ಲದೆ ಎನ್ನಂಗ ಶುದ್ಧವಿಲ್ಲ. 


೬೧೯ 


ಭಕ್ತ ತನ್ನಯ ಪಾಶವ ಗುರುವಿನ ಮುಖದಿಂದ ಕಳೆವ, 
ಆ ಗುರು ತನ್ನಯ ಪಾಶವ ಏತರಿಂದ ಕಳೆಯಬೇಕೆಂಬುದನರಿಯಬೇಕು., 
ಹಾಗರಿಯದೆ ಶಾಸ್ತ್ರ ಪಾಠಕನಾಗಿ ಮಾತಿನ ಮಾಲೆಯ ನುಡಿ[ವ] 
ಜಾ ನ್ಥಿತೃ ಜಾ ನ್ಲನ ಜ್ಞೀಯವನರಿಯ[ದ) 
ಭಾವಶದ್ಧ ನಿಲದ ಆಚಾರ್ಯನ ್ಳೆ ಯಿಂದ ಬಂದ ಪಾಷಾಣದ ಕುರುಹು 
ಅದೇತಕ್ಕೂ ಯೋಗ್ಯವಲ್ಲಾ ಎಂದೆ. 
ಅದು ಹ ಪ್ರ ತಿಪ್ಪೆ ಯಿಂದಲ್ಲದೆ ಲಂಗಚೇತನವಿಲ್ಲಾ ಎಂದೆ, 
rE ಲಂಗವನರಿವ್ದ ವುದಕ್ಕಿ. 


I ೨೭೧ | 


l- 2೭೨ || 


| ೨೭೩ | 


೧೮೮ ಸಂಕೀರ್ಣ ವಚನಸಂಪೆಟ : ಒಂದು 
೬.೨೦ 


ಜಂಗಮಲಿಂಗವಾದಲ್ಲಿ ಜಂಗುಳಿಗಳೆ ಬಾಗಿಲ ಕಾಯದಿರಬೇಕು- 

ಒಡೆಯನ ಓಲಗವ ಬಂಟ ಕಾಯಬೇಕಲ್ಲದೆ, 

ಬಂಟನ ನಿಳಯವ ಒಡೆಯ ಕಾಯಬಲ್ಲನೆ? 

ಇಂತಿವನರಿದು ರಾಜಮಂದಿರದಲ್ಲಿ ಗೃಹಸ್ಥ ಆಶ್ರಯದಲ್ಲಿ 

ವೇಳೆಯನರಿದು ಭುಂಜಿ ಜಿಸಿಹೆನೆಂಬ 

ದರಿಸಿನ ಜಂಗುಳಿಗೆ ಜಂಗಮಸ್ಸೆಲವಿಲ್ಲಾ ಎಂದೆ. 

ಸದಾಶಿವಮೂರ್ತಿಲಿಂಗವು ಅವರಂಗಕ್ಕೆ ಮುನ್ನವೆ ಇಲ್ಲಾ ಎಂದೆ. | ೨೭೪ ॥| 


೬೨೧ 


ಬಾಗಿಲಲ್ಲಿ ತಡೆವಾತನ ಮನೆಯ ಬಾಗಿಲ ಹೊಕ್ಕು ಉಂಡ ಜಂಗಮದ 
ಪಾದೋದಕ ಪ್ರಸಾದವೆಂದು ಕೊಂಡಾತಂಗೆ ಅಘೋರ ಪಾತಕವೆಂದೆ. 
ಅದೆಂತೆಂದಡೆ: 
ತಾ ಸರ್ವಸೆಂಗವನರಿತು ಭಕ್ತಿವಿರಕ್ಕಿಯ ಕಂಡು 
ಇಂತೀ ಗುಣಂಗಳಲ್ಲಿ ಸನ್ನದ್ಧನಾಗಿ | ಅರಿತು 
ಮತ್ತೆ ಉದರದ ಕಕ್ಕುಲಿತೆಗೆ ಸದನವ ಹೊಗಬಾರದು ಇಂತೀ ವಿವರ, 
ದರ್‌ನದ ಮನೆಯಲ್ಲಿ ಆಡುವ ಪರಮವಿರಕ್ಷನ ಸೆ ಸ್ಫಲ. 
ಸೆದಾಶಿವಮೂರ್ತಿಲಿಂಗದಲ್ಲಿ ಆಗುಚೇಗೆಯ ನರಿಯೆಬೇಕು. ೨೭೫ 1 


೬೨೨ 


ರಾಜಸೆ ತಾಮಸೆ ಸೆ ಸಾತ್ವಿಕವನರಿದು ಪೂಜಿಸಿಕೊಂಬುದು ಗುರುಚರದ ಇರವು. 
ಕೊಟ್ಟಿಹರೆಂದು ಬೇಡದೆ, ಇಕ್ಸಿಹರೆಂದು ಉಣ್ಣ ಬ್ದ 
ಭಕ್ಕನಲ್ಲಿ ಅರಿದು ಬಂದುದ ಅನುಕರಿಸಿ 
ಮರವೆಯಿಂದ ಬಂದುದ ತೆರದರಿಸಿನವ ಮಾಡಿ, 
ಉಭಯಕ್ಕೆ ಕೇಡಿಲ್ಲದಂತೆ ಇಪ್ಪು ದು ಗುರುಚರದ ಇರವು, 
ಸದಾಶಿವಮೂರ್ತಿಲಿಂಗದ ಅರಿವು. tl 2೭೬ Il 


ಹಿ 


ಮುನ್ನವೆ ವೆ ಮೂರ ಹರಿದು ಗುರುಚಿರವಾಗಿ ಬಂದಲ್ಲಿ ಇನ್ನು ಮೂರರಾಸೆಯೇಕೆ? 
ಆವ ಜೀವನು ತಮ್ಮ ಮಲವ ತಾವು ಮುಟ್ಟ ವಾಗಿ. 
ಬಿಟ್ಟುದ ಹಿಡಿವ ಮಿಟ್ಟೆಯ ಭಂಡರನೊಪ್ಪ,. ು 
ಸೆದಾಶಿವಮೂರ್ತಿಲಿಂಗವು ನಿರ್ಧರವಿಲ್ಲದವರನೊಲ್ಲ. | ೨೭೭ ॥॥ 


ಅರಿವಿನ ಮಾರಿತಂದೆಗಳ ವಚೆನ 


೧೮೯ 
೬೨೪ 


ಗುರುವಿನ ಉಪಾಧಿಕೆಯ ಶಿಷ್ಯನರಿತಲ್ಲಿ 
ಆ ಗುರುವಿಂಗೆ ಹೇಳದೆ ಸುಮ್ಮನಿದ್ದಲ್ಲಿ ಗುರುದ್ರೋಹ ತನಗಾಯಿತ್ತು. 
ಹೇಳಿದ ಮಾತ ಕೇಳಿ ಆ ಸ್ಥಲಕ್ಕೆ ಭಿನ್ನಭಾವಿಯಾಗಲಾಗಿ, 
ಲಿಂಗಜಂಗಮದ ದ್ರೋಹೆ ಆ ಗುರುವಿಂಗಾಯಿತ್ತು. 
ಆ ಭಕ್ತಂಗೆ ಚಿತ್ರ ಮುಟ್ಟಿದಲ್ಲಿ ಗುರುವೆಂದು ಪ್ರಮಾಳಿಸಲಿಲ್ಲ. 
ಪ್ರಮಾಳಿಸೆದಿದ್ದಲ್ಲಿ ಆಚರಣೆಯ ತೊಡಕು. 
ಇಂತೀ ಉಭಯದ ಏರಿನಲ್ಲಿ ನೋವುತ್ತಿದೇನೆ? | 
ಭಾವದ ಭ್ರಮೆಯ ಬಿಡಿಸು, ಸದಾಶಿವಮೂರ್ತಿಲಿಂಗವೆ. | ೨೭೮ ॥| 


೬೨೫ 


ವಂದಿಸಿ ನಿಂದಿಸಲಿಲ್ಲ, ನಿಂದಿಸಿ ವಂದಿಸಲಿಲ್ಲ. 
ಮಡಿಲೊಳಗಳೆ ಸರ್ಪನಂತೆ ಸುದೇಹಕ್ಕೊಡಲಾಯಿತ್ತೆ ನ್ನ್ನ ಮನ. 
ಅನುಸೆರಣೆಗೊಳೆಗಾಗದು, ವರ್ತಕವ ಬಿಡಲಾರದು. 
ಇನ್ನೆ ಂದಿಗೆ ಗುರುಶಿಷ್ಯನೆಂಬ ನಾಮ ನಷ್ಟವಹುದು? 
ಸೆದಾಶಿವಮೂರ್ತಿಲಿಂಗವು ನಿರೂಪುಗಿಯಲ್ಲದೆ ಆಗದು. Il ೨೭೯ ॥| 


೬೨ 


ಭಕ್ಷ ಗೆ ವಿಶ್ರಾಸೆ, ಗುರುವಿಂಗೆ 'ಅರಿವು, 
ಉಭಯದ ಚೇದವೊಂದೆಯಾದ ಕಾರಣ. 
ಕಾಯಜೀವದ ತೆರದಂತೆ, ಕಾಯದ ರುಜೆಯ ಜೀವ ಅನುಭವಿಸುವಂತೆ, 
ಉಭಯ ನಿರ್ಧರವಾಗಿಯಲ್ಲದೆ, 
ಸೆದುಶಿವಮೂರ್ತಿಲಿಗವನರಿಯಬಾರದು. | ೨೮೦ | 


೬೨ 


ಮಾತಿನ ಮಾಲೆಯ ಕಲಿತು ಹೋರುವಾತ ಗುರುವಲ್ಲ: 
ಘಾತಕತನದಿಂದ ಮಾಡುವಾತ ಶಿಷ್ಯನಲ್ಲ. 
ಅಂಗದ ತಿಮಿರವ ಆತ್ಮನರಿದು ಕರದಲ್ಲಿ ಪರಿಹರಿಸುವುತೆ, 
ಆರಿಂದ ಬಂದಡೂ ಉಭಯದ ಕೇಡು. 
ಗುರುಶಿಷ್ಯ ಶುದ್ದ ತೆಯಾಗಿಲ್ಲದೆ 
ಸದಾಶಿವಮೂರ್ತಿಲಿಂಗವನರಿಯಬಾರೆದು. | ೨೮೧ 1 


೧೯೦ ಸಂಕೀರ್ಣ ವಚೆನಸಂಪುಟ : ಒಂದು 
೬೨೮ 


ಕಂಚುಕೆಖಚಿತ ಆಭರಣ ವಿಲಾಸಿತಂಗಳಿಂದ 
ಸೆತಿ ಪತಿಯ ಮುಂದೆ ಬಂದು ನಿಂದಿರೆ, 
ಕಂಗಳು ತುಂಬಿ ನೋಡಿ ಮನಸಿಜ ಮುಖಯ್ಯಾಂತಂತೆ 
ಕೂಟದ ಉಚಿತಕ್ಕೆ 
ತೊಟ್ಟ ತೊಡಿಗೆ ಹೊರಗಾಗಿ ಉಭಯವು ನಿರ್ವಾಣವಾಯಿತ್ತು. 
ಮಾಡುವ ಕ್ರೀಭಾವ ಹೊರಗಳೆ ವರ್ತನಶುದ್ದ ಹೊರಗೆ ನಿಂದಿತ್ತು. 
ಕೂಡಿಕೊಂಬ ವಸ್ತು, ಕೂಡುವ ಚಿತ್ತ, ಉಭಯ ಕಲೆಯಿಲ್ಲದಿರಬೇಕು 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. Il ೨೮೨ || 


೬೨೯ 


ದಿನದಿನಕ್ಕೆ ಫಲರಸ ಬಲಿವಂತೆ ಮಾಡುವ ಕ್ರೀ ಸನ್ನದ್ಧವಾಗಿ, 
ಅರಿವ ಅರಿವು ಫಲರಸೆ ಬಲಿದು ಫಳವಾದಂತೆ 
ಕ್ರೀ ಜ್ಞಾನದಲ್ಲಿ ನಿಂದು, ಜ್ಞಾನ ಕ್ರೀಯನವಗವಿಸಿದಲ್ಲಿ, 
ಉಭೆಯನಾಮ ನಷ್ಟವಾಯಿತ್ತು ; 
ಸೆದಾಶಿವಮೂರ್ತಿಲಿಂಗವನರಿತಲ್ಲಿ. ll ೨೮೩ ॥॥ 


೬೩೦ 


ಅನುವನರಿವನ್ನಕ್ಕ ಅರ್ಚನೆ, ಪುಣ್ಯವನರಿವನ್ನಕ್ಕ ಪೂಜೆ, 
ಶರೀರವುಳ ನ ಕ್ಸ ಸುಖದುಃಖವ ಸೆಂತಾಪಿಸೆಬೇಕು. 
ತೆಪ್ಪದಲ್ಲಿ ನಿಂದು ಒತ್ತಿ ಹೊಳೆಯ ದಾಟುವನಂತೆ. 
ಕ್ರೀಶುದ್ಧವಾದಲ್ಲಿ ಜ್ಞಾನದ ಗೊತ್ತು, 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೨೮೪ ॥| 


೬೩೧ 


ತೆಪ್ಪ ದ ಮೇಲೆ ನಿಂದು 
ಒತ್ತುವ ಕ್ರೀಯೇ ಲಿಂಗವಾಗಿ, ಹಿಡಿವ ಕಣೆಯೇ ಅರಿವ ಮುಖವಾಗಿ, 
ವ್ಯಾಪಕವಂಬ ಹೊಳೆ ದಾಂಟುವುದಕ್ಕೆ ಇದೆ ಪಥ, 
ಸದಾಶಿವಮೂರ್ತಿಲಿಂಗಪನರಿವುದಕ್ಕೆ. | ೨೮೫ 1 


ಅರಿವಿನ ಮಾರಿತಂದೆಗಳ ವಚನ ೧೯೧ 
೬೩೨ 


ಮಣ್ಣ ನೊಳಗೆ ಚಿನ್ನ ಹುಟ್ಟಿ ಮಣ್ಣ ಬಿಟ್ಟಂತಿರಬೇಕು, 
ಕಲ್ಲಿನೊಳಗೆ ಕಾಂತಿ ಹುಟ್ಟಿ [ಕಲ್ಲ] ಬಿಟ್ಟಂತಿರಬೇಕು, 
ಕ್ರೀ ಭಾವದಲ್ಲಿ ಅರಿವು ನೆಲೆಗೊಂಡು. 
ಸಾಳಿಸಸಿಯ ತುದಿಯಲ್ಲಿ 
ತುಷ ಮೇಲುಗಳೆದು ನಿಂದಂತೆ, ಕ್ರೀ ನಿಂದು ಅರಿವು ತಲೆದೋರಬೇಕು, 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. Il 2೮೬ 


೬೩ 


ಅರಿವು ಘಟದಲ್ಲಿ ನಿಂದು ನುಡಿವನ್ನಕ್ಕ 
ಗುರುಲಿಂಗಜಂಗಮದ ಪೂಜೆಯ ಮಾಡಬೇಕು. 
ನಾಮರೂಪು ಎಂಬನ್ನಕ್ಕ ಉಭಯವನರಿಯಬೇಕು. 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೨೮೭ 1 


೬೩೪ 


ಗುರುಭಕ್ತನಾಗಿದ್ದಲ್ಲಿ ಆ ಗುರುವಿನ ಗುಣವ ವಿಚಾರಿಸಬೇಕು, 
ಲಿಂಗಭಕ್ಷ ನಾಗಿದ್ದಲ್ಲಿ ಲಿಂಗದ ಮುಖವನರಿತು ಅರ್ಪಿತ ಅವಧಾನವರಿತಿರಬೇಕು. 
ಜಂಗಮಭಕ್ಕನಾದಲ್ಲಿ ವಿರಕ್ಕ್ಷಭಾವವನರಸಬೇಕು. 
ಇಂತೀ ತ್ರಿವಿಧಗುಣವನರಿದು ಮಾಡುವ ಸದ್ಭಕ್ತ ನಂಗವೆ 
ಸೆದಾಶಿವಮೂರ್ತಿಲಿಂಗದ ಆಂಗ. | ೨೮೮ 1 


೬೩೫ 


ದಾತ ಗುಣ ವರ್ತಕ ಮಾಟ, ಅರಿವ ಗುಣ ವಿಚಾರ ಮಾಟ. 
ಇಂತೀ ದ್ವಯವನರಿತು, 
ಕ್ರೀಗೆ ಪದವಾಗಿ ಅರಿವಿಂಗೆ ಆಶ್ರಯವಾಗಿ ಮಾಡುವ ಭಕ್ತನ ಅಂಗ 
ಸೆದಾಶಿವಮೂರ್ತಿಲಿಂಗವು ತಾನೆ. | ೨೮೯ ॥ 


೬ಓಹಿ೬ಿ 
ಮಾಡುವಂಗೆ ಅರಿವೆ ಕಾರಣ, ಮಾಡಿಸಿಕೊಂಬವಂಗೆ ಅರಿವೆ ಕಾರಣ, 
ಸರ್ವಮಯನವೆಲ್ಲಕ್ಟು ಅರಿವೆ ಮುಖ್ಯ, 
ಸದಾಶಿವಮೂರ್ತಿಲಿಂಗಕ್ಟು ಅರಿವೆ ಕಾರಣ. | ೨೯೦ || 


0೯೨ ಸಂಕೀರ್ಣ ವಚನಸೆಂಪುಟ : ಒಂದು 


1% 


LAC 


ಮರವೆಯಿಂದ ಬ್ರಹ ಶಿರವ ಹೋಗಾಡಿಕೊಂಡ, 
ಮರವೆಯಿಂದ ನಾರಸಿಂಹ ಶರೀರವ ಸೀಳಿಸಿಕೊಂಡ, 
ಮರವೆಯಿಂದ ರುದ್ರ ಅರ್ಧನಾರೀಶ್ವರನಾದ, 
ಮರವೆಯಿಂದ ನರಸುರಾದಿಗಳೆಲ್ಲರು ಮರಣಕ್ಕೊಳಗಾದರು. 
ಇದು ಕಾರಣ, 
ಅರಿದು ಉತ್ರ ತ್ಯಕ್ಕೊಳಗಾಗದೆ, ಅರಿದು ಸ್ಥಿತಿಯ ಸುಖಕ್ಕೆ ಸಿಕ್ಕದೆ, 
ಅರಿದು ಮರಣಕ್ಕೊಳಗಾಗದೆ, 
ಅರಿವನರಿವರನರಿ, ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೨೯೧ ॥ 


೬೩೮ 


ಅರಿದು ಮಾಡುವುದು ಗುರುಭಕ್ತಿ, 
ಅರಿದು ಮಾಡುವುದು ಲಿಂಗಭಕ್ತಿ, 
ಅರಿದು ಮಾಡುವುದು ಜಂಗಮಭಕ್ತಿ. 
ಅರಿಕೆಯಿಂದ ಕಾಬುದು, ಸದಾಶಿವಮೂರ್ತಿಲಿಗವನರಿವುದಕ್ಕಿ. il 2೯೨ i 


೬೩೯ 


ಗುರುವಿಂಗೆ ಗುರುವಿಲ್ಲದೆ ಅರಿದ ಪರಿಯಿನ್ನೆ ತೊ? 
ಶಿಂಗಕ್ಸೆ ಕಳೆ ಶಕ್ತಿಸಂಪ್ರಟವು ಇಲ್ಲದೆ ಅರಿದ ಪರಿಯಿನ್ನೆಂತೊ? 
ಜಂಗಮಕ್ಕೆ ಪದಘಲನಾಸ್ತಿಯಾಗಿಯಲ್ಲದೆ ಪ್ರಸಿದ್ಧನಹೆ ಪರಿಯಿನೆ ತೊ? 
ಇಂತಿ ಅರಿವನರಿದಲ್ಲಿ ಸೆದಾಶಿವಮೂರ್ತಿಲಿಂಗವನರಿತುದು. il ೨೯೩ ॥ 


೬೪೦ 


ಗುರುವಾದಡೂ ಮಲತ್ರಯದಾಸೆ ಉಳ್ಳನ್ನಕ್ಕ ಮಲದೇಹಿ, 
ಲಿಂಗವಾದಡೂ ಶಕ್ತಿ ಸಂಪ್ರಟವುಳ್ಳಿನ್ನಕ್ಕ ಭವಕ್ಕೊಳಗು. 
ಜಂಗಮವಾದಡೂ ತನ್ನಿರವ ತಾನರಿಯದನ್ನ ಕ್ಕ ಪ್ರಸಿದ್ಧಭಾವಿಯಲ್ಲ. 
ಇಂತೀ ಇದನರಿತು ಪೂಜಿಸಬೇಕು, 
ತನ್ನಯ ಜನ್ಮವ ನಿವೃತ್ತಿ ಯ ಮಾಡಿಕೊಳಬಲ್ಲದಡೆ. 
ಇದೆ ಸದ್ಭಕ್ತ ನಿರವು ಸದಾಶಿವಮೂರ್ತಿಲಿಂಗವನರಿವುದಕ್ಕ. | ೨ 


We] 
| 


| 


ಅರಿವಿನ ಮಾರಿತಂದೆಗಳ ವಚನ ೧೯೩ 


೬೪೧ 


ಗುರುವೆಂದು ಅನುಸರಣೆಯ ಮಾಡಿದಲ್ಲಿ ಲಿಂಗವಿಲ್ಲ, 
ಲಿಂಗವೆಂದು ಅನುಸರಣೆಯ ಮಾಡಿದಲ್ಲಿ ಜಂಗಮವಿಲ್ಲ, 
ಜಂಗಮವೆಂದು ಅನುಸೆರಣೆಯ ಮಾಡಿದಲ್ಲಿ ಪಂಚಾಚಾರಶುದ್ಧಕ್ಕೆ ಹೊರಗು. 
ತಾ ಮಾಡುವ ಭಕ್ತಿ ತನಗೆ ಹಾನಿಯಾದ ಕಾರಣ, 
ತ್ರಿವಿಧಕ್ಕೆ ಅನುಸರಣೆಯ ಮಾಡಲಿಲ್ಲ, 
ಸೆದಾಶಿವಮೂರ್ತಿಲಿಂಗವನರಿವುದಕ್ಕೆ. | ೨೯% ॥ 


೬೪೨ 


ಕುಂಭಕ್ಕೆ ಜಲವ ತುಂಬುವಲ್ಲಿ ಶೋಧಿಸಿದಲ್ಲದೆ ಶುದ್ಧ ವಿಲ್ಲ. 
ತಾ ಭುಂಜಿಸುವ ದ್ರವ್ಯಕ್ಕೆ ಕಲ್ಲು ಕಡ್ಡಿ ಮುಳ್ಳು ಮೊದಲಾಗಿ 
ಶೋಧಿಸಿಕೊಂಡಲ್ಲದೆ, ಶುದ್ದವಿಲ್ಲ[ದೆ] ಕಂಡುಕೊಳಬಹುದೆ? 
ಇಂತಿವನರಿತು ಸೆಂದೇಹದಲ್ಲಿ ಮಾಡುವ ಭಕ್ತಿ 
ಅಂಧಕ ಕಣ್ಣಿ ಯ ಹೊಸದಂದವಾಯಿತ್ತು £ 
ಸೆಂದೇಹವ ಬಿಟ್ಟಿರು, 
ಅದು ನಿನ್ನಂಗ, ಸೆದಾಶಿವಮೂರ್ತಿಲಿಂಗದ ಸೆಂಗ. | ೨೯೬ | 


೬೪೩ 


ಗುರುವಿಂಗಾಸೆಯ ಕಲಿಸೆದೆ, 
ಲಿಂಗವ ಬಿಂದುವಿನಲ್ಲಿ ಸೆಂದೇಹವ ಮಾಡಿಸದೆ, 
ಜಂಗಮವ ಸಕಲಸೆಂಕಲ್ಪದಲ್ಲಿ ಸಂದೇಹವ ಮಾಡಿಸದೆ ನಿಂದುದು 
ಪರಮವಿರಕ್ಷ ಭಕ್ತನ ಸ್ಥಲ. 
ಅದು ತನ್ನಯ ಅಂಗ ಕಾಯ ಜೀವಜ್ಞಾನ ತಾಣದ ಭೇದ, 


ಇ () 
ಸೆದಾಶಿವಮೂರ್ತಿಲಿಂಗಸೆಂಗದ ಸುಖ. ll ೨೯೭ || 


೬೪೪ 


ತನ್ನ ಅಂಗದ ಮಲಿನವ ತಾನರಿದಂತೆ, ತನ್ನ ಕಂಗಳ ಕಸೆನ ತಾ ಕಳೆದಂತ, 
ಗುರುಲಿಂಗಜಂಗಮದ ಅಂಗವೆಂದು ತಾನೆಂದು ಭಿನ್ನಭಾವವ ಮಾಡಲಿಲ್ಲ. 
ಅದು ತಾ ಗಳಿಸಿದ ಧನ. 
ಈ ಮೂರು ತನ್ನಯ ಪ್ರಾಣ 
ಈ ಗುಣ ಸೆದಾಶಿವಮೂರ್ತಿಲಿಂಗವು ತಾನೆ. 


|| nye 
ew 


೧೯೪ ಸಂಕೀರ್ಣ ವಚನಸಂಪುಟ : ಒಂದು 
೬೪೫ 


ಏಕಮೂರ್ತಿತ್ರ ಯೋಭಾಗವಾದುದ ತಾನರಿತ ಮತ್ತೆ. 
ತಾನಾರಾಧಿಸುವ ನ ಸು ಶುದ್ಧ ತೆ ಆದಾಗ ತಾ ಶುದ್ಧ ವಾಯಿತೆ ತ್ವೆಂಬುದಕ್ಳಿ ಪ್ರ ಸಿದ್ಧ. 
ಆತಿ ತ್ರಿವಿಧ ತನ್ನ ಯ 'ಭಾವಮೂರ್ಶಿ ಆದ ಸಾರಣ್ಣ. | 
ಹೇಳಿದೆ ಕೀಳಿದೆನೆಂ: ಬುದಿಲ್ಲ, ಆ ಅಂಗ ಸದಾಶಿವಮೂರ್ತಿಲಿ ರಂಗವು ತಾನೆ. 4೨೯೯ | 


೬೪೬ 


ಅಂಗದ ಆಪ್ಯಾಯನವ ಆತ್ಮನರಿವಂತೆ, 
ಆತ್ಮನ ಸುಖದುಃಖವ ಅಂಗ ತಾಳುವಂತೆ, 
ಅಂಗಕ್ಕೂ ಆತ್ಮಕ್ಕೂ ಅನ್ಯಭಿನ್ನವಲ್ಲ. 
ಪೂಜಿಸುವ ಭಕ್ತ, ಪೂಜಿಸಿಕೊಂಬ-ವಸ್ತು ಉಭಯವು - ಬ 
ಸೆದಾಶಿವಮೂರ್ತಿಲಿಂಗವು ತಾನೆ. , | kA | 
೬೪೭ 
ಸಕಲಬ್ರಹ್ಮಾಂಡ ವಿಷ್ಣು ಮಯ್ಯ ಉಭಯದ ಆತ್ಮಮಯ.ವ ಮಹ ಹಾಪ್ರಳೆಯ ಯ, 
ಕಾಲಾಂತಕ ರುದ್ರನು ಅನಾದಿವಸ್ತುವ ಅಂಶೀಭೂತವಾಗಿ, 
ವಿಧಮಾರ್ಗಂಗಳಲ್ಲಿ ಜಗದ ಆಗುಚೇಗೆಯನರಿವುದಕ್ಕೆ 
ಸದಾಶಿವಮೂರ್ತಿ ಉಮಾಪತಿಯಾದ ಗುಣ ವಿವರ: 
ಕಭಾವದೇಹಿಕನಾಗಿ ಸಚ್ಚಿದಾನಂದ ನೀಕಲ್ರುಹ್ಮಮೂರ್ತಿ 


ಸೆದಾಶಿವಲಿಂಗಮೂರ್ತಿಯಲ್ಲದಿಲ್ಲ. Le | ~-H 400 | 
ಪರಿಶಿಷ್ಟ 
೬೪೮ 


ಅಂಬು ಅಂಬುಜದು[ಭ]ಯ[ದ] ಸಂಗದಲ್ಲಿ 
ನಿ;ಸಂಗ ಬೆಳಗು ತೋರುತ್ತಿದೆ ತ್ರದ 
ಸೆದಾಶಿವಮೂರ್ತಿಲಿಂಗದಲ್ಲಿ, <i i 


pe 
[@) 
lo 


೬೪೯ 


pa) 


ನಿಜಸ್ವೆ ರೂಪ ನಿಃಕಲ ವಸ್ತು ಜಗಲೀ]ಲಾಭಾದಿಯಾಗಿ 


ಅನಾದಿಯಿಂದತ ಲಾದ ಆ ಅಂತರಾದಿಮಧ್ಯವ ದಲ್ಲಿ, 


ಅರಿವಿನ ಮಾರಿತಂದೆಗಳ 'ವಚನ 


ತ್ರಿಗುಣಾತ್ಮಕವಾದ ಭೇದಪೂರ್ವಕ ಮುಂತಾದ 
ಷಡ್ಡರ್ಶನದಲ್ಲಿ ವಿವರಂಗಳಿಗೆ, 


ಶೈವ ವೈಷ್ಣ ಷ್ಲವ ಉಭಯಂಗಳಲ್ಲಿ ಶೈ[ವವಾರು], ವೃಷ್ಣ ವರಾರು, 


ಇಂತಿ ಉಭಯರಲ್ಲಿ ಅಡಗುವ ಗುಣ ವಿವರ: 

ಶೈವಕ್ನೆ ಮೂರು, ವೆಷ ವಕ್ಕೆ ಮೂರು 

Se. SY ¥ 

ಉಭಯನಾಮ ಕುಲಲಯ[ವಹಲ್ಲಿ] 

ೈವಕ್ಕಿ ದಹನ, ವೈಷ್ಣವಕ್ಳೆ ಸಮಾಧಿ 

ಶರೀರದಹನ ಮುಖವೆಲ್ಲವೂ ರುದ್ರತತ್ವಾಧೀನವಾಗಿಹುದು. 


ಶರೀರ ಮುಖ ಸೆಮಾ[ಧಿ ಆಧೀನ]ವಾಗಿಹುದೆಲ್ಲವೂ ವಿಷ್ಣುಪಕ್ಷವಾಗಿಹುದು. 


ಇಂತೀ ಉಭಯಲಯವನರಿತಲ್ಲಿ ಪೂರ್ವಕಕ್ಷೆಯಾಗಿಹುದು. 
ಇಂತೀ ಉಭಯವ ಮರೆತಲ್ಲಿ ಉತ್ತ[ರಕಕ್ಷೆಯಾಗಿ]ಹುದು. 
ಇಂತೀ ಭೇದಂಗಳರಿತು 

ಹೊರಗಾಗಿ ನಿಂದಲ್ಲಿ, 

ಸೆದಾಶಿವಮೂರ್ತಿಲಿಂಗದರಿವು ಒಳೆಗಾಯಿತ್ತಾ ಗಿಹುದು. 


೬೫೦ 


ಗುರುಲಿಂಗಜಂಗಮವೆಂಬ ತ್ರಿವಿಧಮೂರ್ತಿ ಕೂಡಿ 
ಭಕ್ತನಂಗದಲ್ಲಿ ನಿಂದು 
ತೆ ಸೆಂದನಳಿವುದಕ್ಕೆ ಮಂದಿರವ ಕಟ್ಟಿದ ಅಂದವನರಿಯದೆ, 
ಕರ್ತ್ವೃಭೃತ್ಯರೆಂದು ಕೊಂಡಾಡಲೇತಕೆ? 
ಕಾಯ ಜೀವಕ್ಕೆ ಹಂಗುಂಟೆ ಪ್ರಭುವೇ? 
ಭಕ್ತನ ಸ ಸತ್ಯಸೆದಾಚಾರವ 


ಸೆದಾಶಿವಮೂರ್ತಿಲಿಂಗದ ಕ ಸ ತ್ಯವಾಚಾರಣೆಯಖ್ಯಾ ಪ್ರಭುವೆ. 


೬೫೧ 


ನೋಡಿಹೆನೆಂದಡೆ ನೋಡಲಿಲ್ಲ, ಕೂಡಿಹೆನೆಂದಡೆ ಕೂಡಲಿಲ್ಲ. 


ಮುಂದೆ ಬೇಡಿಹೆನೆಂದಡೆ ಮೂರ್ತಿಯಲ್ಲದ ಕಾರಣ, 
ಸೆದಾಶಿವಮೂರ್ತಿಲಿಂಗವು ತಾನೆ. 


೬೫೨ 


ಮುನ್ನ ಬಯಲೆಂಬುದೇನೋ? 
ತನ್ನಲ್ಲಿ ತಾನಾದವಂಗೆ ಮುಂದು ಹಿಂದೆಂಬುದಿಲ್ಲ. 


| AO೪ I 


|| ೩೦೫ || 


ಸಂಕೀರ್ಣ  ವಟನಸಂಪುಟ ೬" ಒಂದು 


ಸೆಂಗ ನಿಸ ಂಗವೆಂಬುದು ನಿಂದಲ್ಲಿ, 
HE ್ರಿಲಿಂಗವು ತಾನೆ. ss sik AOE || 


೩ ೧೧೦೧ 
೬೫ಹ 


ವೇಷವರಿತು ಗುರುವಾಗಬೇಕು, 
ವೇಷವರಿತು ಚರವಾಗಬೇಕು, 
ಬಹ್ಮ ವರಿತು ಲಿಂಗವಾಗಬೇಕು, 
ಸಕಲ ತ ಭೇದವರಿತು ಫಿರಕ್ಕನಾಗಬೇಕು. 
ಇಂತೀ ಸೆಕಲಭ್ರ) ಮೆಯಸಡಗಿಸಿ ನಂದಲ್ಲಿಖ ಅ ಖಯ 
Re 4: ಸಟ ್ಣ ಔಜರದಜ ನಿಮಿಸ ಅಕಿ ೦೭ || 


೬೫೪ 


ಶಿವನಿಂದಲುದಯಿಸಿತ್ತು ವಿಶ್ವ, 

ವಿಶ್ವ ದಿಂದಲುದಯಸಿತ್ತು ಸೆಂಸಾರ, 
ಸೆಂಸಾರದಿಂದಲುದೆಯಿಸತ್ತ, ಜ್ಞಾನ್ಯ 

ಅಜ್ಞಾ ನದಿಂದಲುದಯಿಸಿತ್ತು ಮರವೆ, 
ಮರವೆಯಿಂದಲುದಯಿಸಿತ್ತು ಆಸೆ": 
ಆಸೆಯಿಂದಲುದಯಿಸಿತ್ತು ರೋಷ, 

ರೋಷ ಸದಿಂದಲುದಯಿಸಿತ್ತು. ದುಖ 

ದುಃಖದಿಂದ ಮೂರೂ ಶೋಕವೆ್ಲವು' ಮೂಚೆ ಯಾಗಿ" 


ಛ 
ಕ y 
ಅಲ್ಲಿ ನಮ್ಮ ಸದಾಶಿವಮೂರ್ತಿಲಿಂಗವನರಿಯದ ಕಾರಣ. ದಾನ ರಲಭ್ಲ೦ಲ | 
೬೫೫ 


ಸೆಮ್ಯೋಜಾತಮುಖವೆ. ಎನಗೆ ಬಸವಣ್ಣನ ನಯ್ಯಾ, 
ವಾಮದೇವಮುಖವೆ ಎನಗೆ 'ಚೆನ್ನಬಿಸವಣ್ಣ; ನಯ್ಯಾ, . 
ಅಘೋರಮುಖವೆ ಎನಗೆ ಮಡಿವಾ ವಾಳೆಯ್ಯನಯಾ ಸ 
ತತ್ಸು ರುಷಮುಖವೆ ಎನಗೆ ಸಿದ್ದರ ಎಮಯ್ಯನಯ್ಯಾ, 
ಈಶಾನಮುಖವೆ ಎನಗೆ ಪ್ರಭುನೆ ನೇವರಖಯ್ಯಾ, 
ಹೃ ದಯದ ಮುಖವೆ ಎನಗೆ ಗಣಂಗಳೆಯ್ಯಾ. 
ಇಂತಿವರ ಪ್ರೀಚರಣದಲ್ಲಿ ಉರಿಯುಂಡ ಕರ್ಪಣರದಂತೆ ಬೆರಸಿದೆನೆಯ್ಯಾ 
ಸೆದಾಶಿವಮೂರ್ತಿ ಲಿಂಗದಲ್ಲಿ. [೬೦೯ | 


“ua 


ಅವಸರದ ರೇಕಣ್ಣ ಗಳೆ ವಚನ 


೬೫೬ 


ಭಕ್ಕಸ ಲಕ್ಕ ವಿಶ್ವಾಸ ಶ್ರ ದ್ಬೈ ಸೆ ಸನ್ಮಾರ್ಗ, 
ಮಾಹೇಶ್ತರಸ್ತ ಲಕ್ಸೆ ಮಾ ಮಾಡದೆ 
ಸಾ ಒಡಲಲ್ಲದೆ ಅನುಸರಣೆಯ ಕಂಡು ಕೇಳಿ ತಾಳ ದೆ, 
ಸ್ರಸಾದಿಸೆ ಲಕ್ಕ ಶುದ -ಸಿದ್ಧ -ಪ್ರ ಸಿದ್ಧ ಪ ಪ್ರಸನ್ನ ವೆಂಬುದನರಿಯದೆ ' 
ನ ಲೆಮಲಿ ಶನವೆಂಬುದ ಕಾಣದೆ 
ಚಿಕಿತ್ಸೆ ಜಿಗುಪ್ಸೆಯೆಂಬುದ ಭಾವಕಿಲ್ಲದೆ, 
ಪ್ರಾಣಲಿಂಗಿಸ್ಸ ಲಕ್ಕ ಅರ್ಪಿತ ಅನರ್ಪಿತಂಗಳನರಿದು 
ರಸವನೀಂಟಿದ ಘಟದಂತೆ 
ಅಸಿಯ ಮೆನೆಗೆ ಬಂದು ನಿಲುವಂತೆ, 
ಶರಣಸೆ ಲಕ್ಕ ತೊಟ್ಟುಬಿಟ್ಟ ಘಳ 
ಮರುತ ಸೆಂಚಾರಿಸಿದಲ್ಲಿಯೆ ಶಾಖೆಯ ಬಿಡುವಂತೆ 
ಸ್ತುತಿನಿಂದೆಗಳಲ್ಲಿ ರಾಗವಿರಾಗನಾಗಿ, 
ಬಕ್ಯಸೆ ಲಕ್ಕ ಉರಿಕೊಂಡ ಕರ್ಪರದಂತೆ ' 
ಭ್ರ ಮರ ಅನುಭವಿಸಿದ ಗಂಧದಂತೆ 
“ನ ಪಿತದಂತೆ, ಅನಲಕಾಷ್ತ ಪಾಷಾಣದಂತೆ 
ದೃಷ್ಟ ಷ್ಟ ವ ಕಾಬನ ಕ್ಕ ಷಟ್‌ಸೆ ಸ್ಥಲಸೆಂಬಂಧ. 
ಸ! ಸ್ಸ ಲಂಗ ನಾರೋಖಿಸಿದಲ್ಲಿ 


ಸೆದ್ಯೋಜಾತಲಿ ಲಿಂಗವು ಸಂಬಂಧನಪ್ಪನು. IQ | 


3 
[© & 
per 
6 


y 
fl 
ul 
CL 
Pp 


ಅಪ ಿವಿನಂತೆಂದಲ್ಲಿ, 
ಯಂತೆಂದಲ್ಲಿ, 

ಂಗಿಸೆ ಲ ವಾಯುವಿನಂತೆಂದಲ್ಲಿ, 
Bs ಲ ಆಕಾಶ ಆವರಣದಂತೆಂದಲ್ಲಿ, 
ಮಹೆದಾಕಾಶದ ಮಹಾಬೆಳಗಿನ 
ಛಕೊಂಡಿಪ ಪ್ಬು ದೆಂದಲ್ಲಿ, 


a $C 
Ra} € 3 
ಆಏ ಕ 
C 
@ 
ಸವೇ 


ಆಯ 


೧೯6 


ಸಂಕೀರ್ಣ ವಚನಸಂಪು 


ಇಂತೀ ಷಟ ಸಲಕ್ಕೆ ಒಂದ ನೆಮ್ಮಿ ಒಂದನತಿಗಳೆದೆಹೆನೆಂದಡೆ, 
ಸಂಶಯಕ್ಕೆ ಸಂಬಂಧ, 
ಅದು ಸಮ್ಯೋಜಾತಲಿ ರಂಗಕ್ಕೆ ಅಸೆಬಂಧವಾಗಿಹುದು. 


೬೫೮ 


ಭಕ್ತಸ್ಸ ಲ ಘಟರೂಪ್ಪ, ಮಾಹೇಶ್ವ ರಸ್ತೆ ಲ ಆತ ರೂಪ್ಪ, 
ಪಸ ಸ್ರಸಾದಿಸ್ಥಲ ಲಜಾ ನ್ಹಿನರೂಪು, 
ಇಂತೀ ತ್ರಿವಿಧಸ ಲ ಭಕಿ ಕೈರೂಪು. 
ಪ್ರಾ ಇಲಿಂಗಸ್ಸ [Ss ಜ್ಞಾತ ರೂಪು, ಶರಣಸೆ ಲ ಜ್ಞ €ಯರೂಪ್ಪ, 
ಐಕ್ಯ ಸ್ಫಲ ಸರ್ವೆಮಯಸ್ನಾ ನರೊಪು. 


ಇಂತೀ ತಿ ಶ್ರಿವಿಧಸ್ಸಲ ಏಕವಾಗಿ ಬಂದುದು ಕರ್ಫನ ೯ಸ್ಟೆರೂಪು. 
ay ಷಟ್ಟ ಲ್ರ ಲ ಉಭಯವಾಗಿ ಕಾಯದಲ್ಲಿ ಆ ಆತ್ಮ ಘಟಿಸಿಪ್ಪ ೦ತೆ, 


ನ ಚೀತಸೆದಿಂದ ಘಟಿ ಅನುಭವಿಸುವಂತೆ 
ತೀದ್ದ ಂದ್ರವ್ನೆ ಬಂದಾಗಿ ನಿಂದರಿದಲ್ಲಿ 
ನ ಹ ಪವ ಸನ್ಯೋಜಾತಲಿಂಗಕ್ಕೆ. 


೬೯ 


ಭಕ್ತ ಸ್ಸ ಲ ಪೃಥ್ವಿರೂಪೆಂದಲ್ಲಿ ಸೆ ಸರ್ವಮಯ ಅಧೀನನಾಗಿರಬೇಕು. 
ಮಾಹೇಶ್ವರಸ್ಸೆ ಸ್ಥಲ ಅಪ್ಪುರೂಪೆಂದಲ್ಲಿ ಚರಸಾ ಸ್ಥಾವರಾದಿಕಂಗಳ)್ಲಿ 
ಸರ್ವಸಾರಮಯುನಾಗಿರೆಚೇ ಕು. 
ಪ್ರಸಾದಿಸ್ಸ ಲ ಅಗ್ಗಿರೂಪಾದಲ್ಲಿ ತಾನೆನ್ನ ದೆ. ಸೋಂಕಿದುದೆಲ್ಲ 
ದಗ್ಗಸ್ಟರೂಪವಾಗಿರಬೇಕು. 
ಪ್ರಾಣಲಿಂಗಿಸ್ಸ ಲ ವಾಯುವಂತಾಗಬೇಕೆಂಬಲ್ಲಿ 
ಸುಗುಣ ದುರ್ಗುಣ ರೋಚಕ ಆರೋಚಕವಿಲ್ಪದೆ 


ಆವಾವ ರೂಪಿನಲ್ಲಿಯೂ ಸೆ ಸುಂಂತ ಚರಿಸಲಿಕ್ಸೆ ಪರ ಪೂರ್ಣವಾ ವಾ ಗಿಪ್ರ ತೆರದಂತೆ. 


ಶರಣಸ್ಸಲ ಆಕಾಶದಂತೆ ಆಗಬೇಕೆಂದಲ್ಲಿ 
ಕುಶಬ್ಬ ಸುಶಬ್ಬಂಗಳೆಂ ಳೆಂಬಲ್ಲಿ ಭಿನ್ನ ಭಾವವಿಲ್ಲದೆ 
ಮ ಧೂಮ್ಹ ೦ಗಳೆ ಕವಳೀಕರಿಸಿಕೊಂಡು ಭಾವರಹಿತವಾಗಿಪ್ಪುದ ದು. 
ಸ್ಪಲ ಮಹದಾಕಾಶದಂತೆ ಆಗಬೇಕೆಂಬಲ್ಲಿ 
KC ಕಳ ಅವರಣದಲ್ಲಿ ಅಳಿದಂತೆ 
ಕುಂಭದ ವೆಜ್ಜ ದಲ್ಲಿ ನೀರು ಇಂಗಲಿಕ್ಕೆ ತನ್ನ ಬಂಬ ಅಲ್ಲಿಯೆ ಹಿಂಗಿದಂತೆ 
ಸ್ವಪ್ನ ದಲ್ಲಿ ದಷ್ಟ ಸೈವ ಕಂಡು ಎಚ ಸ್ಪತ್ತಲ್ಲಿ ಲ ಅದೈಶ್ಯವಾದಂತೆ 


ಟ: ಒಂದು 


ಅವಸರದ ರೇಕಣ್ಣಗಳ ವಚನ 0೯೯ 


ವಾಯು ಬೆಳೆಗಕೊಂಡು ಎಯ್ದೆ ವಾಯುವಿನ ಅಂಗದಲ್ಲಿಯೆ ನಿಶ ಶ್ರಯವಾದಂತೆ, 


ಇದು ಷಟ್‌ಸೆ ಿಲನಿರ್ವಾಹ, ಸೆದ್ಯೋ ಜಾತಲಿಂಗಕ್ಸೆ ವಿತರಕ: | | 


೬೬೦ 


ಏಕರೂಪವಾದ ತೆರನ ತಿಳಿದು, ಆ 'ಏಕರೂಪ್ಪ ತಿ. ವಿಧಸೆಂಬಂಧಿಯಾಗಿ, 
ಆ ತ್ರಿವಿಧ ಧಸ್ಸಲದಲ್ಲಿ ಕರ್ತ ತ್ರಿವಿಧ ಕೂಡಲಾಗಿ 
ಹ ಜೀವದಂತೆ ಉಭುಯಸ್ಸ ಲವಾಯಿತ್ತು. 
ಉಭಯಸ್ಸೆ ಲಪ ಪ್ರಥಮಸ್ಸ ಲಲ್ಲಿ ಕೂಡಲಿ ಸ್ಥಿ ಏಕಸ್ಸೆ ಕ 
ಐಕ್ಕ ಸದೆಪ್ಯೀಜಾತಲಿಗಲ್ಲಿ. ; HH #) 


೬೬೧ 


ಅಂಡ ಪಿಂಡವಾಗಿ,: ಪಿಂಡದಾಂಡವನೊಳಕೊಂಡು ವಿಚ್ಚಿ ನ್ರ ಪಾದ 

ತ್ರಿಗುಣಭೇದದಲ್ಲಿ ಪಂಚೆಭೂತಿಕದಲ್ಲಿ ಪಂಚಿವಿಂಶ. ಶಿತತ್ವ ಗಳಿ 
ನಿಕೋತ್ತ ರಶತಸ್ಥ ಲ ಮುಂತಾದ ಚೇದಂಗಳೆ ಶಿಳಿದ್ದು ಸ 
ಆವಾವ ಸೃ ಲಕ್ಟೊ ಸ್ಸ ಲನಿರ್ಪಾಹವ' ಕಂಡು, | 
ಬಹುಜನಂಗಳು ಒಂದೆ ಗ್ರಾಮದ ಬಾಗಿಲಲ್ಲಿ ಬಂದು 

ತಮ್ಮ ತಮ ಿ ನಿಳಯಕ್ಕೆ ಸೆ ಸದು 
ಗ್ರಾ ಮದ ಸಾರ ದಃವಿವ ಅನುಭವಿಸುವಂತೆ, 
a ಪಿಂಡಸೆ ಅವನಾ ಚರಿಸಿ ಆತ್ತ ವಥಾ ಹೋಹುದಕ್ಕೆ ಮೊದಲೆ 

@ ಷಿ ಹಶಿ ಲ ರ 


KY, 


ಟೀದವ'ತಿಳಿದು, 


ಸದ್ಯೋಜಾತಲಿಂಗವ ಕೂಡಬೇಕು. Wt i 
೬೨ 
ಸೆದ್ದು ರುವಪ ಪ್ಪ ಅಂಡದಲ್ಲಿ ಸದಾತ್ನ ೈವಪ್ಪ ಶಿಷ್ಯ ಖಂಡಿತವಾಗಿ, 
ಆಅ ಏಂಡ್‌ ್ಸಿ ದಿವ್ಯತೇಜೋಪ್ರ ಪ್ರಕಾಶವಪ್ಪೆ ಅತ್ಮ ಪುಟ್ಟಲಿಕ್ಕಾಗಿ, 


ಗುರುವಿನ ERE ಆ ಶಿಷ್ಯನ ಂಡವೆಂದು: 
ಮರದಲ್ಲಿ ಉರಿಹುಟ್ಟಿ ಮರನೆಂಬುದು ಕೆಟ್ಟು ಕೆಂಡವಾದಂತೆೆ 
ಕೆಂಡದ ಬೆಂಬಳಿಯಲ್ಲಿ ನಂದದ ದೀಪವ ಕಂಡು 
ಕುಂದದ ಬೆಳೆಗಿನಲ್ಲಿ ಕೂಡಬೇಕು ಸದ್ಯೋಜಾತಲಿಂಗವ. REN 
೬ಿ೬ಿದ್ಲಿ 
ಸ್ವಯದಿ ರುದಿಂದ ಪ ್ರಕಾಶ, ಪ್ರ ಪ,ಕಾಶದಿಂದ ಲಿಂಗ, ಲಿಂಗದಿಂದ ಶಿಷ್ಯ, 
ಶಿಷ್ಯನಿಂದ ದ ಗುರು, ಗುರುವಿನಂದ ಗುರುತ್ತ, 


೨೦೦ ಸಂಕೀರ್ಣ ವಚೆನಸಂಪುಟ : ಒಂದು 


ಗುರುತ್ವದಿಂದ ಸಕಲವೈಭವಂಗಳ ಸುಖ. 

ಈ ಗುಣ ಅವರೋಹಾರೋಜಹಾಗಿ ಬಂದು, 

ಆ ವಸ್ತು ವಸ್ತುಕವಾಗಿ ಬಂದುದನರಿದು 

ಪಿಂಡಜ್ನಾ ನಸ್ಸೆ ಲವ ಕಂಡು 

ರತ್ನ ರತ್ನ ಕೂಡಿದಂತೆ, ರತಿ ರತಿ ಬೆರಸಿದಂತೆ, 

ಸುಖ ಸುಖವನಾಧರಿಸಿದಂತೆ, ಬೆಳಗು ಬಚೆಳಗಿಂಗೆ ಇದಿರಿಟ್ಟಿಂತೆ, 

ಅಂಡ ಪಿಂಡ ಜ್ಞಾನ ತ್ರಿವಿಧ ನೀನಲ್ಲಾ, 

ಸಮ್ಯೋಜಾತಲಿಂಗದ ಲೀಲಾಭಾವ. 6! 


& 


ಗುರುವಿಂಗೆ ಲಿಂಗ ಬಂದು ಗುರುವಾದುದನರಿದು 
ಮತ್ತರಿಯದೆ ಕೊಟ್ಟನಲ್ಲಾ, ಶಿಷ್ಯನೆಂದು ಆ ಲಿಂಗವ. 
ಗುರುವಾರೆಂಬುದನರಿಯದ ನಾ ಶಿಷ್ಯನೆಂದು ಕಟ್ಟಿದೆನಲ್ಲಾ ಆ ಲಿಂಗವ. 
ಆವ ಬೀಜವ ಬಿತ್ತಿದಡೂ ಆ ಬೀಜವಪ್ಪುದಲ್ಲದ ಬೇರೊಂದಪ್ಪುದೆ? 
ಜ್ಯೋತಿ ಜ್ಯೋತಿಯ ಮುಟ್ಟಿದಂತೆ ಇದಿರೆಡೆಯಿಲ್ಲದೆ 
ಗುರುಕರಜಾತನ ಮಾಡಬೇಕು. 
ನಾನು ಕರ್ತು, ಅವನು ಭೃ ತ್ಯನೆಂದಲ್ಲಿ ಗುರುವಾದನಲ್ಲದೆ, 
ಅಘಹರ ಪ್ರೀಗುರುವಾದುದಿಲ್ಲ. 
ಜ್ಞಾನದೀಕ್ಷೆ ಸಬಂಧ ಸದ್ಯೋಜಾತಲಿಂಗಕ್ಕಿ. We 


೬೬೫ 


ಪರುಷ ಲೋಹವ ಸೊಂಂಕಿದಲ್ಲಿ 
ಆ ಗುಣವಳಿದು ಹೇಮವಾಯಿತ್ತ ಲ್ಲದೆ, 
ಪುನರಪಿ ಶುದ್ಧಾತ್ಮವಾದುದಿಲ್ಲ. 
ಗುರು ಲಿಂಗವೆಂದು ಕೊಟ್ಟಡೆ 
ಅಂಗದಲ್ಲಿ ಬಂಧವಾಯಿತ್ತಲ್ಲದೆ, 
ಸರ್ವಾಂಗ ಆತ್ಮನಲ್ಲಿ ಲೀಯವಾದುದಿಲ್ಲ. 
ಇಂತಿದು ಕಾರಣದಲ್ಲಿ, 
ಕೆಂಡದ ಮೇಲೆ ಕಟ್ಟಿಗೆಯ ಹಾಕಿದಡೆ ಪೊತ್ತುವುದಲ್ಲದೆ, 
ನಂದಿದ ಪ್ರಕಾಶಕ್ಕೆ ಅರಳೆಯ ತಂದಿರಿಸಿದಡೆ ಹೊತ್ತಿದುದುಂಚೆ? 
ಇದು ಕಾರಣ, 
ಸಂಸಾರಪಾಶದಲ್ಲಿ ಬಿದ್ದ ಗುರು 
ಶಿಷ್ಟ್ರನ ಈಷಣತ್ರಯವ ಬಿಡಿಸಬಲ್ಲನೆ? 


ಅವಸರದ ರೇಕಣ್ಣಗಳೆ ವಚನ ೨೦೧ 


ಇಂತೀ ಗುರುಸ್ಥೆ ಲನಿರ್ವಾಹಸಂಪಾದನೆ, 
ಸೆದ್ಯೋಜಾತಲಿಂಗಕ್ಕಿ. Il ೧೦ | 


೬೬೬ 


ಶಿಷ್ಯನ ವಿಶ್ವಾ ಸಸ್ಥಲ: 
ಬೇವಿನ "ಮರದಲ್ಲಿ ಯೆ ಬೆಲ್ಲವ ಮೆದ್ದ ಡೆ ಕಹಿಯಪ್ಪು ದೆ? 
ಅಂಧಕ ಅಮೃತವನೀಂಟಿದಲ್ಲಿ ಹುಳಿಯಪ ಪುದೆ? 
ಪಂಗುಳ ಪಯಣಕ್ಕೆ ಬಟ್ಟೆ[ಯಿ]ಲ್ಲಾ ಎಂದಡೆ ಕೊಂದವರುಂಟೆ ಅವನನು? 


ಇದು ಕ್ರಿಯಾಶ್ರದ್ಧೆ, ಶುಶ್ರೂಷಾಭಾವ ಸಮ್ಯೋಜಾತಲಿಂಗಕ್ಕೆ. ll ೧೧ | 


೬೬೭ 


ಮಧುರ ಚೂರ್ಣಕ್ಕೆ ಕಠಿಣದ ಪದರ ಉಂಟೆ? 
ವಿಶ್ವಾಸದಲ್ಲಿ ಪೂಜಿಸುವಾತಂಗೆ 
ಉತ್ತಮ ಕನಿಷ್ಠ ಮಧ್ಯಮವೆಂದು ಲಕ್ಷಿಸೆಲುಂಟೆ? 
ಮಾಹೇಶ್ವರ ಅರ್ಚನೆಯ ಮಾಡುವಲ್ಲಿ ಮಹಾದೇವ ತಪ್ಪ ದೆಯಿಪ್ಪ _ 
ಇದು ಭಕ್ತಿ ವಿಶ್ವಾಸೆ ಸಸ್ಕೈಲ ಸೆದ್ಯೋಜಾತಲಿಂಗಕ್ಕಿ. | ೧೨ ॥| 


೬೬೮ 


ಮೊನೆಯಿಲ್ಲ[ದೆ] ಮುಂಡವ ಹಿಡಿದು ಇರಿದಲ್ಲಿ 
ಗಾಯಕ್ಕೆ ಕುರುಹುಂಟೆ? 
ದೇವಪದನಿಸ್ಮೆ ಯಿಲ್ಲದಲ್ಲಿ ಅರ್ಚಿಸಿ ಪೂಜಿಸೆಲಿಕ್ಕೆ ದೃಷ್ಟವುಂಟೆ? 
ಇದು ಕಾರಣದಲ್ಲಿ 
ಕ್ಷುಧೆಗೆ ಅನ ನ್ದ, ಸಮಯಕ್ಕೆ ಕ್ಷಮೆ, ನೆರೆ ಅರಿದವರಲ್ಲಿ ಹೊರೆಯಿಲ್ಲದ ಕೊಟ, 


ಭಕ್ತಿ ಜ್ಞಾನ ಉಭಯಸ್ಥಲಲೇಪ ಸದ್ಯೋಜಾತಲಿಂಗಕ್ಕೆ. ll ೧೩ || 


೬೬೯ 


ಶುದ್ಧಕರ್ಮವಿಲ್ಲದ ಭಕ್ತಿ, ವರ್ಮವಿಲ್ಲದ ವಿರಕ್ತಿ, 
ಸದಾಸೆನ್ನ ದ್ಭ್ಸ ವಿಲ್ಲದ ಪೂಜೆ, ವೃಥಾಹೋ ಹುದಕ್ಕೆ ಇದೆ ಪಥ. 
ಅನ್ನ ೮ ಉದ ಹೆಣ್ಣು ಹೊನ್ನು ಮಣ 2 ನಿತ್ತು 
ವರ್ಮವ ವ ಮುಟ್ಟದೆ” ಸತ್ಸರ್ಮವ ವಸರಿಯನ 


ಕುನ್ನಿ ಧ್ಯಾನಿಸಿ ಹೇಯವೆಂದರಿದು ತಲೆಗೊಡಹಿದಲ್ಲಿ ಮಠೆದಂತಾಗದೆ, 


೨೦೨ 


ಸಂಕೀರ್ಣ ವಚನಸಂಪುಟ : ಒಂದು 


'ನಿಜನಿಶ್ಚಯವನರಿದು ಕುರುಹಿಡಬೇಕು, 


ಸೆದ್ಯೋಜಾತಲಿಂಗವ. ll ೧೪ | 


20 


ಪೂರ್ನಕಸ್ತೆ: 
ಷಟ್‌ಸ್ಕೆ ಲ ಮುಂತಾದ ಪಂಚೆವಿಂಶತಿತತ್ವ, 
ಏಕೋತ್ತ, ರಶತಸ್ಥಲ ಮುಂತಾದ ಕ್ರಿಯಾಧರ್ಮಂಗಳಲ್ಲಿ 
ಆಚರಿಸುವುದು ಪೂರ್ವಕಕ್ಷೆಯ ಭೇದ. 
ಉತ್ತರಕಕ್ಷೆ ಯಲ್ಲಿ ಲಕ್ಷಿಸಿ ನೋಡಿಹೆನೆಂದಡೆ, 
ದ್ರೆ ಪತಾದ್ರೆ ಪತೆಂಗಳ ತಿಳಿದ್ದು, ಸೆಕೆಲ ನಿಃಕಲವ ವಿಚಾರಿಸಿ, 
ಸ್ಲೊಲ ಸೂಕ್ಷ, ಕಾರಣ ತನುತ್ತಯಂಗಳೆ ಕಂಡ್ಮು 
ಇಷ್ಟಕಾಮ್ಯಮೋ ಕ್ಷಂಗಳೆ ಗೊತ್ತ ಗೆಟ್ಟು 
ತೂರ್ಯಾತುರೀಯವೆಂಬವ ಪರಿಹರಿಸಿ, 
ತೀತ ಅತೀತವಪ್ಪು ಬನು ಕುರುಹಿಟ್ಟು, 
ಸುರಾಳ ನಿರಾಳ ನಿರವಯಸಾ ನವ ಭೇದಿಸಿ ವೇದಿಸಿ, 
ಫೃತಪಾನವ ಸ್ವೀಕರಿಸಿದ ನಾಲಗೆಯಂತೆ ಬಂಧವಿಲ್ಲದೆ 
ತತ್ವಮಸಿಯೆಂಬ ಭಿತ್ತಿಯ ಮೆಟ್ಟದೆ 
ಜಲವ ಹೊಯಿದಡೆ ಆ ಜಲಕ್ಕೆ ಆಯುಧಪ ಕಲೆದೋರದಂತೆ 
ನಿಂದ ನಿಜದೊಳೆಗು ಉತ್ತ ರಕಕ್ಷೆಯ ಭೇದ. 


'ಇಂಶೀ ಉಭಯಕಕ್ಷೆಯಲ್ಲಿ ರಾಗವಿರಾಗವನರಿದು, 


ನಿಶ್ಯಬ್ದ ನಿರ್ಲೇಪವಾಗಿ ಸೆದ್ಯೋಜಾತಲಿಂಗವ ಕೊಡಬೇಕು, || ೧೫ 
೬೭೧ ; 


ಇಂತೀ ವರ್ಮಭೇದಂಗಳೆ, ಸೆ ಲವಿವರಂಗಳ, ತತ್ವಭೇದಂಗಳೆ 
ನಿರೀಕ್ಷಿಸಿ ನೋಡಿಹೆನೆಂದಡೆ, 
ಭೇದಕ್ಕೆ ವಿಭೇದವಾಗಿ ಕಾಬ ಹೊರೆಗೆ ಕಟ್ಟಣೆಯಿಲ್ಲ. 
ಹಿಡಿವಲ್ಲಿ ಅಡಿಯ ಕಂಡು, ಬಿಡುವಲ್ಲಿ ಬೇರ ಕಿತ್ತು, 
ಬಿಡುಮುಡಿಯನರಿದಲ್ಲಿ ಉಭಯಕಕ್ಷೆಯೆ ಲೋಪ 
ಸದ್ಯೋಜಾತಲಿಂಗವನರಿದಲ್ಲಿ. i ೬ 1 


Ed 


ತಡೆ ದಾಡಾಬಂಧನಗಳಿಂದ ಹೋಗ[ದ], 
ಹಲುದಾಗದ ಸೆರ್ಪನಂತೆ, 


ಅವಸರದ ರೇಕಣ್ಣಗಳ ವಚನ 


ಕ್ರಿಯಾಧರ್ಮಂಗಳಲ್ಲಿ ಆವರ್ಚಿಸಿ ಕಟ್ಟಿಗೆ ತಪ್ಪದಿಪ್ಪುದು ಸದ್ಭಕ್ತಿ 
ಆ ಭಕ್ತನ ಹೃತ್ಸಮಲಮಧ್ಯದಲ್ಲಿ ನಿಂದು 

ತಿವಿಧ ಮಲತ್ರಯವ ನಿವಾರಿಸಿ, 

ಆಗು ಚೇಗೆಯ ಮರೆದು, ವಂದನೆ ನಿಂದೆಗೆ ಮೈಗೊಡದೆ, 
ಕುಸುಮ-ಗಂಧದಂತೆ, ರ[ವಿ]-ಶಿಲೆಯಂತೆ, ಸವಿ-ಸಾರದಂತೆ 
ತಲೆದೋರದೆ ನಿಂದುದು ವಿರಕ್ಷವೇಷ. 

ಅದು ಕಾಯ-ಜೀವದಂತೆ, ಜ್ಞಾತ್ಸ-ಜ್ಞೇಯಭೇದದಂತೆ, 
ee ಉಭಯದ ಭೇದ ಐಕ್ಯ, 

ಸೆ ಚ ಜಾತಲಿಂಗದಲ್ಲಿ. 


C 


b 


೬೭೩ 


ಭಕ್ಕಿಯೆಂಬುದು ಅಪ್ರಮಾಣು ನೋಡಾ. 


ಗ 


ಕ ನಾದಡೆಸೆ ಸರ್ವಗುಣಸಂಪನ್ನನಾಗಿ 


ಕ 


ಕರ್ತ ಕಾಮಿಸಿದಲ್ಲಿ ಕಾಣದಂತಿರಬೇಕು. 
ಕರ್ತೃ ಕೊ ಕ್ರಧಿಸಿದಲ್ಲಿ ಎನ್ನ ನಲ್ಲ ಪರಾಧೀನವೆಂದಂಶಿರಬೇಕು. 


ಕರ್ತೃ ಲೋಭಿಸಿದಲ್ಲಿ ತನ್ನ್‌ ್ಸ ಬೈಕೆಯ ಅ ತಾನೋಯ ) ನೆಂದರಿಯದಿರಬೇಕು. 


ಹೀಗಲ್ಲದೆ, ಇವ ಭಟ್ಟ ಮಾಡುವ ದ 
ಆತ ಭಕ್ತನಲ್ಲ, ದಾತ ಸಂಬಂಧಿ. 
ಇದು ಕಾರಣ ಸದ್ಯೋಜಾತಲಿಂಗವನರಿದು ಮುಟ್ಟ ಬೇಕು. 


ಆಸ 


ಒಡೆಯನಂತೆ! ತುಡುಗುಣಿಯಂತೆ ಕಳೆಬಲ್ಲನೆ? 
ಹಿರೆಣ್ಯಕ್ಸೆ ಒಡೆಯನಂತೆ! ಉಪಮೆಯಿಂದ ಅಪಹರಿಸುಲ್ಲನೆ? 
ಸುಚಿತ್ಯನಂತೆ! ದುರ್ವಾಸೆನೆಯಲ್ಲಿ ಲಕಿ ಕ್ಲಿತನಪ್ಪ ನೆ? 
ಇದು ಕ ಕರ್ತ ನೃಭಾವವಲ್ಲ, ಭಕ್ಕ ಧ್ಯಾನಭೀದ. 


ಈ ಗುಣ ಸೆದ್ಯೋಜ ಜಾತಲಿಂಗಕ್ಕೆ ದೂರವಪು ಮು. 


ಲಿಂಗವೆ ಅಂಗವಾದ ಮತ್ತೆ ಮುಟಿ ಸಿ ಟ್ರಿಸಿಕೊಂಬುವರಿನ್ನಾ ರು? 
ಲಿಂಗವೆ ಪಾ ಾಣವಾದ ಮತ್ತೆ ಅರ್ಪಿಸಿ ಕೊಂ ಬುವರಿನ್ನಾ ರು? 
ಅಂಗ € ಲಂಗವೆಂದದೆ ತನು ಪ್ರಾಪಿ ಬಿಗೆ ಒಳೆಗು. 


ಮನ ಲಿಂಗವೆಂದಡೆ ಅದು ಭವಸ ಬೀಜ. 


ಸಲ, 
® 


0೪ 


ಸಂಕೀರ್ಣ ವಚನಸಂಪುಟ : ಒಂದು 


ಈ ಉಭಯದ ಅಳಿವುಳಿವ ತಿಳಿದು, ಅಂಗ ಮನಸ್ಸು ಒಂದುಗೂಡಿ, 

ಪುಂಜವ ಬೆಗಡಿಸುವ ವಜ್ರದ ಮೊನೆಯಂತೆ 

ಲಿಂಗದ ಭೇದಗೂಡಿಯೆ ಅಂಗ ನಿರಿಯಾಣವಾದಲ್ಲಿ 

ಅದು ಲಿಂಗಾಂಗಿಯ ಸ್ಸ ಲ ಸದ್ಯೋಜಾತಲಿಂಗಕ್ಕೆ. || ೨೦ 1 


ಹ 


ಮುಟ್ಟುವುದು ತಟ್ಟುವುದು ಸೋಂಕುವುದು ಸುಳಿವುದು 
ಲಿಂಗ ಮುಂತೆಂಬಲ್ಲಿ ಅಂಗ ಹಿಂಚೆಂಬಲ್ಲಿ, 
ಮುಂದುಹಿಂದಣ ಉಭಯವನರಿವುದಕ್ಕೆ ಸೆಂದೇಹಾಸ್ಪದವಾದಲ್ಲಿ 
ಅದು ಅನರ್ಪಿತಭೇದ ಸೆದ್ಯೋಜಾತಲಿಂಗಕ್ಕಿ. ll 2೧ ॥l 


೬೭೭ 


ಪರುಷರಸೆ ಲೋಹವ ವೇಧಿಸಬಲ್ಲುದಲ್ಲದೆ 


- ಹೇಮವ ವೇಧಿಸಬಲ್ಲುದೆ? 


ಅದು ಲೋಹಕ್ಕೆ ಅರಸೆಲ್ಲದೆ ಹೇಮಕ್ಕೆ ಅರಸೆಲ್ಲ 

ಇಂತೀ ಉಭಯಸೆ ಲ. 

ಅಂಗ ಲಿಂಗವಾಗಬಲ್ಲಡೆ, ಲಿಂಗ ಅಂಗವ ಗ್ರಹಿಸಬಲ್ಲಡೆ 

ಅದು ಸದ್ಯೋಜಾತಲಿಂಗದ ಕೂಟ. 29 


೬೭೮ 


ಪರುಷರಸೆ ನಿರ್ಧರವಾದಲ್ಲಿ ಹೇಮವ ವೇಧಿಸಿ, ಹೇಮವಳಿದು 
ಪರುಷ ತಾನಾಗಬಲ್ಲಡೆ ಅದು ಪರುಷರಸೆಸಿದ್ಲಿ.. 
ಗುರು ಮುಟ್ಟಿದ ಶಿಷ್ಯ ಗುರುವಾಗಬಲ್ಲಡೆ, 
ಲಿಂಗ ಮುಟ್ಟಿದ ಆತ್ಮ ಲಿಂಗವಾಗಬಲ್ಲಡೆ, 
ಆ ಅರಿವು ಅರಿವ ಭೇದಿಸಿದಂತೆ, 
ದೃಗ್ಗ ಪೈಕಿ ಒಡಲು ಏಕವಾಗಿ ಕಾಬಂತೆ. | 
ಆಗುಣ ಸದ್ಯೋಜಾತಲಿಂಗವ ಕೂಡಿದ ಭೇದ. | ೨೩ || 


೬೭೯ 


ಕಳ್ಳನ ದ ೈಷ್ಟವ ದಿವ್ಯದ್ಧ ಪ್ರದಿಂದ ಅರಿವಂತೆ, 


ವಂಚಕನ ಸೆಂಚವ ಹೆಣು ್ಸಿ ಹೊನ್ನು ಮಣ್ಣು ತೋರಿ ಗನ್ನ ದಲ್ಲಿ ಅರಿ[ವಂತೆ], 
ಕಾಣಿಸಿಕೊಂಬ ಆತ್ಮ ಬಿನ್ನಾ ಣಿಗೆ ಸೋಲದೆ. 


ಅವಸರದ ರೇಕಣ್ಣಗಳ ವಚನ 


ಬಿಟ್ಟುದ 'ಹಿಡಿಯದೆ, ಹಿಡಿದುದ ಬಿಟ್ಟಿಹೆನೆಂಬ ದ್ವೇಷವಿಲ್ಲದೆ, 

ಅವು ಬಿಡುವಾಗ ತನ್ನಿಚ್ಛೆಗೆ ಪ್ರಮಾಣಲ್ಲ. 

ತೊಟ್ಟುಬಿಟ್ಟ ಹಣ್ಣ ಇದಿರಿಕ್ಸಿ ಕರ್ಕಶದಲ್ಲಿ ಸಿಕ್ಕಿಸಲಿಕ್ಸೆ ಮತ್ತೆ 

ಮುನ್ನಿನಂತೆ ಸಹಜದಲ್ಲಿಪ್ಪುದೆ? 

ವಸ್ತುವ ಮುಟ್ಟಿದ ಚಿತ್ತ ತ್ರಿವಿಧಮಲವ ಲಕ್ಷಿಸೆಬಲ್ಲುವೆ? 

ಇದು ವಿರಕ್ಷನ ಮುಟ್ಟು, ಸೆದ್ಯೋಜಾತಲಿಂಗವ ಬಿಚ್ಚಿಹ ಭೇದ. ll ೨೪ 1 


೬೮೦ 


ವಮನವ ಮಾಡಿದ ಅಪೇಯವ ಕ್ಷೂಧೆಯಾಯಿತೆಂದು ಮುಟ್ಟುದು ಕುನ್ನಿ. 
ಅಮಲವಸ್ಸು ತ್ರಿವಿಧವ ಮಲವೆಂದು ಕಳದು, ಮತ್ತಾಸೆ ತಲೆಮೋರಿ, 

ಲಿಂಗ ಮುಂತಾಗಿ ಕೊಟ್ಟುಕೊಳಬಹುದೆಂದು ಸೆಂದೇಹವನಿಕ್ಸ ಬಹುದೆ? 

ಬಿಟ್ಟೆನೆಂಬ ಭ್ರಾಮಕವಲ್ಲದೆ, ಹಿಡಿದಲ್ಲ ಕಲೆದೋರದೆ, 
ಸುಖದುಃಖವೆಂಬುದನರಿಯದೆ, 

ನೆರೆ ಅರಿದು ಹೆರಿದು, ಆ ಹರಿದರಿವೆ ಕರಿಗೊಂಡು ನಿಂದಲ್ಲಿ 

ಆತ ಉಂಡು ಉಪವಾಸಿಯಪ್ಪ, ಬಳೆಸಿ ಬ್ರಹ ಚಾರಿಯಪ್ಪ, 
ಸೆದ್ಯೋಜಂತಲಿಂಗದಲ್ಲಿ ಉಭಯವಳಿದ ಶರಣ. | ೨೫ || 


೬೮೧ 


ಇಂದ್ರಿಯಂಗಳೆಲ್ಲಿ ಲಿಂಗವು ಅರ್ಪಿತವ ಸೆಂಧಿಸಿಕೊಂಡು ಉಂ[ಬು]ದೆಂಬ 
ತ್ರಿಭಂಗಿ ಗ್ರಹಿತನ ನೋಡಾ. 
ಇಂದ್ರಿಯಂಗಳ ಮುಖದಲ್ಲಿ ಲಿಂಗವು ಬಂದು ಉಂಬಾಗ 
ಇಂದ್ರಿಯವೆ ಲಿಂಗಕ್ಕೆ ಬೀಜವೆ? 
ಅದು ಗರಿಗೋಲಿನ ಮೊನೆಯಂತೆ. 
ಲಿಂಗದಿಂದ ಸರ್ವೇಂದ್ರಿಯ ನಿಶ್ಚಯ. 


ಇದು ಲಿಂಗವ್ಯವಧಾನಿಯ ಅಂಗ, ಸೆದ್ಯೋಜಾತಲಿಂಗದ ಸೆಂಗ. Il 2೬ | 


೬೦೨ 


ನೀತಿಭಕ್ತಿ ಕ್ರಿಯಾಭಕ್ತಿ ಭಾವಭಕ್ತಿ ಸೆದ್ಭಾವಭಕ್ಷಿ ಜ್ಞಾ ನಭಕ್ತಿ 
ಇಂತೀ ಭಕ್ಕಿಯ ವಿವರ: 
ನೀತಿಭಕ್ಕಿಗೆ ಸರ್ವಗುಣಪ್ರೀತಿವಂತನಾಗಿ, 
ಕ್ರಿಯಾಭಕ್ತಿಗೆ ಬಿಡುಮುಡಿ ಉಭಯವನರಿದು, 
ಭಾವಭಕ್ಕಿಗೆ ಸೆಂಕಲ್ಪ ವಿಕಲ್ಪ ದೋಷವ ಕಂಡು 


ವಿ೦೬ಿ 


ಸಂಕೀರ್ಣ ವಚನಸಂಪುಟ : 


ವಭಕ್ಕಿಗೆ ಮನ ವಚನ ಕಾಯ ್ರಿ ಕರಣವನರಿದು, 
ಜ್ಞಾನಭಕ್ತಿ | ಜ್ಞಾ ತೃ ಜಾ ನ ಜ್ಜೆ ಸ ಮುಂತಾದ 
ಮರ್ಕಟ ವಿಹಂಗ . ನೀಲಿ 

ಸಂಚಿತ ಪ್ರಾರಬ್ಧ ಆಗಾಮಿಗಳೆಂಬ ತೆರನ ತಿಳಿದು, 
ವಿಷ ಚರಣಾಂಗುಲದಲ್ಲಿ ವೇಧಿಸ್ತಿ ಕಪಾಲದಲ್ಲಿ ನಿಂದು 
ಅಂಗ ಮೂರ್ಛಗೊಂಡಂತೆ, 

ಇಂತೀ ಭಕ್ತಿಸ್ಸ್ಥಲದ ವಿವರ. 

ಹೆಚ್ಚು ಕುಂದನರಿದು ಕೊಡುವಲ್ಲಿ ಕೊಂಬಲ್ಲಿ ತೆಟ್ಟುವದ್ಲಿ ಮುಟ್ಟುವಲ್ಲಿ, 
ತಾಗುವಲ್ಲಿ ಸೋಂಕುವಲ್ಲಿ ನಾನಾಗುಣಂಗಳಲ್ಲಿ 
ವಿವರವನರಿತು ವರ್ಮಜ್ಞನಾಗಿಪ್ಪ ಭಕ್ತನಂಗ, 

ಆ ಸುಖದ ಸೆಂಗ ಸದ್ಯೋಜಾತಲಿಂಗದ ನಿರಂಗ. 


೬೦೩ 


ಮುಟ್ಟಿದಲ್ಲಿ ಬ್ರಹ್ಮನ ಕೊಂದು, ಅರ್ಪಿತದಲ್ಲಿ ವಿಷ್ಣು ವ ಕೊಂದು, 


ತೃಪ್ತಿ ಯಲ್ಲಿ ರುದ್ರನ ಕೊಂದ್ದು 
ಇಂತೀ ತ್ರಿವಿಧ ಭೇದ ಸತ್ತು ತಾನುಳಿದ ಭೇದವ ಕಂಡುನಿಂದ 
ನಿಜಲಿಂಗಪ್ರಾಇ ಸದ್ಯೋಜಾತಲಿಂಗದಲ್ಲಿ. 

೬೮೪ 


ನ ಕಾಲಿನಲ್ಲಿ ಬಂದು, ವಿಷ್ಣುವಿನ ಕೈಯಲ್ಲಿ ಬೆಳೆದು, 
ರುದ್ರನ ಹಣೆಗಿಚ್ಛಿನಲ್ಲಿ ಬೇವುತ್ತ ನೋವುತ್ತ 
ಜೀವ ಹೋಗದೆ ನೋವವನಂತೆ, 
ಈ ಗುಣ ಪ್ರಾಣಲಿಂಗಿಯ ಭೇದ 


ಒಂದು 


ll ೨೬೭ 11 


| ೨೮ 1 


ಸದ್ಯೋಜಾತಲಿಂಗವನರಿವುದಕ್ಕೆ. | ೨೯ || 


೬೮೫ 


ಲಿಂಗಪಾ ಪ್ರಾಣ ಪ್ರಾಣಲಿಂಗ ಎಂಬ ಉಭಯದ ಮಧ್ಯದಲ್ಲಿ ನಂದು 
ಅರಿದರಿಹಿಸತೊಂಬ ಪರಿಯಿನೆ ೦ತೊ? 
ಅದು ತತ್ತಿ ಯೊಳಗಿದ್ದ ಶುಕ್ಲ ಶೋಣಿತದಂತೆ. 
ಆ ತತ್ತಿಯ ಭಿತ್ತಿಯ ಮರೆಯಲ್ಲಿ ಪಕ್ಷಿಯ ಸ್ಪರ್ಶನದಿಂದ ಬಲಿದು, 
ಭಿತ್ತಿ ಒಡೆದು ಪಕ್ಷಿ ತದ್ರೂಪಾಗಿ ರಟ್ಟೆ ಬಲಿವನ್ನಕ್ಕ, 
ಇಂತಪ್ಪ ಠಾವಿನಲ್ಲಿದ್ದು ತಾಯಿಯಿತ್ತ ಕುಟುಕ ಕೊಂಡು ಆ ಘಟ ಬಲಿದು, 


ಅವಸರದ ರೇಕಣ್ಣಗಳ ವಚನ ೨೦೭ 


ರಟ್ಛ ಯ ಲಕ್ಷಣ ಯುಕ್ತಿಗೊಂಡು ಚಿರಿಸಿದ ಭೇದ ಪಿಂಡೆಜ್ಞಾನಸ ಸಂಬಂಧ. 

ಆ ~ ಅಭಿಮುಖ ವಾಗಿ ಚರಿಸಲಿಕ್ಕೆ ಜ್ಞಾ ಜ ನ್ಲಿನಪಿಂಡಸೆಂಬಂಧ. 

ಇಂತು ವಿಂಡಜ್ಞ್ಞಾನ ಜ್ಞಾನಪಿ ಪಿಂಡ ಉಭಯಲೇಪ 

ಸಮ್ಯೋಜಾತಲಿಂಗದಲ್ಲಿ. ll ೩೦ ( 


೬೮೬ 


ಗೂಡಿನೊಳಗಿದ್ದು ಕಾಲ ವೇಳೆಯನರಿದು ಕೂಗುವ ಕುಕ್ಕುಟ 
ತಾ ಸಾವುದ ಬಲ್ಲುದೆ? 
ತನ್ನ ಶಿರವನರಿದು ಶಿರ ಬೇರೆ ಅಂಗ ಬೇರಾದಲ್ಲಿ, 
ಆ ಅಂಗ ಪುಟನೆಗೆವಲ್ಲಿ ಆತ್ಮಸೆಂಗವೆಲ್ಲಿದ್ದಿತ್ತು? 
ಶಿರಚ್ನೇದವಾದಲ್ಲಿ ಮತ್ತಾವ ಘಟಕ್ಕೂ ಶಿರಬಂಧವಾಗರಲಿಕ್ಕೆ 
ಆ ಘಟ ಚೇತನವಡಗಿ ಅಲ್ಲಿಯೆ ಮೃತವಾಗಿಪ್ಪು ಪುದು. 
ಇಂತೀ ಘಟ-ಆತ್ಮನ ಉಭಯದ ಭೇದವ ಬನ್ತಿಡೆ ಪಿಂಡಜ್ಞಾನಸಂಬಂಧಿ, 
ಸೆದ್ಯೋಜಾತಲಿ ಲಿಂಗವ ಬಲ್ಲವ. e Il a2 1 


೬೮೭ 


ಆತೆ ಕ್ಯಾ ಘಟಕ್ಕೂ ಶರಸಂಧಾನದಿಂದ 
ಆತ್ಮ ಬ್ರಹ ರಂಧ್ರಕೆ ಎಯ ವುದಕ್ಕೆ ಮುನ್ನ ವೆ ಶಿರಚೆ ನೇದನವಾಗಲಿಕ್ಕೆ 
ಆ ವ ಆತ್ಮ ಬಯಲ ಕೂಡುವುದನ ಕ್ಕ “ಅದುವಬೇದ. 
ಇಂತೀ ಬೇದ 
ಜೀವದ ಆಗುಚೇಗೆಯನರಿದು ಷಡಾಧಾರ ಮುಂತಾದ ದಶವಾಯುವ ಕಂಡು, 
ನವದ್ವಾರವ ಭೇದಿಸ್ಸಿ ಹೋಡಶ ಕಳೆಯಲ್ಲಿ ಮಗ್ನನಾಗಿ ನಿಂದಲ್ಲಿ, 
ತ್ರಿವಿಧಾತ್ಮದೊಳಗಾದ, ಪಂಚಭೂತಿಕದೊಳೆಗಾದ, ಪಂಚವಿಂಶತಿತತ್ತದೊಳೆಗಾದ, 
ಕ್ರೀ ನೀಕ್ರೀ ಧರ್ಮಂಗಳಲ್ಲಿ ಅರಿದೆ ಮರದೆನೆಂಬುದ ಸಾಧನೆಗೊಂಡು, 
ಪಿಂಡದಲ್ಲಿ ಅರಿದುನಿಂದುದು ಪಿಂಡಜ್ಞಾನ. 
ಆಜಾ ನ್ಲನದಲ್ಲಿ ಸೊಕ್ಕ್ಮಾಂಗನಾಗಿ ಕಾರಣವ ಕೂಡಿಕೊಂಡು 
ಆ ಕಾರಣವಾದುದು ಜ್ಞಾನ ನಪಿಂಡದ ಭೇದ. 
ಇಂತೀ ಪಿಂಡಜ್ಞ್ಞಾನ ಜ್ಞಾನಪಿಂಡದ ಕೂಟ 
ಸೆದ್ಯೋಜಾತಲಿಂಗದ ನರುತದಾಟ. | ೨ I 


೬೮೮ 


೨೦೮ 


ಸಂಕೀರ್ಣ ವಚನಸಂಪುಟ : ಒಂದು 


ಅಪ್ಪು ಎಲ್ಲಿ ಅಡಗಿತ್ತೆ ಂಬುದನರಿದಲ್ಲಿ ಪಿಂಡಜ್ಞಾನಸಂಬಂಧಿ. 
ಈ ಸಂಪುಟದಿಂದ ಅತ್ಮಘಟದ ಸೆಂಜ್ಞೆ. 


ಈ ಸೆಂಚದಿಂದ ಸಸ್ಯೋಜಾತಲಿಂಗದಲ್ಲಿ ಮುಂಚಬೇಕು. Il ೩೩ ॥ 


೬೮೯ 


ಶಿಲೆಯ ಘಟಂಗಳಲ್ಲಿ ಪ್ರ ಪ್ರಜ್ವ ಲಿತದ ರ[ವಿ] 
ಸೊ ಲಕ್ಕೆ ಸೊ ಲವಾಗಿ, ಸೂಕ್ತ ಟಿ ಸೂಕ್ಷ್ಮವಾಗಿ ಇಪ್ಪ ಭೇದದಂತೆ, 
ಧ್‌ ಬ ಫ್ರಿ 
ಅರಿದು ಕೂಡುವ ಜ್ಞಾನದ ನ ಗ ಕು: ವಿಜಾತಿಯ ಬೆರಸೆದೆ. 
ಸತ್ವಕ್ಕೆ ತಲ್ಬ ಸಾಮರ್ಥ್ಯ ನಡೆ, ಸತ್ವಕ್ಕೆ ತಕ್ಕ ನುಡಿ, 
ಸುಡಿ:ಸತ್ಯ್ಗ ತಕ್ಕ ಜ್ಞಾನ, 
ಜ್ಞಾನಸೆತ್ವಕ್ಕೆ ತಕ್ಕ ಏಕೀಕರ. 
ಇಂತಿ ಜ್ಞಾನೋದಯಭೇದ, 


ಸೆಮ್ಯೋಜಾತಲಿಂಗವ ಭೇದಿಸಿದ ಅಂಗ. ll ೩೪ 1 


೬೯೦ 


ಅಗ್ಲಿಯಂತೆ ಬಾಲವದ ತ್ವ ದಂತೆ ಅಪ್ಪು ದಲ್ಲ ಸುರತ್ತ ದ ಕಳೆ. 
ಅಲ್ಪನದಿಗಳ ಬಾಲವ್ಮದ ತ್ರದಂತಪ್ಪು ದಲ್ಲ' ಮಹಾರ್ಣವ ಸಿಂಧಂ. 
ಆವೇಶದಿಂದ ನಡೆದು, ಆವೇಶದಿಂದ ನುಡಿದು ಆವೇಶದಲ್ಲಿ ಪೂಜಿಸಿ, 
ಆವೇಶದಿಂದ ಸರ್ವಜ್ಞಾನಿ ನಾನೆಂದು 
ಆಅವೇಶನಿಂದು ಹಿರಣ್ಯದ ವಿಷಕ್ಕೆ ಕೈಯಾಂತು, 
ದುತ್ತುರದ ಬಿತ್ತ ಮೆದ್ದವನಂತೆ, ಲಹೆರಿಯ ದ್ರವ್ಯವ ಕೊಂಡವನಂತೆ 
ಲಹರಿ ತಿಳಿಯೆ ನಾನಲ್ಲ ಎಂಬವನಂತಾಗದೆ, 
ಸ್ತ್ರ ಸ್ಪೆಯ ನಡೆಯಾಗಿ, ಸ್ಪ್ತಯ ನುಡಿಯಾಗಿ, ಸ್ವ ಯಜ್ಞಾ ನಿ ಸೆಂಬಂಧಿಯಾಗಿ 
ಸೆದ್ಯೋಜಾತಲಿಂಗವ ಕೂಡಬೇಕು. | ೩೫ | 


೬೯೧ 


ಜಾತಿರಶ್ನ ವ ಸುಟ್ಟ ಡೆ ಪ್ರಭೆಪ ಸ್ರಜ ಶ್ರಲಿಸುವುದಲ್ಲದೆ, 
ವಿಜಾತಿಯ ರತ್ನ ಬಿಂಕೆಯಲ್ಲಿ AN ಹೊರೆಗಳೆದ್ದು ಪ ಸ್ರಭೆಯ ತೆರೆ ನಿಂದು, 
ತಾ ಜಜ್ಜ ರಿಯಾಗಿ ನಷ್ಟವಾಗುತಿಪ್ಪು ದು. 
ನಡೆ ನುಡಿ ಶುದ್ದಾತ್ಮಂಗೆ ಆಗುಚೇಗೆ ಸೋಂಕಿದಲ್ಲಿ, 
ವಂದನೆ ನಿಂದೆ ಬಂದಲ್ಲಿ, ತನುವಿನ ಪ್ರಾಪ್ತಿ ಸಂಭವಿಸಿದಲ್ಲಿ, 
ಲಿಂಗವಲ್ಲದೆ ಪೆರತೊಂದನರಿಯ. 


ಅವಸರದ ರೇಕಣ್ಣಗಳ ವಚನ ೨೦೯ 
ಆತ್ಮತೇಜಿಗೆ, ಅಹೆಂಕಾರಿಗೆ, ದುರ್ವಿಕಾರವಿಷಯಾಗಗಿಗೆ, 

ಒಂದು ವ್ರತವ ಯತಿಯೆಂದು ಹಿಡಿದು 

ಮತ್ತೊ ೦ದು ವ್ರತವ ತ್ರಿವಧಮಲವೆಂದು ಬಿಟ್ಟು 

ಮತೊ ಬ್ಬ ದಾತೃ ಇತ್ತೆಹೆನೆಂದಲ್ಲಿ ಭಕ್ಷಿಸಿ, 

ತ್ರಿವಿಧವ ಹಡಿದು ಮತ ತ್ರನಪ್ಪ ವಂಗೆ ವಿರಕ್ಷಿ ಎತ್ತಣ ಸುದ್ದಿ ? 

ಇಂತೀ ಉಭಯಸ್ಸೆ ಲ ಲಭೇದವನರಿದಾಟರಿಸಬೇಕು. 

ಸೆ ್ರೀಜಾತಲಿಂಗವನರಿವುದಕ್ಕೆ. lat | 


೬೯೨ 


ಧರಿತ್ರಿಯಲ್ಲಿ ಹರಿವ ಜಲ 
ತನಗೆ ಭೇದವಲ್ಲದುದ ಭೇದಿಸಿ ಹರಿಯದಾಗಿ, 
ಮರ್ಕಟನ ಲಂಘನ ಚಿತ ತ್ರಕ್ಕೆ ಎಟ್ಟದುದನೊಲ್ಲದಾಗಿ, 
ಮೆತ್ತದ ಹೇತುವಿನಲ್ಲಿದ ಹ ದಂಪ್ಯ ಚಿತ್ತ ವೆದ್ಧ ಠಾವಿಗೆ ಜಂಘೆಯ ತೂಗಿ, 


RS ಚಿತ್ತ ತ್ರಬಿಟ್ಟು ಇಪ್ಪು ದರಿಂದ ಕಡೆಯೆ ನಿಮ್ಮ ವಿರಕ್ಷಿ ? 
ಇದು ಜಾ ್ಲಾನಹೇಯಭಾವ, 


ಇದು ದೃಷ ಷ ಸ್ಯ ಸೆದ್ಯೋಜಾತಲಿಂಗವನರಿವುದಕ್ಕೆ. ॥ ೩೭ ॥ 
೬೯೩ 


ಪಿಂಡಜ್ಞಾ ನೆಜಾ 2ಾನಪಿಂಡವಾದ ವಿನರಃ 
ಗಂಡಭೇರುಂಡನ ಪಕ್ಷಿಯಂತೆ 
ಆವ ಬಾಯಲ್ಲಿ ಆಹಾರವ ಕೊಂಡಡೂ 
ಘಟವೊಂದರಲ್ಲಿ ಆತ್ಮಸುಖವನೆಯ್ದು ವಂತೆ, 
ಪಿಂಡದಿಂದ ಜ್ಞಾನವನರಿದಡೂ, 
ಜ್ಞಾನದಿಂದ ಪಿಂಡ ಇಪ್ಪು ದಾದ ಕಾರಣ 
ಜ್ಞಾನದಿಂದ ಪಿಂಡವನರಿದಡೂ, 
ಉಭಯಮುಖ ಗೊತ್ತು ಒಂದಾಗಿ 
ವಿಷ್ಟಿಸುವ ಪೃಷ್ಠದಂತೆ ಅರಿವುದು ನಾನಾಮುಖ 
ಬಿಡುವುದು ಒಂದೆ ತೆರನಾದ ಕಾರಣ, 
ಚಿತ್ರ ಏಚಿತ AN ನಯನ ಮುಚ್ಚಿ ದಲ್ಲಿ 
ಒದೆದ ಪ್ರ ಸದ್ಯೋಜಾತಲಿಂಗವನರಿವುದಕ್ಕ. Il ೩೮ ॥ 


೨೧೦ 


ಸಂಕೀರ್ಣ ವಚನಸಂಪುಟ : 


೬೯೪ 


ಹಲವು ಪಥದಿಂದ ಬಂದ ಜಲ ನಿಲುವುದೊಂದು 
ಸ್ಥಾ ಯಿಯಾಗಿ, 
ಕಟ್ಟು[ವಡೆ]ದಲ್ಲಿ ಒಂದೆ ದ್ವಾರದಿಂದ ಸೊಸಿ 
ಹಲವು ಸ್ಥೆ ಲಂಗಳ ಬೆಳೆಗೆ ಹೊಲಬಾದುದಾಗಿ. 
ಇಂತೀ ಗುಣದಲ್ಲಿ ನಾನಾ ವಿವರ: 
ಇಂದ್ರಿಯೆಂಗಳೆನೊಂದುಗೂಡಿ, ಸೆಕ್ಸಿ ೨ೀಮಾರ್ಗಂಗಳೆಂಬ 
ಘಟತಟಾಕಂಗಳಲ್ಲಿ ವಿಶ್ರಮಿಸಿ, 
ಏಕಚಿತ್ತದಲ್ಲಿ ನಾನಾ ಸ್ಸ ಲಂಗಳನಾರೋಪಿಸಿ, 
ವಿಶ್ವಸ್ಥ ಲಂಗಳಲ್ಲಿ ಪರಿಪೂರ್ಣವಾಗಿ, 
ವಸ್ತು ವನೊಡಗೂಡಿಪ್ಪು ದು ಕ್ರಿಯಾಪಿಂಡ ಜ್ಞಾನಪಿಂಡವಾದ ಭೇದ. 
ಉಭಯಲೇಪವಾದಲ್ಲಿ ಪಿಂಡಜ್ಞಾನ, ಜ್ಞಾನಲೇಪವಾದಲ್ಲಿ ಶಬ್ದಮುಗ್ಗ, 


ಸೆದ್ಯೋಜಾತಲಿಂಗದಲ್ಲಿ ಐಕ್ಯಭಾವ. 


೬೯೫ 


ಸತ್ತು ಜೀವನೆಂದು ಆತ್ಮ ಕುರುಹಾಗಿ 
ಅರಿವು ತಲೆದೋರಿ ಅಂಗದ ಕುರುಹೆ ನುಂಗಿತ್ತು. 
ನುಂಗಿದ ಅರಿವ ನುಂಗಿಸಿಕೊಂಡ ಕುರುಹ ಆನಂದ ನುಂಗಿತ್ತು. 
ಆನಂದದ ಬೆಂಬಳಿಯಲ್ಲಿ ನಂದಿ 
ಸೆದ್ಯೋಜಾತಲಿಂಗವ ಕೂಡಿಕೊಂಡಿತ್ತು k 


ರಿ 


ಅರಿದೆಹೆನೆಂಬುದು, ಅರುಹಿಸಿಕೊಂಬುದಕ್ಕೆ ಕುರುಹಾವುದು? 
ಜ್ಞಾ ತವೆ ಅರಿವುದು, ಜ್ಞೇಯವೆ ಅರುಹಿಸಿಕೊಂಬುು. 
ಇಂತೀ ಉಭಯದ ಭೇದದ ಮಾತು ತತ್ವೈಜ್ಞ ರ ಗೊತ್ತು. 
ಅಕ್ಷಿಯಿಂದ ನಿರೀಕ್ಷಿಸಿ ನೋಡುವಲ್ಲಿ, 
ಐ ತಿದಷ ನೀಡೆ ಕಾ 
ಪ್ರತಿದೃಷ್ಟವ [ನೆಟ್ಟು ನೋಡೆ ಕಾಬುದು 
ಅಕ್ಷಿಯ ಭೇದವೊ? ಇದಿರಿಟ್ಟ ದೃಷ್ಟ್ರದ ಭೇದವ? 
ಅಲ್ಲ, ಆ ಘಟದ ವಯಸ್ಸಿನ ಭೇದವೋ? 
ಇಂತಿ ದೃಷ್ಟಕ್ಕೆ ಏನನಹುದೆಂಬೆ? ಏನನಲ್ಲೆಂಬೆ? 
ಪ್ರತಿದೃಷ್ಟವಿಲ್ಲಾಯೆಂದಡೆ ದೃಷ್ಟಿಗೆ ಲಕ್ಷಣದಿಂದ ಲಕ್ಷಿಸುತ್ತಿಹುದು. 


ಇಂತೀ ಉಭಯದಲ್ಲಿ ನಿಂದು ನೋಡುವ ಆತ್ಮನು ಅರಿವುಳ್ಳುದೆಂದಡೆ 


A; 


[) 
3 


| ೩೯ 
AE 


Ol 


ಅವಸರದ ರೇಕಣ್ಣಗಳೆ ವಚನ 


ಪೂರ್ವಾಂಗವ ಘಟಿಸಿದಲ್ಲಿ ಯೌವನವಾಗಿ, 
ಉತ್ತರಾಂಗ ಘಟಿಸಿದಲ್ಲಿ ಶಿಥಿಲವಾಗಿ 
ಫಲದ ಮರೆಯಿದ್ದು ಪಲ್ಲಟಿಸುವ ಆತ್ಮನ 
ಸಿಯೆಂದಡೆ ದೃಷ್ಟ ಪ ನಿಗ್ರಹ » ದಿಟವೆಂದಡೆ ಕಪಟ ಸ್ಟೆ ರೂಪ. 


ಇಂತಿ ದ್ರ ಯದ ಗ. ತಿಳಿದು, ಇಷ್ಟತನುವನ ಅಭಿ ಅಭೀಷ,ವನರಿತು, 


ಟಿ 
ಆ ಅಭಿ ಪೃದಲ್ಲಿ ದೃಷ್ಟ ಷ್ಲ್ಷವಾದ ವಸ್ತುವ ಕಂಡು, 


ಇಪ್ಪೆಡೆಯ ಡೆಯೆ ಲಕಿಸಿಕೊಂಡು, 
ಪ ಪಿ ಸ ದಿಂದ 
ಶ್ರುತಕ್ಕೆ ಶ್ರುತದಿಂದ, ದೃಷ್ಟಕ್ಸೆ ದೃಷ್ಟದಿಂದ, 


ಅನುಮಾನ ್ಸ ಅನುಮಾನದಿಂದ 

ಇಂತೀ ಗುಣಂಗಳೆ ವಿವರಂಗಳ ವೇಧಿಸಿ ಭೇದಿಸಿ 
ಇಷ್ಟವಸ್ತು ವಿನಲ್ಲಿ ಲೇಪವಾದುದ ಕಂಡು, 

ವಸ್ಸು ಇಷ್ಟ ವ 'ಕಬಳೀಕರಿಸಿ 

ವೃಕ್ಷದೊಳಗೂ ಬಿ ಬೀಜ ಬೀಜದೊಳಗಣ ವೃ ಕ್ಷ 

ಇಂತೀ ಉಭಯದ ಸ ಸಾಕಾರಕ್ಕೂ ಅಂಕುರ "ನಷ್ಟ ವಾದಲ್ಲಿ 
ಇಂದಿಗೂಹೆ ವೃಕ್ಷ ಕ್ಷ ಕ್ಷ ಮುಂದಣಕ್ಕ ಬೀಜ. 
ಉಭಯವಡಗಿದಲ್ಲಿ ಅಂಡದ ಪಿಂಡ, ಪಿಂಡದ ಜ್ಞಾ ನೈ 
ಇಂತಿವು ಉಳಿದ ಉಳುಮೆಯನರಿದು 
ಸೆದ್ಯೋಜಾತಲಿಂಗವ ಕೂಡಬೇಕು. 


ಅಮೃತ ಸ್ವಯಂಭುವೆಂದಡೂ ಎಂಬವರೆನ್ನಲಿ, ನಾನೆನ್ನೆ. 
ಅದೆಂತೆಂದಡೆ: 
ಅದು ಪಾಕಪ್ರಯತ್ನ ದಿಂದ ಮಾಡುವ ಕ್ರಮಂಗಳಿಂದ 
ಮಧುರರಸೆವಿಶೇಷವಾಯಿತು. 
ಅಂಡಪಿಂಡಂಗಳೆಲ್ಲಿ ಜ್ಞಾ ನವಿದ್ದಿತ್ರೆಂದಡೆ, 
ಜ್ಞಾನ ಸ್ವೈಯಂಭುವೆಂದು ಎಂಬವರೆನ ರೆನ್ನಲಿ, ನಾನೆನ್ನೆ. 
ಅದೆಂತೆಂದಡೆ, 
ನಾನಾ ವ್ಯಾಪಾರಕ್ಕೆ ತೊಳಲಿ ಬಳೆಲುವುದಾಗಿ. 
WE ಪ್ರರಿಭ್ರಮಣ “೦ 


ಭಟ್ಟ 
ಇ 
LG 
A 
ಮ 
30 
[ಪ್ರ 
gL 
¥ 
©) 
[3 
ಹ 
3 
©L 
ಬಿ 
3 
Oo 
3 
€l 
[$) 


~ ್‌ ್ಯ 
re ಯಲ್ಲಿ ಸ ವಾಗಿ, ಖೋ ಪ್ರಸಿದ್ಧಪ್ರ 


ed ಶಂಗದಲ್ಲಿ ಎರಡಳದ ದ ಕೂಟ. 


ll 9 I 


| ೪೨ I 


೨೧೨ 


ಸಂಕೀರ್ಣ ವಚನಸಂಪುಟ : ಒಂದು 


೬೯೮ 


ಅಮೃ ತದ ವ್ರವ್ಯದಲ್ಲಿ ಅಮ್ಮತವಿಶೇಷವ ಮಾಡಲಿ ಲಿಕ್ಕಷ್ಪ್ಟು ದಲ್ಲದೆ 
ಕಹಿ ಕಟುಕಂಗಳಲ್ಲಿ ಮಧುರಸಾರಕ್ಸೆ ಕ್ರ ಕಮಗುಣವುಂಟೆ? 
ಇಂತೀ ಭಾವಕ್ರೀ ; 'ವರ್ತನಶುದ ವುಳ್ಳ 'ವರ್ಲಿ ಅಲ್ಲದೆ 
ವರ್ತನಹೀನರಲ್ಲಿ ಉಂಟೆ ಸ್ಪಯಜ್ನನಸ ಸಂಬಂಧ? 
ಇಂತಿವು ಕುಲವಂಶದಲ್ಲಿ ಅಲ್ಲವೆ ಸೆತ್ತುಲ ತದ್ರೂಪಿಲ್ಲ. 
ಇಂತೀ ಆಚರಣೆ ಆಶ್ರಿತದ ಭೇದ, 
ಈ ಆತ್ಮನ ಚೀದವನರಿತು ಭೆೇಃದಿಸೆಬೇಕು, ಸೆಪ್ಯೋಜಾತಲಿಂಗದಲ್ಲಿ. Il ೪೩ Il 


೬೯೯ 


ನವನೀತವ ಅರೆದು ಸಣ್ಣಿಸೆಬೇಕೆಂದಡೆ, 
ಅದು ಉಭಯ ಪಾಷಾಣದ ಮಧ್ಯದಲ್ಲಿ 
ಜ್ವಾಲೆಯ ಡಾವರಕ್ಕಿ ಕರಗುವದಲ್ಲವ ಅರೆ]ಪುನಿಂದುಂಟಿ? 
ನೆರೆ ಅರಿದು ಹರಿದವನಲಿ ಪರಿಭ್ರ ಮಣವ ವಿಚಾರಿಸಲಿಕ್ಕೆ 


ಆ ವಿಚಾರಲ್ಲಿಯೆ ಲೋಪವಾಯತ್ತು, ಸೆದ್ಯೋಜಾತಲಿಂಗದಲ್ಲಿ. ll ೪೪ Il 


೭00೦ 


ಲಿಂಗವನರಿದು ಮುಟ,ಬೇಕೆಂಬಲ್ಲಿ 
ಅರಿವುದು ಲಿಂಗಕ್ಕೆ ಹೊರಗೆ? 
ಲಿಂಗದಿಂದ ಅರಿದ ಅರಿವು ತಾನಾಗಿ 
ಬೇರೆ ದ್ವೈತವೆನಲಿಲ್ಲ, ಅದ್ದೆ ೈತವೆನಲಿಲ್ಲ. 
ಅದು ತರುವಿನ ತಿಗುಡಿನ ಸಾರದಂತೆ, 
ಆ ತರುವಿನ ಒಡಗೂಡಿಯೆ ಸುಖದುಃಖವ ಅನುಭವಿಸುವಂತೆ, 
ಅರಿದು ಅರ್ಪಿಸುವ ಕ್ರೀ ಸೆದ್ಯೋಜಾತಲಿಂಗದಲ್ಲಿ ಲೇಪ. I ೪೫ ॥ 


೭೦೧ 


ಆವ ವಾಯು ಎತ್ತಿದಲ್ಲಿ ಆ ದಳೆಗೂಡಿ ಆತ್ರ ಆಡುತಿಪ್ಪು ದೆಂಬರು. 
ಶರೀರದಲ್ಲಿ ಎಂಟುಕೋಟಿ 'ರೋಮ್ಮ ಮುನ್ನೂ ರರುವತ್ತು ದುಡಿ, 
ಒಂದು ನಾಡಿಗೆ ಮೂರು ಭೇದ, ಮೂರು ಭೇದಕ್ಕೆ ಐದೆ ಗುಣ. 
ಇಂತಿವನರಿದು ಇರಬೇಕಂಬಲ್ಲಿ 
ಇಂತಿ ಶರೀರಕ್ಕೆ ಕರಣ ನಾಲ್ಕರಿಂದ, ಮದವೆಂಟರಿಂದ, ವ್ಯಸನವೇಳರಿಂದ, 
ಅರಿವರ್ಗದಿಂದ, ಐದು ಇಂದ್ರಿಯದಿಂದ, ಹೆದಿನಾರು ಕಳೆಯಿಂದ, 


ಅವಸರದ ರೇಕಣ್ಣಗಳ ವಚನ ೨೧೩ 
ಮೂರು ವಿಷಯದಿಂದ, ತ್ರಿವಿಧ ಆತ ಗಳಿಂದ, ತ್ರಿಶಕ್ಷಿಭೇದದಿಂದ. 
ಇಂತೀ ವಿವರಂಗಳೆಲ್ಲವ ಅದು ಏಕಮೆಖವ ಮಾಡಿ 

ವರ್ಣಕ ವಸ್ತುಕ ಉಭಯವನೊಡಗೂಡಿ ವಸ್ತುವ ಕೂಡಬೇಕೆಂಬನ್ನ ಕೃ 
ಈ ದೇಹ ಸುಂಜೀ[ವಿನಿ]ಯೆ? ಶಿಲೆಯ ಸುರೇಖೆಯೆ? 

ತ್ರಿವಿಧಕ್ಕೆ ಅಳಿವಿಲ್ಲದ ಘಟವೆ? 

ಇಂತಿವೆಲ್ಲವು ಕಥೆ ಕಾವ್ಯದ ವಿಶ್ವಮಯವಪ್ಪ ಕೀಲಿಗೆ ಕೀಲಿನ ಭಿತ್ತಿ. 
ಇವ ಮರೆದು ಅರಿದವನ ಯುಕ್ತಿ, 

ತರುವಿನ ಬೂರದ ಹೊರೆಯಲ್ಲಿ : ಹೊತ್ತಿದ ಪಾವಕ ಮುಟು ಸಿವುದಕ್ಕೆ 
ಮುನ್ನ ವೆ ಗ್ರಹಿಸುವಂತೆ, 

ಹೇರುಡದ ಘಟ ಫಲವ ಗ್ರಹಿಸಿ ಫಲ ಪ ಕೈ ಬಂಧಲ್ಲಿ ಭಿನ್ನ ವಾಗುತಲೆ 
ಬಿೀ್ಣು ವ ತೆರೆದಂತೆ. 

ಇಂತೀ ಶರೀರ ಘಟಂಗಳಲ್ಲಿ ಅನುಭವಿಸುವ ಆತ್ಮ ಜಡವೆಂದರಿದು 
ಒಡೆದಲ್ಲಿಯೆ ನಿಜಾತ್ಮವಸ್ತುವನೊಡಗೂಡಬೇಕು 


ಸೆದ್ಯೋಜಾತಲಿಂಗದಲ್ಲಿ. ೪೬ 


೭೦೨ 


ದಾಕ್ಷಿಣ್ಯದ ಭಕ್ತಿ, ಕಲಿಕೆಯ ವಿರಕ್ಕಿ, ಮಾತಿನ ಮಾಲೆಯ ಬೋಜ್ಯೆ, 
ತೊತಜ್ಞಾನಿಗಳ ಸೆಂಸೆರ್ಗ. 
ಬೀತಕುಂಭದಲ್ಲಿ ಅಮೃತವ ಹೊಯಿದಿರಿಸಲಿಕ್ಕೆ 
ಅದು ಎಷ್ಟು ದಿವಸೆ ಇರಲಾಪುದು? 
ಇಂತಿವ ಕಳೆದುಳಿದು ನಡೆನುಡಿ ಸಿದ್ಧಾಂತೆವಾಗಿ ಕೂಡಬೇಕು 
ಸೆದ್ಯೋಜಾತಲಿಂಗವ. | ೪೭ | 


೭೦4 


ಬೆಂಕಿಯ ಬೈಕೆಗೆ ಕಲ್ಲ ಮುಚ್ಚ್ಛಿದಡೆ ನಲವಿಂದ ಇರಬಲ್ಲುದೆ, 
ಕಾಪ್ಪಕಲ್ಲದೆ? 
ಬಲು ಶಾಸ್ತ್ರವ ಕಲಿತು ವಾಗ್ದಾ ದದ ಬಲುಮೆಯಿಂದ ನುಡಿದಡೆ 
ಸೆಲೆ ನೆಲೆಯಲ್ಲಿದ್ದವ ಅವರಿಗೊಲವರವಪ್ಪನೆ, ತನ್ನ ನಿಳೆಯರಿಗಲ್ಲದೆ? 
ಇಂತೀ ಜಡ ಅಜಡವೆಂಬ ಉಭಯವನರಿದು ಹರಿದು ಕೂಡಬೇಕು, 
ಸೆದ್ಯೋಜಾತಲಿಂಗವ. | ೪9೮ || 


ಸಂಕೀರ್ಣ ವಚನಸಂಪುಟ pv 


೭೦೪ 


ಜಿಹ್ವೆ ಅಮ ತಾನ್ನವಾದಡೆ ಇದಿರಿಟ್ಟು ಕೊಳೆ ಲೇತಕ್ಕೆ? 
ನೋಡುವ ಅರ್ಪಿತ ದ ಸ್ರವ್ಯಂಗಳೆಲ್ಲ ಳೆಲವೂ ಲಿಂಗಾರ್ಪಿತವಾದ ಮತ್ತೆ 
ಹ ಆರಲ್ಲಿ ಮುಟಿ ಟೈಿಹುದು ಹೇಳಾ? 
ದೃಷ್ಟಕ್ಕೆ ದ ೈಷ್ಟವ ಕೊಟ್ಟು, ತೃ ತ್ಲ್ತಪ್ಲಿಯ ಆತ್ಮಂ ತ್ತು 
ಲತ ನಲ್ಲಿದ್ದ ಅರ್ಪಿತ ತವಾರಿಗೆಂಪೆನಿಯಬೇಕು. 
ಸದ್ಯೋಜಾತಲಿಂಗವ ಇದಿರಿಟ್ಟ ತೆರದಲ್ಲಿ. 


೭೦೫ 


ಸಕಲಪದಾರ್ಥ ರಸೆದ್ರವ್ಯಂಗಳ ಲಿಂಗಕ್ಕಿಂದು ಕಲ್ಪಿಸಿ ಅರ್ಪಿಸುವಲ್ಲಿ 


ಮೃದು ಕಠಿಣ ಮಧುರ ಸೆವಿಸಾರಂಗಳ ರುಚಿ ಮುಂತಾದುದ 
ತೆನ್ನಂಗವರಿದು ಲಿಂಗವ ಮುಟ್ಟಬೇಕು. 


ಹಾಗಲ್ಲದೆ ತನ್ನ ಜಿಹ್ವೆ ಯಲ್ಲಿ ಮಧುರ ಮೃ ದು ಸೆವಿಸಾರ ರುಚಿಗಳನರಿದು 
ದ ಸೀ ಂದಲ್ಲಿ ದೃಷ್ಟ ಷ್ಟ ಅಗೆದ ಅರ್ಪಿತ ಇತ್ತ ಲ್ರೆ ಉಳಿಯಿತ್ತು. 


ರೂಪು ಇಷ್ಟಲಿಂಗಕ್ಕೆಂದು, ರುಚಿ ೫ ಸ್ರಾ ಣಲಿ ಲಿಂಗಕ್ಕೆಂದು 
ಅರ್ಪಿತದ ಭೇದವನರಿಯದೆ 

ಇದಿರಿಟ್ಟು ಉಭಯವ ತಮ್ಮ ತಾವೆ ಕಲ್ಪಿ ಸಿಕೊಂಡು 
ಮೊದಲಿಗ ಮೋಸ, ಲಾಭಕ್ಕಧೀನವುಂಟೆ? 

ಸ್ವಯಂಭು ಹೇಮಕ್ಳ ಒಳೆಗು ಹೊರಗುಂಟೆ? 
ಎಡಬಲದಲ್ಲಿ ಒಂದಕ್ಷಿ ನಷವಾದಡೆ ಆದಾರ ಕೇಡೆಂಬರು? 
ಬಿಡುಮುಡಿಯಲ್ಲಿ ಕೆ ಕ್ರೀನಷ್ಪ ವಾದಲ್ಲಿ ಅರಿವಿಂಗೆ ಹೀನ. 
ಅರಿದು ಆಚ $ರಸದಿದ್ದ ಡೆ ಕ್ರ ಗೆ ಒಡಲೆಡೆಯಿಲ್ಲ. 


“ಸಂದು 


| ೪೯1 


ಘಟಾಂಗಕ್ಕೆ ನೋವು ಬಂದಲ್ಲಿ ಆ ಘಟಗೂಡಿಯೆ ಆತ್ಮ ಅನುಭವಿಸುವಂತೆ. 


ಇಂತಿೀ ಇಷ್ಟಪ್ರಾಣವೆಂದು ಕಟ್ಟಿಲ್ಲ 


ಇಂತೀ ಉಭಯವನರಿದು ಅರ್ಪಿಸ ಬೇಕು ಸೆಮ್ಯೋಜಾತಲಿಂಗದಲ್ಲಿ. 


೭೦೬ 


ಹಯಂ ಗುಣ ಸೋಂಕಿದಲ್ಲಿ ಅದಾವ ಭೇದದಿಂದ ಅರ್ಪಿತ? 
ಅಪ್ಪುವಿನ ಗುಣ ಆವರ್ಚಿಸಿದಲ್ಲಿ ಅದಾವ ಭೇದದಿಂದ ಅರ್ಪಿತ? 
ತೇಜದ ಗುಣದಿಂದ ಪ ಪ್ರಕಾಶ ಅದಾವ ಭೇದದಿಂದ ಅರ್ಪಿತ? 
ವಾಯುವಿನ ಸುಗುಣ ಮ ಸುಳುಹಿನ ಸೆಂಚಾರದ ಭೇದ 
ಅದಾವ ನಿಶ್ಚಯದಿಂದ ಅರ್ಪಿತ? 


ll #೦ || 


ಅವಸರದ ರೇಕಣ್ಣಗಳ ವಚನ ೨೧೫ 


ಆಕಾಶದ ಗಮ್ಯದ ಒಳಗಾದ 

ಸರ್ವನಾದಮಯ-ಪರಿಪೂರ್ಣತ್ರ ತೆರಹಿಲ್ಲದ ತನ್ಮಯ 

ಅದಾವ ಲಿಂಗಕ್ಕರ್ಪಿತ? 

ಇಂತೀ ಪಂಚೀಕರಣಂಗಳಲ್ಲಿ ಭೇದಕ್ರಮದಿಂದ ಅರ್ಪಿಸಬೇಕು. 
ಸಮ್ಯೋಜಾತಲಿಂಗದ ಅರ್ಪಿತದ ಮುಖವನರಿತು ಕೊಡಬೇಕು. ೫೧ ೬ 


ರಿಕ್ತ 

ರಸದಲ್ಲಿ ಒಂದು ಲಿಂಗ ಅರ್ಪಿಸಿಕೊಂಬುದು, ಎನಬಹುದ್ದು ಎನಬಾರದು. 
ಗಂಧದಲ್ಲಿ ಒಂದು ಲಿಂಗ ಅರ್ಪಿಸಿಕೊಂಬುದು, ಎನಖಹುದು, ಎನಬಾರದು. 
ರೂಪಿನಲ್ಲಿ ಒಂದು ಲಿಂಗ ಅರ್ಪಿಸಿಕೊಂಬುದು, ಎನಬಹುದು, ಎನಬಾರದು. 
ಶ್ಲುಂಗಳಲ್ಲಿ ಒಂದು ಲಿಂಗ ಅರ್ಪಿಸಿಕೊಯುದು, ಎನಬಹುದ್ಯು ಎನಬಾರನು. 
ಸ್ಪರ್ಶನದಲ್ಲಿ ಒಂದು ಲಿಂಗ ಅರ್ಪಿಸಿಕೊಂಬುದು, ಎನಬಹುದು, ಎನಬಾರದು. 
ಇಂತೀ ಪಂಚೇಂದ್ರಿಯಂಗಳಲ್ಲಿ ಬಹುದು ಬಾರದು ಎಂಬ 
ಉಭಖಯವನರಿದು ಅಸಿಣಸೆಬೇಕು, ಸನ್ಯೋಚುತವಿಗನ್ಲಿ. | B೨9 H 


೭00 


ಸ್ಪೈ ರ್ಶನದಲ್ಲಿ ಇಂಬಿಟ್ಟ ಭೇದವ ಕಂಡು, 

ಶಬ್ದದಲ್ಲಿ ಸೆಂಚಾರಲಕ್ಷಣವನರಿತು, 

ರೂಪಿನಲ್ಲಿ ಚಿತ್ರವಿಚಿತ್ರವಪ್ಪ ಲಕ್ಷಣವ ಲಕ್ಷಿಸಿ, 

ಗಂಧದಲ್ಲಿ ಸುಗುಣ ದುರ್ಗುಣವನರಿವುದು ಒಂದೆ ನಾಸಿಕವಪ್ಪುದಾಗಿ 
ಒಳೆಗಿರುವ ಸುಗುಣವ 

ಹೊರಗೆ ನೇತಿಗಳೆವ ದುರ್ಗುಣ[ವು] 

ಮುಟ್ಟುವುದಕ್ಕೆ ಮುನ್ನವೇ ಅರಿಯಬೇಕು. 

ಅರಿಯದೆ ಸೊಂಕಿದಲ್ಲಿ ಅರ್ಪಿತವಲ್ಲಾ ಎಂದು, 

ಅರಿದು ಸೋಂಕಿದಲ್ಲಿ ಅರ್ಪಿತವೆಂದು 

ಕುರುಹಿಟ್ಟುಕೊಂಡು ಇಪ್ಪ ಅರಿವು ಒಂದೊ, ಎರಡೊ ಎಂಬುದನರಿದು 
ರಸದಲ್ಲಿ ಮಧುರ, ಕಹಿ, ಖಾರ, ಲವಣಾಮ್ರ 

ಮುಂತಾದವನರಿವ ನಾಲಗೆ ಒಂದೊ? ಐದೊ? 

ಇಂತೀ ಭೇದವ ಶ್ರುತದಲ್ಲಿ ಕೇಳಿ, ದೃಷ್ಟದಲ್ಲಿ ಕಂಡು, 

ಅನುಮಾನದಿಲ್ಲಿ ಅರಿದು 

ಸೆದ್ಯೋಜಾತಲಿಂಗದ ಜಿ್ವಿಯನರಿತು ಅರ್ಪಿಸಬೇಕು. ll #೩ | 


೨೧೬ 


ಸಂಕೀರ್ಣ ವಚನಸಂಪುಟ : ಒಂದು 


೭೦೯ 


ಇಂತೀ ಭೇದಂಗಳಲ್ಲಿ ಅರ್ಪಿಸಿಕೊಂಬ ವಸ್ತು 
ಗುರುಲಿಂಗಕ್ಕೆ ಒಡಲಾಗಿ, ಆದಿಯಾಗಿಪ್ಪ ಶಿವಲಿಂಗವನರಿತು, 
ಶಿವವಿಂಗಕ್ಕಾದಿಯಾಗಿಪ್ಪ ಚರಲಿಂಗವನರಿತು, 
ಆ ಚರಲಿಂಗಕ್ಕಾಗಿಯಪ್ಪ ಪ್ರಸಾದಲಿಂಗವನರಿತು, 
ಪ್ರಸಾದಲಿಂಗಕ್ಕಾದಿಯಾಗಿಪ್ಪ ಮಹಾಲಿಂಗವನರಿತು, 
ಆ ಮಹಾಲಿಂಗ ಮಹದೊಡಗೂಡುವ ಬೆಳಗಿನ ಕಳೆಯನರಿತು 


ಸೆನ್ಯೋಜಾತಲಿಂಗದ ಜಿಸ್ವೈಯನರಿತಮಂಗ್ಲನೆ ಅರ್ಪಿಸೆಬಾರದು. | #೪ | 


೭೧೦ 


ರಸೆದ ಸಾರ, ಗಂಧದ ಸುಗುಣ, ರೂಪಿನ ಚಿತ್ರ, ಶಬ್ದದ ಘೋಷ, 
ಸ್ಪರ್ಶನದ ಮೃದು ಕಠಿಣಂಗಳ ಅರಿದರ್ಪಿಸೆಬೇಕು. 
ಅರಿದರ್ಪಿಸುವುದಕ್ಕೆ ಸೆಂದೇಹವ ಗಂಟಿನಿಕ್ಸಿ 
ಒಂದೊಂದೆಡೆಯ ಅರಿದೆಹೆನೆಂದಡೆ, 
ಭಿತ್ತಿ ಮೂರು, ಲಕ್ಷಣವೈದು, ಮಾರ್ಗವಾರು, 
ವಿಭೇದ ಮೂವತ್ತಾರು, ತತ್ವವಿಪ್ಪ ತೈದು, 
ಸ್ಸ ಲನೂರೊಂದರಲ್ಲಿ ಹೊರಳಿ ಮರಳಿ ಮತ್ತೊಂದರಲ್ಲಿಯೆ ಕೂಡುವುದಾಗಿ 
ಒಂದೆ ಎಂದು ಸುದೇಹೆವ ಬಿಟ್ಟಲ್ಲಿ, ಉತ್ತರಾಂಗಿಯ ಅರ್ಪಿತ. 
ಉಭಯವೆಂದಲ್ಲಿ ಪೂರ್ವಾಂಗಿಯ ಉಭಯದಷ 


ಇವು ಅಲಕ್ಷ್ಯವಾದಲ್ಲಿ ಸಮ್ಯೊಜಾತಲಿಂಗವಿಪ್ಪ ಭೇದ. I #5 ॥ 


೭೧೧ 


ಬ್ರಹ್ಮಾಂಡದಲ್ಲಿ ಪುಟ್ಟಿಹೆ ಲಕ್ಷಣ ಪಿಂಡಾಂಡದಲ್ಲಿ ಉಂಟೆಂಬರು. 
ಆ ಬ್ರಹ್ಮಾಂಡಕ್ಕೆ ತ್ರಿಜಾತಿವರ್ಗ, ಚೆರಸಾವರ ಮೂಲಾದಿಭೇದ 
ಸೆಪ್ಪಸಿಂಧು ಸವಾಲಕ್ಷ ಮುಂತಾದ ಮಹಾಮೇರುವೆ 
ಅಷ್ಟಾಷಷ್ಟಿ ಗಂಗಾನದಿಗಳು ಮುಂತಾದ 


ನವಪಾಷಾಣದೊಳಗಾದ ರತಿಸೆಂಭವ ಮುಂತಾದ 
ಷಟ್ಟರ್ಮ ಆಚರಣೆ ಮುಂತಾದ 


ಇಂತೀ ಬ್ರಹ್ಮಾಂಡದೊಳಗಾದ ವಸ್ತುಕ ವರ್ಣಕ 

ಇವು ಎಲ್ಲವು, ಲಕ್ಷಿಸಿಕೊಂಡು ಪ್ರಮಾಣಾದವು. 

ಈ ಪಿಂಡಾಂಡಕ್ಕೆ ಬ್ರಹ್ಮಾಂಡವ ಸೆರಿಗಾಬಲ್ಲಿ 

ನಾನಾ ವರ್ಣದ ಭೇದಂಗಳೆಲ್ಲವ ವಿಚಾರಿಸಿಲಿಕ್ಕೆ ಉಂಟು. 

ಘಟಭೇದದಲ್ಲಿ ಇಲ್ಲ, ಜ್ಞಾನಭೇದದಲ್ಲಿ ಉಂಟೆಂದು ಕರ್ಮವ ವಿಚಾರಿಸೆಲಿಕ್ಕೆ 


ಅವಸರದ ರೇಕಿಣ್ಣಗಳ ವಚನ ೨೧೭ 


ಪ್ಲಧ್ಗೀತತ್ನದೊಳಗಾದುದೆಲ್ಲವೂ ವಸ್ತುಕರೂಪು. 
ಅಪ್ಪುತತ್ವದೊಳಗಾದುದೆಲ್ಲವೂ ವರ್ಣಕರೂಪು. 
ತೇಜತತ ಶ್ರದೊಳಗಾದುದೆಲ್ಲವೂ ದ ಶ್ಯಾಂತರಭಾವ. 
ವಾಯಸತ್ಯದೊಳಗಾದುದೆವು ಖೆ ಖೇಚರಸುಚಾರಭಾವ. 
ಆಕಾಶತತ್ವದೊಳಗಾದುದೆಲ್ಲಪೂ ಇಂತೀ ಚತುರ್ಗುಣ ಭಾವವನೊಳೆಗೊಂಡು 
ಶಬ್ದ ಗಮ್ಮವಾಗಿ ಮಹದಾಕಾಶವ ಎಯ್ತುತಿ ಶ್ರಿಹುದೂಗಿ. 
ಇಂತೀ ಅಂಡಪಿಂಡವ ವಿಸ್ಥೆರಿಸಿ ನೋಡಿಹೆಸೆಂದಡೆ 
ಅಗ್ನಿಗೆ ಆಕಾಶದ ಉದ  'ಕಾಷ್ಮವನೊಟಿ ದಡೂ 
ಅಲ್ಲಿಗೆ ಹೊತ್ತು ವದಲ್ಪನೆ ಸಾಕೆಂದು ಒಪ್ಪು ವಧಿಲ್ಲ. 
- ಇಂತಿ ಬೇದದಂತೆ ಸಕಲವ ನೋಡಿಹೆನೆದಡೆ 
ನಾಲ್ವು ವೇದ ಒಳೆಗಾಗಿ ಹದಿನಾರು ನ ಮುಂತಾಗಿ 
ಇಪ್ಪ ತೈಂಟು ದಿವ್ಯಾಗಮಂಗಳು ಕಡೆಯಾಗಿ 
ಇಂತಿವರೊಳಗಾದ ಉಪಮನ್ಯು, ಶಾಂಕರಸೆಂಹಿತೆ, 
ಚಿಂತನ, ಉತ್ತರ ಚಿಂತನೆ, ಪ್ರತ್ಯುತ್ತ ರ ಚಿಂತನೆ, ಸಂಕಲ್ಪ ಸಿದ್ದಿ 
ಇಂತಿವರೊಳೆಗೆ ತಿಳಿದೆಹೆನೆಂದಡೆ ಕಲಿಕೆಗೆ ಕಡೆಯಿಲ್ಲ 
ಅರಿವಿಗೆ ತುದಿ ಮೊದಲಿಲ್ಲ. 
ಇಂತಿವೆಲ್ಲವ ಕಳದುಳಿದು ನಿಲಬಲ್ಲಡೆ 
ವರ್ಮಸಾನ ಶುದ್ಧೂ ತ್ಮನಾಗಿಪ್ಪ ಭೇದವ ಹಿಡಿದು ಮಾಡುವಲ್ಲಿ ದೃಢಾತ್ಮನಾಗಿ, 
ಲಿಂಗವನರ್ಚಿಸಿ ಪೂಜಿಸುವಲ್ಲಿ ನೈಷ್ಸಿ ಕವಂತನಾಗಿ, 
ತಿ ಶ್ರಿವಿಧವ ಕುರಿತು ಅರಿದು ಮಾಡುವಲ್ಲಿ ವಿಶ್ವ ಯವಂತನಾ 
ಅಶ್ರತ ಶ್ವತ್ಸವ್ಯ ಕ್ಷದ ಪರ್ಣದ ಅಗ್ರದ ತುದಿಯ eR 
ಹ, [ಸಾ]ರಕ್ಕೆ ಮುನ್ನವೆ ಬ ಬಿದ್ದ ತೆ 
ಇಂತೀ ಕರ್ಮಕಂಡದಲ್ಲಿಲ ಆತ್ಮನು ಹ ಹಾಗಾಯಿತ್ತೆ, ೦ಬುದ ಹೀಗರಿದು 


ಇಂತೀ ಉಭಯದಲ್ಲಿ ಚೋಡ್ಯನಾಗಿ ಸದ್ಯೋಜಾತಲಿಂಗವ ಕೊಡಬೇಕು. ॥ ೫೬ 1 


ಆ ಘಟರೂಪಿನಲಿ ವಾಯುತತ್ತ ಕೂಡಲಿಕ್ಕೆ ಆತ ರೂಪು. 


ಈ ನುಲ್ವ ರ ಮಧ ಧ್ಯದಲ್ಲಿ as ್ರ ರೂಪಪಾಗಲಿಕ್ಕಿ ಪ ಪಂಚಭೂತಿಕ ಘಟವಾಯಿತ್ತು. 
ಕರಣಭೇದನೆಲ್ಲವು ಪೃಥ್ವಿ ಯ ely ಸಾರಭೇದವೆಲ್ಲವು ಅಪ್ಪುವಿನ ವಂಶಿಕ, 
ಜ್ವಾಲೆ ವಂಶಿಕವೆಲ್ಲವು ತೇಜವಂಶಿಕ, ವಾಯು ವಂಶಿಕವೆಲ್ಲವು ಆತ್ಮವಂಶಿಕ, 


[se] 


೧ 
Ne 


ಸಂಕೀರ್ಣ ವಚನಸಂಪುಟ : ಒಂದು 


ನಾದವಂಶಿಕವೆಲ್ಲವು ಮಹೆದಾಕಾಶದ ಒಳೆಗು. 
ಇಂತೀ ಪಿಂಡೆಭೇದಂಗಳ ಹಲವು ತೆರನನರಿತು 
ಪಂಚೀಕರಣದ ನಾನಾ ಸೆಂಚುಗಳ ಸಂಧಿಸಿ 
ಮುಮುಕ್ಸುವಾಗಿ ಕೂಡಬೇಕು ಸೆನ್ಯೋಜಾತಳಿಂಗವ, 


£0೩ 


ಇಂದ್ರ ಕಪಾಲ, ಅಗ್ಲಿ ನಯನ,. ಯಮ ಬಾಯಿ, 
ಬ್ವಯತ್ಯ ಕರ, ವರುಣ ಹೃತ್ವಮಲ, 
ವಾಯವ್ಯ ನಾಭಿ, ಕುಬೇರ ಗುಹ್ಯ, ಈಶಾನ ಜಂಘೆ, 
ಇಂತೀ ಅಪ್ಪತನುಮೂರ್ತಿ ರೋಷೆವಾಹ ಪ್ರಮಾಣು. 
ಅವರೋಹವಾಗಿ ಮುಮುಕ್ತುವಾಗಿ 
ಭು ಆಶ್ಮನು ನಿಶ್ಚ ಯವಾದುದನರಿದು 
ಸೆಯ್ಯೋಜಾತಲಿಂ ಲಿಂಗವ ಹೊರೆಯಿಲ್ಲದೆ ಕೂಡಬೇಕು. 

೭೧೪ 


ದ ಸರ್ವಾಂಗದಲ್ಲಿ ಆತೆ ನು ವೇಧಿಸಿ ಇದ್ದಿ ಹಿತ್ತೆಂಬರು. 


f 


[೫2 || 


Is | 


ಕರ i ಕರ್ಣ ವಾಸಿಕೆ ನಯನ ಇವನರಿದು ಕಳೆದಲ್ಲಿ' ಆತ್ಮ ಭಟಿದಲ್ಲದ್ದ: ತ್ತು. 


ಶಿರಚ್ಛೇ €ದನವಾದಲ್ಲಿ ಆತ್ಮ ಎ ಎಲ್ಲಿ ಅಡೆಗಿತ್ತು? 

ಇದನರಿತು ಆಶ್ಮ್ಮ ಪೂರ್ಣನೊೊ ಫರಿಪೂರ್ಣನೇೊ ಎಂಬುದ ತಿಳಿದು 
ನಿಶ್ಚಯದಲ್ಲಿ ನಿಂದುದು ಪಿಂಡಜ್ಞಾನಸೆಂಬಂಧ. 

ಇದು ಸಮ್ಯೋಜಾತಲಿಂಗವ ಕೂಡುವ ಕೂಟ. 


0೫ 


ತ್ರಿ ಗುಣಾತ್ಮ; ನ ಪಂಚಭೂತಿಕಾತ್ಮ ನೆಂದು, 
ಅಷ್ಟ 'ತನುಮೂರ್ತಿ ಯಾತ್ಮನೆಂದು 
SS ಳಗಾದ ಮರ್ಕಟ ವಿಷಂಗ ಪಿಖೀಲಿಕ ಜ್ಞಾ ನಂಗಳೆಂದು, 
ತ್ರಿಶಕ್ಷಿಯೊಳೆಗಾದ ನಾನಾ ಶಕ್ತಿಭೇದಂಗಳೆಂದು, 
ಇಂದ್ರಿಯ ಐದರಲ್ಲಿ ಒದಗಿದ ನ ನಾನಾ ಇಂದ್ರಿಯಂಗಳೆಂದು, 
ಷಡುವರ್ಣದೊಳಗಾದ ನಾನಾ ವರ್ಣಂಗಳೆಂದು, 
ಸೆಪ್ಪಧಾತುವಿನೊಳಗಾದ ನಾನಾ ಧಾಶುಗಳೆಂದು, 
ಅಪ್ಟಮದಂಗಳೊಳಗಾದ ನಾನಾ ಮದಂಗಳೆಂದು, 
ಇಂತೀ ನಾನಾ ವರ್ತನಂಗಳನರಿವ ಚಿತ್ತದ' ಗೊತ್ತದಾವುದು? 


Il ೫೯ | 


ಒಂದು ಗಿಡುವಿನಲ್ಲಿ ರುಟಿದ ಮುಳ್ಳ ಒಂದೊಂದ ಮುರಿದು ಸುಡಲೇತಕ್ಕೆ? 


ಆವಸರದ ರೇಕಣ್ಣಗಳ ವಚನ ೨೧೯ 


ಬುಡೆವ ಕಡಿದು ಒಡಗೂಡಿ ಸಹಿ ಸಸಿನ ರಯ ಮೊನೆ ನ ನಷ್ಟ, 
ಇದು ಸರ ನ್ಯ ಶುದ್ಧ ಜಾ ನಿ ನೋದ ಯಭೇದ, 
ಸಮ್ಯೋಜಾ ತಲಿಂಗವ ಕೊಡುವ ಕೂಟಿ, ೬೦ ll 


[sg 


ಜೀವ ವ ಅತ್ಮನನರಿಯ ಯಖಬೇಕೆಂಬರು 
ನ ಪರಮಾತ್ಮ ನನರಿಯಬೆ ೇಕೆಂಬರು. 

ಇಂತೀ ಆತ ಓಭೇದವನರಿವು ದಕ್ಕೆ ಪದರದ. ಹೊರೆಯೆ? ಅಟ್ಟ ಣೆಯ ಸೆಂದೆ? 
ಅರಿದಲ್ಲಿ ಪರಮ, ಮರೆದಲ್ಲಿ ಜೀವನೆಂಬುದು. 
ಆ ಉಭಯವ ಸೆಂಪಾದಿಸುವುದು ಅರಿವೊ? ಮರವೆಯೊ? 
ಬಯಲ ಮರೆಮಾಡಿ ತೆರೆಗಟ್ಟಲಿಕ್ಕೆ ಅವರೊಳೆಗುದ ದೃಷ್ಟ್ಯವ ಕಾಬುಮು, 
ತೆರೆಯ ತೆಗೆಯಲಿಕ್ಕೆ ಬಯಲ. ಕಾಬುದು. 
ದೃಕ್ಸಿಂಗೆ ದೃಶ್ಯ ಒಂದೊ ಎರಡೊ ಎಂಬುದ ತಿಳಿದಲ್ಲಿ 


ಸೆದ್ಯೋಜಾತಲಿಂಗದ ಕೂಟ. | ೬0 | 
£0೧೭ 
ಸ್ಫೂಲತನುವಿನಲ್ಲಿ ಸೂಕ್ಷ ತನು. ಆಧೀನವಾಗಿಪ್ಟು ದನರಿದು 


ಛು ್ಯ - 
ಸೊಕ್ಷ ತನುವಿನಲ್ತಿ ಶಾರಣತನು ಆಧೀನವಾಗಿಪ್ಟು ದೌ ಸರಿದು ಇರಬೇಕು ಎಂಬ 
Kk 


ನೆ ಸ್ರ 
ಜಾಗ ಸೊ ಲತ ಕ್ಷ ತ ೪ತೆ ಸಪ. ವ? 
ಗ್ರದಲ್ಲಿ ಸೂ ತನು ಕಂಡು, ಸೊಕ್ಷ ಕೃತ ತನುವಿಗೆ ಜೆ ನೇಳಿತ್ತೆ ಸ್ತ್ರ ವ? 
ಆ ಸ್ಪೈಪ್ಪ ಕಾರಣತನುವಿನಲ್ಲಿ ನ ಕೂಡಿಕೊಂಡು? 
ಕಟ್ಟಿಗೆಯ ಹಿಡಿಯಬಹುದಃ ಬದೆ ನಾ ಹಿಡಿಯಬಹುದೆ? 


ಕೆಂಡವ ಒಂದರಲ್ಲಿ ಬಂಧಿಸಿ ಒಂ 
ಉರಿಯ ಬಂಧಿಸಿ ಹಿಡಿಯಖಹುವ 

ಆ ಉರಿ ಕೆಂಡದಲ್ಲಿ ಅಡಗಿ, ಕೆಂಡ ಕಾ ದಲ್ಲಿ ಅಡಗಿ, 
ಆ ಕಾಷ್ಮ ಆ'ಕೆಂಡ' ಉರಯ ದೆಸ,್ಮ ಆ ಉರಿ 1 ಕಾಷ್ಮ ದದೆ 


ರಿ 
[ne] 
ಇಂತೀ ಸ್ಲೊಲ ೨ ಸತ್ತ ಕ ತನುತ್ರಯದ ಭೇದ 


ನ 
€ 
೪ 
pe 
«4 
[3 
GL 
(ನು 
O- 
pe ¥ 
| i 
I 
© 
3] 
at 
[Cu 
lo 


೨೨೦ 


ಸೆಂಕೀರ್ಣ ವಚೆನಸಂಪುಟ * ಒಂದು 


೭೧೦ 


ಪ್ಲಧಿ ಯಲ್ಲಿ ಅಪ್ಪು ಕೂಡಲಿಕ್ಕೆ ಅಗ್ನಿ ಕೂಡಿ ನಾಲ್ಕು ಭೇದವಾಗಿಪ್ರುದು. 
ಅ ಆಗ್ಗಿಯಲ್ಲಿ ವಾಯು ಕೂಡಿ ಏಳು ಭೇದವಾಗಿಷ್ಟು ದು. 

ಆ ವಾಯುವಿನಲ್ಲಿ ಆಕಾಶ ಕೂಡಿ ಹದಿನಾರು ಭೇದವಾಗಿಷ್ಟು ದು. 

ಇಂತೀ ಪೃಥ್ವಿಯ ಕ್‌. ಅಪ್ಪುವಿನ ಸರ್ವಸಾರ, ಆಗ್ಲಿಗೆ ತನ್ಮಯ ಜಿಪ್ಟ, 
ವಾಯುವಿಗೆ ಸರ್ವಗಂಧ, ಆಕಾಶಕ್ಕೆ ಆವರಣ ಅಲಕ್ಷ, 

ಇಂತೀ ಪಂಚೀಕರಣಂಗಳೆ ವಿಭಾಗಿಸಿ ಸೂತ್ರೆವಿಟ್ಟು 

ಒಂದರಿಂದ ಹೆಲವು ಲೆಕ್ಸವ ಸೆಂದಣಿಸುವಂತೆ, 

ಲೆಕ್ಕವ ಹಲವ ಕಂಡು ಒಂದರಿಂದ ವಿಭಾಗಿಸಿದರೆಂಬುದನರಿದು 

ತಾಯ ಗರ್ಭದ ಶಿಶು ಭಿನ್ನ ವಾದಂತೆ ಸುಖದುಖವ ವಿಚಾರಿಸೆಬೇಕು.. 


ಸಬ್ಯೋಜಾತಲಿಂಗವೆಂದರಿವನ್ನ ಕ್ಕ ಉಭಯವ ವಿಚಾರಿಸೆಬೇಕು. ೬೩ 1 


[ 


೭೧೯ 


ಪೃಥ್ವಿಯ ವಮಂಶಿಕದಲ್ಲಿ ಆತ್ಮನು ಬಂದಿರಲಿಕ್ಕಾಗಿ 
ಗುಣಗಂಭೀರದಲ್ಲಿ ಇದ್ದಿತೆಂಬರು. 

ಅಪ್ಪುವಿನಂಶಿಕದಲ್ಲಿ ಆತ್ಮನು ಬಂದಿರಲಿಕ್ಟಾಗಿ ಸರ್ವಸಾರಮಯವಾಗಿದ್ದಿತೆದಬರು. 
ತೇಜದಂಶಿಕದಲ್ಲಿ ಆತ್ಮ ಬಂದಿರಲಿಕ್ಕಾಗಿ ಸರ್ವದೀಪ್ರವಾಗಿದ್ದಿತ್ತೆಂಬರು. 
ವಾಯುವಿನಂಶಿಕದಲ್ಲಿ ಆತ್ಮನು ಬಂದಿರಲಿಕ್ಟಾಗಿ 
ಸರ್ವಸೆಂಚೆಲಮಯವಾಗಿದ್ದಿತ್ತೆಂಬರು. 
ಆಕಾಶದಂಶದಲ್ಲಿ ಆತ್ಮನು ಬಂದಿರಲಿಕ್ಕಾಗಿ ಶಬ್ದ 'ಮುಗ್ಗವಾಯಿತ್ತೆಂಬದು. 

ಇಂತೀ ಐದು ಭೇದದಲ್ಲಿ ದಶವಾಯುವ ಕಲ್ಪ ಸಿಕೊಂಡ್ಕು 

ಹೆಸರ ರೂಹಿಟ್ಟು ಅಸುನಾಥನ ಒಡಗೂಡಬೇಕೆಂಬಲ್ಲಿ 

ಇದು ಸೆಂದಿಲ್ಲದ ಸೆಂಶಯ. 

ನಾನಾರು ಇದೇನೆಂಬುದು ಏಕೀಕರಿಸಿದಲ್ಲಿ ಸರ್ವೇಂದ್ರಿಯ ನಾಶನ, 


ಸದ್ಯೋಜಾತಲಿಂಗವನರಿವುದು ವಿನಾಶನ. || ೬೪ 1 
೭೨೦ 


ತತ್ತೆಂಗಳ ಹೊತ್ತು ಸ್ಮರಿಸಿ ಸೆಲಂಗಳನಾಧರಿಸಿ 
ನಾನಾ ಭೇದಂಗಳಲ್ಲಿ ಹೊಕ್ಕು ವೇಧಿಸಿಹೆನೆಂದಡ್ಕೂ, 
ಕಾಯ ಕರ್ಮವ ಅನುಭವಿಸುವುದ ಕಂಡು, 
ಜೀವ ನಾನಾ ಭವಂಗಳಲ್ಲಿ ಬರುತ್ತಿಹುದ ನೋಡಿ, 


Ws] 
— 


ಇನ್ನಾ ವುದ ಶ್ರುತದಲ್ಲಿ ಕೇಳಲೇತಕ್ಕೆ? 


ಅವಸರದ ರೇಕಣ್ಣಗಳ ಪಚನ ಅತಿಗಿ 


ಇನ್ನಾ ವುದ ಇದಿರಿಟ್ಟು ದೃಷ್ಟವ ನೋಡಲೇತಕ್ಕೆ? 

ಇನ್ನಾವ ಮನುವಿಂದ ಅನುಮಾನವನರಿಯಲೇಠಕ್ಕೆ? 

ಹಿಡಿದುದ ಬಿಡದೆ ಬಿಟ್ಟುದ ಹಿಡಿಯವೆ | 

ಉಭಯದ ಒಳಗು ನಿರಿಯಾಣವಾದಲ್ಲಿ ತಾ ನಾಶನ 

ಸೆದ್ಯೋಜಾತಲಿಂಗವು ವಿನಾಶನ. | ೬೫ 


೭೨೧ 


ಪೂರ್ವದಿಂದ ಉತ್ತ ರಕ್ಸಿ ಬಂದ ಸೊರ್ಯನು 
ಅಸ್ತಮಯವಾಯಿತ್ತೆಂದು ಜಾಹ್ಯಗೆ ಒಡಲಾಗಿ, ' 
ಮತ್ತಾ ವರುಣಪ್ರದಕ್ಷಿಣದಿಂದ ಬಂದು ಪೂರ್ವದಲ್ಲಿ ಹುಟ್ಟಲಿಕ್ಕೆ 
ನಿನ್ನಿಂಗೆ ಇಂದಿಂಗೆಯೆಂಬುದು ಒಂದೊ ಎರಡೊ? 
ಅಂದಿಗೆ ಜ್ಞಾನ, ಇಂದಿಗೆ ಮರವೆ, ಎಂಬುದು ಒಂದೊ ಎರಡೊ? 
ಅದು ಘಟದ ಪ್ರವೇಶದಿಂದ. | 
ಪೂರ್ವ ಉತ್ತ ರಕ್ಕೆ ಬಂದಾತ್ಮನನರಿದು ಉಭಯವ ತಿಳಿದು 
ಸೆಂದು ನಾಶನವಾದಲ್ಲಿ ಸದ್ಯೋಜಾತಲಿಂಗವು ವಿನಾಶವಾದ. ll ೬೬ | 


೭೨೨ 


ಕಾಯಹೇಯಸ್ಸಲವೆಂದು, ಜೀವಹೇಯಸ್ಸೆ ಲವೆಂದು, 
ಭಾವಹೇಯಸ್ಸೆಲವಂದು, | | 

ಇಂತಿವರೊಳಗಾದ ಸೆರ್ವಹೇಯಸ್ಸಲವೆಂದು ನುಡಿವಾಗ 
ಜ್ಞಾ ನವೇತರ ನೆಮ್ಮುಗೆಯಿಂದ ರೂಪಾಯಿತ್ತು? ಇಸ 
ತೊರೆಯ ಹಾವುದಕ್ಕೆ ಹರುಗೋಲ್ಬು ಲಘು ನೆಮ್ಮುಗೆಗಳಲ್ಲಿ ಹಾಯ್ದ ತೆರದಂತೆ. 
ಅವು ಹೇಯವೆಂಬುದಕ್ಕೆ ತೆರೆಹಿಲ್ಲ. | | 
ಅವು ತೊರೆಯ ತಡಿಯಲ್ಲಿಯ ಲಘು ಹೆರುಗೋಲು ಉಳಿದ ಮತ್ತೆ 
ಅಡಿವಜ್ಜೆ ಗುಂಟೆ ಅವರ ಹಂಗು? 
ತಾನರಿದಲ್ಲಿ ಅಹುದಲ್ಲವೆಂದು ಪಡಿಪುಚ್ಛವಿಲ್ಲ. : 
ತಾ ಸದ್ಯೋಜಾತಲಿಂಗದಲ್ಲಿ ನಾಶನವಾಗಿ 
ತನ್ನಲ್ಲಿ ವಸ್ತು ವಿನಾಶವಾದ ಕಾರಣ. ೬೭ | 


೭೨೩ 


ಬೆಳಗಿನ ತುದಿಯಲ್ಲಿ ತಮ ಸೇರಿಪ್ಪಂತೆ 
ಬೆಳಗಿನ ಬುಡವು ತಮದ ಒಡಲೆಂದು ಅರಿತಲ್ಲಿ 


ಪಿ೨ಿ೨ 


ಸಂಕೀರ್ಣ ವಚನಸಂಪುಟ : `ಒಂದು 


ಅರಿವು ಮರವೆಯಲ್ಲಿಂದ ಂದಿತೆಂದು ಆರಡಿಗೊಳಲೇತಕ್ಕೆ? 

ಈ ದ್ವಂದ್ವವ ತಿಳಿದು ನಿಜವೊಂದರಲ್ಲಿ ನಾಶವಾಗರಲಿಕ್ಕೆ 

ಸೆಮ್ಯೋಜಾತಲಿಂಗವು ತನ್ನಲ್ಲಿ ವಿನಾಶವಪ್ಪನು. ೬೮ | 
೭೨೪ 


ಸೆಕಲಕರ್ಮಂಗಳಲ್ಲಿ ಕೂಡಿದ್ದ ಡೂ 
ನಾನಾ ಕರ್ಮ ಧರ್ಮವನರಿದಿರಬೇಕು. 
ನಾನಾ ಕರ್ಮಂಗಳನರಿದಡೂ 
ಅಳಿವು ಉಳಿವು ಉಭಯದ ವರ್ಮವನರಿಯಚಬೇಕು. 
ವರ್ಮವನರಿದಡೂ ಅಂತಿಂತೆನ್ನದೆ ಸುಮ್ಮನಿರಬೇಕು. 
ಸುಳುಹು ಸೂಕ್ಷ b ನಾಶನವಾಗಿ 


ಸೆದ್ಯೋಜಾತಲಿಂಗದಲ್ಲಿ ವಿನಾಶನವಾಗಬೇಕು. | ೬೯ || 


೭೨೫ 


ಗುರುವೆಂಬುದ ಪ್ರಮಾಣಿಸಿದ ಶಿಷ್ಯನಾದಡೆ 
ತನ್ನಯ ಉಭಯದ ಗುರುವ ತಿಂದು ತೇಗಬೇಕು. 
ಲಿಂಗ ಭಕ್ಷನಾದಡೆ ಅಂಗ ಲಿಂಗವೆಂಬ ಉಭಯವನೊಡೆದು 
ಉಭಯದ ಸೆಂದಿಯಲ್ಲಿ ಸಿಕ್ಕದೆ ನಿಜಲಿಂಗವಂತನಾಗಬೇಕು. 
ಜಂಗಮ ಅಳಿದು ವಿರಕ್ಷನಾಗಬಲ್ಲಡೆ ಆ ಗುರು, ಆ ಶಿಷ್ಯ, ಆ ಲಿಂಗ, ಆ ಭಕ್ತನ, 
ಈ ಜಂಗಮ, ಈ ವಿರಕ್ಷನ ಕೊಂದು ತಿಂದು 
ಅಂಗ ನಿರಂಗವಾಗಬಲ್ಲಡೆ ಸೆದ್ಭಾವಸುಗಿ, ಷಟ್ಟಲಬ್ರಹ್ಮಿ. 
ಸರ್ವಾರ್ಪಣ ಅಂತಸ್ನಲೇಪ, ತದ್ಭಾವ ನಾಶ. 


ಈ ಸೆಂದನಳಿದಲ್ಲಿ ಸದ್ಕೋಜಾತಲಿಂಗದಲ್ಲಿ ವಿನಾಪವಾದ ನಿರ್ದೇಪ. ॥೭೦॥ 


ಶಿ 
ರ 


ನೋಡುವ ಕಣ್ಣ ಕನ್ನಡಿ ನುಂಗಿದ ಮತ್ತೆ 
ನೋಡಿ ನೋಡಿಸಿಕೊಂಬವರಿನ್ನಾ ರು ಹೇಳಾ. 
ಉಂಬ ಬಾಯಿ ಅಡುವ ಮಡಕೆಯಾದಲ್ಲಿ ಬಡಿಸುವರಿನ್ನಾರು ಹೇಳಾ. 
ನಾ ನಿಮ್ಮೊಳಗಾದಲ್ಲಿ ಪೂಜಿಸುವರಿನ್ನಾರು ಹೇಳಾ. 
ನೀನೆನ್ನೊ ಳಗಾದಲ್ಲ ನಾನಿದಿರಿಟ್ಟು ಮುಟ್ಟುವ ಠಾವ ತೋರಾ. 
ನಾ ನಿನ್ನವನಾಗಿ ಇತ್ತ, ನೀನು ಎನ್ನ ವನಾಗಿ ಅತ್ತ, 
ನನಗೂ ನಿನಗೂ ಮಮತೆ ಬಿಡದಾಗಿ 


ಅವಸರದ ರೇಕಣ್ಣಗಳ ವಚನ ೨೨8 


ನಾನು ನೀನು ತತ್ತು ಗೊತ್ತಿ ನ ಲಕ್ಷಿತರು. 
ಇದು ಭಕ್ತಿ ವಿಶ್ವಾಸ ಬೇದ, 


ಸದ್ಯೋಜಾತಲಿಂಗವ ಕೂಡಬೇಕಾದ ಕಾರಣ. Il ೭೧ ॥l 
೭೨೭ 


ಮರನನೇರದೆ ಹಣ್ಣು ಕೊಯ್ಯಬಹುದೆ? 
ಕುಸುಮವಿಲ್ಲದೆ ಗಂಧವ ಮುಡಿಯಬಹುದೆ? 
ಉಪದೃಷ್ಟವಿಲ್ಲದೆ ನಿಜದೃಪ್ಪವ ಕಾಣಬಹುದೆ? 

ಶ ದಯಿಲದೆ ದುವಹು ಜಿ? 
ಕ್ರೀಶ್ರದ್ಧಯಿಲ್ಲದೆ ತ್ರಿವಿಧಕರ್ಸ್ಯ ತನಗೆ ಸಾಧ್ಯವಪ್ಪುದೆ? 
ಇದು ಕಾರಣ ಗುರುವಿನಲ್ಲಿ ಸದ್ಭಾವ, ಲಿಂಗದಲ್ಲಿ ಮೂರ್ತಿಧ್ಯಾನ, 
ಜಂಗಮದಲ್ಲಿ ತ್ರಿವಿಧಮಲದೂರಸ್ವ ನಾಗಿಪ್ಟು ದ್ದು 
ಸೆದ್ಭಕ್ತ ನಂಗ, ಚಿಪ್ಪನವಸ್ತುವಿನ ಸಂಗ, ಸೆಮ್ಯೋಜಾತಲಿಂಗಕ್ಕೆ ಸುಸೆಂಗ. (೭೨॥ 

೭೨೮ | 

ವೇದವ ಗೃಹಿಸಿದೆನೆಂದು ಕರ್ಮವ ಬಿಡಬಹುದ?ಿ: 
ಸಕಲಶಾಸ್ತ್ರವ ವೇದಿಸಿದೆನೆದು ಪಾಪಪುಣ ವಿಲ್ಲಾ ಎಂದು ನಡೆಯುಹುದೆ? 
ಪ್ರರಾಣದ ಪೂರ್ವವ ಬಲ್ಲಿನೆಂದು ನೆಲೆ ಹೊಲೆ ಕುಖ ಛಲ ಒಂದನ್ನ ಬಹುಖೆ? 
ಮಧುರ ಖಾರ ಕಹಿಯನರಿವನ ಕ್ಕ ಕ್ರೀ ಹೇಗೆ ಇದ್ದಿತ್ತು : 
ವರ್ತನಶುದ್ದ ಹಾಗಿರಬೇಕು, .. 


ಸದ್ಯೋಜಾತಲಿಂಗವನರಿವುದಕ್ಕೆ ಭತ್ತಿಮಾರ್ಗ. - Wa 1 
೭9 


ಶರೀರಕ್ಲೆ ರುಜೆ ಬಂದು ತೊಡಕಿದಲಿ ರುಜೆಯ ಭೇದವನರಿತು, 
ರ ಹ 
ಶರೀರಧರ್ಮವನರಿತು 
ತನುಖಬಿಗೆ ಚಿಕಿತ್ಸೆ, ಆತ್ನಂಗೆ ಸುಖಿರೂಪ್ಪ 
೪ K 
ಉಭಯವನರಿದು ಆರ್ಫವ ಕಾರಣ ಪಂದಿತನಪ್ಪ - 


ಇಂತೀ ಭೇದದಂತೆ ಗುರುಚಾರಿತ್ರನಾಗಿ, ಶಿವಲಿಂಗಪೊಜಕನಾಗಿ 

ಚೆರಸೇವಸನ್ನ್ನದ್ಧ ನಾಗಿ, 

ಉಇಗಶಿಲಿ ಕ್‌: 9 ba pe bad 

ಇಂತೀ ಸತ್ಸಿ ವ್‌ಗಳಲ್ಲಿ ನಿರ್ಧರವಪ ಮಹಾಭಕ್ಷ ನಪ್ಪು ದೆ 

ಸದ್ಯೋಜಾತಲಿಂಗದ ಸೆಜಾ ಗೃಹ. 2 || 
pA 


ಖ೨೪ 


ಸಂಕೀರ್ಣ ವಚೆನಸಂಪುಟ : ಒಂದು 
೭೩೦ 


ನಾನಾ ಮೂಲಿಕೆ ಪಾಷಾಣಂಗಳಲ್ಲಿ ಪರುಷರಸಸಿದ್ಧಿಯಾದುದಿಲ್ಲವೆ? 
ನಾನಾ ವರ್ತನ ಸ್ನಲಕುಳೆಂಗಳನರಿದಲ್ಲಿ 
ನ ನಿಜವನರಿತು ಪೂಜಿಸುವಲಿ ಕಟು ಗೊತಿ,ಗೆ ಬಾರನೆ? 
ನಿಜವಸ್ಮುವಿನ ನಿಜವನರಿತು ಪೂಜಿಸುವಲ್ಲ ಟ್ಟು ೂತ್ತಿಗೆ ಬಾರನೆ? 
ಇದಕ್ಕೆ ದ ಪ್ಟಿ ನಿಮಿತ್ತ ಶಕುನಂಗಳು, ತಿಧಿವಾರಗಳು, ನಕ್ಷತ್ರಗ್ರಹೆಬಲಂಗಳು 
ನಂಬುಗೆಯಿಂದ ವಿಶ್ವಾಸೆದ ಬಲೋತ್ತರದಿಂದ ಸಂಕಲ್ಪಸಿದ್ದಿಯಾಯಿತ್ತು 
ಇದು ವಿಶ್ವಾ ಸೆ ಭೇದ, ಭಕ್ತಿಯ ಶ್ರದ್ಧೆ . 


ಸೆದ್ಯೋಜಾತಲಿಂಗದ ಹೆಚ್ಚುಗೆಯ ಸೆಂಗ. | ೭% || 


೭೩೧ 


ಅಹಿ ಕ್ರೂರಮೃಗಂಗಳೆಲ್ಲಕ್ಕೂ ಬಾಯಿಕಟ್ಟಿಂದ ಕೆಚ್ಚವು ಫಲಂಗಳೆ. 
ಹೊಲದಲ್ಲಿದ್ದಡೂ ಆ ಹೊಲದ ಸೀಮೆಯ ಫಲವನೊಲ್ಲದ 
ತೆರದಿಂದ ಕಡೆಯೆ ನಿಮ್ಮ ಹೊಲಬಿನ ಹೊಲ? 
ಗುರುಭಕ್ಕನಾದಡೆ ಗುರು ಆಜ್ಞೆ ತಪ್ಪ ದೆ 
ಲಿಂಗಭಕ್ಷೆನಾದಡೆ ಅರ್ಚನೆ, ಪೂಜನೆ, ನಿತ್ಯ ನೇಮ ಕೃತ್ಯಂಗಳು ತಪ್ಪಡೆ, 
ಜಂಗಮಭಕ್ಕನಾದಡೆ ಆಪ್ಯಾಯನದ ಅನುವಿಷಯದ ಡಾವರ 
ಆಶೆಯ ಪಾಶದ ಪರಿಭ್ರಮಣವನರಿತು 
ಸುಖಿಯಲ್ಲದೆ, ದಃಖಿಯಲ್ಲದೆ ಬಂದಂತೆ ಬಾಯಿಗರೆಯದೆ, 
ಕಂಡುದ ಬೇಡದೆ, ನಿಂದೆಗೆಡೆಗೊಡದೆ ನಿಜಲಿಂಗಾಂಗಿಯನರಿದು 
ಭಕ್ಕಿಗೆ ಊಣಿಯವಿಲ್ಲದೆ ಅವರವರ ಒಪ್ಪ ಕೈ ತಕ್ಕ ಚಿತ್ತ ವಿದ್ದು ಮಾಡುತ್ತಿಪ್ಪ 
ಭಕ್ಕನ ಬಾಗಿಲೆ ಸೆಬ್ಯೋಜಾತಲಿಂಗವ ಕಾಬುದಕ್ಸೆ ಕಾಹಿಲ್ಲದ ಪಥ. | ೭೬ || 
ಫಿಹ್ಟಿಖಿ 
ಎಲ್ಲಾ ಧರೆಯಲ್ಲಿಯೂ ಪೇಮ ಹರಿದ ಮತ್ತೆ 
ಅರಿದೊರೆಗಳು ಇರಿದಾಡಲೇತಕ್ಕಿ? 
ಎಲ್ಲವೂ ಸತ್ಯಮಯವಾದಲ್ಲಿ 
ಅವ ಕೆಟ್ಟನಿವ ಕೆಟ್ಟನೆಂದು ಹೋರಿಯಾಡಲೇತಕ್ಕೆ? 
ರತ್ನ ರಜತ ಮೌಕಿಕ ಹೇಮ ಇವು ಮುಂತಾದ 
ಸ್ಟಾ ವರ ಫಲ ಸಸಿ ವೃಕ್ಷಂಗಳು ಮೊದಲಾದುವೆಲ್ಲವೂ 
ತಮ್ಮತಮ್ಮ ಸ್ವ ಸ ಭೂಮಿಗಳಲ್ಲಿ ಅಲ್ಲದೆ ಹುಟ್ಟವಾಗಿ, 
ಕುಲವಿಪ್ರೆಡೆಯಲ್ಲ ಆಚಾರ, ಆಚಾರವಿಪ್ರೆಡೆಯಲ್ಲಿ ನಿಖ್ಮೆ, 
ನಿಷ್ಠೆ ಇಪ್ಪೆಡೆಯಲ್ಲಿ ನಿಜಲಿಂಗವಸ್ಸು, 


ಅವಸರದ ರೇಕಣ್ಣಗಳ ವಚನ ೨೨೫ 
ಣು 


ವಸ್ತು ನಿಶ್ಚಯವಾದ ಎಡೆಯಲ್ಲಿ ಭಕ್ಮಿಯ ಬೆಳಸು, 
ಕೊಯ್ದು » ಹಕ್ಕಿ, ತೂರಿ, ಅಳತೆ ಸುದಿತ್ತು 


ಸೆದ್ಯೋಜಾತಲಿಂಗವೆಂಬ ಕಣಜಘಟದಲ್ಲಿ. NN 


೭೩೩ 

ಭಕ್ಕಂಗೆ ಗುರುಲಿಂಗಜಂಗಮದಲ್ಲಿ ಗುಣದೋಷಂಗಳನರಸದಿಪ್ಪ ಬು. 
ಮಹೇಶ್ವ ರಂಗೆ ಆಚಾರಕ್ಕೆ ಅಣುಮಾತ್ರದಲ್ಲಿ ತಪ್ಪ ಸದೆ 
ಕ್ರಣಮಾತ ತ್ರದಲ್ಲಿ ಸೈರಿಸದಿ್ಟ ದು. 
ಪ್ರ ಪ,ಸಾದಿಗೆ ಶುದ್ಧ ಸಿದ್ಧ ಪ್ರ ಸಿದ ಪ್ರ ಸನ ನ್ನ್ನ ಪ್ರಸಾ ದವನರಿದಿಪ್ಪ ದು. 
ಪ್ರಾ ಣಲಿಂಗಿಗೆ ಅರ್ಪಿತೆ ಆವಧ್‌ನಂಗಳಲ್ಲಿ, ಸುಗುಣ ದುರ್ಗುಣ ಗಂಧಂಗಳಲ್ಲಿ 
ಮಧುರ ಖಾರ ಲವಣ ಕಹಿ ಮೃದು ಕಠಿಣಂಗಳಲ್ಲಿ 
ನಿರೀಕ್ಷೆಯಿಂದ ಸೋಂಕುವಲ್ಲಿಯ ಸ್ಪೈ ರ್ಶನದಲ್ಲಿಯೆ ಅರಿದರ್ಷಿತ 
ಮುಂತಾಗಿ ಸ್ವಾದಿಸಬೇಕು. 
ಶರಣನಾದಚೆ ಭೇದಭಾವವಿಲ್ಲದೆ ವಂದನೆ ನಿಂದನೆ ಉಭಯವೆನ್ನದೆ 
ಸುಖದುಃಖಂಗಳ ಸೆರಿಗಂಡು ರಾಗವಿರಾಗನಾಗಿಪ್ಪು ದು. 
ಐಕ್ಯನಾದಡೆ ಚಿನ್ನದೊಳಗಡಗಿದ ಬಣ್ಣದಂತೆ, 
ಸರ್ವವಾದ್ಯದಲ್ಲಿ ಅಡಗಿದ ನಾದದಂತ, 
ಮಂಜಿನ ರಂಜನೆ ಬಿಸಿಲ ಅಂಗದಲ್ಲಿ ಅಡಗಿದಂತೆ. 
ಇದು ಷಡುಸೆ ಲದ ಒಪ್ಪ, 


[9 
ಸದ್ಯೋಜಾತಲಿಂಗವು ಕ್ರೀಯಲ್ಲಿಪ್ಪ ಭೇದ. ೭೮ ॥ 


೭೩೪ 
ಸ್ಥ ಲವನಂಗೀಕರಿಸಿದಲ್ಲಿ ಸ್ಸ ಲಂಗಳೆ ಮೆಟ್ಟಿ ನಡೆವಲ್ತಿ 
ಮೆಟ್ಟಿದ ಹೆಜ್ಜೆ ಯ ಮೆಟ್ಟಿ ನಡೆವ ಗಾಣದ ಎತ್ತಿನಂತಾಗದೆ, 
ಪುರೆ ಎಂದಲ್ಲಿ ಕಳಾಸೆನಿಂದಿತ್ತು, 


ಸ್ಥ ಸೆ ಲಂಗಳನಾರೋಪಿಸಿ ಅಭಿಮುಖವಾದಲ್ಲಿ 
ಸೆದ್ಯೋಜಾತಲಿಂಗವ ಕೂಡಿಕೊಂಡಿತ್ತು. [| ¢ 


(> 
ಇ) 


ಹಿಪ್ರೆ ಬೀಜದ ಮಧ್ಯದಲ್ಲಿ ಇಪ್ಪ ರಸೆದಂತೆ. 
ಬೀಜ ಒಳೆಗು, ಹಿಪ್ಪೆ ಹೊರಗು 


೨೨೫೬ 


ಸಂಕೀರ್ಣ ವಚನಸಂಪುಟ: ಒಂದು 


ರಸ ಮಧ್ಯದಲಿಪ್ಪ ಭೇದವ ನೋಡಾ. 

ಬೀಜದ ಬಲಿಕೆಯಿಂದ ಹಿಪ್ಪೆ ಬಲಿದು, 

ಹಿಪ್ಪೆ ಯ ಬಲಿಕೆಯಿಂದ ಬೀಜನಿಂದು, 

ಉಭಯದ ಬಲಿಕೆಯಿಂದ ಮಧುರರಸೆ ನಿಂದುದ ಕಂಡು 

ಹಿಪ್ರೆ ಬೀಜ ಹೊರಗಾದುದನರಿತು 

ಆ ರಸೆಪಾನವ ಸ್ವೀಕರಿಸುವಲ್ಲಿ ಜ್ಞಾನದಿಂದ ಒದಗಿದ ಕ್ರೀ 
ಕ್ರೀಯಿಂದ ಒದಗಿದ ಜ್ಞಾನ. 

ಇಂತೀ ಭೇದವಲ್ಲದೆ ಮಾತಿಗೆ ಮಾತ ಗಂಟನಿಕ್ಸಿ 

ನಿಹಿತ ವರ್ತನವಿಲ್ಲದೆ ಸರ್ವತೂತಾಲಂಬರ ಮಾತು ಸಾಕಂತಿರಲಿ. 
ಕ್ರೀಯಲ್ಲಿ ಮಾರ್ಗ, ಭಾವದಲ್ಲಿ ನೆಮ್ಮುಗೆ, 


ಜ್ಞಾನದಲ್ಲಿ ಕೂಟ. 
ಇದು ಸೆದ್ಯೋಜಾತಲಿಂಗದ ಷಟ್‌ಸ್ಸ ಲ ಲೇಪದಾಟ, | ೮೦ 
೭೩೬ 


ಭಕ್ತಂಗೆ ಭಕ್ತಿಸ್ಸಲ, ವರಕ್ಷಂಗೆ ಬಿಡುಗಡೆ, 
ಈ ಉಭಯ ಕೂಡಿ ಏಕವಾದಲ್ಲಿ ಪರಿಪೂರ್ಣತ್ವ. 
ಇಷ್ಟಲ್ಲದೆ ಕೀಳ ನೆನೆದು ಮೇಲೆ ನೋಡಲಿಲ್ಲ. 
ಮೇಲೆ ನಿಂದು ಕೀಳ ನೆನೆಯಲಿಲ್ಲ. 
ಅದು ಉರಿಯ ಬಾಣದಂತೆ, ಮರೀಚಿಕಾ ಜಲದಂತೆ, 
ಸುರಚಾಪದಂತೆ, ಬುದ್ಭುದ ಮಣಿಯಂತೆ ಶೋರಿ 
ತೋರಿದಲ್ಲಿ ನಾಮನಷ್ಟವಾಗಿ 


ಸೈಲಗ್ರಹಿತನ ಭಾವ ಸೆದ್ಯೋಜಾತಲಿಂಗದ ಕೂಟ. Il ೮೧ Il 


೭೩೭ 


ದೃಫ್ಯಿನ ದೃಶ್ಯಕ್ಕೆ ಕಾಬತನಕ ಕಂಡು 
ಅಲ್ಲಿಂದಾಚೆ ಏನೂ ಇಲ್ಲಾ ಎಂಬುದು 
ದೃಷ್ಟಿಯ ಭೇದವೊ? ಜಗದ ಭೇದವೊ? 
ಇಂತೀ ಭೇದವ ತಿಳಿದು ತನ್ನ ದೃಷ್ಟಕ್ಕೆ ತಕ್ಕ ಸ್ಥ ಲವ ಮೆಟ್ಟಿ, 
ಸ್ಸ ಲಕ್ಕ ತಕ್ಕ ಆಚರಣೆಯಲ್ಲಿ ನಿಂದು, ಆ ಆಚರಣೆ ಆದಿಯಾಗಿ 
ಅನಾದಿಯಿಂದತ್ತಣವನ ಭೇದಿಸಿ ಹಿಡಿದು 
ಸೆದ್ಯೋಜಾತಲಿಂಗದಲ್ಲಿ ವೇಧಿಸಬೇಕು. ll ೮೨ 1 


ಅವಸರದ ರೇಕಣ್ಣಗಳೆ ವಚನ 


೭೩೮ 


ಕಾಲಲ್ಲಿ ಮೆಟ್ಟದೆ, ಕೈಯಲ್ಲಿ ಹಿಡಿಯದೆ 
ಮರನನೇರಬೇಕು. 
ಕಣ್ಣಿನಲ್ಲಿ ನೋಡದೆ, ಬೆರಳಿನಲ್ಲಿ ಹೆರಿಯದೆ 
ಬಾಯಲ್ಲಿ ಮೆಲ್ಲದೆ, ಹಣ್ಣಿನ ರಸವ ನುಂಗಬೇಕು, 


ಸೆದ್ಯೋಜಾತಲಿಂಗದಲ್ಲಿ. 


೩೩೯ 


ಕಾಡೆಮ್ಮೆ ಊರಗೋಣನನೀದು, 
ಆ ಊರಗೋಣಂಗೆ ಮೂರು ಬಾಯಿ, ಆರು ಕಾಲು, 
ಕೊಂಬು ಎಂಟು, ಕೆವಿ ಹದಿನಾರು, | 
ನಾಲಗೆ ಇಪ್ಪತ್ತೈಬುು, ಬಾಲ ಮೂವತ್ತಾರು. 


ನೂರರ ಬೆಂಬಳಿಯಲ್ಲಿ ನೋಡುವ ಕಣ್ಣು ಒಂದೆಯಾಯಿತ್ತು. 


ಆ ಒಂದು ಕಣ್ಣು ಇಂಗಲಾಗಿ ಕೋಣಂಗೆ ಗ್ರಾಸೆನಿಲ್ಲದೆ 
ಅದು ಅಲ್ಲಿಯೇ ಹೊಂದಿತ್ತು, 
ಸದ್ಯೋಜಾತಲಿಂಗದಲ್ಲಿ ನಾಮನಷ್ಟವಾಯಿತ್ತು. 


೭೪೦ 


ಕಾಳಮೇಘನೆಂಬ ಭೂಮಿಯಲ್ಲಿ ಕಾಳೆರಾತ್ರಿ ಯೆಂಬ ಏರಿ [ಕಟೆ 3] 


ಮಂಜಿನ ನೀರು ತೊರೆಗಟಿ ಟ್ಛಿ ಹಾಯ್ದು ತುಂಬಿತ್ತು. 

ಆ ಕೆರೆಗೆ ತೂಬು ಬಿಸಿಲ ಸಂಭ್ರ ಮದ ಕಲ್ಲು, 

ಕಂಜನಾಳೆದ ನೂಲಿನ ಕಂಬ ಆ 'ಹಹುಖಂಗೆ 

ಅಂದಿನ ಮುಚ್ಚುಳುು ಇಂದಿನ ದ್ವಾರದಲ್ಲಿ ಸೂಸುತ್ತಿ ರಲಾಗಿ 
ಸಾಳಿವನ ಬೆಳೆಯಿತ್ತು, 

ಕೊಯ್ದು ಅರಿಯ 'ಹಾಕಲಾಗಿ 


ಒಂದಕ್ಕೆ” ಎರಡಾಗಿ ಎರಡಕ್ಕೆ ಮೂರುಗೂಡಿ ಹೊರೆಗಟ್ಟಿ ತ್ತು. 


ಹಾಕುವುದಕ್ಕೆ ಕಳನಿಲ್ಲದೆ, ನೆಡುವುದಕ್ಕೆ ಮೇಟಿಯಿಲ್ಲದೆ” 
ಒತ್ಳುವುದಕಿ ಎತ್ತಿ ಲದೆ, ಹೊರೆಯೆತ್ತ ಹೋಯಿತೆಂದರಿಯೆ 


ನಾ ಹೋದೆ, ಸದ್ಯೋಜಾತಲಿಂಗದಲ್ಲಿಗಾಗಿ 


ಖಲಿ 


‘64 1 


೮೫ 


೨೨೮ 


ಸಂಕೀರ್ಣ ವಚನಸಂಪುಟ: ಒಂದು 
೭೪೧ 


ಅರಿದೆನೆಂಬುದೆ ಅಜ್ಞಾನ, ಮರೆದೆನೆಂಬುದೆ ದಿವ್ಯಜ್ಞಾನ. 
ಅರಿದೆ ಮರೆದೆನೆಂಬುದ ಹರಿದಾಗಲೆ ಉಪಮಾಪಾತಕ. 
ಆ ಪಾತಕದ ಫಲಂಗಳಲ್ಲಿ ಜ್ಞಾಸಜ್ಞರುಗಳ ನೋಡಿ, ನಾ ನಾಶವಾದೆ 


ಸೆದ್ಯೋಜಾತಲಿಂಗ ವಿನಾಶವಾಯಿತ್ತು | C೬ || 


೭೪೨ 


ಕೆಡದ ಒಡವೆಗೆ ಕೆಟ್ಟವ ನೋಡಿ ದೃಷ್ಟವ ಕಂಡ. 
ಕಂಡುದ ಕಾಣದುದ ಒಡಗೂಡಿ ಕೆಡಿಸಿ ಮತ್ತೆ ಅರಸಿ, 
ಹಿಂಡಿನಲ್ಲಿ ನೋಡಿ, ಹಿಂಡಿನ ಕುರಿ ನುಂಗಿದವೆಂದು 
ಒಂದೆ ಕೊರಳಿನಲ್ಲಿ ಅಳುತ್ತಿ ದ್ದ » 


ಸದ್ಯೋಜಾತಲಿಂಗ ಕೇಳಬೇಕೆಂದು. | 6೭ | 


೭೪೩ 


ಗುರುಭಕ್ತ ಗುರುವಿಲ್ಲದೆ ಶಿಷ್ಯನಾಗಿ, 
ಲಿಂಗಭಕ್ತ ಲಿಂಗವಿಲ್ಲದೆ ಲಿಂಗವಂತನಾಗಿ, 
ಜಂಗಮಭಕ್ತ್ಕ ಜಂಗಮವಿಲ್ಲದೆ ಜಂಗಮಕ್ಕಿಕ್ಕಿ ಮುಕ್ತನಾದ. 
ಇಂತೀ ಮೂವರ ಮುದ್ದು ಎನಗೆ ಸೆತ್ತುಹೋಯಿತ್ತ ಲ್ಲಾ ಎಂದು, 
ಬಿಕ್ಕದೆ ಕಣ ನೀರಿಲದೆ ಒಂದೆ ಸರದಲ್ಲಿ ಅಳುತಿ ದ 
rx ಮಾ ಸಃ [5 ತಿದ 
ಸೆದ್ಯೋಜಾತಲಿಂಗ ಕೇಳಬೇಕೆಂದು. | ೮೮ 


೭೪೪ 


ಕ್ರೀಯ ನುಡಿವಲ್ಲಿ ಸ್ನಲ, ಸ್ನಲವ ನುಡಿವಲ್ಲಿ ಆಚರಣೆ, 
ಆಚರಣೆ ಆಧರಿಸಿದಲ್ಲಿ ಜ್ಞಾನ, ಜ್ಞಾನವನಾಧರಿಸಿದಲ್ಲಿ ದಿವ್ಯಜ್ಞಾನ, 
ದಿವ್ಯಜ್ಞಾನ ಆಧರಿಸಿ ನಿಂದಲ್ಲಿ ಮಹದೊಡಲು ಅದ್ದು, 
ಮಹಾಮಯ ಲೇಪವಾದಲ್ಲಿ ಅದು ಐಕ್ಯಪದ ಸೆದ್ಯೋಜಾತಲಿಂಗದಲ್ಲಿ. Il ೮೯ I 


೭೪೫ 


ಸ್ಪಲವಿವರಂಗಳ ವಿಚಾರಿಸುವಲ್ಲಿ 
ಘಟಕ್ಕೆ ಕರ ಚರಣ ನಾಸಿಕ ನಯನ ಕರ್ಣ 
ಮುಂತಾದ ಅವಯವಂಗಳೊಳಗಾದ ಭೇದವ 
ಘಟ ಗರ್ಭೀಕರಿಸಿಕೊಂಬಂತೆ, 


ಅವಸರದ ರೇಕಣ್ಣಗಳ ವಚನ ೨೨೯ 


ಆ ಘಟವ ಚೇತನ ವಸ್ತು ಹೊತ್ತಾಡುವಂತೆ, 
ಇದು ಸ್ಥ ಲವಿವರ ಸದ್ಯೋಜಾತಲಿಂಗವನರಿವುದಕ್ಕಿ. | €೦ || 


೭೪೬ 


ಕುಂಭದ ಅಪ್ಪುವಿನ ಸೆಂಗದಲ್ಲಿ ತಂಡುಲವ ಹಾಕಿ 
ಅಗಿ ಘಟದಿಂದ ಬೇಯಿಸಲಿಕ್ಕಾಗಿ, ಒಂದೊಂದು ತಂಡುಲ ಹಿಂಗಿ ಬೆಂದಿತ್ತೆ 
ಆ ಅಪ್ಪು ಬೇರೆ ಬೇರೆ ಸಂಗವ ಮಾಡಿತ್ತೆ? 
ಆ ಅಗ್ತಿ ತೆಂಡುಲಕ್ಕೊಂದೊಂದು ಬಾರಿ ಉರಿಯಿತ್ತೆ? 
ಇಂತೀ ವಿವರಂಗಳ ಭೇದವನರಿತು 
ಅಂಗದಲ್ಲಿ ಆರು ಸ್ಸ ಲವನಂಗೀಕರಿಸಿದಲ್ಲಿ 
ಬೇರೊಂದೊಂದರಸೆ ಹಿಂಗಿ ನೋಡಿಸೆನೆಂದಡೆ 
ಮೂ ರಕ್ಕಾರು ಆರ್ಕೆ ಮೂವತ್ತಾರು 
ಮತ್ತಿವರೊಳೆಗಾದ ಗುಣ ನಾಮಾತೀತಕೆ ಅತೀತವಾಗಿಪ್ಟು ದು. 
ಇಂತೀ ಸ್ಸ ಲಂಗಳನಹುದೆಂದೊಪ್ಪ ದೆ, ಅಲ್ಲಾ ಎಂದು ಬಿಡದೆ, 
ಅಲ್ಲಿಯ ಸ್ಥಲವಲ್ಲಿಯೆ ಏಕೀಕರಿಸಿ, 
ಅಲ್ಲಿಯ ಭಾವವ ತೋರಿದಲ್ಲಿಯೆ ಲೇಪಮಾಡಿ, 
ಹಿಡಿದಡೆ ಹಿಡಿತೆಗೆ ಬಾರದೆ, ಬಿಟ್ಟಡೆ ಹರವರಿಯಲ್ಲಿ ಹರಿಯನೆ, 
ವಸ್ತುಕದಲ್ಲಿ ವರ್ಣಕ ತೋರಿ 
ಆ MEG ವಸ್ತುಕ ಅಧೀನ ನವಾಗಿಪ್ಪ ಉಭಯಸ್ಥೆ ಲವನರಿದಲ್ಲಿ 
ವಿಶ್ವಸ್ಥ ಲ ನಾಶವಾಗಿ ಸೆದ್ಯೋಜಾತಲಿಂಗ ವಿನಾಶನವಾಗಬೇಕು. Il €0 Il 


೬೪೭ 


ರೂಪಿಲ್ಲದ ನಾಮವ ತ 
ಅದೇತರಿಂದ ಲಕ್ಷಿಸೆಖಹುದು 
ಇಂತೀ ಸೆ ಸ್ಟೆ ಲರೂಪಕನಾಗಿ ಕ 
ನಃ ಸಸ್ಥೈಲವಾ ವಾಗಬೇಕು. ll €೨ | 


೭೪೮ 
ಕಡೆಯಾಣಿಗೆ ಒರೆಗಲ್ಲ ಹಿಡಿದು 
ಪ್ರಮಾಣಿಸಿಹೆನೆನ್ನ ಬಹುದೆ? 
ಇಂತೀ ಕಡೆಯಾಣಿಗೆ ಒಳೆಗಾದುದಕ್ಕಲ್ಲದೆ 
ಪಡಿಪುಚ್ಛ ಪಾಷಾಣ ಪೂರ್ವದಲ್ಲಿ ಸಲ, ಉತ್ತರದಲ್ಲಿ ನಿಸ್ತ ಲ 
ಇಂತೀ ಉಭಯವನರಿವುದು ಮಹಾಸ್ಥ ಲ್ಲ 


> 


೨೩೦ 


ಸಂಕೀರ್ಣ ವಚನಸೆಂಪುಟಿ : ಒಂದು 


ಸ್ಸ ಲವೆಂಬ ಇದಿರು ಮಹದೊಳೆಗಾದಲ್ಲಿ | 
ಸದ್ಯೋಜಾತಲಿಂಗವು ಬಟ್ಟಬಯಲಾಯಿತ್ತೆ ನಲಿಲ್ಲ. | ೩ 1 


೭೪೯ 


ಚಿತ್ರಜ್ನ ಘಟಲಕ್ಷಣವ ಬರೆಯಬಲ್ಲನಲ್ಲದೆ 
ಸಲ್ಲಕ್ಷಣವಪ್ಪ ಆತ್ಮನ ಇರಿಸೆಬಲ್ಲನೆ? 
ಸ್ಯ ಸೆಲದ ಮಾತನಾಡಬಲ್ಲರಲ್ಲದೆ ಸ್ನ ಲವ ನಿರ್ಧರವಾಗಿ ನಿಲ್ಲಿಸ 
ಸ್ಥೆ ಸ್ಪಲವೇದಿಸಿ ಭೇದಿಸಿ ನಿಶ್ಚಿ ಂತವಾದಲ್ಲಿ 
ಸೆದ್ಯೋಜಾತಲಿಂಗ ಬಟ್ಟ ; ಬಯಲಾಲ್ತೆ ನಲಿಲ್ಲ. ll ೯೪1 


೭೫೦ 


ದೆ ್ರ ಪತವಂದಡೆ ತಾನಿದಿರು ಎಂಬುದು ಎರಡುಂಟಾದುದು. 
ಅದ್ದೆ ಪತೆವೆಂದಡೆ ಕಾಣಬಾರದುದ ಕೆಂಡೆಹೆನೆಂಬುದು. 
ಇಂತು ದ್ದೆ 43 ಅದ್ವೆ ಪತೆಂಗಳಿಂದ ಕಂಡೆ ಕಾಣಿಸಿಕೊಳ್ಳೆನೆಂಬ ಬಂಧವಿಲ್ಲದೆ 
ನಿಜಸೆಂಗವೆಂಬುದು ತಲೆದೋರದೆ, 
ಉರಿಕೊಂಡ ಕರ್ಪುರದ ಗಂಧದಂತೆ 
ಅಲ್ಲಿಯೆ ಸ್ಪ ಲಲೇಪ ಲೋಪ, ಸಮ್ಯೋಜಾತಲಿಂಗ ಬಟ್ಟಬಯಲು. ll ೯೫ | 


೭೫೧ 


ತನ್ನನರಿದು ಇದಿರನರಿಯಬೇಕೆಂಬುದು ಪ್ರಮಾಣು. 
ಇದಿರ ಗುಣವನರಿತು ತನ್ನ ಗುಣವನರಿದು ಸಂಪಾದಿಸುವುದು ಅಪ್ರಮಾಣ. 
ತನ್ನ ಗುಣವನರಿದು ನಡೆವವರೆಲ್ಲರನು ಕಾಣಬಹುದು. 
ಇದಿರ ಗುಣವನರಿತು ತನ್ನ ಗುಣವ ಸೆಂಬಂಧಿಸಿ ನಡೆವರೆಲ್ಲರನೂ ಕಾಣಬಾರದು). 
ಅದು ನುಡಿದು ನುಡಿಯಿಸಿಕೊಂಬ ಪ್ರತಿಶಬ್ನದಂತೆ. 
ತನ್ನ ಗುಣವೇ ತನಗೆ ತಥ್ನ್ಮ, ತನ ಗುಣವೇ ತನಗೆ ಮಿಥ್ಯ. 
ಇದಿರ ಗುಣವ ತಾನರಿದು ನಿಲಬಲ್ಲಡೆ ತನಗೆ ತಥ್ಯವೂ ಇಲ್ಲ ಮಿಥ್ಯವೂ ಲ್ಲ 
ಇದು ದೆ ಿತಾದ್ದ ತದ ಭೇದ, 
ಸದ್ಯೋಜೌತಲರಿಗಕ್ಕ ಉಭಯಸ್ಥೆ ಲ ನಾಶವಿನಾಶ. I F& || 


೭೫೨ 
ಶಬ್ದ ರೂಪಿನೊಳಗೆ ಅಡಗುವುದ ಬಲ್ಲಡೆ ದ್ವೆ ಶಿ 


ಆ ರೂಪು ನಿಃಶಬ್ದ್ಬಕ್ಕೊಡಲಾಗಿ ಮುಗ್ಳವಾದುದ ಬಲ್ಲಡೆ ಅದ್ವೆ ಫ್ರಿ 


ಅವಸರದ ರೇಕಣ್ಣಗಳ ವಚನ ೨೩೧ 


ಈ ಉಭಯದ ಹೊದ್ದಿಗೆಯ ಹೊದ್ದದೆ ನಿರ್ಧರವಾದಲ್ಲಿ 
ಸದ್ಯೋಜಾತಲಿಂಗ ಬಟ್ಟಬಯಲು. | FH 


೭೫೩ 


ಬಂಧಿಸಿ ಘಟವ ಬಿಟ್ಟಿಹೆನೆಂದಡೆ ಅಭಿಸೆಂಧಿಯಲ್ಲಿ ನೋವುದು ಜೀವ. 
ಕಂದದೆ ಕುಂದದೆ ನಿಜದಲ್ಲಿ ಹೊಂದಿಹೆನೆಂದಡೆ 
ಸರ್ಮೇಂದ್ರಿಯ ಬಂಧುವಿನೊಳಗಿದೆ ಜೀವ. 
ಒಂದ ಮರೆದು ಒಂದನರಿದು ಮುಂದಣ ಅಡಿಯ ಮೆಟ್ಟಿಹೆನೆಂದಡೆ 
ಸಂದೇಹದ ಸೆಂದಣಿಗೊಳಗಿದೆ ಜೀವ. 
ಗುರುವಿಂದ ಕಂಡೆಹೆನೆಂದಡೆ 
ಅದು ಧರ್ಮಬೀಜ, ನಾನು ಕರ್ಮಬೀಜ. 
ಲಿಂಗದಿಂದ ಕಂಡೆಪೆನೆಂದಡೆ 
ಚತುರ್ವಿಧಫಲ ಭವಬೀಜ. 
ಜ್ಞಾನದಿಂದ ಕಂಡೆಹೆನೆಂದಡೆ 
ನಾನು ಸಾವಯ, ಅದು ನಿರವಯ. 
ಎನಗಿನ್ನೆ €ತರಿಂದ ಕೂಟ? ಈ ಭಕ್ತಿಜಗದಾಟದ ಕಾಟ. 
ನಿನ್ನ ಕೂಟವ ಕೂಡಿಹೆನೆಬ ಕೋಟಲೆಯ ಬಿಡಿಸಿ 
ಎನ್ನಲ್ಲಿ ನೀನು ಅಲೇಖನಾಗು. 
ಭಿನ್ನ ಭಾವವಿಲ್ಲದಂತೆ, ಅನ್ಯ ಅನನ್ಯವೆಂಬುದ ನಿನ್ನಭಾವದಲ್ಲಿಯೆ ಮರೆಸಿ 
ನಾನುಗೂಡಿ ನೀನು ಬಟ್ಟಬಯಲ್ಲು, ಸೆದ್ಯೋಜಾತಲಿಂಗವೆ. ll ೯6 I 


೭೫೪ 


ಕೈಲಾಸವೆಂಬುದು ಕ್ರಮಕೂಟ, ಮೋಕ್ಷವೆಂಬುದು ಭವದಾಗರ, 
ಕಾಯಸೆಮಾಧಿಯೆಬುದು ಪ್ರಪಂಚಿನ ಪುತ್ನಳಿ. 
ಕಾಯ ಜೀವ ಕೂಡಿ ಬಯಲಾಗಿ ಇನ್ನಾವ ಠಾವಿನಲ್ಲಿ ಪೋಗಿ ನಿಲುವುದು? 
ತನುವಿನ ಗಂಭೀರವೆಂಬುದ ಮರಸಿದೆ, ಸೆದ್ದುರುವ ತೋರಿ. 
ಸೆದ್ದುರುವೆಂಬುದ ಮರಸಿದೆ, ನಿಜವಸ್ತು ಶಿಲಯ ಮರೆಯಲ್ಲಿದ್ದು. 
ಲಿಂಗವೆಂಬುದ ಕುರುಹಿಟ್ಟು ಆಂಗವೆಂಬುದ ಮರಸಿದೆ, 
ತ್ರಿವಿಧ ಬಟ್ಟೆ ಕೆಡುವುದಕ್ಕಿ. 
ಜಂಗಮವೆಂಬುದ ತೋರಿ, ಜಂಗಮವೆಂಬುದ ಮರಸಿ 
ನೀನು ಎಲ್ಲಿ ಅಡಗಿದೆ? ಎಲ್ಲಿ ಉಡುಗಿದೆ? 
ಎಲ್ಲಿ ಬೆಂದೆ? ಎಲ್ಲಿ ಬೇಕರಿಗೊಂಡೆ? 
ನೀನು ಎಲ್ಲಿ ಹೋದೆ? ಹುಲ್ಲು ಹುಟ್ಟದ ಠಾವಿನಲ್ಲಿ ನೀನೆಲ್ಲಿ ಹೋದೆ? 


ಸಂಕೀರ್ಣ ವಚನಸಂಪುಟ : ಒಂದು 


ಅಲ್ಲಿ ನಿನ್ನವರೆಲ್ಲರ ಕಾಣದೆ, ಕಲ್ಲು ಮಣ್ಣು ನೀರಿನಲ್ಲಿ ನೆರೆದಂತೆ ಬದುಕು, 
ನನಗಿಲ್ಲಿಯೇ ಸಾಕು. 
ನೀ ಕೊಟ್ಟ ಕುರುಹಿನಲ್ಲಿಯೆ ಬಯಲು 


ಸೆದ್ಯೋಜಾತಲಿಂಗವೆಂಬುದು ನಿರಾಲಂಬವಾಯಿತ್ತು 2 | ೯೯ | 


೭೪೫ 


ಪ್ರಮೇಯ-ಅಪ್ರಮೇಯ, ಸುರಾಳೆ- ನಿರಾಳ, 
ಶೂನ್ಯ -ನಿಃಶೂನ್ಯ, ವಿರಳೆ-ಅವಿರಳ, ಅಂಜನ- ನಿರಂಜನ, ಭಾವ-ನಿರ್ಭಾವ, 
ಮಹಾಮಹಪ್ರಕಾಶ- ದಿವ್ಮದಿವ ತೇಜಪ್ರ ಕಾಶ, 

ಇಂತೀ ಉ EN ತ್ರಿವಿಧಾತ ಕೂಟಸ್ಥ ನಾಗಿ 
ನಿನ್ನಾಟ ಬಟ ಬಯಲಲಿ ದೃಷ ಷ್ಟ ವಾಯಿತ್ತು. 


ಸೆದ್ಯೋಜಾತಲಿಂಗವೆಂಬ ಶಬ್ದ ಮುಗ ಸವಾಯಿತ್ತೆ ನಲಿಲ್ಲ. Il ೧೦೦ 1 


ಪರಿಶಿಷ್ಟ 
೭೫೬ 


ಅರಿದರಿದು ಕೊಡುವವನು ತಾನೆ ಲಿಂಗವೊ 
ತಾನೆ ಲಿಂಗವ[ಲ್ಲವೋ!] 
ಬೇರೆ ಲಿಂಗಕ್ಕೆರವಿಲ್ಲ. 
ಲಿಂಗದಂಗ ತಾನಾಗಿ, ಲಿಂಗಕ್ಕೆ ಲಿಂಗವನೆ ಅರ್ಪಿಸಿ, 
ಸೆದ್ಯೋಜಾತಲಿಂಗದಲ್ಲಿ ಜಾತತ್ವವಳಿದು ಅಜಾತನಾದ. Il ೧ 1 


೭೫೭ 


ಇಪ ಸ್ಪಲಿಂಗಕ್ಕಿ ದೃಷ್ಟಾ ರ್ಪ್ಷಿತ, 
ಪ್ರಾಣಕಿಂಗಕ್ಕ 2 ¥- 
ಜ್ಞಾನಲಿಂಗಕ್ಕೆ ಪರಮಪರಿಣಾಮವೆ ಅರ್ಪಿತ. 
ಇಂತಿೀ ತ್ರಿವಿಧಾರ್ಪಣದಲ್ಲಿ ಸುಚಿತ್ತನಾಗಿರಬೇಕು, 


ಸೆದ್ಯೋಜಾತಲಿಂಗವನರಿವುದಕ್ಕೆ. ೨ 


ಅವಸರದ ರೇಕಣ್ಣಗಳ ವಚನ ೨೩೩ 


೭೫೮ 


ಉಟ್ಟುಡಿಗೆ ಸಡಿಲಿದಡೆ ಕೆಟ್ಲಾಡಿ ಬಂದು 
ಬಟ್ಟೆಯ ಕಾವ ಲೊಟ್ಟಿಗೆಲ್ಲಿಯದಯ್ಯಾ ಲಿಂಗ! 
ಗಂಡ ಸತ್ತ ಮುಂಡೆ[ಯವಳಿಗೆ] ಸತ್ತಿಹೆನೆಂಬ 
ಭಂಡರ ಮುಖವ ನೋಡಲಾಗದು. 
ಇಷ್ಟವು ನಷ್ಟವಾದಡೆ, 
ಪ್ರಾಣವ ಬಿಡುವಲ್ಲಿಗೆ ಹೋಗಿ ನಿಕ್ಷೇಪವ ಮಾಡಬಲ್ಲ[ವರಿಗೆ], 
ಕುಂದ ನುಡಿವ ಮಿಟ್ಟಿಯ ಭಂಡರಿಗೆ, 
ಆ ಮೋಕ್ಷ ಮುಮುಕ್ಕುತ್ತವಿಲ್ಲ: 
ಮುನ್ನೇನು ಕಟ್ಟಿಕೊಂಡು ಬಂದನೆ! 
ಇನ್ನೇನು ಭವಿಯಾಗಿ [ನಿಲ್ಲ, 
ಸೆದ್ಯೋ]ಜಾತಲಿಂಗವವರ ಮನವಿದ್ದಲ್ಲಿ ಬೆರೆವ. | a H 
೭೫೯ 
ದಾರಿಯಲ್ಲಿ ಬೀದಿಯಲ್ಲಿ ಮನೆಗಳಲ್ಲಿ 
ಹೊನ್ನು ಹೆಣ್ಣು ಮಣ್ಣಿ ನ ಮೇಲಣ ಕಾಮವಿಕಾರ ತೋರಿದಡೆ 
ಅದಕ್ಕೇನೂ ಶಂಕೆಯಿಲ್ಲ. 
ಅದೇನು ಕಾರಣವೆಂದಡೆ: 
ಚಿತ್ರದ ಹುಲಿ, ಕನಸಿನ ಹಾವು, ಜಲಮಂಡುಕ ಕಚ್ಚಿ ಸತ್ತವರುಂಚೆ? 
ಇದು ಕಾರಣ ಜಾಗ್ರಸ್ಪಪ್ನಸುಷುಪ್ತಿಗಳಲ್ಲಿ ಕಾಮವಿಕಾರ ತೋರೆತ್ತೆಂದು 
ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧಿಗಳಿಂದ ಘಟವ ಬಿಟ್ಟಡೆ, 
ಆತ ಗುರುದ್ರೋಹಿ, ಲಿಂಗದ್ರೋಹಿ, ಜಂಗಮದ್ರೋಜಹಿ. 


ಇದು ಭಕ್ತ ರಾಚರಣೆ, ವಿರಕ್ಷನಿರ್ಣಯ. 


ಇಂತಪ್ಪವರಿಗೆ ಸೆದ್ಯೋಜಾತಲಿಂಗವುಂಟಿಲ್ಲವೆಂದೆನು. ISN 


ಆದಯ್ಯಗಳ ವಚೆನ 
೭೬೦ 


ಅಂಗದ ಕಳೆವಳೆ, ಮನದ ಸೆಂಚಲ, ಭಾವದ ಭಾ ್ರಂತ್ಳು 
ಅರುವಿನ ಮರಹು, ಭಕ್ತಿಯ ಭಿನ್ನ, ಜ್ಞಾನದ ಹ 
ಪ್ರಾಣನ ಪ ್ರಕ್ಕ ತಿ, ಸಾ ಿನಮಾನ ಮಬ ಲಕ್ಷ್ಯ, ಇಹೆಪರಂಗಳ ತೃಷ್ಣೆ 
Sc ಬಂದ್ಲ ಇಂದಿ ್ರಿಯಂಗಳಿಚ್ಛ, 
ತಾಪತ್ರಯಂಗಳೆ ಸುಖದುಃಖ, 
ಮಲತ ತ್ರಯಂಗಳಾಸ್ಯೆ ಪಂಚಮಲಂಗಳೆ ಸುಚ, 
ಅಪ್ಪಮದಂಗಳ ಘಟ್ಟಿ , ಷೆಡೂರ್ಮಿಗಳ ವಿಕಾರ, 

ಇಂತಪ್ಪ ಅಭ ಸಿಲುಕದ ಅಕಳೆಂಕರಪ SF 
ಸಮ್ಯಜ್ಞಾನ ನ್ಯ ಸೆಹ ಸಮಾಧಾನಯೋಗದೊಳಿರ್ಪ 3 
ಮಹಾಶರಣರ ತೋರಿಸಿ ಬದುಕಿಸಾ, 
ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಧರ್ಮ ನಿಮ್ಮ ಧರ್ಮ. 


೭೬೧ 


ಅಂಗದ ಕಳೆ ಲಿಂಗಸೆಂಗವಾಗಿ, ಅಂಗವೆಂಬ ಶಂಕೆಯ ಭಂಗವ ತೊರದು. 


ಲಿಂಗಾಂಗಸೆಂಗವೆಂಬ ಸೆಂದ ಮೀರಿ 
ಪರಮಪ್ರಕಾಶದಿಂದ ಬೆಳಗುವ ಸ್ವಯಂಜ್ಯೋತಿ 
ನಿಜದಲ್ಲಿ ನಿಂದು ತನ್ಮಯವಾದ 
ಪರಮವಲಿಂಗಕಾಯರು ಸೆಕ ಕ್ಪರಿತ್ರ ನಿಶ್ಚಿ ೦ತರ್ಳು 


ಸಾರಾಷ ಸ ಸೋಮೇಶ್ವ ರಾ ನಿಮ್ಮ el 


ಭಲಿ 


ಅಂಗದಂತೆ ಲಿಂಗವಾಗಿರ್ದ ದೇಹ, 
ಲಿಂಗದಂತೆ ಅಂಗವಾಗಿರ್ದ ದೇಹ, ಈ ಕಾಯದ್ವಯಂಗಳಿಗೆ 
ಅಂಗಕಳಾ ಲಿಂಗಕಳಾ ಪ ಸ್ರಭಾವ ಒಂದಾಗಿ, 
ತನುವಿನ ಕೈಮುಟ್ಟಿ ಪ ಪ್ರಾಣಲಿಂಗ ಜಂಗಮದಾಸೋಹ ಮಾಡುತಿ ತ್ರಿರಲು, 
ಆ ಜಂಗಮದ ಸೊ ಲಪ್ರ ಸಾದವೆ ಬಸೆವಣ್ಣ ನ ಸಾಕಾರ. 
ಅಂತಪ್ಪ ಸಾಕಾರವೌರಿವುತ್ತಿ ದ್ದರಿವು 


೨2 li 


ಚದಯ್ಯಗಳ ವಚನ ೨೩೫ 


ರಾಪ, ಸೋಮೇಶ್ವರಲಿಂಗ ತಾನಾಗಿ 


ಲ) 
ನನಿವುತ್ತ ನೆನೆವುತ್ತ ನೆನೆಯದಂತಿರ್ದೆ ನಯ್ಯಾ. la! 


೧2 


CE 


ಅಂಗದ ಮೇಲಣ ಲಿಂಗ ಅಂಗದಲ್ಲಿ ಪೂರ್ಣವಾಗಿ 
ತನುಗುಣವಳಿಯಿತ್ತು. 
ಮನದ ಮೇಲಣ ಲಿಂಗ ಮನದಲ್ಲಿ ಪೂರ್ಣವಾಗಿ 
ನೆನಹಿನ ಸಂಕಲ್ಪ ಕಟ್ಟಿತ್ತು. 
ಪ್ರಾಣದ ಕೇ ಸಸತು ಣದಲ್ಲಿ ಪೂರ್ಣವಾಗಿ 


ಪ್ರಾಣನ ಪ್ರ ತಿ ನಷ್ಟ ಪ್ರವಾಯಿತ್ತು ; 

ಭಕ್ತಿ-ಜ್ಞಾನ ಮ ಸ್ಸ ಹತವಾಗಿರೆಬಲ್ಲರಾಗಿ 

ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣರು ಸ್ವತಂತ್ರರು. ol 
A, 


ಅಂಗದ ಮೇಲಣ ಲಿಂಗ ಹಿಂಗಿದಾತ ಭವಿ ಎಂಬರು. 
ಆಂಗದ ಮೇಲಣ ಲಿಂಗ ಹಿಂಗದಾತನ ಭಕ್ಷನೆಂಬರು. 
ಅಂಗದೊಳಗೆ ಬೆರಸಿರ್ಪ್ಹ ಲಿಂಗದ ಹೊಲಬನಾರೂ ಅರಿಯರು. 
ಆ ಲಿಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿವುದೆ? 
ಅಂಗದೊಳಗಣ ಲಿಂಗ ಹಿಂಗದೆ ಆರಾಧಿಸುಲ್ಲಡೆ ಹಿಂಗುವದು ಭವಮೂಲೆ 
ಸೌರಾಷ್ಟ್ರ ಸೋಮೇಶ್ವರಾ. A 


೭೬% 


p 


ಅಂಗದ ಮೇಲಿ ಶಿವಲಂಗಸಾಹಿತ್ಯವಿಲ್ಲದ ಅಂಗ 
ಆನೇಕ ಅಘೋರಪಾಪಕ್ಕೆ ಅವಕಾಶವಾಗಿಪ್ಟು ಯ್ಯಾ. 
ಇದಕ್ಕೆ ಶ್ರುತಿ: 
“ಯಾತೇ € ರುದ್ರ ಶಿವಾ ತನೂರಘೋರಪಾಪಕಾಶಿನೀ"” 
ಇದು ಕಾರಣ ಗುರುಕಾರುಣ್ಯವ ಪ ಪಡೆದು 
ಲಂಗಾನುಗ್ರ ಹಕನಾದ ಪ್ರಾಣಲಿಂಗ ಗಸೆಂಬಂಧಿಯೇ ಶಿವೃಕ್ಯನು. 
ಅಂತಪ್ಪ ಶಿವೆ ಕ್ಯ ಕ್ಯಂಗೆ ur: ವೇ ಧರ್ಮ, 
ವಿಷವೇ ಪಥ್ಯ, ಅರಿಯೇ ಮಿತ ತ್ರರು. 
ಅಂದೆಂತೆಂದಡೆ: 


ಅರಿರ್ಮಿ ತ್ರಂಿ ಏಷಂ ಷಂ ಪಥ್ಯ ಅಧರ್ಮೋಧರ್ಮತಶಾಂ ವ್ರಜೇತ್‌! 


ವಿಸಿ 


ಪೂಜಿತೇ ಪಾರ್ವತೀನಾಥೇ ವಿಪರೀತೇ ವಿಪರ್ಯಯಂಃ॥ 
ಇಂತೆಂದುದಾಗಿ, ಸೌರಾಷ, ಸೋಮೇ "ಶ್ರರನ ಸ ಶರಣರಿಗೆ 
ಸೆರಿಯಿಲ್ಲವಾಗಿ ಅಪ್ರ ಶಿಮರು. 


ಹ 


ಅಂಗದ ಮೇಲೆ ಸಾಕಾರವಿಡಿದು 


ಮಂತ್ರಾಹ್ವಾನಂಗಳಿಂದಪ್ಪವಿಧಾರ್ಜನೆ ಹೋಡಶೋಪಚರಿಯಂಗಳಿಂ 


ಪಾದೆ ಇಷ್ಟಲಿಂಗ. 

ಆ ಇಷ ಸೈಲಿಂಗಕ್ಕೆ ಆಶ್ರಯವಮಾಗಿ 
ಚೆತುರ್ದಶೇಂದ್ರಿಯಂಗಳಲ್ಲಿ ತನ್ಮುಖವಾಗಿ 
ಸರ್ವೇಂದ್ರಿಯಂಗಳಿಗೆ ಚೈತನ್ಯವಾಗಿ 

ಪ್ರಾಣನಲ್ಲ ಪರಿಪೂರ್ಣನಾಗಿಪ್ಟುದೇ ಪ್ರಾಣಲಿಂಗ. 
ಆಪಾ ಸ ಆದಿಯಾಗಿ 

ಭಾವಭ್ರ ಮೆಗಳು ನ ನಪ್ಪ ವಾಗಿ 

ಅನುಭಾವದಲ್ಲಿ ಲೀನವಾಗಿ 

ಭಾವ ಸದ್ಭಾ ನಿರ್ಭಾವವೆಂಬ ಭಾವತ್ರಯಂಗಳಲ್ಲಿ ಭರಿತವಾಗಿ 
ಭಾವ ಬ ್ರುಪ್ಪವೆ ಬ ಭೇದವಿಲ್ಲದೆ 

ಸನ್ನಿಹಿತ ಸ ದೇ ಭಾವಲಿಂಗ. 


ಇಂತೀ ಮೂರು ಲಿಂಗನ ಮೂಲ್ಯ, ಆರು ಲಿಂಗದ ನರದ 


ಮಾರ್ಗಕ್ರಿ € ನೀಕಿ ಕ್ರೀಯಾಗಿ, ಧ್ಯಾನ ನಷ್ಟವಾಗಿ, 


ಮಂತ್ರ re ವಾಗಿ, ಜ್ಞಾನ ಶೂನ್ಯವಾಗಿ, ಭಾವ ದಿಗುಬರವಾಗಿ, 


etl 


ಘನಕ್ಕೆ ಘನವಾದ ಪರಬ್ರಹ್ಮವ್ಪ ವು ತಾನೆ ಸೌರಾಷ್ಟ್ರ ಸೋಮೇಶ್ವ ಈ 


೭೬ 


[A 


ಅಂಗದಲ್ಲಿ ಲಿಂಗವಿರಲು ಎನ್ನ ತನು ನಿರ್ಮಲವಾಯಿತ್ತು, 
ಮನದಲ್ಲಿ ಅರಿವಿರಲು ಎನ್ನು ಮನ ನಿರ್ಮಲವಾಯಿತ್ತು ಸ 
ಪ್ರಾಣದಲ್ಲಿ ಪ್ರಸಾದವಿರಲು ಎನ್ನ ಪ್ರಾಣ ನಿರ್ಮಲವಾಯಿತ್ತು. 
ಪಂಚೇಂದ್ರಿಯಂಗಳಲ್ಲಿ ಪಂಚಲಿಂಗವೆಡೆಗೊಂಡಿರಲು 
ಇಂದ್ರಿ ಯಂಗಳು ನಿರ್ಮಲವಾದವು. 
ಸೌರಾಷ್ಟ್ರ ಸೋಮೇಶ್ವ ರನ ಶರಣರ ಸೆಂಗದಿಂದ 
ಶಿವಪ್ರ ಮಜ ದೊರೆಕೊಂಡಿತ್ತಾಗಿ ಸರ್ವಾಂಗಲಿಂಗವಾಯಿತ್ತು K 


ll 61 


ಆದಯ್ಯಗಳ ವಚನ 


lo 
> 
[A 


೭೬೮ 


ಅಂಗದಾಸೆ ಯುಳ್ಳ ನ ಕ್ಕ ಭಯ ಬಿಡದು ನೋಡಾ ಅಯ್ಯಾ. 
ಜೀವನ ಭ್ರಾಂತುಳ ನ್ನತೃ ಪ್ರ ಪ ಕೃ ತಿ ಹಿಂಗದು ನೋಡಾ ಆಅಯ್ದಾ. 
ಮನದ ಮ ಬಿ ನ ಕ್ಸ ಕಾ ನೋಡಾ ಅಯಾ. 


ಕಾಮಾದಿ ಃ ಭೋಗುಗಭಿಲ್ಗ ನ ಕ್ಕ ಪುಣ್ಯಪಾಪಂಗಳು ತೊಲಗವು ನೋಡಾ ಅಯ್ಯಾ. 
ಇಹಪರಂಗಳ ಸಾರುವನ್ನ ಕ್ಸ ಭವ ಹಿಂಗದು ನೋಡಾ ಅಯ್ಯಾ. 

ಆನೆಂಬುದುಳ,ನ ನಕ್ಕ ಪಸರ ಬಿಡದು ನೋಡಾ ಅಯ್ಯಾ. 
ಸೌರಾಷ ್ರ ನೊನಮೇಶ್ವರಾ, 


ತಾನೆಬನ ಕ್ಕ ಲಿಂಗಸಾಹಿತ್ಯ ವಿಲ್ಲ ನೋಡಾ ಅಯ್ಯಾ. ೯ il 


೭೬೯ 


ಅಂಗಲಿಂಗ ಮನಲಿಂಗ ಪ್ರಾಣಲಿಂಗ ಭಾವಲಿಂಗ 
ಜ್ಞಾ ತ್ಛ ಜಾ ನಾನ ಜ್ಞ ನೇಯ ಲಿಂಗ 
ಇದಕ್ಕೆ ಶ್ರುತಿ ತಿ; 
ಒಓಮಿದಂ ಮ ಸರ್ವಾನಾಮಿದಂ ಆತ್ಮ ಮಯಂ ದೇವಾಃ 
ಓಂ ಚಮೇ ಶರಶ್ಛಮೇ ಭಯಂಚಮೆೇ ವಚಶ್ಚಮೇ 
ಶ್ರಸೆನಂಚಮೇ ಶಿಖಿರಂಚಮೇ ಶೈೈಲಂಚಮೇ ವ್ರೀಹಿಶ್ಸಮೇ 
ತಿಲಂಚೆಮೇ ಹೇಮಚೆಮೇ ವಿದುಂಚಮೇ ಪೂಷಂಚಮೇ 
ತೈಣಂಚಮೇ ಧಾತ್ಸಂಚಮೇ ಭೋಕ್ಷ ೦ ಚಮೇ ಜ್ಞಾ ಶೈಂಚಮೇ ಜ್ಜೆ €ಯಂಚಮೇ 
ದೇಹಶ,ಮೇ ಆತ್ಮ ೦ಚಮೇ ಅಖಿ ೨ಲಂಬೆಮೇ 
ಇತ್ಯಿನ್ಯೋನ್ಯಂ ಉಪಯುಕ್ಷೇ ವ್ಯತಿರಿಕ್ತ 0 ತಸ್ಮೈ a ತೇ ನಮಃ 
ಇಂತೆಂದುದಾಗಿ 
ಶಿವ ಸರ್ವಾವಯವವಾದ ಸರ್ವಾಂಗಲಿಂಗಿಗಳನೆನಗೊಮ್ಮೆ ತೋರಿಸಾ 
ಸೌರಾಷ್ಟ್ರ ಸೋಮೇಶ್ವರಾ. | ೧೦ Il 


೭೭೦ 


ಅಂಗಲಿಂಗರತಿಯಿಂದ ಆಯತವಾಯಿತ್ತು, 
ಪ್ರಾಣಲಿಂಗರತಿಯಿಂದ ಸ್ವಾಯತವಾಯಿತ್ತು 
ಭಾವಲಿಂಗರತಿಯಿಂದ ಸೆನ್ನಿ ಹಿತವಾಯಿತ್ತು x 
ಇಂತು ಆಯತ ಸ್ವಾಯತ ಸನ್ನ ಹಿತ 
ಇಂತೀ ತ್ರಿವಿಧವಮೊಂದಾದ ಬಳಿಕ 


[ 
6: 


ಸಂಕೀರ್ಣ ವಚನಸೆಂಪುಟ : ಒಂದು 


ಕೊಟ್ಟುಕೊಂಬ ಘನ ಇಂಬಿಲ್ಲ, 
ಸ್ಪ ಶ್ರರಃ | ೧೧1 


೭೭೧ 


ಹಳಿ ಲಿಂಗವಾದಡದು. ಸತಕ್ಕಾಳೆಪ್ಟು ದೆ? 
ಲಿಂಗವಾದರೆ ನಿಚ್ಚ ನಿಚ್ಛೆ ಲಯವಪ್ಪು ದೆ? 

ಪ್ರಾಣ ಲಿಂಗವಾದಡೆ ಪ್ರ ಕ her ತಳಿವುದ? 
ಅರಿವು ಲಿಂಗವಾದರೆ ee ಹುದೆ? 
ಭಾವ ಲಿಂಗವಾದಡೆ ಸೆಕಲವಿಷಯಂಗಳಿಗೆ ಭ್ರಮಿಸುವುದೆ? 
ಜ್ಞಾತ್ಸ ಜ್ಞಾನ ಜ್ಞ €ಯ ಲಿಂಗವಾದರೆ 
ಅರಿವುದೇನು ಅರಿಹಿಸಿಕೊಂಬುದೇನು? 
ಇವು ತಾ ತಮ್ಮಂತೆ, ಸೌರಾಷ ಸೈ ಸೋಮೇಶ್ವರಲಿಂಗ ಮುನ್ನಿನಂತೆ. | ೧೨ 1 


ಫಿ 


ಅಂಗವು ಲಿಂಗವೇಧೆಯಾದ ಬಳಿಕ 
ಅಂಗವೆಲ್ಲವೂ ನ ನಷ್ಟ ವಾಗಿ ಲಿಂಗತೆನ್ಮಯವಾಗಿಷ್ಟು ದಾಗಿ 
ದಿಟದಿಂದಿಪ್ಪ ಸೆಜ ನಕ್ಕೆ ಬೇರೆ ಅಂಗವುಂಟೆ ಲಿಂಗವಲ್ಲದೆ? 
ಇದು ಕಾರಣ ಸ ಸೌರಾಷ್ಟ್ರ ಸೋಮೇಶ್ವರನ ಶರಣರು ನಿರ್ದೇಹಿಗಳು. | ೧೩ || 


೭೭d 


ಅಂಗವೆಂಬ ಅಂಗನೆ ಆತ್ಮನೆಂಬ ಪ್ರರುಷನನಪ್ಪಿ 
ಮುಂಡೆತನವಿಲ್ಲದೆಯಿಪ್ಪ ಭೇದವ ತಿಳಿದು ನೋಡಿರಣ್ಣಾ. 
ಕುಂಟಣಿಯಾದ ಒಡಡೆಟ್ಟಿ ದ ಮನ ನಪ್ಪಂಸೆಕನಾದ ಕಾರಣ 
ಲಿಂಗಸೆಂಗಿಯಲ್ಲದೆ ಹೋದ ಕೇಳಿರಣ್ಣಾ. 
ಆತ್ಮನು ಪುರುಷನಾದಡೂ ಲಿಂಗವ ಕೂಡುವ ಭರದಿಂದ ಸೆತಿಯಾಗಬಲ್ಲ. 
ಶರಣಸತಿ ಲಿಂಗಪತಿಯೆಂಬುದುಂಟಾಗಿ, 
ಶಿವಜ್ಞಾ ನ್ಲಾನವೆಂಬ ಸೆ ಸಖಿಯ ಕೈವಿಡಿದು 
ಸೌರಾಷ್ಟ್ರ ಸೋಮೇಶ್ರ ರಲಿಂಗವ ಕೂಡಿ ಸುಖಿಯಾದನು. il 0೪ 1 


\ 


p 


(A 


ಅಂಗವೆ ಲಿಂಗ, ಲಿಂಗವೆ ಅಂಗವೆಂದೆಂಬರು. 
ಅಂಗವು ಲಿಂಗವೆ? ಲಿಂಗಕ್ಕೆ ಅಂಗವುಂಟೆ? 


ಅದಯ್ಯಗಳ ವಚನ 9೩.೯ 


ಅದು ತಾ ನಾಮ ರೂಪು ಕ್ರೀಯೆ ಇಲ್ಲವಾಗಿ. 
ಮಾತು ಮನ ನಿಲುಕದ ಲಿಂಗವು 
ಅಂಗವಪ್ಪು ದು ಮಿಥ್ಯ ಕಾಣಾ, ಸೌರಾ 


-~ ಖಿ ~ಿ STN, 
ಷ್ಟ ಸೋಮೇಶ್ವರಾ. il ೧೫ 1 


೧೧೫ 


[Nap 


ಅಂಗಸುಖಿಗೆ ಲಿಂಗಸುಖವಳವಡದು, 
ಲಿಂಗಸುಖಿಗೆ ಅಂಗಸುಖವಿಬುಗೊಳೆದು. 
ಮಾಣಭ್ಯರನಿಯಾನೊತು ವಾದ ತ 
ಇಂತೀ ತ್ರಿವಿಧಾದ್ವೆ ಫತೆ ಲಿಂಗಸುಖಸಾಹಿತ್ಯವಾದಲ್ಲಿ, 
ನರಕವಿಲ್ಲ, ಸ್ಪರ್ಗವಿಲ್ಲ, ಕರ್ಮವಿಲ್ಲ, ಭವವಿ ಮರಣವಿಲ್ಲ, ಫಲವಿಲ್ಲ, 
ಪದವಿಲ್ಲ, ಇಹವಿಲ್ಲ, ಪರವಿಲ್ಲ. 
ಸೌರಾಷ್ಟ್ರ ಸೋಮೇಶ್ವರಾ, ನೀ ಸಾಕ್ಷಿಯಾಗಿ 
ಅಂಗಸುಖಿಗೆ ಲಿಂಗಸುಖದೊರಕೊಳ್ಳದು. FO 


ಪಿಕ 


ಅಂಗೈೈಯೊಳಗಣ ಹೆಂಸೆ ಹಾಲನೊಲ್ಲವೆ ನೀರ ಕುಡಿಯಿತ್ತು. 
ನೀರು ಬಾಯಾರಿ ನೀರಡಿಸಿ ಅರಕೆಗೊಂಡಿತ್ತು. 
ಅರಗಿನ ಮಾಡ ಉರಿಯುಂಡು ಗರಿಗತವಾಯಿತ್ತು. 
ಕರ್ಪುರದ 'ಮಾಡ ಅಗ್ಲಿಯನೊಳೆಕೊಂಡು ಉರಿಯದು ನೋಡಾ, 


ಮಗನ ನ ನೀಮೋಂಸ HW mg 
ಸು೨ರಾಷಿ, ಸೋಮೇಶ ರಾ. RB GE 
ಬ್ರ ವ 


~ 
ಪಕ 


ಅಂತರಂಗದ ಆತ್ಮಜ್ಯೋತಿ ಬಹಿರಂಗವ ಮುಟ್ಟಿ 
ಮುಟ್ಟದು ನೋಡಾ. 
ಒದುವಾದಿಂಗೆ ನಿಲುಕದು, ಶ್ರುತಿಸ್ಕ ಏತಿಗಳಿಗೆ ಅಳವಡದು ನೋಡಯ್ಯಾ. 
ಸೌರಾೂಷ ಸೋಮೇಶ್ವ ರಲಿಂಗದ 


ಅನುಸೆಂಧಾನದಲ್ಲಿ ನಿಂದುದು ನೋಡಾ. | ೧೮ 
೭೭೮ 


ಅಂದಿನವರು! ಇಂದಿನವರು! ಎಂಬ ಸೆಂದೇಹಿಗಳಿಗೆ 
ಸಂದೇಹ ಮುಂದುಗೊಂಡಿಪ್ಪುದು ನೋಡ! 
ಅಂದೊಂದು ಪರಿ, ಇಂದೊಂದು ಪರಿಯೆ? 


೨೪೦ 


ಸಂಕೀರ್ಣ ವಚನಸಂಪುಟ : ಒಂದು 


ಗುರುಲಿಂಗಜಂಗಮ ಅಂದೊಂದು ಪರಿ, ಇಂದೊಂದು ಪರಿಯೆ? 

ಪಾದೋದಕ ಪ್ರಸಾದ ಅಂದೊಂದು ಪರಿ, ಇಂದೊಂದು ಪರಿಯೆ? 
ಶರಣಲಿಂಗಸೆಂಬಂಧ ಅಂದೊಂದು ಪರಿ, ಇಂದೊಂದು ಪರಿಯೆ? 

ಅರಿವು ಆಚರಣೆ ಅಂದೊಂದು ಪರಿ, ಇಂದೊಂದು ಪರಿಯೆ? 

ಸ್ಫಲಕುಳಂಗಳು ಅಂದೊಂದು ಪರಿ, ಇಂದೊಂದು ಪರಿಯೆ? 

ಸೌರಾಷ್ಟ್ರ ಸನೋಮೇಶ್ವರಲಿಂಗವು ಅಂದೊಂದು ಪರಿ, 

ಇಂದೊಂದು ಪರಿಯೆ? | oF Il 


A 


ಅಕಲ್ಪಿತ ಲಿಂಗವು ಕಲ್ಪಿ ತಕ್ಕೆ ಬಂದು 
ತ್ರಿವಿಧಭೇದದಿಂದನ್ಯವಿಲ್ಲನಿಸಿ, ತ್ರಿಗುಣವೆಂಬ ತ್ರಿಪಾದಮಯನಾಗಿ 
ತ್ರಿಪಾದದಲ್ಲಿ ಹೊಂದವೆ ತ್ರಿವಿಧಕ್ಕ ತೀತವಾಗಿಹುದೆಂಬುದಕ್ಕೆ 
ಶ್ರುತಿ: 
“ತ್ರಿಪಾದಸ್ಯಾಮೃತಂದಿವಿ ತ್ರಿಪಾದೂರ್ಧ್ಯಮಕಲ್ಪಯೇತ್‌” 
ಎಂದುದಾಗಿ, 
ಸೌರಾಷ್ಟ್ರ ಸೋಮೇಶ್ವರಲಿಂಗವು ಕಲ್ಪಿ ತಕ್ಕ ಅತ್ತ ತ್ತಲೆ. | ೨೦ 1| 


೭00 


ಅಖಂಡಿತನಾದ ಬ್ರಹ್ಮ ಸೂಕ್ಷ & ಸುನಾದದ ಬೆಳಗು, 
ಸುಜ್ಞಾನಪ್ರಭೆಯನೊಡಗೂಡಿ ಅತರ್ಕೃವಾಯಿತ್ತು i 
ಕಡೆಮೊದಲಿಲ್ಲದರಿವು ಸೌರಾಷ್ಟ್ರ ಸೋಮೇಶ್ವರಲಿಂಗವ ತೋರಿ, 
ಜನನಮರಣವ ಬಿಡಿಸಿತ್ತು, Il ೨೧ | 


£0 

ಅಗಣಿತನದ್ವಯನನುಪಮನಪ್ಪ 
ಅಭವಂಗೆ ಭವರಹಿತನಾಗಿ. ಭಕ್ಕಿಯ ಮಾಡಬೇಕಲ್ಲದೆ, 
ತಾನು ಭವಮೊಳ್ಳಿರ್ದ, ಬಂಧನಕ್ಕೊಳಗಾಗಿ, ಮರ್ತ್ಯರಿಗೆ ತೊತ್ತಾ ಗಿ, 
ಮಾಯಾಪಾಶದ ಕಾಲಕಣ್ಣಿ ಯೊಳು ಸಿಕ್ಕಿ, 
ಕಾಮಂಗೆ ಗುರಿಯಾಗಿ, ಕಾಲಂಗೆ ಕ್ಲೆವಶವಾಗಿ, 
ಮಾಡುವ ಭಕ್ತಿಗೆ ನಾಚರು ನೋಡಾ. 
ವರ್ಮವನರಿತು ಮಾಡದ ಭಕ್ತಿ 


ಆದಯ ಗಳ ವಚನ 


ವಿ೪೧ 


ಸೊಣಗನ ಹಿಂದೆ ಸೊಣಗ ಹರಿದಂತಾಯಿತ್ತ ಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ. ನಿಲ 


೭೮೨ 


ಅಜಕೆಲ್ಪ ನೆಗೊಳಗಾದ ಊರೊಳಗೆ 
ಮುನೂ ನಿರು ಅರುವತ್ತು ಮಂದಿ ಅಸಾಸುರರು 
ನಿಚ್ಚ ನಿಚ್ಚ ಊರಿಗುಪಟಳ ಮಾಡುತ್ತಿರ್ದರಲ್ಲಯ್ಸಾ. 
ಅಚ್ಯುತನ ಜ್ಜ ಯಲ್ಲಿ ಅಡಗಿದ ಕೆಪಿಯೊಳಗೆ' ಬಾವನ್ನ ವೀರರು ಮುಳುಗಿ 
ಬಂಧಮೋಕ್ಷಂಗಳ ಹ 
ಮೇಲೆ ರುದ್ರನೂಳಿಗದ ದಾಳಿ ಹತ್ತಿ ಬೋಳಿಟ್ಟು ಹಾಳಾಯಿತಲ್ಲಾ, 
ಮೂರು ಯೋಕವೆಲ್ಲ. 
ಇಂತೀ ಮೂವರೆ ಮುಂದುಗೆಡಿಸಿ ಅಯಿವತ್ತಿಬ್ಗರನಣಕಿಸಿ 
ಮುನ್ನೂ ರ ಮ ಮಂದಿ ಅಸಾಸುರರನಡಿಗದ್ದಿ ದಸ ಸ್ವತಂತ್ರರು 
ಸೌರಾಪ: ಸೈ ಸೊ ಸೋಮೇಶ್ವ ರಾ, ನಿಮ್ಮ ಶರಣರು. |! ೨೩ || 


೭೦೩ 


ಅಜಾಂಡ ಪಿಂಡಾಂಡ ಚಿದ ೨ಹ್ಮಾಂಡವೆಂಬ ತ್ರಿ ತಿ, ಭಾಂಡದೊಳಗೆ 
ಸುರರು ನರರು ಮುಕ್ತ ರೆಂಬವರೆಲ್ಲಾ ಸ 
ಅಖಂಡಿತ ಪರಿಪೂರ್ಣಭಾಂಡವೆ ತಾನೆಂದರಿದರಿವೇ ತಾನಾಗಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗನೆಂಬ ಲಿಂಗ ಬೇರಿಲ್ಲ. | ೨೪ 11 


೭೮೪ 


ಆಶರ್ಯ ಅಪ್ರಮಾಣ ಅನಾಮಯ ಅನುಪಮ ಸರ್ವಗತ 
ಸರ್ವಜ್ಞ ಸೆ ಸರ್ವೆ ನೇಶ್ವರನಪ್ಪ ಪರಶಿವನು 
ಜಗತ್‌ಸೃಷ್ಟ ರ್ಥವಾಗಿ ಸಮಸ್ತೆ ತತ್ವಂಗಳುತ್ವ ತ್ತಿಗೆ ಮೂಲಿಗನಾಗಿ 
ತನ್ನಿ ಯ ನೆನಹೆಂಬ ಚಿಂತಾಶಕ್ಕಿಯ ಸಹಸ್ರೆದೊಳೊಂದಂಶದಲ್ಲಿ 
ಕುಂಡಲನಿಯಪ್ಪ ಪರೆ ಜನಿಸಿತ್ತು. 
ಆ ಪರಶಿವನಪ್ಪ ನಿಷ್ಪಲಬ್ರಹ್ಮೆವು ಈ ಕುಂಡಲಿನಿಯು 
[ತಾದಾತ್ಮ $10೨ ಭಿನ್ನ ವಿಲ್ಲದಿಹುದೆ ಸೆಕಲ ನಿಷ್ಪಲವಪ್ಪ ಸದಾಶಿವನು. 
ಆ ಸೆದಾಶಿವನು ತಾನೆ ಸಾದಾಖ್ಯದಿಂ ಪಂಚಬ್ರಹ್ಮ ಮೂರ್ತಿಯಾದುದು. 
ಎಂತೆಂದೊಡೆ: 
ಆ ಕುಂಡಲಿನಿಯಪ್ಪ ಪ ಪರೆಯ ಸೆ ಹಸ್ಪದೊಳೊಂದಂಶದಲ್ಲಿ ಆದಿಶಕ್ತಿ ಜನಿಸಿತ್ತು. 


ಸಂಕೀರ್ಣ ವಚನಸಂಪುಃ 


ಆದಿಶಕಿ ಯ ಸೆಹೆಸ್ತದೊಳೊಂದಂಶದಲ್ಲಿ ಬಟ್ಛಾಕಕ್ತಿ ಜನಿಸಿತ್ತು. 


ಇಚ್ಛಾ ಶಕ್ತಿ ಯ ಸೆಹೆ ಸಸ್ರದೊಳೊಂದಂಶದಲ್ಲಿ ಲಿ ಜಾ ್ಲನಶಕ್ತಿ ಜನಿಸಿತ್ತು. 
ಜ್ಞಾನಶಕ್ಷಿಯ ಸೆಹೆಸೈೆದೊಳೊಂದಂಶದಲ್ಲಿ ಕ್ರಿ ಯಾರ್ರಿ ಜನಿಸಿತ್ತು K 
72 ತ 
ನಿಸಲವಪ ಶಿ 


ಆ ನಿ್ಪಲವಪ್ಪ ವನ ನಿಷ್ಪಲೆಯಪ್ಪ ಕಂಡಲಿನಿಯಪ್ಪ ಪಠೆಯ 
ಹತ್ತ ಬೂಳೊಂದಂಶದಲ್ಲಿ ಶಿವಸಾದುಖ್ಯ ಜನಿಸಿತ್ತು. 


ಆ ದಿಶಕ್ಷಿಯ ಹತ್ತ ರೊಳೊಂದಂಶದಲ್ಲಿ ಯ ಸಾದಾಖ್ಯ ಜನಿಸಿತ್ತು 7 
ಇಚ್ಛಾ ಸು ಯ ಜೆ ತ್ರರೊಳೊಂದಂಶ ದಲ್ಲಿ ಮೂರ್ತಿಸಾ ಸಾದಾಖ್ಯ ಜನಿಸಿತ್ತು 
ಜಾ ನಶಕಿ ಯ ತೈ ರೊಳೊಂದಂಶದಲ್ಲ ಕತ್ಸ ೯ಸಾದಾಖಿ ಜನಿಸಿತು 

ಇಗ" ಮ ಳ್‌ ಸ 
ಕಿ ಯಾಶಕ್ಷಿ ತ ರೊಳೊಂದಂಶದಲ್ರಿ ನ ಜದಿಸಿತು. 
hg ತ ಹ ಫ್ರಿ ಮಂ 
ಆಕ 


ಕಭೀ ಮಾಹೇಶ್ವರನು ಸಕಲಸ್ವೆರೂಪದಿಂ 
ಸೋಮಧರ ಮೊದಲಾದ ಲಂಗೋದ್ದ ವ ಕಡೆಯಾದ 
ಪಂಚವಿಂಶತಿಲೀಲೆಯ ತಾಳ ಸಕಲವಪ್ಪ ಮಾಹೀಶ್ವರನು 
ಸಕಲನಿಪ್ಟಲವಪ್ಪ ಸೆದಾಪಿವನು 

ಶಿಷ್ಟಲವಪ್ಪ ಶಿವನೊಬ್ಬನಲ್ಲದೆ ಬೇರಲ್ಲವೆಂಬುದಕ್ಕೆ 


“ತತ್ರರಂ ಬ್ರಹ್ಮೇತಿ, ಸೆ ಸಖಲ ನ್ರಸ್ಯೆ ಈ ಶಾನಸ್ಯೆ ಭಗವಾನ್‌ 
ಸೆ ಮಹೇಶ ಶ್ರೈರಸ್ಕೃ ಮಹಾದೇವ ಇತಿ 

ಇಂತೆಂದುದಾಗಿ, 

ಏಕಮೇವ ಅದ್ವಿ ತೀಯನಪ್ಪ ಸೋಮಧರನು. ಉಮಾಸೆಹವಾದ 


ಸೋಮನಿಂದ ಸಾ EN ಪೃಥ್ವಿ, ನಿ ರವಿ ಮೊದಲಾದ ಅಷ್ಟಮೂರ್ತಿಗಳು 


ದೇವರ್ಕಳು ಸುರಪ ಹರಿವಿರಿಂಚಿಗಳು ಜನಿಸಿದುದಕ್ಕೆ 
ಶ್ರುತಿ 
ಸೇ ಪವತೇ ಗಟ್ಟ ವ ಜನಿತಾ ದಿಮೋ ಜನಿತಾ! 


© 


ಧಿವ್ಯಾ ೯ 4 NSN ಕೊ ol} 


pS 
ತನ್ಮಹೇಶ್ವರ ಕೋಟ್ಯಾಂಶ ಬ್ರಕ್ಕು ವಿಷ್ಣು ಸೆಮುದ, ವಂ 


ಯಷಯಃ ಕೃತವೋ ಕೋಟರ್ನಿಮಿಷೇಣ ಸೆಮುದ್ಭವಂ॥ 
ಎಂದುದಾಗಿ, 

ಅಷ್ಟತನುವಿನೊಳಗಾದ ಜಗದ ರಚನೆ ಆರಿಂದ ರಚಿಸಿತ್ತು? 
ಅಧಿಕಾರ ಲಯ ಭೋಗಕ್ಕೆ ಆವನೊರ್ವ ಕರ್ತನು 

ಸೃಷ್ಟಿ ಸ್ಥಿತಿ ಸೆಂಹ್ನತಿ ಶತೋಧಾನಾನುಗ ಗೃ್ರಹವಾವನಿಂದಹುದು; 
ಸರ್ವಜ್ಞತ್ವ ಕರ್ಫ್ಸ್ವೃತ್ವ ಅನಾದಿ ಬೋಧತ್ತ ಸ್ವತಂತ್ರತ್ಯ ತ್ರತ 


ಆದಯ ಗಳ ವಚನ 


ಆ ಶಿವನೆ ಸ್ಯಾ ನೀರಾರಿಂತೆ 


ಸೌರಾಷ್ಟ್ರ ಸೋವೆ ತ್ವರೆ AE ಬನ ಕಾಣಿರೆ. 
೭೮% 


ಅತ್ಯತಿಷ್ಟದ್ದ ದ ಶಾಂಗುಲವೆಂದೆಂಬಿರಿ, 
ಅತ್ಯವಾಪುದು? ತಿಪ್ಪ ವಾ ವಾವುದು? ದಶಾಂಗುಲವಾವುದು? 
ಬಲ್ಲಡೆ ನೀವು ಹೇಳಿರೇ. 
ವಾಜ್ಮನಾತೀತವಂದೆಂಬಿರಿ, 
ವಾಗಾವುದು? ಮನವಾವುದು? ಅತೀತವಾವುದು? 

ಬಲ್ಲಡೆ ನೀವು ಹೇಳಿರೇ. 
ವಿಂಗಸ ೦ಗಸೆಯಸುಖವೆಂದೆಂಬಿರಿ, 

ಲಿಂಗವಾವುದು? ಸುಂಗವಾವು ದು? ಸೆಯಸುಖವಾವುದು? 
ಬಲ್ಲಡೆ ನೀವು ಹೇಳಿರೇ. 
ಅನು ಭಾವಗೋಷ್ಠಿಯ ಪ್ರಸೆಂಗದಿಂದ 
ಅನುವಿದು ಭಾವವಿದು ಗೋಪ್ಲಿಯಿದು 
ಪರವಿದು ಸೆಂಗವಿದೆಂದರಿತು, 
ಶ್ರುತಿಜ್ಞಾನ ಮತಿಜ್ಞಾನ ಖಂಡಿತಜ್ಞಾನ 
ವೈಶಾಚಿಕಜ್ಞಾನಂಗಳನತಿಗಳೆದು, 
ಶಿವಜ್ಞಾನ ಸೆಯಜ್ಞಾನ ಸವ ಜ್ಞಾನ 

ಪರಮಜ್ಞಾನದಿಂ ಪರವಶ 'ಮಾಗಿಪ್ಟು ದೆ 
ನ 


rg 


ವ 
£ 
ಕೇವಲಜ್ಞಾನದ ನಿರ್ನೇಪ ಕಾಣ್ಮಾ'ಸೆ ಸೌರಾಷ್ಟ್ರ ಸೋಮೇಶ್ವರಾ. 


೭೮೬ 


ಅದೆ ಸ ಹಸ್ತೆದಲ್ಲಿ ಅಪ್ಪ ತಿಮನೆಂಬ ಲಿಂಗವಿದ್ದಿತ್ತು ಹ 
ಆಖಂಜತನ ಪಜೆಯಾಯಿತ್ತು, 
ಆನಾಕುಳವೆಂಬ ಭಕ್ತಿ ದೊರೆಕೊ ಇಂಡು 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಅಭಿನ್ನ ವಾಯಿತ್ತು. 


| 


ಅದ್ದೈತವನೋದಿ ಎರಡಳಿದೆವಂಬ ಅಣ್ಣಗಳು ನೀವು ಕೇ 


ವಲೆ 
ಅದೆ ಪತಿಯಾದಡೆ ತ ತನಮುವಿಕಾರ, ಮನದ ಸಂಚ 


೨೪೪ 


ಸಂಕೀರ್ಣ ವಚನಸಂಪುಟ : ಒಂದು 


ಭಾವದ ಭ್ರಾಂತು, ಅರಿವಿನ ಮರಹು, 

ಇಂತೀ ಚತುರ್ವಿಧಂಗಳಲ್ಲಿ ವಿಧಿನಿಷೇಧಂಗಳಳಿದು, 

ಚಿದ್ಭ )ಹ್ಮದೊಳವಿರಳಾತ ಕವಾದುದು ಆದ್ವೆ ಫತೆ 

ಅಂತಪ್ಪ ವಿಧಿನಿಷೇಧಂಗಳು ಹಿಂಗದೆ, ಲಿಂಗವನರಿಯದೆ, 

ವಾಗದ್ದೆ 4ತದಿಂದ ನುಧಿದಂ ಅದ್ವೆ ಫಿ ಎನಿಸಿಕೊಂಬುದೆ ದ್ರೆ ಪತೆ 
ಇಂತಪ್ಪ ದ್ರೆ ಪತಾದ್ವೆ ಪತೆಂಗಳಿಗೆ ಸಿಲುಕದ, 
ಹರಿಹರಬ್ರಹ್ಮಾದಿಗಳನರಿಯದ, 

ವೇದ ಶಾಸ್ತ್ರ ಆಗಮ ಪ್ರರಾಣ ಇತಿಹಾಸೆ ರಹಸ್ಯ ಛಂದಸ್ಸು 
ಅಲಂಕಾರ ನಿಘಂಟು ಶಬ್ದತರ್ಕಂಗಳೆಂಬ ಕುತರ್ಕಂಗಳಿಗೆ ನಿಲುಕದ 
ನಿತ್ಯನಿಜೈಕ್ಕ ನಿರುಪಮಸುಖಿಯಾಗಿ, ತಾನಿದಿರೆಂಬ ಭಿನ್ನ ಭಾವವಿಲ್ಲದ 
ಸ್ವಯಾದ್ವ ಫೌ ತಾನೆ ಸೌರಾಷ್ಟ್ರ ಸೋಮೇಶ್ವರ. | ೨೮ || 


೭00 


ಆಧೋಮುಖದಷಪ್ಪದಳಕಮಲದಲ್ಲಿ 
ಹೆಂಸೆಗತಿ ಮನದ ನಡೆವಳಿಯಿಂದ ದಿಗ್ರಳಯದ ಅಷ್ಟಗುಣಯುಕ್ತ ವಾಗಿಹನು. 
ಇದಲ್ಲದೆ ಮತ್ತೆಯು ನಿಧನ ನಿದ್ರೆ ಚಿಂತೆ ಲಜ್ಜೆ ಕ್ಷುಧ 
ತೃಷೆ ವಿಷಯ ಆಧಿವ್ಯೂಧಿ ದ್ಯೂಶೋದ್ಯೋಗ ದಾಹ 
ಶೋಷ ರತಿ ಸ್ಟೇದ ಕೋಪ ಶೋಕ ಉದ ಮೆ ಭಯ ಎಂಬ 
ಹೆದಿನೆಂಟು ದೋಷಾವರಣನಾಗಿ ಅಜ್ಞಾನದಿಂ ತಿರುಗುವ ಜೀವನು 
ಶ್ರುತಗುರು ಸ್ವಾನುಭಾವದಿಂ 
ಪರಮನ ಗತಿಯನರಿತು ತನ್ನ ಗತಿಯ ಮರದು, 
ದಶವಾಯುವ ದೆಸೆಗೆ ಹರಿಯದೆ, 
ಮಧ್ಯನಾಳದಲ್ಲಿ ನಂದ ಮರುವಾಳೆ ಮರದು 
ಸೌರಾಷ್ಟ್ರ ಸೋಮೇಶ್ವರಲಿಂಗದ ಬೆಳಗಿನೊಳಗೆ 
ಬೆರಸಿ ಬೇರಿಲ್ಲದೆ ಶಿಖಿಕರ್ಪರದಂತಾಯಿತ್ತು ್ಥ | ೨೯ 


೭೦೯ 


ಅಧೋಮುಖವಾಗಿಪ್ಪ ಹೃದಯಕಮಲವನೂರ್ಧ್ಯಮುಖವ ಮಾಡಿ, 
ಮೇಲಿಪ್ಪ ಚೌದಳವ ಮುಟ್ಟದೆ, ಎಂಟೆಸೆಳನೊಂದೆ ಎಸೆಳೆ ಮಾಡಿ, 
ಅಂತರಾತ್ಮನು ಪರಮಾತ್ಮನ ಸಂಗವ ಮಾಡುವಲ್ಲಿ 
ಅಷ್ಟಾದಶದೋಪಷವಿರಹಿತನಾಗಿ, ಒಂದೆಸಳ ಸುಜ್ಞಾನಮಧ್ಯದಲ್ಲಿ 
ಸೌರಾಷ ್ರ ಸೋಮೇಶ್ವರಲಿಂಗವನಿರಿಸಿ ಬೆರಸಬಲ್ಲಾ. la0 


ಆದಯ್ಯಗಳ ವಚನ 
೯೦ 


ಅನವರತ ಲಿಂಗಭಾವದಲ್ಲಿ ನೆನಹು ನೆಲೆಗೊಂಡು, ಬಿಡುವಡಗಿ, 
ಪಂಚಾವಸ್ಥೆ ಯಲ್ಲಿ, ಎಲ್ಲಾ ವೇಳೆಯಲ್ಲಿ, 
ನಿಮ್ಮ ಅರಿವು ಮರೆಯದ ಘನಪರಿಣಾಮದ ಸುಯಿಧಾನಿ 


ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. 
೭೯೧ 


ಅನಾದಿಯ ಲಿಂಗವ ಕಂಡು, ಆದಿಯ ಪ್ರಸಾದ ಕೊಂಡು, 
ಆ ಪ್ರಸಾದವಪ್ಪ ಪರಿಣಾಮದಲ್ಲಿ ಬೆಳಗುತಿರ್ಪನಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. 


೭೯೨ 


ಅನುಭಾವ ಸಾಹಿತ್ಯವಾದ ಬಳಿಕ ಅನುಭವಿಸಲೆಲ್ಲಿಯದೊ? 
ಸಂಚಿತ ಪ್ರಾರಬ್ದ ಆಗಾಮಿಯ ಅದ್ವೆ ಪ ಸಾಹಿತ್ಯವಾದ ಬಳಿಕೆ 
ಸಂದೇಹ ಭ್ರಾಂತಿಯೆಲ್ಲಿಯದೊ? 
ಉಂಟು ಇಲ್ಲವೆಂಬ ಪ್ರಸಾದ ಸಾಹಿತ್ಯವಾದ ಬಳಿಕ 
ಭೋಗ ಉಪಭೋಗಂಗಳೆಲ್ಲಿಯವೊ? 
ಅಷ್ಟಭೋಗಂಗಳು ಸೌರಾಷ ್ರ ಸೋಮೇಶ್ವರ ಸಾಹಿತ್ಯವಾದ ಬಳಿಕ 
ಮಲ. ಮಾಯಾ-ಕರ್ಮ_-ತಿರೋಧಾನವೆಂಬ 
ಚತುರ್ಮ್ವಿಧಪಾಶಂಗಳೆಲ್ಲಿಯವೊ? 


೭೯4 


ಅಯ್ಯಾ, ತನುವಿದ್ದಂತೆ 
[6%] 


ಮರಣ ಶೋಕ ಭಯಂಗಳೆಂತುತ್ತಾ ರವಹೆವೆಂದರಿಯೆನಯ್ಯಾ. 
ಅಯ್ಯಾ, ಮನವಿದ್ದಂತೆ 


ಮಲ, ಮದ, ಮಾಯೆ, ಕರ್ಮಂಗಳೆಂತು ಹೆರಿವವೆಂದರಿಯೆನಯ್ಯಾ. 


ಅಯ್ಯಾ, ನಿಮ್ಮ ನೋಡುವ ಜ್ಞಾನಕಂಗಳಿಗೆ 
ವಿವೇಕಾಂಜನಸಿದಿ ಎಂತಹುದೆಂದರಿಯೆನಯ್ಯಾ. 
ಅಯಾ, ನಿಮ್ಮನರುಹಿ ಎನ್ನ ಮರಹಿಸಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ. 


೨೪೫ 


Il ೩೧ 1 


l ೩೨ 


| ೩೩ 11 


Il av | 


[€) 


( 


ಸಂಕೀರ್ಣ ವಚನಸಂಪುಟ : ಒಂದು 
೭೯೪ 


ಅಯಾ, ್ಯ ನಿಮ್ಮ: ನೆನ್ನ ಕರಸ್ಪಲದಲ್ಲಿ ಧರಿಸಿದಡೆ 

ನೀವೆನ್ನ ಮನ ಸೈಲವನೆ ಚೆಗೊಂಡುದ ನಾನೇನೆಂಬೆನಯ್ಯಾ? 

ಅಯಮ್‌, ನಮ ಧನ ಂಚಮುಖದಲಿ ಧರಿಸಿದಡೆ 
ಕಿ ಪ ಹ 

ನೀವೆನ್ನ ಸೆ ದಾಖಿಗಗ್ರ ಹಿಪಿಕೊಂಡುದ ನಾನೇನೆಂಬೆನಯ್ಯಾ? 
ಅಯ್ಯಾ, ನಿಮ್ಮನೆ ನ್ನ ಅಂವಿನಲ್ಲಿ ಜಿ ಬೈಚೆಟ್ಟಡೆ 
ನೀವೆನ್ನ ಮ ನೆಲೆಗೊಂಡುದ ನಾನೇನೆಂಬೆನಯ್ಯಾ? 
ಸೌರಾಸ್ಟ್ರ ಸೋಮೇಶ ರಾ 
ನಿಮ್ಮ ಮುಟ್ಟ ಹೆಮ್ಮು; ಗೆಟ್ಟುದ ನಾನೇನೆಬೆನಯ್ಯಾ? A | 


೭೯೫ 


ಅಯ್ಯಾ, ನಿಶೆಯ ಮೊತ್ತ ಸೆವಿತನ ಕಣ್ಣೆ ತಮವನೀಯಬಲುದೆ? 
ಅಯ್ಯಾ, ಉರಗನ ನೆರವಿ ಗರುಡಂಗೆ ವಿಷವೀಯಬಲುದೆ? 
ಅಯ್ಯಾ, ಕರಿವಿಂಡು ಕೇಸರಿಗೆ ಭಯವೀಯಬಲ್ಲುದ? 
ಅಯ್ಯಾ, ತನುಮುಖದಿಂದ್ರಿಯಂಗಳಲ್ಲ 
ನಿರ್ಭಾವ ಕರಿಗೊಂಡ ನಿಜನಿಸ ಸತ್ತಿ ಯನು ಅಳಿಯಬಲ್ಲನ ಹೇಳಾ 
ಸೌರಾಷ್ಟ್ರ ಸೋಮಃಶ್ವರಾ? a೬ 


C8 


ಸ ಹುಲುಮೊರಡಿಯೊಳಗೆ ಕಲ್ಪ ತರುವನರಸುವರೆ? 
ಅ ಅಯ್ಯಾ, ಹ ಎವುಮಕ್ಕಿಯಲ್ಲಿ ದಕ್ಷ ಫಳವನರಸುವರೆ? 
ಅಯ್ಯಾ, ಗೋರಿಕಲ್ಲುಗಳೊಳಗೆ ಸಮಣಯನರಸೆಿ? 
ಅಯ್ಯಾ, ನ ಅಪರಂಜಿಯನರಸುವರೆ? 
ಅಯ್ಯಾ, ಆಬಲಣ್ವ ಅರವಿಂದವನರಸುವರೆ? 

ನ ಮ ದಾವ ಗುಣವನರಸೆದೆ ನೀನೇ ಕರುಣಸು 
ೂೂರ್ತಿಯೆ ಸೌರಾಸ ಎಷ್ಟ್ರ ಸೋಮೇಶ್ವರಾ. | ೩೭ 1 


ಅರಿವರತು ಅರಿವ ತಿಳಿದು, ಮರಹ ಮರೆದು ಮರಸಳಿದು, 
ಕುರುಹೆಂದು ಹೇಳಹಸರಿಲ್ಲ ದೆ 

ಗುರುಲಿಂಗಜಂಗಮ ತಿ ತ್ರೀ ವಿದಮೆ ಂ೦ದಾದ ಎಡೆಯ ತೋರಿಸಿ ಬದುಕಸಾ 

ಸ್‌ರಾಷ್ಟ್ರ ಸೋಮೇಶ್ವರಾ, ನಿಮ ಿ ಧರ್ಮ, ನಿಮ್ಮ ಧರ್ಮ. | a6 


ಆದಯ ಗಳ ವಚನ 


cI) 
ATC 


ಅರಿವರತು ಅರಿವುಗೆಟ್ಟಿತ್ತು F 
ಮರಹಳಿದು ಮರಹುಗೆಟ್ಟಿತ್ತು ಸ 
ಜಂಗಮವೆಂದರಿದು ಹಿಂದುಗೆಟ್ಟಿತ್ತು R 
ಪ್ರಸಾದವೆಂದರಿದು ಮುದುಗೆಟ್ಟಿತ್ತು - 
ಇಹಪರಂಗಳೆಂಬ ಇದ್ದೆಸೆಗೆಟ್ರಿತ್ತು ; 
ಆನೆಬುದಿಲ್ಲವಾಗಿ ನೀನೆಂಬುದು ಕೆಟ್ಟಿತ್ತು, 
ನೀನೆಂಬುದಿಲ್ಲವಾಗಿ ಆನೆಂಬುದು ಕೆಟ್ಟಿತ್ತು. 
ಸೌರಾಪ್ಟ್ರಸೋಮೇಶ್ವರನೆನ್ನ ಮನವನಂಗಂಗೊಂಡನಾಗಿ 
ನೆನಹುಗಟ್ಟಿತು \ il AF i 


pe.) 
cE 


ಅರಿವರತು, ಮರಹರಶು, ಕುರುಹಳಿದು, 
ವಿರುಗೆಗಂಡ್ಮು, ಬೆರಗುವಡೆದು, 
ಹೃದಯಾಕಾಶದ ಬಟ್ಟಬಿಯಲೊಳೆಗೆ ಭರಿತವಾಗಿರ್ದ 
ಮಹಾಶರಣರ ತೋರಿಸಿ ಬದುಕಿಸೂ, 
ಸಾರಾಷ್ನ ಸೋಮೇಶ್ವರಾ, ನಿಮ್ಮ ಧರ್ಮ, ನಿಮ್ಮ ಧರ್ಮ. {l 90 ( 


Ww 


೮೦೦ 


ಅರುವಿನ ಕ್ರಿಯೆಯಲ್ಲಿ ತೊಳೆತೊಳಗಿ ಬೆಳಗುವ 
ಲಿಂಗೈಕ್ಕನು ಎಂತಿರ್ಪನೆಂದಡೆ: 
ಬಾವನ್ನ ದೊಳೆಗಿಪ್ಪ ಸುಗಂಧದಂತೆ, 
ಮಾಣಿಕ್ಯದೊಳೆಗಿಪ್ಪ ಸುರಂಗಿನಂತೆ, 

ವು ಛಗಿಪ ತೆ ಬೇ ಬಲ ಚಲನ ಲ 
ಚಿನ್ನದೊಳಗಿಪ್ಪ 'ಬಣ್ಣಾದಂ RS ಲನಯ್ಯಾ 
ಸೆಂಪಗೆಯ ಕಂಪುಂಡ ಭ್ರಮರನಂತೆ 
ಸೌರಾಷ್ಟ್ರ ಸೊಮೇಶ್ವರಲಿಂಗದ ಪರಮಸೆಖಿಮೊಳೆಗೆ 
ಪರವಶನಾದ ಲಿಂಗೆಕ್ನನು. i PO I 
ಲಿ 
000೧ 

ಅರಿವಿನ ತರಹರದಿಂದ ಭಾವ ಸೆದ್ಭಾವವನೆಯ್ದಿದ ಶರಣನ 

ಭಾವಸೊಳೆಗೆ ಲಿಂಗವೇವ. 


Ma Pp) ೧೨2ಎ ಇ 
ಲಗಮೊಳೆಗೆ ಸೆದುವ ಭೇದವಿಲ್ಲದ 
[49 


೨೪೮ ಸಂಕೀರ್ಣ ವಚೆನಸಂಪುಟ : ಒಂದು 


ಮಾರ್ಗಕ್ರೀ ಮೀರಿದಕ್ರೀಗತೀತನಾದ ಲಿಂಗೈಕ್ಕನ 
ಪ್ರಾಣನೊಳೆಗೆ ಲಿಂಗ, ಲಿಂಗಭಾವದೊಳೆಗೆ ಪ್ರಾಣ. 
ಇಂತೀ ಶಿವಭಾವವೇ ಜೀವವಾಗಿಪ್ಪ ಶರಣಂಗೆ 
ಲಿಂಗಮುಖವಾದ ಸತ್ಪ ಥವಿದೇ ಕಂಡಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ. il ೪೨ | 


೮೦೨ 


ಅರಿವು ಮ ದೃಷ್ಟ? 
ಭಾವ ಭ್ರ ಮೆಯಳಿದುದೆ ದೃಷ್ಟ ಷ್ಣ. 
ಭಾವ ಭ್ರೈಮೆಯಳಿದುದಕ್ಕಿೀನು ದೃಷ್ಟ? 
ಮನದ ಸೆಂಚಲವಳಿದುದೆ ದೃಷ ಷ್ಟ. 
ಮನದ ಸೆಂಚಲವಳಿದುದಕ್ಕೇನು ದೃಷ್ಟ? 
ತನುವಿಕಾರವಳಿದುದೆ ದೃಷ್ಟ. 
ತನುವಿಕಾರವಳಿದುದಕ್ಕೇನು ದೃಷ್ಟ? 
ಪುರಮಸುಖವಿಂಬುಗೊಂಡುದೆ ದೃಷ್ಟ. 


ಲ ಟ' 


ಪರಮಸುಖವಿಂಬುಗೊಂಡುದಕ್ಕೇನು ದೃಷ್ಟ ಸೃ? 


ಸೌರಾಷ್ಟ್ರ ಸೋಮೇಶ್ವ ರನೆಂಬ ನಿಜತತ್ವೈವಂಗವಾದುದೆ ದೃಷ್ಟ. | ೪೩ || 


C0೩ 


ಅರಿವು ಮರಹಳಿದು ನಿಜದಲ್ಲಿ ನಿಂದ ನಿರ್ಧರಂಗೆ 
ಬೇರೆ ಸೆಂಸಾರವುಂಟೆ? ಮತ್ತೊಂದರಲ್ಲಿ ತೊಡಕುಂಟೆ? 
ಇಲ್ಲವಾಗಿ ನಿರ್ದೇಶವೆಂಬುದು ಬೇರಿಲ್ಲ. 
ತಾನು ತಾನಾದ ಬಳಿಕ ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ. | ೪೪ I! 


C60೪ 


ಅರಿವುಳ್ಳವರೆಲ್ಲಾ ಎಡೆಯಲ್ಲಿ ಉಂಟು, 
ಬರಿಗೆಗಂಡವರಪೂರ್ವವಯ್ದಾ. 
ವಾಕುಪಾಕವಾದವರೆಲ್ಲಾ ಎಡೆಯೊಳು ಉಂಟ್ಯು, 
ಬೆರಗು ಹತಿ ತ್ರಿದವರಪೂರ್ವ ೯ವಯ್ಯಾ. 
ಬೆರಗು ಹತ್ತಿ ದವರೆಲ್ಲಾ ಎಡೆಯೊಳು ಉಂಟು, 


ಮನಪಾಕವಾದವರಪೂರ್ವವಯ್ಯಾ p 


ಅದಯ್ಯಗಳ ವಚನ 


ಸೌರಾಷ್ಟ್ರ ಸೋಮೇಶ್ವರಲಿಂಗವೆಂಬವರೆಲ್ಲಾ ಎಡೆಯಲುಂಟು 
ಎಂದೆಂದು ತಾನಾದವರಪೂರ್ವವಯ್ಯಾ. 


೮೦೫ 


ಅವಿರಳಾತ ಕನಾಗಿ ನೀಕಲಬ್ರಹ್ಮದೊಳೊಡವೆರಸಿ 
ಪರಮಜ್ಞಾನ ಇಂಬುಗೊಂಡು 
ಪರಮಾಶ್ರಯ ಪರಿಪೂರ್ಣವಾದ, ನಿಜಸುಖದಾಶ್ರಯವಾದ 
ಸುಜ್ಞಾನಭರಿತರ ತೋರಿ ಬದುಕಿಸಾ, 
ಸೌರಾಷ ಕ್ರೈಸೋಮೇಶ್ವರಾ, ನಿಮ್ಮಧರ್ಮ ನಿಮ್ಮ ಧರ್ಮ. 


C೦೬ 


ಅಷ ಭೋಗಂಗಳ ಕಾಮಿಸಿ, 
ತನಗೆಂಬ ಜ್ಞಾನೇಂದ್ರಿಯ ಅಂತಃಕರಣಗಳ ಮುಸುಡುಗುತ್ತಲೀಯದೆ 
ಸ್ವಾನುಭಾವರ ಸುಖದೊಳಗಿರಬಲ್ಲಡೆ 
ಕಕ್ಷಸ್ನಲದಲ್ಲಿ ಧರಿಸುವುದಯ್ಯಾ. 
ಇಂದ್ರಿಯ ನಿರೂಢಿಯ ವಿಕಳದ ಅಪೇಕ್ಷೆಯಿಂ ಕಾಂಚಾಣಕ್ಕೆ ಕೈಯಾನದೆ 
ನಿಚ್ಛೆಯ ದೃಡಚಿತ್ತ ದೊಳಿರಬಲ್ಲಡೆ 
ಕರಸ್ಥ ಲದಲ್ಲಿ ಧರಿಸುವುದಯ್ಯಾ. 
ಅಂಗನೆಯರ ಅಂಗಸುಖದ ವಿರಪಕ್ಕೆ ತನುವನೊಪ್ಪಿ ಸದೆ 
ಲಿಂಗವನಪ್ಪಿ ಪರಮಸುಖದ ಸುಗ್ಗಿ ಯೊಳಿರಬಲ್ಲಡೆ 
ಉರೆಸ್ಸ ಲದಲ್ಲಿ ಧರಿಸುವುದಯ್ದಾ. 
ನಿಂದೆ ನಿಷ್ಮುರ ಅನ್ನ ತ ಅಸೆಹ್ನ ಕುತರ್ಕ ಕುಶಬ್ದವಳಿದು 
ಶಿವಾನುಭಾವದ ಸುಖದೊಳಿರಬಲ್ಲಡೆ 
ಕಂಠಸ್ಥ ಲದಲ್ಲಿ ಧರಿಸುವುದಯ್ಯಾ. 
ಲಿಂಗವಿಹೀನರಾದ ಲೋಕದ ಜಡಮಾನವರಿಗೆ ತಲೆವಾಗದೆ 
ಶಿವಲಿಂಗಕ್ಕಿರಗಿರಬಲ್ಲಡೆ ಶಿರದಲ್ಲಿ ಧರಿಸುವುದಯ್ಯಾ. 
ಅಂತರ್ಮುಖವಾಗಿ ಶಿವಜ್ಞಾನದಿಂ ಪ್ರಾಣಗುಣವಳಿದು 
ಸೆದಾ ಸನ್ನಿ ಹಿತದಿಂದೆರಡರಿಯದಿರಬಲ್ಲಡೆ 
ಅಮಳೋಕ್ಯದಲ್ಲಿ ಧರಿಸುವುದಯ್ಯಾ. 
ಶಿವತತ್ತ್ವದ ಮೂಲಜ್ಞಾ ನಸುಬಂಧಿಗಳಪ್ಪ 
ಶಿವಶರಣರ ಮತವಿಂತಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. 


೨೪೯ 


Il ೪೫ | 


| ೪೭ | 


೨೫೦ 


ಸಂಕೀರ್ಣ ವಚನಸಂಪುಟ : ಒಂದು 


೮೦೭ 


ಅಪ್ಪಭೋಗಂಗಳಭಿಲಾಷೆಯಿಂದಿಪ್ಪ ವೇಷಧಾರಿಗಳಿಗೆ 
ಶಿವಜ್ಞಾನ, ಶಿವಯೋಗ, ಶಿವಧ್ಯಾನಂಗಳಿಲ್ಲ ನೋಡಯ್ಯಾ. 
ಅಂತಪ್ಪ ಶಿವಜ್ಞಾನ ಶಿವಯೋಗ ಶಿವಧ್ಯಾನಗಳಳಿಲ್ಲದೆ 
ಲಿಂಗವ ಕಾಣಬಾರದು. 
ಅದಕ್ಕೆ ಶ್ರುತಿ 
“ತೇಧ್ಯಾನಯೋಗಾನುಗತಾ ಅಪಶ್ಯನ್‌ ದೇವಾನ್‌ ಸಶಕ್ತಾನ್‌ಸೆ ಗುಣೈರ್ನಿಗೂಢಾನ್‌ 
ಇಂತೆಂದುದಾಗಿ, 
ಸೌರಾಷ್ಟ್ರ ಸೋಮೇಶ್ವರಲಿಂಗವನರಿವಡೆ | 
ಸ್ವಾನುಭಾದಿಂದಲ್ಲದರಿಯಬಾರದು. | ೪೮ 1 


೮0೦೮ 


ಅಷ್ಟಭೋಗಂಗಳ ಶಕ್ತಿ ಕೆಟ್ಟಲ್ಲಿ ರೋಧಮಲ ನಷ್ಟ. 
ಕರ್ಮಸಾಮ್ಯವಾಗಿ ಶಕ್ತಿಪಾಶವಾದಲ್ಲಿ ಬಿಂದುಮಲ ನಷ್ಟ. 
ಅಹೆಂಕಾರವಳಿದಲ್ಲಿ ಕರ್ಮಮಲ ನಷ್ಟ. 
ಕಾಯಭಾವವಳಿದಲ್ಲಿ ಮಾಯಾಮಲ ನಷ್ಟ. 
ಪರವಸ್ಸುವಿನ ಕಳೆ ತನ್ನಲ್ಲಿ ಬೆಳಗಿದಲ್ಲಿ ಆಣವಮಲ ನಷ್ಟ. 
ಇಂತೀ ಪಂಚಮಲಂಗಳು ನಷ್ಟವಾದಲ್ಲಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಸಮಕ್‌ದೃಷ್ಟ. | oF Il 
6೦೯ 
ಅಷ್ಟಾಷಷ್ಪಿ ತೀರ್ಥಂಗಳೆ ಮಟ್ಟಿದವರೆಲ್ಲಾರೂ ಭಕ್ತ ರಪ್ಪ ರೇ? 
ಜಪತಪ ನೇಮನಿತ್ಯ ಮಂತ್ರಾರೂಢರೆಲ್ಲಾ ಜಂಗಮವಪ್ಪರೆ? 
ವಚನ ಸುಲಕ್ಷಣವನರಿದಿರ್ದವರೆಲ್ಲಾ ಅನುಭಾವಿಗಳಪ್ಪ ರೆ? 
ಅದೆಂತೆಂದಡೆ: 
ಕೇದಾರಸ್ಕೋದಕಂ ಪೀತ್ವು ವಾರಾಣಸ್ಯಾಮ್ಮತಿಧ್ರುವಂ! 
ಪೀಶ್ಛೈಲಶಿಷರಂ ದೃಷ್ಟಾ ಪುನರ್ಜನ್ಮ ನ ವಿದ್ಯತೇ 
ಇಂತೆಂಬ ಶ್ರುತಿಯಂತಿರಲಿ, 
ಪ್ರಾಣಲಿಂಗಮವಿಶ್ವಸ್ಯ ತೀರ್ಥಲಿಂಗಂ ಗತೋ ನರಃ! 
ಶುನಕಯೋನಿ ಶತಂ ಗತ್ಪಾ ಚಂಡಾಲಗ, ಹಮಾವಿಶೇತ್‌'! 
ಎಂದುದಾಗಿ, ಇಂತಲ್ಲವಯ್ಯಾ ನಮ್ಮ ಶಿವಭಕ್ಕರು. 
ಎಂತಿಹರಯ್ಯಾ ಎಂದಡೆ: 
ಧ್ಯಾನವೇ ಜಪ, ಮೌನವೇ ತಪ, 


{ Ce 
ಆದಯ್ಯಗಳ ವಚನ ೨೫೧ 


ನಿರ್ಭಾವವೇ ನಿಲುವು, ಸೆದ್ಭಾವವೇ ಪೂಜೆ. 

ಇಂತಪ್ಪ ದಾಸೋಹವ ಮಾಡುವ ಸೆದ್ಭಕ್ತ ನ ದರುಶನ 
ಎಂತಿಹುದಯ್ಸಾ ಎಂದಡೆ: 

ಉಪಪಾತಕ ಕೋಟೀನೀ ಬ್ರಹ್ಮಹತ್ಯಾ ಶತಾನಿ ಚ| 
ದಹ್ಯಂತೇಃಶೇಷ ಪಾಪಾನಿ ಶಿವಭಕ್ತ ಸ್ಯ ದರ್ಶನಾತ್‌! 
ಇಂತೆಂದುದಾಗಿ, 

ಸೌರಾಪ ್ಟೈ ಸೋಮೇಶ್ವರಾ 

ನೀನೊಲಿದ ಶಿವಭಕ್ಕರ ಅಂಗಳವೆ ವಾರಣಾಸಿ, 


ಮನವೆ ತೀರ್ಥವಯ್ಯಾ. Il ೫೦ 1 


೮೧೦ 


ಅಶ್ವತ ಕಂಬಳರ ಕರ್ಣದಲ್ಲಿ ಧರಿಸಿದೆಯಯ್ಯಾ, 
ಪಂಚಮುಖದಿಂದ ಪಂಚಮಹಾವೇದಂಗಳನುಸುರಿ 
ವೇದಸ್ವರೂಪನಾದೆಯಯ್ಯಾ. 
ಶಕ್ತಿಯ ನೆತ್ತಿಯಲ್ಲಿ ಅರ್ಧಾಂಗನಾಲಿಂಗನಾದೆಯಯ್ಯಾ. 
ಅಂಧಕಾಸುರನ ಎದೆಯ ಮೆಟ್ಟಿ ನಾಟ್ಯವನಾಡಿದೆಯಯ್ಯಾ. 
ಸೌರಾಷ್ಟ್ರ ಸೋಮೇಶ್ತರಾ, 
ನಿಮ್ಮ ಪರಿ ಇಂತು, ನಿಮ್ಮ ಶರಣರ ಪರಿ ಇನ್ನೆಂತೊ. | ೫೧ H 


6೧೧ 


ಅಸೆಮಾನಾಢ್ಯರಪ್ರತಿಮಸ್ವೈತಂತ್ರ ಸ್ವಲೀಲರಪ್ಪ ಶರಣರೆಂತಿಪ್ಪ ರೆಯ್ಯಾ? 
ಕಡವರವ ನುಂಗಿದ ಪೊಡವಿಯಂತೆ, ರತ್ತವ ಮುಗಿದ ರತಾ ಕರನಂತೆ, 
ಬೆಳೆಗ ನುಂಗಿದ ಬಯಲಂತೆ, ಬಣ್ಣವ ನುಂಗಿದ ಚಿನ್ನದಂತೆ, 
ತೈಲವ ನುಂಗಿದ ತಿಲದಂತೆ, ಪ್ರಭೆಯ ನುಂಗಿದ ಪಾಷಾಣದಂತೆ, 
ವೃಕ್ಷವ ನುಂಗಿದ ಬೀಜದಂತೆ, ಪ್ರತಿಬಿಂಬವ ನುಂಗಿದ ದರ್ಪ್ಷಣದಂತಿಪ ಕ್ಸ ರಯ್ಯಾ. 
ಸೌರಾಷ, ಸೋಮೇಶ್ವರಾ, 
ನಿಮ್ಮ ಶರಣರಲ್ಲಿ ನೀವಿಹ ಭೇದವ 


ನೀವೆ ಬಲ್ಲಿರಿ, ಆನೆತ್ತ ಬ್ಳನಯ್ಯಾ? | ೫೨ | 
೮೧೨ 


ಅಸ್ತಿ ಭಾತಿ [ಕ್ರಿ]ಯವೆಂ ತ್ರಿವಾಕ್ಯದಿಂದಲ್ಲವಾದುದಲ್ಲ. 


ಅಪ್ರಮಾಣ ಅಗೋಚರ ಆತ್ಯತಿಷ್ಠ ದ ಶಾಂಗುಲ 
[OW 


ಸಂಕೀರ್ಣ ವಚೆನಸಂಪುಟ : ಒಂದು 


ಅಭೇದ್ಯದಿಂ ನಾಮರೂಪ್ಪಗಳುಂಟಾದುದಲ್ಲ. 

ಇದು ಕಾರಣ ಸ್ತ್ರೀಯಲ್ಲ ಪುರುಷನಲ್ಲ ನಪುಂಸಕನಲ್ಲ 

ಮೂರ್ತನಲ್ಲ ಭಾವಿಯಲ್ಲ ಪ್ರಾಣಿಯಲ್ಲ 

ಇದಕ್ಕೆ ಶ್ರುತಿ: 

ನೈವಂಚೋವಾಚಾಸ್ತ್ರೀಯಾನ್‌ ಭೂಮಾನಚನಸ್ರೀ! 

ಪುಮಾನ್ನ ಪುಮಾನ್‌ ಪ್ರಮಾನ್ನಪ್ರಮಾನ್‌! 

ಭವಾನ್‌ ಯೇನೇದಂ ವದತಿ ಶತ್ವನಃ ಇತ್ತಿ ಬ್ರಹ್ಮಾ! 

ಎಂಬ ಉಪನಿಷದುಕ್ಕಿಯನರಿದು ಅರಿವೆ ತಾನಾಗಿ 

ಲಿಂಗದಲ್ಲಿ ಸಂದುಭೇದವಿಲ್ಲದೆ ಇಪ್ಪ ರಯ್ಯಾ 

ಸೌರಾಷ "J ಸೋಮೇಶ್ವರಾ, ನಿಮ್ಮ ಶರಣರು. | ೫೩ 1 


O೧೩ 


ಅಹೆಂಕಾರ ಮಮಕಾರುಂಗಳಲ್ಲಿ ಸೆಂದು, ತ್ರಿಗುಣದಲ್ಲಿ ಕೂಡಿ, 
ತಾಪತ್ರಯಂಗಳಲ್ಲಿ ಬೆಂದು, ಪಂಚಕ್ಲ್ಮೆ €ಶಂಗಳಿಂದ ಕುಗ್ಗಿ ್ಕ 
ಅರಿಷಡ್ಡರ್ಗಂಗಳೆಲ್ಲಿ ತಗ್ಗಿ » ಸೆಪ್ತ ವ್ಯಸೆನಂಗಳಲ್ಲಿ ಮಗ್ಗಿ ; 
ಅಷ್ಟಮದಂಗಳಲ್ಲಿ ನುಗ್ಗಿ 4 ಅಪ್ಪದಳದ ಗಶಿಯಲ್ಲಿ 
ದಿನವೊಂದಕ್ಕೆ ಇಪ್ಪತ್ತೊ ೦ದು ಸಾವಿರದರುನೂರು 
ಗಂಧಸ್ವರಂಗಳ ಬಳಿವಿಡಿದು ಸುಳಿದು ತಿರು[ಗುವ] ಜೀವನ ಗತಿಗೆಡಿಸಿ 
ಸೆದ್ಭಾವದಿಂದ ಲಿಂಗಸೆಂಗಿಯಾಗಿರಬಲ್ಲ 
ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣ. | ೫೪ || 


C6೧೪ 


ಆಕಾರವಿಡಿದು ಅರ್ಚನೆಯ ಮಾಡಬೇಕಲ್ಲದೆ 
ನಿರಾಕಾರವ ನಂಬಲಾಗದಯ್ಯಾ, 
ಅಲ್ಲಿ ಮತ್ತೊಂದಿಲ್ಲವಾಗಿ. 
ನಿಧಾನ ಕೈಸಾರಿದ ಬಳಿಕ ಬಳಸೆಲರಿಯದೆ ಬಡತನವನನುಭವಿಸೆಬಹುವೆ? 
ಕಂಡು ಕಂಡು ನಂಬಲರಿಯದೆ ಇದ್ದಡೆ 
ಆ ಭಕ್ಕಿಯ ಬಾಯಲ್ಲಿ ಹುಡಿಯ ಹೊಯ್ದು ಹೋಹನಯ್ಕಾ, 


[) 
ಸೌರಾಷ ಸ್ರ ಸೋಮೇಶ್ವರನು. | ೫೫ ॥ 


ಅದಯ್ಯಗಳ ವಚನ ೨೫೩ 


೮೧೫ 


ಆಕಾಶದಲಾಡುವ ಹದ್ದನೊಂದು ಸರ್ಪನುಂಗಿತ್ತ ಕೆಂಡೆ. 
ಆ ಸರ್ಪ ಕಿಚ್ಚಿನೊಳು ಬಿದ್ದು ನಿಂದುರಿವುದ ಕಂಡೆ. 
ಷಣ್ಮುಖನ ಶಿರ ಹರಿದು ಬಯಲಾದುದ ಕಂಡೆ. 
ಉರಿ ಕೆಟ್ಟಲ್ಲಿ ಕರಿಯಿಲ್ಲ, ಭಸಿತವಿಲ್ಲ. 
ಈ ಪರಿಯ ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣರೆ ಬಲ್ಲರು. | x೬ Il 


೮೧೬ 


ಆಕಾಶದಲ್ಲಿ ಪಂಚಮಹಾನಾದಂಗಳುಂಟು, 
ಆ ಪಂಚಮಹಾನಾದಂಗಳೇ ಪಂಚಮಹಾವೇದಂಗಳು ಕಂಡಿರೇ. 
ಇಂತೀ ವೇದ-ನಾದಂಗಳೆ ಭೇದಿಸೆಬಲ್ಲಡೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗವೆಂಬೆನು. | ೫೭ ॥॥ 


6೧೭ 


ಆಕ ತಿ ನಿರಾಕೃತಿಗಳಂಬ ಆಕ್ನತಿಯಳಿದ್ದು, 
ವ್ಯಾಕುಳ ನೀರಾಕುಳಂಗಳೆಡಗಿ, 
ನೀಕರಿಸುವುದು ಸ್ವೀಕರಿಸುವುದಿಲ್ಲದೆ 
ಚರಾಚರನಲ್ಲದೆ ಅಖಿಲಾತೀತನಾಗಿ ನಿಂದ ನಿಲುವು, 
ಸೌರಾಷ ಸೈ ಸೋಮೇಶ್ವರಾ, ನಿಮ್ಮ ಶರಣ. | ೫೮ ॥ 


೦೧೦ 


ಆಚಾರದನುವಳವಟ್ಟು, ಕರಣಂಗಳನುಡುಗಿ, ತನುವ ಸವೆವುದು ಗುರುವಿನಲ್ಲಿ. 
ವ್ರತನೇಮಂಗಳಿಂ ಪಲ್ಲಟವಿಲ್ಲದೆ, ಮನವ ಸೆವೆವುದು ಲಿಂಗದಲ್ಲಿ. 
ಆಶೆ ರೋಷಗಳಿಲ್ಲದೆ ಆದರಣೆಯಿಂ ಧನವ ಸೆವೆವುದು, ಜಂಗಮದಲ್ಲಿ. 
ಇಂತೀ ತ್ರಿವಿಧದಲ್ಲಿ ತ್ರಿವಿಧ ಸವೆದು ಪ್ರಳಯಪ್ರಕೃತಿಗೊಳಗಾಗದೆ, 
ಸುಜ್ಞಾನಮುಖದಿಂ ಪ್ರಸಾದವ ಹಿಂಗದೆ ಗ್ರಹಿಸಿಪ 


[3 
ಭಕ್ತನನೇನೆಂದುಪವಿಸುವೆನಯ್ಸಾ, ಸೌರಾಷ್ಟ್ರ ಸೋಮೇಶ್ವರಾ. Il ೫೯ | 


೮೧೯ 


ಆಚಾರಲಿಂಗ ನಾಸ್ತಿಯಾದಲ್ಲದೆ ಭಕ್ತನಲ್ಲ. 
ಗುರುಲಿಂಗ ನಾಸ್ತಿಯಾದಲ್ಲದೆ ಮಾಹೇಶ್ವರನಲ್ಲ. 


೨೫೪ 


ಸಂಕೀರ್ಣ ವಚನಸಂಪುಟ : ಒಂದು 


ಶಿವಲಿಂಗ ನಾಸ್ತಿಯಾದಲ್ಲದೆ ಪ್ರಸಾದಿಯಲ್ಲ. 

ಜಂಗಮಲಿಂಗ ನಾಸ್ತಿಯಾದಲ್ಲದೆ ಪ್ರಾಣಲಿಂಗಿಯಲ್ಲ. 

ಪ್ರಸಾದಲಿಂಗ ನಾಸ್ತಿಯಾದಲ್ಲದೆ ಶರಣನಲ್ಲ, 

ಮಹಾಲಿಂಗ ನಾಸ್ತಿಯಾದಲ್ಲದೆ ಐಕ್ಯನಲ್ಲ. 

ಇಂತೀ ಷಡಂಗಗಳು ಕೆಟ್ಟಲ್ಲದೆ 

ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಲಿಂಗೈೆಕ್ಕನಲ್ಲ. ll ೬೦ ॥ 


6೨೦ 


ಆಡಿನ ತತ್ತಿಯೊಳಗೊಂದು ಹೇರಡವಿಯಿದ್ದಿತ್ತು. 
ಆ ಹೇರಡವಿಯೊಳಗೆ ಮೇರುವಿದ್ದಿತ್ತು. 
ಆ ಮೇರುವಿನ ಒಡಲಲ್ಲಿ ಚತುರ್ದಶಭುವನ ಸಚರಾಚೆರಂಗಳೆಲ್ಲಾ ಇದ್ದಿತ್ತು. 
ತತ್ತಿ ಒಡೆಯಿತ್ತು ಅಡವಿ ಅಡಗಿತ್ತು. 
ಸೌರಾಷ್ಟ್ರ ಸೋಮೇಶ್ವರಲಿಂಗವಿಲ್ಲದಂತಿದ್ದಿತ್ತು. ೬೧ 


೮೨೧ 


ಆತ್ಮತೇಜದೀಂ ಸೋರ್ಪ ಚಿದಹಮ್ಮಿನ ಮೂಲಾಹಂಕಾರವೆ 
ಕಾಯದ ಮೊದಲಿಂಗೆ ಬೀಜವೆಂಬುದನರಿತು, 
ನಾಹಂ ಕೋಹಂ ಸೋಹಂ ಅಳಿದು ಬೀಜನಪ್ಪವಾಗಿ, 
ವೃಕ್ಷವಡಗಿ ಯಜ್ಞಸೊತ್ರದ ತ್ರಿನಾಡಿಯ ಫ್ರಸರ ಹರಿದು, 
ಚೃತನ್ಯ ನಿಶ್ಸೈ $ಠನ್ಯವಾದಲ್ಲಿ, ಸೌರಾಷ್ಟ ಸೋಮೇಶ್ವರಲಿಂಗ ನಿರುತ ಭರಿತ.! ೬೨ 


೮೨೨ 
ಆತ್ಮ ತೇಜ, ದೇಹೋ[ಹಂ] ಹೆಮ್ಮು, ಮನದ ಬಿಮ್ಮು, 
ತಥ್ಯ-ಮಿಥ್ಯ, ರಾಗ-ದ್ವೇಷ, ಸುಖ-ದುಖ 
ಮೋಹಂಗಳಡಗವಯ್ಯಾ. 
ಇಂತಿವನಳಿದಾತನ ನೀನೆಂಬೆನಯ್ಯಾ, ಸೌರಾಷ್ಟ್ರ ಸೋಮೇಶ್ವ ರಾ. | ೬4 || 


೦೨೩ 


ಆತ್ಮನೆಂಬ ಅಂಬುಧಿಯಲ್ಲಿ 
ನೊರೆ ತೆರೆ ತುಂತುರು ಸಾರ ಬುದ್ಭುದಂಗಳೆಂಬ 
ತನು, ಮನ, ಶಬ್ದ, ಸ್ಪ ರ್ಶ, ರೂಪ್ತ ರಸೆ, ಗಂಧ, 


ಆದಯ್ಯಗಳ ವಚನ ೨೫೫ 


ಅಹಂಕಾರ, ಮಮಕಾರಂಗಳಾದವಯ್ಯಾ. 

ಮನ ನೆನಹಿನಂತೆ ತೋರಿ ಅಡಗುವುದಲ್ಲ, 

ಅಡಗಿ ತೋರುವದಲ್ಲ ನೋಡಾ. 

ಆತ ನು ಶುಕ ಕ್ಲ ಶೋಣಿತದಿಂ ತನು ಮನವಾದಂದ್ದು, 

ನ್ನ ಅವು ಹೋದಂದು ಹೋಹುದಲ್ಲ ನೋಡಾ ಆತ ನು. 
ಅಂತಹ ಆತ್ಮನಿಲ್ಲದಿರ್ದಡೆ 

ಅನಂತಕೋಟಿ ಬ್ರಹ್ಮಾಂಡ ಪಿಂಡವೆಂಬ ಭಾಂಡಂಗಳಾಗಬಲ್ಲವೆ? 

ಅಂತಹ ಆತ್ಮನಿಲ್ಲದಿರ್ದಡೆ ವಿಶ್ವ ಬ ನ್ರಿಹ್ಮವನಿಸುವವೆ? 

ಅಂತಹ ಆತ್ಮನಿಲ್ಲದಿರ್ದಡೆ ಮನನೆನಯ ಜನಿಸೆಬಲ್ಲವೆ? 

ಅಂತಹ ಆತ್ಮನ್ಬದಿರ್ಜಡ ವಿಷಯವ್ಯಸನಂಗಳು' ತೋರಬಲ್ಲವೆ? 

ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ 

ಮನದ ನೆನಹೇ ಆತ್ಮನಲ್ಲವಯ್ಯಾ ಮಲ್ಲಿಕಾರ್ಜುನಾ. Ih ೬9 


೮೨೪ 


ಆದಿ ಅನಾದಿಯಿಲ್ಲದಂದು, ನಾದ ಬಿಂದು ಕಳೆ ಮೊಳೆದೋರದಂದು, 
ಶ್ರುತಿ ಸ್ಕೈ ಎತಿಗಳು ತಲೆದೊರದಂದ್ದು, 
ಚತುರ್ದಶಭುವನಂಗಳ ರಚನೆ ರಚಿಸೆದಂದು, 
ಲಯಭೋಗಾದಿ ಕರಣಂಗಳಲ್ಲಿಯ ತತ್ವಪು ಪ್ರಭಾವ ಮೂರ್ತಿಗಳೆಂಬ ಅರಿವು 
ಕುರುಹಿಗೆ ಬಾರದಂದು, 


ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಂಗಳೆಂಬ ಪಂಚಾಂಗ ಲಗ್ನ ವಲ್ಲದಂದು, 

ಅನುಪಮ ಅಸಾಧ್ಯ ಅಭೇದ್ಯ ಸೆ ಸೌರಾಷ್ಟ್ರ ಸೋಮೇಶ್ವ ರಾ 

ನಿಮ್ಮ ನಿಜವನಾರು ಬಲ್ಲರಯ್ಯಾ. ” | ೬೫ || 
0೨೫ 


ಆದಿಬಿಂದುವಿನಲ್ಲಿ ಅಖಂಡಿತ ಬಯಲು 
ನಾದ ಸುನಾದ ಮಹಾನಾದ ಎಃಕಲನಾದತ್ರಯವ ಕೂಡಿದ 
ಚಿನ್ಮೂರ್ತಿ ತಾನಾದ ಅಖಂಡಿತ ಪರಿಪೂರ್ಣನ ರ 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. Il ೬&೬ || 


೮೨೬ 


ಆನೆಂಬ ಹಮ್ಮು, ನೀನೆಂಬ ಚಿದಹೆಮು , 
ಬೇರೆಂಬ ದಾಸೋಹೆಮ್ಮಳಿದ ಮತ್ತೆ ಆನೀನೆಂಬುದಿಲ್ಲ, 


ವಿಜಿ 


ಸಂಕೀರ್ಣ ವಚನಸಂಪುಟ : ಒಂದು 


MM 
ಇಂತೀ ಚತುರ್ವಿಧಕ್ಕೊಳಗಲ್ಲದ ಹೊರಗಲ್ಲದ 
ಸೌರಾಷ್ಟ್ರ ಸೋಮೇಶ್ವರಲಿಂಗವನೇನೆನ್ನ ಬಹುದು? Il ೬೭ 1 


ಅರಿವು ಮರವೆಯಿಲ್ಲ, ಬಂಭಮೋಕ್ಷವಿಲ್ಲ, ಪುಣ್ಯಪಾಪವಿಲ್ಲ , ಇಹಪರದಿಲ್ಲ. 


೮೨೭ 


ಆ ಪರ್ರುಹ್ಮವೆ ಓಂಕಾರವಪ್ಪ ಪ್ರಣವಸ್ವೆರೂಪ್ಪ, ಪರಮಾತ್ಮನೆನಿಸಿ 
ಪರಶಿವನಾಮದಿಂ ಪರಶಕ್ಷಿಸಂಯುಕ್ತೆವಾಗಿ, 
ಆಕಾರ ಉಕಾರ ಮಕಾರವೆಂಬ ಬೀಜಾಕ್ಷರಂಗಳಿಂ ನಾದಬಿಂದುಕಳೆಯಾಗಿ, 
ದಶನಾಡಿ ದಶವಾಯು ದಶವಿಧೇಂದ್ರಿಯ 
ಸಪ್ಯಧಾತು ಷಡುಚಕ್ರ ಷಡುವರ್ಗ ಪಂಚಭೂತ 
ಚತುರಂತಃಕರಣ, ತ್ರಿದೋಷಪ್ರಕೃತಿ, 
ತ್ರಯಾವಸ್ಥೆ , ಸತ್ತ ರಜ ತಮ್ಮ ಅಂಗ ಪ್ರಾಣ, ಅರಿವು ಭಾವ ಜ್ಞಾನ, 
ಮೊದಲಾದ ಬಾಹತ್ತರ ವಿನಿಯೋಗಮಂ ತಿಳಿದು 
ಭೂಲೋಕ ಭುವರ್ಲೋಕ ಸ್ಪರ್ಲೋಕ ಮಹಲ್ಲೋಕ ಜನಲೋಕ 
ತಪೋಲೋಕ, ಸೆಶ್ಯಲೋಕ, 
ಅತಳೆ, ವಿತಳ, ಸುತಳ, ಮಹಾತಳ, ರಸಾತಳ, ತಳಾತಳ, ಪಾತಾಳೆಂಗಳೊಳೆಗಾದ 
ಚರ್ತುರ್ದಶಭುವನಂಗಳೊಳಹೊರಗೆ ಅಂತರ್ಗತ ಬಹಿರ್ಗತವಾಗಿ, 
ನಾದಮಂ ತೋರಿ ಭಿಗರ್ಗೋದೇವನೆಂಬ ನಾಮಮಂ ತಳೆದು 
ಊರ್ಧ್ರ್ಯರೇತುವನಿಸಿ, 
ವಿಶ್ವತೋಮುಖ, ಎಶ್ರಿತಪ್ಪೃನು ವಿಶ್ವತೋ ಬಾಹು, ವಿಶ್ವತಃಪಾದದಿಂ 
ವಶ್ವಗರ್ಭೀಕ್ಸ ತವಾಗಿ, 
ಉತ್ಪತ್ಯ ಸ್ಥಿ ತಿಲಯಂಗಳನೆಣಿಕೆಗೆಯ್ಯದೆ 
ದೇವತಾಂತರದಿಂ ಮಾನಸಾಂತರವನನುಕರಿಸಿ, 
ಮಾನಸದಲ್ಲಿ ರವಿಕೋಟಿತೇಜದಿಂ ಸೆಕಲಪಾಪಾಂಧಕೂಪಮಂ ತೊಳೆದು 
ಸುರಕ್ಷಿತದಿಂ ಪ[ರಾ] ಪಶ್ಯಂತಿ ಸುಮಧ್ಯ ವೈಖರಿಯೆಂಬ ಚತುರ್ವಿಧದಿಂ 
ದುರಿತ ದುರ್ಮದ ಕಾಲಮೂಲಾದಿಮೂಲಮಂ ಬಗೆಗೊಳ್ಳದೆ, 
ಚಿತ್ಪುಧಾಮೃತವೆ ಅಂಗವಾಗಿ 
ಚಿದರ್ಕಪ್ರಭಾತರವೆ ಪ್ರಾಣವಾಗಿ, 
ಸೌರಾಪ ಸೋಮೇಶ್ವರನಿಂತಿಂತು ಕರ್ತನು-ಭರ್ತನು ತಾನೆ ಆಗಿ, 
ಪರಮಸ್ವೆಯಂಭೂ ಸ್ಪತಃಸಿದದಿಂ ಸೆಚ್ಚಿ ದಾನಂದಸ್ಪರೂಪದಿಂ 


ನಿತ್ಯಪರಿಪೂರ್ಣತ್ವದಿಂದೆಡದೆರಹಿಲ್ಲದಿರ್ಪನಯ್ಯಾ. ( ೬೮ ॥ 


ಆದಯ್ಯೆಗಳ ವಚನ 
೮೨೮ 


ಆಯತಲಿಂಗ ಅಂಗದಲ್ಲಿ ವೇಧಿಸಿಕೊಂಡ ಬಳಿಕ 
ಘನವೇದ್ಯವು ತಾನೆ, ಬೇರಿಲ್ಲ ಕಾಣಿರೆ. 
ಸ್ವಾಯತ ಸೆನ್ನಿಹಿತವೆಂಬವು ಬೇರಾಗಲರಿಯವಾಗಿ 
ಇಪ್ಪಗ ದೃಷ್ಟವ ಕಾಣಬಲ್ಲಡೆ, 
ಸೌರಾಪ ಪ್ರ ಸೋಮೇಶ್ವರಲಿಂಗವೊಂದೇ, ಬೇರಿಲ್ಲ ಕಾಣಿರೆ. 


೮೨೯ 


ಆಯತ ಸಾ ಸ್ವಾಯತ ಸನ್ನಿಹಿತವೆಂದು ನುಡಿವ 
ಅನಾಯತದ ಹೇಸಿಕೆಯನೇನಂಬೆನಯ್ಯಾ? 
ತನುಗುಣಂಗಳನೊರಸವನೆ, ಭೋಗಭೂಷಣಂಗಳನತಿಗಳೆಯದೆ, 
ಅನ್ನತ ಅಸತ ಅಸಹ್ಯ ಯಣಸೆಂಚವಂಚನೆ 
ಪರಧನಕ್ಕಳುಪದ ಆಯತ ಅಂಗಕ್ಕಿಲ್ಲ ಮತ್ತೆ ೦ತಯ್ಲಾ? 


| ೬೯ 1 


ಆಯತವು ಮನೋವಿಕಾರವಳಿದು, ಸರ್ಮೇಂದ್ರಿಯಂಗಳಲ್ಲಿ ಸಾವಧಾನಿಯಾಗಿ 


ಅನ್ಯವಿಷಯ ಭಿನ್ನರುಚಿಯ ಮರೆದು 

ಸೆಕಲಭ್ರಮೆ ನಷ್ಟವಾದ ಸ್ವಾಯತ ಮನಕ್ಕಿಲ್ಲ. 

ಮತ್ತೆ ಂತಯ್ಯಾ ಸ್ಪ್ತಾಯತವು? 

ತನ್ನ ರಿವಿನ ಕುರುಹನರಿತು ನಿಜಸಾಧ್ಯವಾದ ಸನ್ನ ಹಿತ, 
ಸೆದ್ಭಾವದಲ್ಲಿ ಅಳವಟ್ಟುದಿಲ್ಲದೆ 

ಭಾಜನಕ್ಕೆ ಬರಿಯ ಮುಸುಕಿಟು ಆಯತವೆಂದು ನುಡಿವ 


ಅನಾಯತದ ನಾಚಿಕೆಯನೇನೆಂಬೆನಯ್ಸಾ, ಸೌರಾಷ್ಟ್ರ ಸೋಮೇಶ್ವರಾ? 


C0 


ಆರು ದರುಶನಂಗಳು ತಮತಮಗೆ 
ಬೇರೆ ಬೇರೊಂದರಿಕೆ ಕಲ್ಪಿ ಸಿಕೊಂಡ, 
ಆರರಿಂ ಮೊರಿಪ್ಪ ಅಜಡಾದ್ವೈತವನಾರು ಬಲ್ಲರಯ್ಯಾ? 
ಒಂದು ಪಾಷಾಣವ ಸೀಳಿ ಹೋಳುಗುಟ್ಟಿ ತರಿದು 
ತೊರೆದು ಕರೆದು ಕಡೆದು ಕಂಡರಿಸಿ 
ಪೂಜೆ್ಯದರಣ್ಲದೆ ನಿಜಲಿಂಗೈಕ್ಕವನಾರು ಸಾ 
ಸೌರಾಷ, ಸೆ ಸೋಮೇಶ್ವ ರಲಿಂಗದ ತನೆ ಮ ಕ್ಯ 


ಬೊಮ, ದನುಸೆಂಧಾನವೆಂದಾರು ಬಲ್ಲರೆಯ್ಯಾ? 


ha 


ವ 


ll ೭0 || 


Il ೭01 


ಸಂಕೀರ್ಣ ವಚನಸಂಪುಟ : ಒಂದು 
೦೩೧ 


ಆರು ಬಣ್ಣದ ಆರು ಲಿಂಗದಲ್ಲಿ 
ವಸೂರು ಬಣ್ಣ ದ ಮೂರು ಲಿಂಗವ ಕೊಡಲು 
ನವಲಿಂಗದ ಒಂಬತು ಬ್ಹು ಬಣ್ಣ ದಲ್ಲಿ 
ಗುರುಲಿಂಗಜಂಗಮಪ ಧ್ರಸಾದಸೆಂಬ ನಾಲ್ಕು ಬಣ್ಣ ವ ಕೂಡಿದ 
ಹದಿಮೂರು ಬಣ್ಣ ಪ 
ಕ್ರಿ €ಯೆಂಬ ಕಮ್ಮ ರನ ಕೈಯಲ್ಲಿ ಕೊಟ್ಟ ಡೆ, 
ಎ ನೆಯೆಂಬ ಸಿಸೆವ ಬೆರಸಿದ ಸೊ 
ಕಮ್ಮಾರನ ಬಾಯಕುಟ್ಟಿ ಸೆಳೆಯಲಾಗಿ 
ವಾಸೆನೆ ಅಲ್ಲಿಯೇ ಅಡಗಿ, 
ಅಂಗಭವಿ ಲಿಂಗಭವಿಯೆಂಬ ಅಡಗಿದ ಕಾಳಿಕೆಯಳಿದ - 
ಸ್ಪೆಯಬಣ್ಣ ದ ಮಿಸುನಿಗೆ 
ತನುವೆಂಬ ಒರೆಗಲ್ಲ ಹೆಂಗಿಲ್ಲ, 
ಮನವೆಂಬ ಮಚ್ಚದ ಹೆಂಗಿಲ್ಲ. 
ಭಾವವೆಂಬ ಹಸ್ತೆದ ಹೆಂಗಿಲ್ಲ, 
ತಮೋಗುಣವೆಂಬ ಮಯಣದ ಹೆಂಗಿಲ್ಲ. 
ಬೋಧವೆಂಬ ನೇತ್ರದ ಹೆಂಗಿಲ್ಲ. 
ಇಂತಿವರ ಹಂಗು ಹರಿದಲ್ಲಿ ಸೌರಾಷ್ಟ್ರ ಸೋಮೇಶ್ವರಲಿಂಗ 
ಪರವಳಿದು ಸೆಯವಾಯಿತ್ತು ೭೨ | 


0೩೨ 


ಆಶ್ರಮಿಗಳಿದ್ದು ಅತ್ಯಾಶ್ರಮವ ತಳೆದು 
ತತ್ವಚ್ಞಾನಭರಿತ[ವಾಗಗಿ ನಿಂದುವೆನ್ನ ಇಷ್ಟ, 
ಆಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯವನುಳಿದು 
ನಿರ್ಮಲಾಂಗವಾದುದೆನ ಇಷ್ಟ. 
ಅರಿವರತು ಮರಹು ನಷ್ಟ ವಾಗಿ ಶರಣಸೆ ಲಕ್ಕ ಸೆಂದು, 
ದಿ ಕರ್ಮ ನಷ ಸ್ಪವಾಗಿ ನಿಂಹೆದೆನ ಇಷ್ಟ. 
ಸತ್ಯಜ್ಞಾ ನಾನಂದ ಶಿವಲಿಂಗಾಂಗಿ 


ಸೌರಾಷ್ಟ್ರ ಸೋಮೇಶ ಶ್ವರಲಿಂಗವಾದುದೆನ್ನ ಇಷ್ಟ. i! ೭೩ | 


ಆದಯ್ಯಗಳ ವಚನ 
೮೩೩ 


ಆಶ್ರಯನಲ್ಲ ಅನಾಶ್ರಯನಲ್ಲ, 
ದ್ವೈತಿಯಲ್ಲ ಅದ್ವೈೈತಿಯಲ್ಲ. 
ದೇಹವಿಲ್ಲದ ಲಿಂಗ, ಪ್ರಾಣವಿಲ್ಲದ ಶರಣ, 
ಉಭಯವಿಲ್ಲದ ಪರಮಾತ್ಮ , 
ಪರಮೈಕ್ಕ ನಿರ್ಗಮನಗಮನಿ, 
ಅರಿವುದಕ್ಕೆ ಒಡಲಿಲ್ಲದ ಭರಿತ, 
ಅನುಭಾವಕ್ಕೆ ಬಾರದ ಅಗಣಿತ ಸ್ವತಂತ್ರ 


ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಪ್ರತಿರಹಿತ. 


೦೩೪ 


ಇಂದ್ರಿಯದ ಬಾಗಿಲಲ್ಲಿ ಮನವಿಪ್ಪುದು. 
ಮನದ ಮುಂಬಾಗಿಲಫ್ಲೇ ಭೋಗಲಿಂಗವಿದ್ದು, 
ಅಧಿಕಾರ ಲಯಹೊದ್ಧದೆ ಸೆಕಲಭೋಗಂಗಳ ಬೋಗಿಸಿ 
ಪ್ರಸಾದವ ಕರಣಂಗಳಿಗೆ ಕೊಟ್ಟು ಅರುಹಿ 
ಎನ್ನೆ ಮನವ ತನ್ನತ್ತ ಸೆಳೆದು ಮರಹೆ ಮಾಣಿಸಿ 
ಕುರುಹಳಿದು ತೆರಹುಗೊಡದ 
ಸೌರಾಷ್ಟ್ರ ಸೋಮೇಶ್ವರಲಿಂಗವ ಕಂಡೆ. 


೦೩೫ 


ಇನನ ಕರದಲ್ಲಿ ತಮವಿದ್ದು ಬದುಕಬಲ್ಲುದೆ? 
ವಾಯುವಿದ ಹಸ್ತೆದಲ್ಲಿ ಸೊಡರಿದ್ದು ಬೆಳಗಬಲ್ಲುದೆ? ' 
ಉರಿಯ ಮುಖದಲ್ಲಿ ಕರ್ಪುರವಿದ್ದು ಜೀವಿಸಬಲ್ಲುದೆ? 
ಸೌರಾಷ್ಟ್ರ ಸೋಮೇಶ್ವರನ ಶರಣರ ಮುಂದಣ 
ಕರಣಮಥನ, ಇಂದ್ರಿಯದಿಚ್ಛೆ, 
ತನುಗುಣ, ಮನಗುಣ, ಪ್ರಾಣಗುಣಾದಿಗಳಿರಬಲ್ಲವೆ? 


೮೩೬ 


ಇಲ್ರವುಂಟೆಂಬ ಶಬ್ದನಿಃಶಬ್ದವೆಲ್ಲಾ 
ಮಹದಾಕಾಶದಲ್ಲಿಯೇ ಬಯಲಾಯಿತ್ತು k 


| ೪ 


೭೫ 


ಶೂನ್ನವೆಂಬ ನಾಮರಹಿತನು 

ನೀಶೂನ್ಯವಾದ ಘನಕ್ಕೆ ಗಮನನಲ್ಲ. 

ನಿರ್ಗಮನ ಬಯಲ ಭಜಿಸಿ 

ಬಯಲ ಮೂರ್ತಿಗಳೆಲ್ಲಾ ಬಯಲಾಗಿ ಹೋದರು. 
ಮಹಾಬಯಲಿನ ನಿಲವನರಿದು 

ಸೌರಾಷ್ಟ್ರ ಸೋಮೇಶ್ವರಲಿಂಗ ಲಿಂಗೃಕ್ಕವಾದ ಶರಣ. 


೮೩೭ 


ಇಷ ಲಿಂಗಕ್ಕೆ ರೂಪನರ್ಪಿಸಿ, 

ಣಲಿಂಗಕ್ಳೆ ರುಚಿಯನರ್ಪಿಸಿ 

ಂಗಕ್ಕೆ ಪರಿಣಾಮವನರ್ಪಿಸುವುದಲ್ಲದೆ 
; ಂಗಕ್ಕೆ ರುಚಿಯ 

£ ರಂಗಕ್ಕೆ ಪರಿಣಾಮವ 

೧ಗಕ್ಕೆ ರೂಪನರ್ಪಿಸುವನರಿವು 


ಗತ 


©) 


LU ¢ Se 
eee 
©) 


LE 
&) 


ef 


L 


ಅಗ್ಗಿಯ ಗಾಯವ ತೃಣದಲ್ಲಿ ಮಂತ್ರಿಸುವನಂತಾಯಿತ್ತು. 
ಆಕಾಶಕ್ಸೆ ಮಂಜಿನ ಪಟವ ಹೊದಿಸುವನಂತಾಯಿತ್ತು N 
ಇದರಂತುವನಾರು ಬಲ್ಲರಯ್ಯಾ, 

ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣರಲ್ಲದೆ. 


Ca 


ಈ ತಾಮಸ ರುದ್ರತ್ನ ದಿಂ ಸಿರಚಿತ ದಿಂ 
ವೆ ೪ ಮ 

ಸ್ಪಯವಾದ ಲಿಂಗವೆಂದಡೆ 

ಅಷ್ಟವಿಧಾರ್ಚನೆ ಹೋಡಶೋಪಚರಿಯ ಸೆಮಾಯದಿಂ ವೇಧಿಸಿ 

Ce ಚಿತ್ತಿನ ಸ್ಪುರಣೆಯ ಪ್ರಜ್ಞತ್ವದಿಂ 

ವನಲ್ಲದತಃಪರವಿಲ್ಲವೆಂದರಿತುದಕ್ಕೆ ಶ್ರುತಿ: 

ಸ ಶಭ ಸ್ಥಿರಧನ್ವಿನೇ ಕ್ಷಿಪ್ರ[ಪ್ರಸಾದಾಯ]! 

ಸ್ವಧಾಮ್ನೇ [ದಿ]ನೋಧಾಯ ಸೆಹಮಾನಾಯ ವೇಧಸೇ! 

ತಿಗ್ಮಾಯುಧಾಯ ಗಿರಃ ಭಾರತ ಶ್ರುಣೋತುನಃ॥ 

ಇಂತೆಂದುದಾಗಿ, 

ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ 


ಅಬನಾಭಾವದಿಂದಿಪ್ಪ ವರಪೂರ್ವವಯ್ಯಾ. 


ಹೊರಸಿನೆಕ್ಟಯ ಶಂಖದ ಮಣಿಯ ಸರಗೊಳಿಸುವನಂಶಾಯಿತ್ತು. 


ce 1 


ಅದಯ್ಯಗಳ ವಚನ ೨೬೧ 
6೩೯ 


ಉಂಟಾದುದುಂಟೆ? ಉಂಟಾದುದನಿಲ್ಲವೆಂಬುದು ಮಿಥ್ಗೆ. 
ಅದು ತಾ ನಾಮ ರೂಪು ಕ್ರಿಯೆ ಇಲ್ಲವಾಗಿ ಇಲ್ಲ 
ಇಲ್ಲವಾದುದನುಂಟೆಂದಡೆ ಘಟಿಸೆದು. 
ಉಂಟು ಇಲ್ಲವೆಂಬ ಉಳುಮೆಯಿಲ್ಲದೆ ನಿಜ ತಾನೆ, 
ಬೌದಾಷ. ಖೆ 
ಸೌರಾಷ್ಟ್ರ ಸೋಮೇಶ್ವರ. | I ೮೦ ॥ 


೮೪೦ 


ಊರೊಳಗ್ಸೆವರು ಮಕ್ಕಳು. 
ಹಲಬರು ಆಡಹೋಗಿ ಅಡವಿಯ ಹೊಕ್ಳರಲ್ಲಯ್ಯಾ. 
ನೋಡ ಹೋದವರು ಕಣ್ಣುಗೆಟ್ಟು ಕಾಡ ಕೊಡಿದರಲ್ಲಯ್ಯಾ. 
ಸೌರಾಷ್ಟ್ರ ಸೋಮೇಶ್ವರನ ನಿಜವನರಿಯನೆ ವ್ಯರ್ಥರಾದರಲ್ಲಖಯ್ಯಾ. ೮೧ 


0೪೧ 


ಎಂತೆಂತು ನೋಡಿದಡಂತಂತು ಶೋರ್ಪುದೆಲ್ಲಾ ಜಡದೃಶ್ಯ, 
ಇದೆಲ್ಲಾ ಮಾಯೆ ಎಂದು. 
ಈ ಮಾಯೆಯ ಗಾಹುಕಂಡಿಯೊಳು ನುಸುಳುವ 
ಮಾಯಾವಾದಿಗಳಂತಲ್ಲ ನೋಡಾ. 
ಮಾಯಿ ಆನಿರ್ವಾಚ್ನ, ಹೇಳಬಾರದ ಮಾಯೆಯೆಂದು 
ಹೇಳಿಕೊಂಬ ವೇದಾಂತಿಗಳಂತಲ್ಲ ನೋಡೂ, ಸಿದ್ಧಾ ಂತಿಗಳಪ್ಪ ಶಿವಶರಣರು. 
ಮಾಯೆಯ ಹುಸಿ ಮಾಡಿ 
ಸರ್ವಾಂಗಲಿಂಗ ಸೋಂಕಿನಲ್ಲಿ ಲೀಲೆಯಿಂ ಸುಳಿದಾಡುವ ನಿಜಲಿಂಗೈೈಕ್ಕರಿಗೆ 
ಮಿಕ್ಕಿನ ಭವಭಾರಿಗಳನೆಂತು ಸೆರಿಯೆಂಬೆನಯ್ಸಾ, 
ಸೌರಾಷ್ಟ್ರ ಸೋಮೇಶ್ವರಾ. ll G೨ | 


೮೪೨ 


ಎಂಬತ್ತುನಾಲ್ಪು ಲಕ್ಷ ಜೀವಜಂತುವಿನೊಳಗಿಪ್ಪ ಆತ್ಮನು 
ಏಕಾತ್ಮ ನೊ, ಹಲವಾತ್ಮನ್ನೊ ಬಲ್ಲಡೆ ನೀವು ಹೇಳಿರೆ? 
ಅನಂತಕೋಟಿಬ್ರ ಹ್ಮಾ ,೦ಡದೊಳಗಿಪ್ಪ ಬ ನ್ರಿಹ್ಮವು 
ಏಕಬ ನ್ರಿಹ್ಮಖೊ, ಅನಯ ಹ ವೊ ಬಲ್ಲಡೆ ನೀವು ಹೇಳಿರೆ? 
ಬ್ರಹ್ಮಾ ಂಡವೊಂದು ತತ್ತಿ ಬಡಿದು ಬಹಿರಾವರಣವಾದಲ್ಲಿ ಆ ಬ್ರಹ್ಮವು ಹೋಗಿ 


ಸಂಕೀರ್ಣ ವಚೆನಸಂಪುಟ : ಒಂದು 


ಮತ್ತೊಂದು ಬ್ರಹ್ಮಾಂಡದಲ್ಲಿ ಹೊಕ್ಕುದ ಕಂಡಡೆ, 
ಕಂಡು ಬಲ್ಲವರು ನೀವು ಹೇಳಿರೆ. | 
ಗಂಧರ್ವಪಟ್ಟಣದಲ್ಲಿ ಹುಟ್ಟುವ ಬಹು ಬಣ್ಣವ ಬಲ್ಲರೆ ಬಲ್ಲ. 
ಆಕಾಶಕ್ಕಡರಿದ ವಿಹೆಂಗನ ಮಾರ್ಗವ ಬಲ್ಲರೆ ಬಲ್ಲ. 


ಸೌರಾಷ್ಟ್ರ ಸೋಮೇಶ್ವರಲಿಂಗದ ನಿಜವ ಬಲ್ಲರೆ ಬಲ್ಲ. ll ೮೩ 
೮೪೩ 


ಎಚ್ಛರು ಕನಸು, ನಿದ್ರೆ, ಮೂರ್ಛೆ, ಅರಿವು, ಮರವೆ, 
ಸಂಕಲ್ಪ, ವಿಕಲ್ಪ, ಅಹಂಮಮತೆ ರೂಪು ರುಚಿಯನರಿವುತಿರ್ಪ 
ಮನವನರಿಯಬಹುದಲ್ಲದೆ 
ಅರಿವಿಂಗರಿವಾದಾತ್ಮನ ಅರಿಯಲುಂಟೆ? 
ಸರ್ವಸಾಕ್ಷಿಕನಾದ ಆತ್ಮನನರಿವೆಣಡೆ ಶ್ರುತಿಗತೀತ, 
ಬ್ರಹ್ಮವಿಷ್ಣುರುದ್ರಾದಿಗಳಿಗಳವಲ್ಲ, 
ರಾಷ್ಟ್ರ ಸೋಮೇಶ್ವರಲಿಂಗ ಅಸಾಧ್ಯವಾದ ಕಾರಣ. | 6೪ | 


೫ 


O೪೪ 


ಎತ್ತನೇರಿ ಎತ್ತನರಸುವನುಂತೆ, 
ತಾನಿರ್ದು ತನ್ನ ನರಸಿ ಕೇಳುವನಂತೆ, 
ಹೊತ್ತ ನಿಜವನರಿಯದತ್ತಲಿತ್ತ ಸುತ್ತಿ ಬಳೆಲುವನಂತೆ, 
dH pe) 
ಹಿಡಿದಿರ್ದ ಲಿಂಗವ ಕಾಣದೆ ಮೂವಿಧಿಗಾಣ್ಣರನೇನೆಂಬೆನಯ್ಯಾ! 
ತನ್ನಲ್ಲಿ ಗುರು ಲಿಂಗ ಜಂಗಮ ಪ್ರಸಾದ ಒಂದೆಂದು ಅರಿಯದ 


ಅಜ್ಞಾನಬದ್ದರನೆನಗೆ ತೋರದಿರಯ್ಸಾ, ಸೌರಾಷ್ಟ ಸೋಮೇಶರಾ. "1೮೫ ॥ 
ಇ @ ಲು ವ 


ನನನ ಜಾನೆ Tc 

ಎನ್ನಂಗ ಮನ ಪ್ರಾಣ ತ್ರಿವಿಧದ 
ಗುರುಸೆಂಬಂಧದಿಂದಾದ ಇಪ್ಪಲಿಂಗ್ಯ 
ಅಿಂಗಸೆಂಬಂಧದಿಂದಾದ ಪ್ರಾಣಲಿಂಗ, 
ಜಂಗಮಸೆಂಬಂಧದಿಂದಾದ ತೃಪ್ತಿ ಲಿಂಗ. 
ತನುವಿನ ಕೈಯಲ್ಲಿ ಇಷ್ಟಲಿಂಗ, 
ವನದ ಕೈಯಲ್ಲಿ ಪ್ರಾಣಲಿಂಗ, 

9 SN 

ಪ್ರಾಣನ ಕೈಯಲ್ಲಿ ಶೃಪ್ಲಿಲಿಂಗ. 
ಇಂತು ಅಂತರಂಗ ಬಹಿರಂಗ ಆತ್ಮಸೆಂಗದಿಂ ತೆರಹಿಲ್ಲದಿಪ್ಪ 


ಆದಯ್ಯಗಳೆ ವಚನ ೨೬೩ 


ಗುರುಲಿಂಗಜಂಗಮ ತ್ರಿವಿಧಸಾರಾಯಸೆಂಪತ್ತು 
ಸೌರಾಷ್ಟ್ರ ಸೋಮೇಶ್ವರಾ, ನೀನೊಲಿದ ಶರಣಂಗೆ. || Sk 1 


೮೪೬ 


ಎಲುವಿನ ನಿಲವು ಅಮೇಧ್ಯದಾಗರ ಉಚಿ ಷೃದೊರತೆ 
ಮಿದುಳೆ ಸೆದನ ಕೀವು ನೆಣದೋವರಿ ಜಂತಿನ ಜನ್ಮಭೂಮಿ 
ಕ್ರಿಮಿಯ ಗೂಡು ಶುಕ್ಲ ದ ಜೀಗೊಳೆವೆ ರುಧಿರದ ತಾಣ 
ಆಅಡಗಿನಂತರಂಗ ತೊಗಲಬಹಿರಂಗ ರೋಮರಾಜಿಯ ಜಾಳಂದ್ರ 
ನರದ ನೇಣಜಂತ್ರ ಆಧಿವ್ಯಾಧಿಯ ವಾಸ 
ಇಂತಿದರೊಳಗೆ ನಿನ್ನ ಕುಲಗೋತ್ರಂಗಳಾವುವು ಹೇಳಾ ಎಲೆ ಮರುಳೆ. 
ಇದಕ್ಕೆ ಶ್ರುತಿ: 
ಅಂತ್ಯಜಾತಿರ್ದಿಜಾತಿರ್ವಾ ಏಕೆಯೋನಿ ಸೆಮುದ್ಭವಃ! 
ಸೆಪ್ಪಧಾತುಮಯಂ ಪಿಂಡಂ ವರ್ಣಾನಾಂ ಕಿಂ ಪ್ರಯೋಜನಂ 
ಇದನರಿತು ಷಡುಭ್ರಮೆಗಳಲ್ಲಿ ಭ್ರಮಿತರನೇನೆಂಬೆನಯಾ 


[) 
ಜಿ ಖಿ £2 
ಸೌರಾಷ್ಟ್ರ ಸೋಮೇಶ್ವರಾ. | Ge \ 


೦೪೭ 


ಎಲ್ಲೆಲ್ಲಿ ಸುಳಿದಡೆ ಅಲ್ಲಲ್ಲಿ ಉಪಾಧಿ ಬಿಡದಯ್ಯಾ. 
ಈ ಉಪಾಧಿಗೆ ಅಪಾಯವನಿತ್ತು, ನಿರುಪಾಧಿಯಲ್ಲಿ ನಿಲಿಸೆಯ್ಯಾ. 
ಎಲ್ಲಾ ಬಯಕೆಯರತ ಬಟ್ಟ ಯ ತೋರಯ್ದಾ. 
ಸೆಹಜ ಸಮ್ಯಕ್‌ ಪದವನಿತ್ತು ಸೆಲಹಯ್ಯಾ, ಸೌರಾಷ ್ರ್ಯ ಸೋಮೇಶ್ವ 


J 
a 
[ತು 


0೪೦ 


ಏಕಮುಖದ ರುದ್ರಾಕ್ಷಿಯೊಂದನೆ ಶಿಖಿಯಲ್ಲಿ ಧರಿಸುವುದಯ್ಯಾ. 
ದ್ವಿತ್ರಿದ್ವಾದಶ ಮುಖದ ಮೂರು ಮಣಿಯ ಮೂರ್ದಿಯಲ್ಲಿ ಧರಿಸುವುದಯ್ಯಾ. 
ಏಕಾದಶಮುಖದ ಮೂವತ್ತಾರು ಮಣಿಯ ಶಿರವ ಬಳಸಿ ಧರಿಸುವುದಯ್ಯಾ. 
ಐದು ಏಳು ಹತ್ತುಮುಖದ ರುದ್ರಾಕ್ಷಿಯ 
ಒಂದೊಂದು ದ್ವಿಕರ್ಣದಲ್ಲಿ ಧರಿಸುವುದಯ್ಯಾ. 
ಷಡಾಷ್ಟಮುಖದ ದ್ವಾತ್ರಿಂಶತ್‌ ರುದ್ರಾಕ್ಷಿಯ ಕಂಠದಲ್ಲಿ ಧರಿಸುವುದಯ್ಯಾ. 
ಚೆತುರ್ಮುಖದ ಪಂಚಾಶತ್‌ ರುದ್ರಾಕ್ಷಿಯ ಉರಮಾಲೆಯಾಗಿ ಧರಿಸುವುದಯ್ಯಾ. 
ತ್ರಿದಶಮುಖದ ದ್ವಾತ್ರಿಂಶ ರುದ್ರಾಕ್ಷಿಯ ದ್ವಿಬಾಹುಗಳಲ್ಲಿ ಧರಿಸುವುದಯ್ಯಾ. 
ನವಮುಖದ ಚತುರ್ವಿಂಶ ರುದ್ರೂಕ್ಷಿಯ ದ್ವಿಮಣಿಬಂಧದಲ್ಲಿ ಧರಿಸುವುದಯ್ಯಾ 4 


ಣಿ + pN 
ಸಂಕೀರ್ಣ ವಚೆನಸಂಪುಟ : ಒಂದು 


* 
MEE 


ಚತುರ್ದಶಮುಖದ ರುದ್ರಾಕ್ಷಿಯ ಅಷ್ಟೋತ್ತ ರಶತವ 

ಉಪವೀತದಂತೆ ಧರಿಸುವುದಯ್ಸಾ. 

ಇಂತರಿದು ಧರಿಸಿದ ಶವಮಾಹೇಶ್ವರನ ಹೆಜ್ಜೆ ಹೆಜ್ಜೆ ಗೆ 

ಅಶ್ವಮೇಧಯಾಗದ ಫಲ ತಪ್ಪ ದಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. i ೮೯ 1 


O೪೯ 


ಏಕಾಕಾರ ಲೋಕಾಕಾರ ನೀನಾಗಿ ತೋಷೆ ನಯಯ್ಯಾ ಸದ್ಭಾವಿಗಳಿಗೆ. 
ಏಕಾಕಾರವೆ ಹುಸಿ, ಲೋಕಾಕಾರವೆ ದಿಟವಾಗಿ 
ತೋರ್ಪ್ಟೆಯಯ್ಯಾ ಭಾವಭ್ರಮಿತರಿಗೆ. 
ಏಕಾಕಾರ ಲೋಕಾಕಾರ ಸರ್ವಾಕಾರವಾಗಿ 
ಸ ನಿರ್ಭಾವರಿಗೆ. 
ಸೌರಾಷ ೈ ಸೋಮೇಶ್ವ ರಾ ನಿಮ್ಮ ನಿಜದಾಕಾರ 
ನೀವಾಗಿರ್ಪಿ ರಯ್ಯಾ ಧಾವೈಕ್ಯವಾದ ಮಹಂತರಿಗೆ. il €0 


ಖಕೋದೇವನ ನೆನಹು ನೇ ಆಗೊಳ್ಳ ದನ ಕ್ಕ? 

ಅನುಭಾವದಲ್ಲಿ ಅಃ ಭ್ಯಾಸಿಯಾ ಇದಡೇನಯ್ಯಾ, 
ಸ್ವಯಾನುಭಾವ ಸನ್ನ ಹಿತವಾಗದನ ಕ್ಟ? 

ತತ್ರಾರ್ಥಿಯಾದಡೇನಯಾ 3 ಮಿಥ್ಯಾರ್ಥವ ವ ದಾಂಟದನ ಕೆ ಕ್ಯ? 

ಆರಿವನರಿತಡೇನಯ್ಯಾ, 

ತದಹಂ ಎಂಬ ಮರವೆ ಸೋಂಕುವ ತೆರನ ತಿಳಿಯದನ್ನ ಕೃ? 

ಸೌರಾಷ್ಟ ಸೋಮೇಶ್ವ ರಾ ಎಂದೆಡೇನಯ್ಯಾ 


ಲ 
ನಿಂದ ಭೇದವ ಭೆ ದಿಸದನ್ನಕೃ? Woo 


೦೫೧ 
ಏಳು ನೆಲೆಯ ಕರುಮಾಡದುಪ್ಪ ರಿಗೆಯೊಳಗೆ, 
ಒಂದೆ ಮುತಿ_ನ ನೆಲೆಗಟ ಸಿನ ಮ ಲ, 
ಭಿತ್ತಿ ಇಲ್ಲದ ರತ್ನ ದಹೆ ಬದಿಕೆಯ ಮೇಲಿ ಪ್ಪ ಪ, ಕಳೆಸೆವ ಕಂಡವರಾರನೂ ಕಾಣೆ. 
ಸೌರಾಪ್ಟ ಸೋವೇಶ್ವರಲಿ ಲಿಂಗವ ಹಿಡಿದು ನಿಲಲರಿಯದೇರಿದವರು. 
ಜಾರಿ ಬಿದ್ದು ಸೂರೆವೋದರು ಕಾಲಂಗೆ. ೨ I 


ಆದಯ್ಯಗಳ ವಚನ ೨೬೫ 


೮೫೨ 


ಒಂದು ಕಪಿಗೆ ಹೆತ್ತು ಮುಖ, 
ಆ ಹೆತ್ತು ಮುಖದಲ್ಲಿ ಹತ್ತುಮರದ 
ಹತ್ತು ಹಣ್ಣಯೆತ್ತೆ ತ್ರಿ ತಿನುತಿದ್ದಿತಯ್ಯಾ. 
ಆ ಹಣ್ಣಿ ನ ವಿಷಯವು ತಲೆಗೇರಿ 
ಮೂರು ಲೋಕವೆಲ್ಲಾ ಉರಿವುತ್ತಿದೆ. 
ಈ ಪರಿಯ ಪರಿಹರಿಸುವಡೆ ಹೆರಿಬ್ರಹ್ಮಾದಿಗಳಿಗೆಳವಲ್ಲ ನೋಡೇಶ್ಯಾ. 
ಅಗ್ಗಿಯ ಘಟಿಕೆಯ ನುಂಗಲು ಉರಿಕೆಟ್ಟು 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಸಾಧ್ಯವಾಯಿತ್ತು F ll Fa || 


ಲಿ೫ಿ೩ 


ಒಡಲೋಪಾದಿಯಿಂದ ತನುವ ಹೊರೆವವನಲ್ಲ. 
ಶಿವಪ್ರಸಾದವಲ್ಲದನ್ಯವ ಭೋಗಿಸ. 
ಗುರುಕುರುಣವಿಡಿದಿಪ್ಪನಾಗಿ ಜನ್ಮಜಾಡ್ಯ ಸೂತಕಪಾತಕಂಗಳಿಲ್ಲ. 
ಜಂಗಮಲಿಂಗದ ತೃಪ್ತಿಯಿಂದ ತನ್ನ ತಾ ಹಾರಿ ಸೆಂಸಾರಕುಲಗಿರಿಯ ದಾಂಟಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಭಾವಶುದ್ಧಿಯಿಂದಿಪ್ಪನಯ್ಯಾ. l C೪ 1 


೮೫೪ 


ಒಬ್ಬನಿಗೆ ರೂಹಿಲ್ಲ, ಒಬ್ಬ ನಿಗೆ ರೂಹುಂಟು, 
ಒಬ್ಬನ ರೂಹು ಹೋಗುತ್ತ ಬರುತ್ತದೆ. 
ಈ ಮೂವರನೊಂದೆಡೆಗೆ ತಂದಡೆ ಏನಹರೆಂಬುದ ನೋಡಿಬೂಳ್ಳಿರಣ್ಣಾ. 
ಕಂಡಡೆ ಉಣಲಿಲ್ಲ, ಕಾಣದಿರ್ದಡೆ ಉಣದಿರಲಿಲ್ಲ. 
ಇದೇನು ಸೋಜಿಗವಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. | ೯% | 


೮೫೫ 


ಕಂಗಳ ಬೆಳಗು ತವೆಯುಡುಗಿ ತೊಳತೊಳಗಿ ಬೆಳೆಗುತಿರ್ದಿತ್ತ ಯ್ಯಾ. 
ಸುನಾದ ಮಹಾನಾದಂಗಳು ಸುಸೆರವಾಗಿ ಸೊಚಿಸುತಿರ್ದಿತ್ತ ಯ್ಯಾ. 
ಸುಜ್ಞಾನಭರಿತವೆ ಚಿದಂಬರದ ಚಿತ್ತಚಿತ್ತು ತಾನಾಗಿರ್ದಿತ್ತ ಯ್ಯಾ. 
ಸೆತ್ತು ಸೆತ್ತು ಸದಾ ಸೆತ್ತು ಸೌರಾಷ್ಟ್ರ ಸೋಮೇಶ್ವರಲಿಂಗ 
ತಾನಾಗಿರ್ದನಯ್ಯಾ. 


(ಲ್‌ 


೮೫೬ 


ಕಂಗಳ ಬೆಳಗು ದ್ರ ಕ್ರಿಂಗೆ ದ್ದ ದೃಷ್ಟವಾಗದೆ? ದೆ? 
ಮನದ ಮಿಂಚು ಅರಿಬಂಗೆ ವೇದ್ಯವಾಗದೆ? 
je “eh ಭಾವಸ್ಸಟಿಕಘ ಘಟದೊಳೆಗೆ 
ಸ್ರಜ್ವಲಿಸಿ ತೊಳತೊಳಗಿ ಬೆಳಗುತಿಪ್ಪು ದನರಿಯ್ಯಾ, 


“ವೆ 


ರಾಷ್ಟ್ರ ಸೋಮೇಶ್ವರಲಿಂಗವ ಬಲ್ಲನೆಂಬುದು ಬರಿಯ ಮಾತು. bh €೭ N 


ಖೆ 


೦೫೭ 


ಕಂಡುದ ಕಂಡು ಕೈಕೊಂಬರಲ್ಲದೆ, 
ಕಾಣದುದ ಕಂಡು ಕೈಕೊಂಬುವರಿಲ್ಲ ನೋಡಯ್ಯಾ. 
ಹಿಡಿದವರ ಕಂಡು ಹಿಡಿವರೈಸಲ್ಲದೆ 
ಹಿಡಿಯೊಡೆದು ಹೋದುದನಾರೂ ಹಿಡಿವರಿಲಯ್ಯಾ. 
ಪೂಜಿಸುವರ ಕಂಡು ಪೂಜೆಗೆಯ ್ಪಿರಲ್ಲದೆ 
ಪೂಜೆರಹಿತವಾದ ಪ್ಪ ಪೂಜ್ಯನನಾರೊ ಪೂಜಿಸುವರಿಲ್ಲ ನೋ €ಡಯ್ಯಾ. 
ರೂಪನರ್ಪಿಸುವರಲ್ಲದೆ' ರುಚಿಯನರ್ಪಿಸುವರಿಲ್ಲಯಾ 


ಕ್ರ". 
ಇದರಂತುವನಾರು ಬಲ್ಲರಯ್ಯಾ, 
ನಸೌರಾಪ ) ಸೋಮೇಶ್ರರಾ ನಿಮ, ಶರಣರಲದೆ? || ೯೮ 1 
ಲ "ವ ಹ [5 


೧9೧೧ 


SY) iS) 


ಕಂಡೆ ಕಾಣೆನೆಂಬುದು ಕಂಗಳ ಭ್ರಮೆ 

ಕೂಡಿದೆನಗಲಿದೆನೆಂಬುದು ಕಾಯ ರ 
ಅರಿದೆ ಮರೆದೆನೆಬುದು ಚಿದೋಹ ೦ ಭ್ರಮೆ, 
ಒದು ವೇದಂಗಳ ಜಿನುಗು ಉದುಮನದ 
ಇಹ Te ಜೀವ ಬಭ್ರಃ 


ಸೌರಾಷ ಸೋಮೇಶ್ವ ್ರರನೆಂಬುದು ಸ ಸಕ 


್ರ lee Nl 


೦೫೯ 


we ಳಗಣ ಕಾಂಸ್ಥೆಕದಂತೆ, 


ಲ್ಲ ಭಿನ್ನ ವಿಲ್ಲದಿದ್ದೆಯಲ್ಲಾ ಸೌರಾಷ್ಠ ಸೋಮೇಶ್ವರಾ. iW ೧00 il 


ಆದಯ್ಯಗಳ ವಚನ ೨೬೬ 
೮೬೦ 


ಕದಡೆಬೊಳಗಣ ವಡಬ ಹೊದ್ದಿ ಯೂ ಹೊದ್ದ_ದಂತೆ, 
RE ಬಿಂದುವಿದ್ದಿ ಇದುತೆ, x 
೯ದೊಳಗಣ ಪ ಸೃತಿಬಿಂಬ ಮುಟ್ಟಿ ಯೂ ಮುಟ ನಿದಂತೆ, 
ಷೆ ಸಾಕ್ಷಿಕನಾದ ಸೆ ಸೌರಾಷ್ಟ್ರ ಸೋಮೇಶ್ವರನು 


ಪಿಂಡದೊಳಗಡಗಿ ಇಲ್ಲದಂತಿಪ ನಯಾ ಸ | ೧೦೧ 1 


ಕಡವರವಿರ್ದು ಬಡತನವೇಕೊ? 
ಮರುಜವಣಿಯಿರ್ದು ಮರಣವಾಗಲೇಕೊ? 

ಗ್ಲಿ ಸ್ಮಂಭವಿರ್ದು ತನು ಹೊತ್ತಿ ಉರಿಯಲೇಕೊ? 
ಅಮೃತಸಾಗರದಲ್ಲಿರ್ದು ಆಪ್ಯಾಯನವೇಕೊ? 
ಪರಮಜ್ಞಾನವಿರ್ದು ಪರವಿಷದ ಪರಿಭವವೇಕೊ? 


ಸೌರಾಷ್ಟ್ರ ಸೋಮೇಶ್ವರಲಿಂಗವಿರ್ದು ಮುಕ್ತಿ ಕಾಮಿತವೇಕೊ? HW OS it 


೮೬೨ 


ಕಣ್ಣು ತನ್ನ ತಾ ಕಾಣಲರಿಯದಂತೆ, 
ಹಣ್ಣು ತನ್ನ ರುಚಿಯ ತಾನರಿಯದಂತೆ, 
ಉರಿ ತನ್ನ ಉಪ್ಪ ವ ತಾನರಿಯದಂತೆ, 
ಬಯಲು ತನ್ನ ತೆರಪ ತಾನರಿಯದಂತೆ, 
ಲಿಂಗೈಕ್ಯ ತನ್ನೊಳಗಳ ಲಿಂಗವ ತಾನರಿಯದಂತೆ, 
ನಾ ಸತ್ತನೆಂಬ ಹೆಣನಿಲ್ಲವಾಗಿ. 
ತನ್ನ ಮರೆದು ಲಿಂಗವ [ಮೆ]ರೆದ ಲಿಂಗೈೆಕ್ಕರು 
ಸೌರಾಷ್ಟ್ರ ಸೋಮೇಶ್ವ ರನಲ್ಲಿ, ಅನುಭಾವವ ಮಾಡಲಿಲ್ಲ: 
ನುಡಿದು ) ಹೇಳಲಿಲ್ಲ: ನಡದು ತೋರಲಿಲ್ಲ. ೧೦೩ | 


೮೬೩ 


ಕತ್ತೆಯ ಗರ್ಭದಿಂದ ಪ ಪ್ರ ಸೂತವಾದ ಎತ್ತು 
ಹುಲ್ಲು ತನ್ನದು, ನೀರ ಕುಡಿಯದ್ದು, 
ಇರ್ದಲ್ಲಿ ಇರದು, ಹೋದತ್ತ ಹೋಗ ದು 


POET YE 


ಇದೇನು ಸೋಜಿಗ ಬಲ್ಲರೆ 'ಹೇಳಿರಣ್ಣಾ 


~~ pe KA 


ಎತ್ತ ಬಿಟ್ಟಿತ್ತು, ಸತ್ತ ನೊಳಕೊಂಡು 


೨೬೪ 


ತೆದ್ದ ತಸುಖ ಉಪಮಾತೀತವಖಯಾ 


ಸಂಕೀರ್ಣ ವಚನಸಂಪುಟ : ಒಂದು 


ಮುತ್ತನುಗುಳಿ ಹೋಯಿತ್ತು. 
ಇದೇ ಮು ವಿಪರೀತ, ಬಲ್ಲರೆ £ ಹೇಳಿರಣಾ ರ 
ಸ ಕೆಟಿ ಸಿತು, ಅರಸುವರ ಕಾಣೆನಣ್ಣಾ. 
ರಾಷ, ್ರೈ "ಸೋಮೇಶ್ವ ರಲಿಂಗದೊಡಗೂಡಿ, 
ಸ ತ್ತ ಪೋಯಿತ್ತೆ ಂಪರಿಯೆನಣ್ಣಾ. || ೧೦೪ ॥ 


ಲ೬೪ 


ಕನಸಿಂಗೆ ಕಲ್ಪನೆಯಿಲ್ಲ, ನೆನಹಿಂಗೆ ಸೂತಕವಿಲ್ಲ, 
ಮನಸಿಂಗೆ ಪಾತಕವಿಲ್ಲ, ಕಾಯಕ್ಕೆ ಬಂಧವಿಲ್ಲ, 
ಜೀವಂಗೆ ಮೋಕ್ಷವಿಲ್ಲ. 
ಇಲ್ಲದ ಜಗ ಇಲ್ಲವೆಯಿಂದ ತೋರುವುದು, ಅಡಗುವುದು. 
ತೋರದೆ ಅಡಗದಬೆ ಇಪ್ಪ 
ಮಹಾಘನ ಸೌರಾಷ್ಟ್ರ ಸೋಮೇಶ್ವರಲಿಂಗವದೇ ಕಂಡಾ. | ೧೦೫ 1 


೦೬೫ 


ಕರಸ್ಥ ಲದಲ್ಲಿ ಲಿಂಗವಿರಲು 
ಆ ಹಸ್ತೆವೇ ಕೈಲಾಸ ಈ ಲಿಂಗವೇ ಶಿವನು, 
ಇದು ಕಾರಣ ಇಲ್ಲಿಯೇ ಕೆ.ಲಾಸೆ. 
ಇದಲ್ಲದೆ ಬೇರೆ ಬೆಳ್ಳಿಯ ಬೆಟ್ಟವೇ ಕೆಲಾಸೆವೆಂದು 
ಅಲ್ಲಪ್ಪ ರುದ್ರನೇ ಶಿವನೆಂದು 
ಕೈಲಾಸಕ್ಕೆ ಹೋದಹೆ ಬಂದಹೆನೆಂಬ ಭ್ರಾಂತು ಬೇಡ ಕೇಳಿರಣ್ಣಾ. 
ಕಾಯದ ಅನುಗ್ರಹೆ ಲಿಂಗದಲ್ಲ ಶ್ರ ದ್ಬೆ ಇಲ್ಲದೆ ಇರಲು 
ಇನ್ನೆ ಲ್ಲಿಯ Sos ? 
ಅಲಿಗೆ ಹರಿಹಂಚಾಗಿ ಕೆಡಬೇಡ ಕೇಳಿರಣ್ಣಾ. 
ಅಂಗದೊಳೆಗೆ ಲಿಂಗಾಂಗ ಸೆಂಗವನರಿತು 
ಒಳೆಹೊರಗು ಒಂದೇಯಾಗಿ 
ಶಿಖಿಕರ್ಪರ ಸಂಗದಲ್ಲಿ ಕರ್ಪುರ ಉರಿಯಾಗಿಪ ಸಂತೆ, 
ಸರ್ವಾಂಗದಲ್ಲಿ ಲಿಂಗಸೋಂಕಿ 
ಅಂಗಭಾವವಳಿದ್ದು, ಲಿಂಗಭಾವ ತನ್ಮಯವಾಗಿಪ್ಪ 


್ರ ಸೌರಾಷ್ಟ್ರ ಸೋಮೇಶ್ವರಾ. | ೧೦೮ 


ಆದಯ್ಯಗಳ ವಚನ ೨೬೯ 


Okt. 


ಕರ್ಮಮಲಮಾಯೆಗಳಿಲ್ಲದ, ಈಷಣತ್ರಯಂಗಳಿಗೆ ಸಲ್ಲದ, 
ಷಡುಮಿತ್ರರಿಗೆ ನಿಲುಕದ, ತಾಪತ್ರಯಂಗಳಿಗೆ ತಲ್ಲಣಿಸೆದ, 
ಆಹೆಯಾಮಿಷ ತಾಮಸೆಂಗಳು ಹೊದ್ದದ, 
ನಿಸ್ಸೀಮಗುರುವಿನಂಘ್ರವಿಡಿದು ಗುರುಕಾರುಣ್ಯವ ಪಡೆದು 
ಜನ್ಮಜರಾಮರಣ ವೃಂದಂಗಳ ಕಳದೆನಯ್ಯಾ 
ಸೌರಾಷ್ಟ್ರ ಸೋಮೇಶ್ವರನೆಂಬ ಗುರುವೇಧೆಯಿಂದಯ್ಯಾ. Il ೧೦೭ ॥ 


Ke 


ಕರ್ಮವಶದಿಂದುದಯಿಸಿದ ಶರೀರವ 
ಕರ್ಮದ್ವ ಯಂಗಳಲ್ಲಿ ಲೇಪವಾಗದೆ 
ನೀರ ಫೆವಕಿಯಂತೆ ನಿರ್ಬೇ ಪವಾದುದಕ್ಕೆ 
ಶ್ರು ತಿ; 
ಫ್‌ ಪುಷ್ಪರಪರ್ಣಂ ಆಪೋನ 
ಏವಮೇನಂ ವಿಪಾಪಕೆರ್ಮ ನಶ್ಲಿಷ 
ಇಂತೆಂದುದಾಗಿ, 
ಜ್ಯೋತಿಷ್ಟೋಮ ಬ್ರಹ್ಮಹತ್ಯೆ ಮೊದಲಾದ 
ಸೆಂಚಿತ ಪ್ರಾರಬ್ದ ಆಗಾಮಿರಹಿತರು 
ಸೌರೂಷ್ಟ ಸೋಮೇಶ್ವರಾ ನಿಮ್ಮ ಶರಣರು. i! ೧೦೮ 1 

ey) 


ಸ್ಥಿಷ್ಯತಿ 
ಪ್ಯತಿ॥ 


೦೬೦ 


ಕಲ್ಲಿನಲ್ಲಿ ಕನಕ ಒಗೆದಡೆ ಕನಕ ಕಲ್ತಿಂಗೆ ಕಿಂಕರನಪ್ಪು ದೆ? 
ಶುಕ್ಮಿಯಲ್ಲಿ ಮೌಕ್ತಿಕ ಒಗೆದಡೆ ಮೌಕ್ತಿಕ ಶುಕ್ತಿಗೆ ಕಿಂಕರನಪ್ಪುದೆ? 
ಧರೆಯಲ್ಲಿ ಸುರತರು ಒಗೆದಡೆ ಸುರತರು ಧರೆಗೆ ಕಿಂಕರನಪ್ಪುದೆ? 
ಜನನಿಯುದರದಲ್ಲಿ ಘನಶರಣ ಒಗೆದಡೆ ಜನನಿ ಜನಕಂಗೆ ಕೆಂಕರನಪ್ಪ [ನೆ]? 
ಸೌರಾಪಷ ಸೋಮೇಶ್ವ ರಾ ನಿಮ್ಮ ಶ ಶರಣರು 
ಲರಗ ಗೃಗಣ್ಯರು. | ೧೦೯ ॥ 


“೪ 
ಸೆ ತಂತ ಶ 
ಸಿ 
೮೬೯ 


ಕಳವು ಪಾರದ್ವಾರ ಜೀವಹಿಂಸೆಯೆಂಬಿವನತ್ತ್ವತ್ವಲೆ ಕೆಡೆನೂಂಕಿ 
ಕ್ರೋಧ, ಲೋಭ, ಚಿತ್ತದಲ್ಲಿ ಮೊಳೆಯವೆ, 
ಕಪಟ ಕಳವಳ ಬುದ್ದಿ ಯಲ್ಲಿ ಬೆಳೆಯದೆ, 


lo 


© 


ಕುಂದು ನಿಂದೆಗಳಿಂದ ಕೆಡೆನುಡಿವ ವಾಕು ಮನದಲ್ಲಿ ಪಲ್ಲವಿಸೆ 


ಮದ ಮತ್ತ ರ ಅಹಂಕಾರದಲ್ಲಿ ಮುಗುಳೊತ ತ್ತದೆ, 
ಪ್ರಕೃತಿ ವಿಶ ಭ್ರಾ ೦ತು ಭಾವದಲ್ಲ ಫಘ ಘಲಿ ಸ, 


ನುಯ್ಲೆ ಸ ಗ ಧರ್ಮಂಗಳ ವರ್ಮನರಿತು 


ಮನಸಿ ್ಸೈ ಸನ ಕ್ಲಿಯಾಗಿ 


ಸೆದ್ರ ರ್ತನೆ ಸೆ 3 'ಸಾರಹ್ಟ ದಯ ಅನಿಂದೆ ಅನುುಂಧ 


ಅಕಪಟಿ 


ಪಟಿತರವಾಗಿ dl ದಿಟಘಟಿಸಿ ನಿಜ ನಿರುಗೆಯಾದಲ್ಲಿ 


) ee pa ee ಮೆಿಂಯ್ಲರಾ ಣ ದ) 
> ರಾಷ್ಟ್ರ y ೋಮೋಶ್ರರನೆಡೆಬಿಡವಿಲ್ಲದಿಪುನು. 


U0 


ll ೧೧೦ 1 


ಕಾಮಂಗೆ ಕೈತಲಗೊಟ್ಟ ಸಾ ಕೈಮ್ಯ ಪದವಿ? 


ಕಾಲಂಗೆ ಕಾಯವನೊಪ್ಪಿಸಿಕೊಟ್ಟ ಕಾಮುಕರಿಗೆಲ್ಲಿಯದೊ, 


ಟ 


ಕರ್ಮಕಪಟದ ಕಮ ರಿಯೊಳು Be ಕಳವಳಿ ಸು ತಿಪೆ ) 


ಕರ್ಮ ಕಾಂಡಿಗಳಿಗೆಲ ಯದ ಸ್ಪ ರ್ಗಾ ಪಲಗ 7 
ಸೌರಾಷ್ಟ್ರ ಸೋಮೇಶ್ವ ರ'ಲಿಂಗದ ನಿಜವನರಿಯದ 
ಕುಜನರಿಗೆಲ್ಲಿಯದೊ ನಿತ್ಯಾನಂದ ತ 


» EN ಫಿ ಜವ ವಿ ಖಿ pe 
ಕಾಮದ ರ ಕಳಯದನ್ನಕ್ಲೆ, ಕೋಪದ : 


ಲೋಭದ ಲಾಭ Fa ್ಲಿಕ್ಕಿ, ಮೋಹದ ಗಾಸು 
ಮದದುನ್ಮ ದ ತಿದರೆದನ ಕ್ಸ, ಮಚ್ಚ್ಛರದ ಕಜ ಬಿಚ 


ಅರಿಗಳಾರೆವಡಗಿ ನಿರುಔವಾಗದನ್ತ ಕ್ಕ, 


ಮೌ ಮಿ ವ್‌ 5h ಕ್ರ ೌಮ ಭಾವ A Cy 
ರ ಸೋಮೀಶ್ವರಲಿಂಗವಂತು ಸಾಧ್ಯ 2 ಬಲಲ. 


O೭೨ 


[e | 
[J 
el 
ಕ್ಷೆ 
ಖು 
cH 
[J 
o 
5 
€L 
30 
4 $F 
4 
3] 
£ 
© 
2 
£L 
& 


D) 


i) PAN 
ಕಶ ಲಾನಿದ ಬಟ: 


Il ೧೧೧ ॥ 


ಗ y 
ಆಲಿ ಹೊಳೆದನ ಕ್ಕ ° 


ಕಾ pe 
ಬಔಹಿಿಿಯN 
೩ರ 


| ೧೧೨ 1 


i ೧೧೩ 


ಆದಯ sn. 8 ಚನ ೨೭೧ 


ಲ೭೩ 


ಕಾಮಿತವಿಲ್ಲ ಕಲ್ಲಿತವಿಲ್ಲ ನಾಮಸೀಮೆಯೆಂಬುದಿಲ್ಲ. 

p30) [ [sc 
ಭಾವಿಸೆಲಿಲ್ಲ ಲಕ್ಷಿಸಲಿಲ್ಲ ರೂಹಿಸೆಲಿಲ್ಲ. 
[we] [0 Se 


[ae] 


ನಿ 
ವಾಜ್ಮನಾತೀತನೆಂದಲ್ಲಿ ನೆನೆಯಲಿಲ್ಲ. 
» 


[ae] 


ಅತ್ಯತಿಷ್ಠದ್ದಶಾಂಗುಲವೆಂದಲ್ಲಿ ಲಕ್ಷಿಸಲಿಲ್ಲ. 
© 


hed Ne) 
ಸರ್ವಗೌಪ್ಯ ಮಹಾದೇವಾಯೆಂದಲ್ಲಿ ರೂಹಿಸಲಿಲ್ಲ. 


ಇಲ್ಲ ಇಲ್ಲ ಎನಲಿಲ್ಲ ಅಲ್ಲಿಯೇ ನಿರ್ಲೇಪವಾದ 


( 


ಸೌರಾಷ್ಟ್ರ ಸೋಮೇ "ಶ್ರರಲಿಂಗವ ಕಂಡಾ. | ೧೧೪ 
೮೭೪ 


ಕಾಯದ ಅವಗುಣಂಗಳೆ ಕಾಣದೆ ವಾಯಕ್ಕೆ ವಾಯವ ನುಡಿವ 
ವಾಯುಪ್ರಾಣಿಗಳಿಗೆ ಕಾಣಬಹುದೆ ಪರಮಾತ ನಿರವು? 
ಹುಲುಮೊರಡಿಯಲ್ಲಿ ಕಲ್ಪ ತರುವ ಕೆಂಡೆಪೆನೆಂದು ಕಳವಳಿಸಿ ಬಳಲುವನಂತೆ, 
ಗೋರಿಕಫೊಳೆಗೆ ೭ ಚಿಂತಾಮಣಿ ನಯನರಸಿ ಬೆರಟುಗೊಂಡವನಂಶೆ, 
ಕೆಂಗಳೆಯ್ಯ ೦ಗೆ ಮಣಿಮುಕುರನ ತೋರೆ ಕಾಣ್ಣ ನೆತ ತನ್ನ ಪ್ರಶ್ಯಂಗವ? 
by ಲ್ಲಿ ಪಾ ತ್ಮನ ತ ತಾವರಿಯದವರು 


ಮ್ಮನತ್ತ, ಬಲ್ಲರಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. ll ೧೧೫ (1 


ಕಾಯದ ಬಾಷ ಜೀವದ ಸ್‌ 
ಮನದ ಕೈಮುಟ್ಟದೆ 3 ಮ ಕೈಮುಟ್ಟದ ದೆ 


೪ ಟೆ 
ಶಂಗಮುಟ್ಟಿಬಂದ ಪ್ರಸಾದವ ಸೇವಿಸಿಪ್ಪ ಶರಣಂಗೆ ಶರಣೆಂಬೆನಯ್ಯಾ 
ಸೌರಾಷ್ಟ್ರ ಸೋಮೇ "ಶ್ವರ. (; ೧೧೬ H 
೮೭೬ 


ಕಾಯಿದ ಕೈಮುಟ್ಟಿ ೮ ೫ ೦ಗಕ್ಕ ರ್ಷಿಸಿದೆನಂದಡೆ ಅನರ್ಹಿತ, 
ಅಂಗದೊಳಗೆ ಲಿಂಗ ತನ ಯನಾಗಿ ಪ್ರಾಣಾನುಪ್ರ ಪಂಚ ಮರೆದಿರಲು, 
ಆ ಅಂಗವೇ PS ಸಾದಕಾಯವಪ್ಪು ದು. 


G 
© 
| 
[eN 
€ 
¢ 
್ಸಿ 
GL 
58 
(. 
tL 
fe) 
೫ 
3 
[e) 
(lL 
ಬ್ರ 
2೬ 
r) 
CHUL 
Gl 
€) 
2 @ 


ಸಂಕೀರ್ಣ ವಚನಸಂಪುಟ : ಒಂದು 


p “ A? ನಾಗಾ ಸ್‌ ವ ಮೌ & ಗ 
ನಿಭ್ರಾಂತ, ನಿಸ್ಫಂದೇಹಿ, ಸೌರಾಪ್ಟ್ರರ ಸೋಮೇಶ್ವರ ಲಿಂಗವಲ್ಲದನ್ನ 
ಸೊಗಸೆದ ಪ್ರಸಾದಿ. I ೧೧೭ 


೮೭೭ 


ಕಾಯದ ಗಶಿಯಿಲ್ಲ, ನಡೆವವನಲ್ಲ. 
ಆಕಾಯಚರಿತ್ರನು, ಅನುಪಮಲಿಂಗ್ಯೈಕ್ಯನು. 
ಕಬ್ಬ ಛಲ, ವಿದ್ಯಾಮದ, ಮೋಹ ಬಲುವಿಡಿಯ. 
ನಿರಹಂಕಾರವಿಡಿದು, ನಿರಂಗ ಸುಜ್ಞಾನ ಒಡಲಾಗಗಿ] 
ಗ ಧು ನರಿಯ. 
ಿ ಶ್ರು ಶಿ; 
ಸಭ ನಚೌಜ್ಞಾ ಜ್ಞಾನಂ ಅರ್ಪಿತಾನರ್ಪಿತಂ ತಥಾ 
ಯಥಾ ವರ್ತೇತ ಯಸ ಸ್ಯಾಪಿ! ಶಿವೇನ ಸಹ ಮೋದತೇ॥| 
ಎಂದುದಾಗಿ 
ಅಂಗರುಚಿಯ ಹಂಗು ಹಿಂಗಿ 
ಲಿಂಗರುಚಿಯ ಸೆಂಗವಾದ ಸುಸೆಂಗಿ 
ಸೌರಾಷ, ಸೋಮೇಶ್ರರಾಾ ನಿಮ್ಮ ಶರ. | ೧೧೮ 
ಲ್ರ ವ [3 


0೭೮ 


ಕಾಯದ ಜನನಸ್ಸಾನ ನ ಅಷ ತನುವಿನ ಕೊನೆಯ ಮೊನೆಯಲ್ಲಿ, 
ವಾ[ಿ]ನ ಜನನಸಾ ನ "ಮನದ ಕೊನೆಯ ಮೊನೆಯಲ್ಲಿ, 
ಈ 
ಮನದ ಜನನಸ್ಸಾ ನ ಜಿತಿನ ಶ್ರಿನ ಕೊನೆಯ ಮೊನೆಯಲ್ಲಿ, 
ಚಿತ್ತಿನ ನ  ಜನನಸ್ಕಾ ನ ಆತ ನ ಕೊನೆಯ ಮೊನೆಯಲ್ಲಿ, 
ಸ್‌ರಾಷ್ಟ ಸೋಮೇಶ್ವ ಥಿ 'ಜನನಸ್ಸಾ ನ 


ಲು 
“ಸರ್ವಂ ಖಲ್ಪಿದಂ ಬ್ರಹ್ಮ” ಎಂಬಲ್ಲಿ. | ೧೧೯ 1 


O೭೯ 


ಕಾಯವೆ ಜೀವವೊ? ಜೀವವೆ ಕಾಯವೊ? 
ಕಾಯವಳಿದಲ್ಲಿ ಜೀವವಳಿವುದೊ ಉಳಿವುದೊ? 
ಬಲ್ಲವರು ನೀವು ಹೇಳಿರೆ! 
ಪ್ರಾಣವು ಲಿಂಗವು ಬೇರಿಪ ಪ್ರುದೊ? ಬೆರಸಿಪು ದೊ? 
ಬಲ್ಲಡೆ ನೀವು ಹೇಳಿರೆ. 


ಪ್ರಾಣಲಂಗ ಲಿಂಗಪ್ರಾಣವೆಂಬ ಸಂದು ಸೆಂಶಯವಳಿದ ಶುದ್ಧ ವಿದ್ಯಾತೀತ ನೀನೇ. 


ಆದಯ ಗಳ ವಚನ 


ನಿಜನಿರ್ಣಯ ನಿಃಪತಿಯಾಗಿ, ಕಾಯ ಜೀವದ ಭೇದವಳಿದು 
ಜೀವ ಪರಮನೆಂಬುಭಯವಳಿದುಳಿದು 
ಒಳ ಹೊರಗೆಂಬ ಕುಳವಳಿದಾತ ನೀನೇ 


೨೭೩ 


ಸೌರಾಷ್ಟ್ರ ಸೋಮೇಶ್ವರಾ. | ೧೨೦ 


O೮೦ 


ಕಾಯವೆಂಬ ಕಲ್ಲಮೇಲೆ ಮನವೆಂಬ ಮಚ್ಚವ 
ಸದ್ಭಾವವೆಂಬ ಹಸ್ತದಿಂ ಪಿಡಿದೊರೆದು, 
ಪರಬ್ರಹ್ಮದ ಬಣ್ಣಕ್ಕೆ ಅದ್ದೆ ತದ ಅಣಿಯನಿಟ್ಟು, 
ನಿರ್ಧರಿಸಿದ ನಿಜಬಣ್ಣವ ನಿಜದಿಂ ಕಂಡು ಇಹುದಿಲ್ಲ. 
ಬಹುದು ಬಾರದೆಂಬ ಬಹು ಬಣ್ಣದ ಬಳೆಕೆಯಳಿದ ಸೆಹಜ ನೀನೆ, 


ಸೌರಾಷ್ಟ್ರ ಸೋಮೇಶ್ವರಾ. | ೧೨೧ 1 


೭೮೧ 


ಕಾಯದಲ್ಲಿ ಜೀವವು ಪ್ರಚ್ಛನ್ನ ವೆಂದಡೆ 

ಸರ್ವಾಂಗಕ್ಕೆ ಚೇತನವಾಗಿಪ್ಪು ದಾಗಿ ಪ್ರಚ್ಛನ್ನ ವಲ್ಲ. 

ಜಗದಲ್ಲಿ ಜೀವ ಪರಿಪೂರ್ಣದೆಂದಡೆ “ಯದ್ದೃೃಷ್ಟಂ ತನ್ನಷ್ಟ?ವೆಂದುದಾಗಿ, 
ಕಾಯದಿಂ ಜೀವ ತೊಲಗುವ ದೆಸೆಯಿಂ ಪರಿಪೂರ್ಣವಲ್ಲ 
ಇದಕ್ಕೆ ಶ್ರುತಿ: 

ಕಾಯಮಾಕಾರಯುಕ್ಕಂತು ಜೀಮೋ ರೂಪವಿವರ್ಜಿತಃ। 
ಕಾಯಜೀವದ್ವಯ್ಕೆರ್ಯುಕ್ತ ೦ನ ಧ್ರುವಂ ಪರಮೇಶ್ವರೀ॥ 
ಇಂತೆಂದುದಾಗಿ, 

ಜೀವಂಗೆ ಜೀವವಾದಾತ್ಮನೆ ಪರ ನೆಂಬ 
ಉಪಮೆಗುಪಮಾತೀತ, ಭಾವಕ್ಕೆ ಭಾವಾತೀತ, 


ಅರುವಿಂಗೆ ಅಗೋಚರ, ಅತರ್ಕ್ಯನಗಣಿತನಪ್ರಮೇಯ ನಿತ್ನನಿರಂಜನ ನೀನೆ, 


ಸೌರಾಷ್ಟ್ರ ಸೋಮೇಶ್ವರಾ. ೧೨೨1 


೮೮೨ 


ಕೌಲ ಕರ್ಮ ಬಿಂದು ಮಾಯೆ ಜೀವ ಪ್ರಕೃತಿ 
ಮಲ ರೋಧನ ಹುಸಿ ಕಳವು ಹಿಂಸೆ ತೃಷೆ ನಿದ್ರೆ ವ್ಯಸನಕ್ಕೆ 
ಕ್ಲ ) ಕಾಮಾದಿಗಳುಳ್ಳನ್ನಕ್ಕರ ಏಕ ಭಾಜನೆವೆಲ್ಲಿಯದೊ? 


ಇವೆಲ್ಲವ ಕಳದುಳಿದಲ್ಲಿ ಸ ನೌರಾಪ ಸ್ರ ಸೋಮೋ ಶ್ವ ರಲಿಂಗದೊಡನೆ 
ಏಕ 'ನಾಜನದೊರಕೊಂಬ ಬದು. 


ಕಾಷ್ಟದೊಳೆಗೆ ಅಗ್ನಿ ಇಪ್ಪ ತೆ 
ಹಾಲೊಳಗೆ ತುಪ್ಪ ವಿದ ರ 
ತನುವಿನಲ್ಲಿ ಚೇತನವಿಪ್ಪ ಂತೆ 
ಪಿಂಡದಲ್ಲಿ ಘನಲಿಂಗ ಸೂರ್ಣವಾಗಿ್ತ ನಾಗಿ ಇಹಪರನಾಸ್ತಿ. 
ಇಹುಪರನಾಸ್ತಿಯಾಗಿ, ನಿರ್ವಯಲನೈದಿಪ್ಪ ಸ್ರ ನಯ್ಯಾ, 
ಸೌರಾಷ ್ರ ಸೋಮೇಶ್ವ ರಾ ನಿಮ್ಮ ಶರಣ. 


ರ೮೪ 


ಕಾಳೆ ರಕ್ಕಸಿಗೆ ಮೂರು ಬೆನ್ನು, ಐದು ಬಸುರು, 
ಆರು ಕಣ್ಣು , ಏಳು ಮೊಲೆ, ಎಂಟು ಭುಜ, 
ಹೆತ್ತು ತೋಳು, ಹೆದಿನಾರು ಪಾದ, ಹೆದಿನೆಂಟು ತಲೆ, 
ಮೂವತ್ತಾರು ಬಾಯಿ, ಏಪವತ್ತೆರಡು ನಾಲಗೆ, 
ಅರುವತು; ನಾಲು ಕೋರೆದಾಡೆ. 
ಈ ಪರಿಯಲ್ಲಿ ಜಗವೆಲ್ಲವನಗಿದಗಿದು ಉಗುಳುತ್ತಿ ಬ ಛಯ್ಸಾ, 


(೨, ೧೫ $ p) 
ಸ ಸೌರಾಷ್ಟ್ರ ಸೋಮೇಶ್ವರಾ, ನ ನೀ ಮುಟ್ಟ ಬಟ್ಟಿಬಯಲಾದಳು. 


೮೮೫ - 
ಕಿಗ್ಲೊ ೦ಬಿನ ಕಪಿ ಅಗ್ಗ್ಲೊ ೦ಬಿನ ಕಪಿಯನಣಕಿಸೆಲು 

ಕಿಗ್ಲೊ ೦ಬಿನ ಕೆಪಿ ಅದೇ ಕೊಂಬಿಗೆ ಬಿದ್ದಿತ್ತು K 
ಅಗೊ ೦ಬಿನ ಕಪಿ ಆಕಾಶಕ್ಕೆದ್ಧಿ ತು. 

1 [ov 
ಬಿದ್ದ ಕಪಿ ಬಯಲಾಯಿತ್ತು, 
ಎದ್ದ ಕಪಿ ನಿರ್ವಯಲಾಯಿತ್ತು % 
ಸೌರಾಷ ್ಟ ಸೋಮೇಶ್ವ ರನೆಂಬ ನಾಮ ನಿರ್ನಾಮವಾಯಿತ್ತು ? 


೮೮೬ 


ಕುಂಜರನ ಪಂಜರವೆ ಸೆಂಜೀವನವಾದವರೆಲ್ಲರೂ ಭಕ್ತರೆಂತಪ 
ಮುಪ್ಪುರದಲ್ಲಿ ಮುಳುಗಿದವರೆಲ್ಲರೂ ಯುಕ್ತ ರೆಂತಪ ಪ್ರರಯ್ಯಾ? 
ಭೂತಭವಿಷದ್ವರ್ತಮಾನಕ್ಕೆ ಸಿಲುಕಿದವರೆಲಿರೂ ಎರಕ್ಷರೆಂತಪು 


(We 


‘an 
ಪ್ರುರಯ್ಯಾ: 


? 
ತಪ್ಪರಯ್ಯಾ: 


೧ರಿಂಿ 


24 [; 


ಆ ದಯ್ಯಗಳ ವಚನ 


ಇಂತಪ ವರು ನಮ, ಸೌರಾಷ, ಸೋಮೇಶ 


ಕುಂಡಲಿಯ ಮುಖದಲ್ಲಿ ಪ್ರಾ ಣನಿವಾಸಿಯಾಗಿಪ್ಪ 
ಪಫ್ಚಿಮದ್ವಾ ರದ ಬ ಬ್ರಹ್ಮ ವಿಷು ರುದ್ರ ರ 
ಅದೋನ್‌ಳ ಮಧ್ಯ ಮಳ ಊರ್ಧ್ಯನಾಳಮಂ ಕಳದ್ಯು' 
ಶೂನ್ಯಸ್ಥಾ ನದ' ಸಾ ಪರಿಮಳದ ಚಿತ್ರ ದಾಂಬುವ ಧರಿಸಿ, 
ಮನಮಗ್ಗ ನಾಗಿ, ಪ್ರಾಣಲಿಂಗವೆಂಬ ಸುದು ನಪ ಪ್ರವಾದಿರವ 
ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣ ಬಲ್ಲ. 


(919) 9) 


ಕುರುಹಿಲ್ಲದ ಠಾವ ನೋಡುವ ಪರಿಯೆಂತೊ, 
ನೋಡಲಿಲ್ಲದ ಠಾವ ಹೇಳುವ ಪರಿಯೆಂತೊ, ' 
ಹೇಳಲಿಲ್ಲದ ಠಾವ ಕೇಳುವ ಪರಿಯೆಂತ್ಕೊ, 
ಜೀವ ಮನಸ್ಸೆಂದೆರಡ ನುಡಿಯಬೇಡ 
ನೆನೆವ ಮನವು ತಾನೆ ಜೀವ ಕಾಣಿರೇ. 
ಕಾಯಜೀವದುಭಯ ಕುಳದ ಹೆಸರಿಟ್ಟು ತೋರುವುದು 
ಕಾಯಕ್ಕೊ? ಜೀವಕ್ಕೊ? 
ಹೆಸೆರಾ[ವ] ಎಡೆಯಲ್ಲಿ ಅಡಗಿತ್ತು? ಬಲ್ಲಡೆ ನೀವು ಹೇಳಿರೇ., 
ಈ ಪರಿಯಲ್ಲದೆ ನಾಮಕ್ಕೆ ಸೀಮೆ ಇಲ್ಲ, ಆತ್ಮ ೦ಗೆ ರೂಹಿಲ್ಲ. 
ನಃಕಳಂಕಶಾಂತಮಲ್ಲಿಕಾರ್ಜುನದೇವರೆಂಬ 
ನಾಮ ಕೆಳೆಂಕು ಸೌರಾಷ, ್ರ ಸೋಮ ಶ್ರ ರಾ. 


೦೯ 


ಕುರುಹಿಲ್ಲದ ಠಾವಿನಲ್ಲಿ ತೆರಹಿಲ್ಲದಾತ್ತ್ಮಂಗೆ 
ಬರಿಯ ನಾಮವ ಸೈತಿಟ್ಟು ಕುರುಹದೇನು ಹೇಳಾ? 
ನಾಮವುಳ್ಳಿಡೆಯಲ್ಲಿ ಸೀಮೆ, ಸೀಮೆಯುಳ್ಳೆಡೆಯಲ್ಲಿ ನಾಮ 
ಹೋಹೋ, ತಿಳಿದು ನೋಡಿರೇ. 
ಜಮ್ಮು ಜಡನರಿವು ಮರವೆಯನೆಯ್ಲಿ ಪ್ಪು ದು ಮನ. 
ತನ್ಮು ದ, ಕರಣ, ಭಾವಕ್ಕಾಧಾರವಾಗಿಪ ು) ದಾತ್ಮ. 


ಇನಕಿರಣ ಇನನಪು.ದೆ? ವಾಯು ತಾನೇ ಆಕಾಶವೇ? 
[8] 


೧೨೭ 1 


|| ೧೨೮ ॥ 


| ೧೨೯ 


9೭೬ ಸಂಕೀರ್ಣ ವಚನೆಸಂಪುಟ : ಒಂದು 


i ಶಾನೇ ಹ ನೆನೆವ ಗ ಧೇ ಜೀವನೆ? 


ಮನವೇ ಆತ್ಮನಲ್ಲ ಬ್ಲವಯ್ಯಾ Je i ೧೩೦ ॥ 


K 


೪೯೦ 


ಕೊ ೪ ಪ್ರಸ ಸಾದವೆಂದು ನುಡಿವ ಜಾಳು ಮಾತ ಕೇಳಿ, 
ಕೊಳಿಂಗೆ ಆಳಾಗಿ ಬೇಳಾದ ERE 2 
ಗುರುಲಿಂಗಜಂಗಮಪ್ರಸಾದದ ನೆನಹು? 
ಪ.ಸಾದದಲ್ಲಿ ಪ,ಸನ ಸಹ 


ತ ವ hr 9 
ಪ ಸಾದಲಿಂಗಪ್ರಸನ ತೆಯ ಪ್ರಸಾದದಿಂದ ಜನಿಸಿದಾತ ಜಂಗಮ. 


ಆ ಜಂಗಮಮುಖದಿಂದ ತೋರಿತು ಖು ಪ್ರಸಾದ. 
ಇದು ಕಾರಣ ಗುರುವಿಂಗೂ ಜಂಗಮಪ್ರಸಾದ, 
ಲಿಂಗಕ್ಟೂ ಜಂಗಮಪ್ರಸಾದ, 

ತುರ್ದಶಭುವನಕ್ಕೂ ಜಂಗಮಪ್ರಸಾದ. 
ಇದಕ್ಕೆ ಶ್ರುತಿ: 
ಗುರುಣಾ ಿಂಗಸೆಂಬಂಧಃ ತಲ್ಲಿಂಗಂ ಜಂಗಮಸ್ಸಿ ತೆಂ! 
ಜಂಗಮಸ್ಯ ಪ್ರಸಾದೇನ ತ್ರೆ ಲೋಕ್ಯಮುಪಜೀವಿತಂ॥: 
ಇಂಶೆಂದುದಾಗಿ 
ಪ್ರಸಾದವನರಿತು ಪ್ರಸಾದವೆ ಪ್ರಾಣವಾಗಿರಬಲ್ಲಡೆ 


5) 
ರಲಿಂಗವೆಂಬೆನು. il ೧೩೧ 1 


ಲ 


ಸೌರಾಷ, ಸೋಮೇಶ 
[9 ವ 


0೯೧ 


ಕೃ ಶ ಮಧ್ಯ ಸ್ಸೂ ಲ್ಮ ಪ್ರಸೆ ನೈ ದೀರ್ಫುವಪ್ಪ ಬಹುಘೆಟದಂಬುವಿನಲ್ಲಿ 
ಇನಶಂಯಬ ಪ 5 ಿಬಂಸೆಸುತ್ತಿ ರವಿ 

ಅದು ಒಂದು ಬಿಂಬವೊ ಬಿಹುಬಿಂಬಮೊ? 
ಅಂಗ ಪ ಸ್ರತ್ಯ ೦ಗ ನಿಚಯಂಗಳಲ್ಲಿ ಚೇತನಿಸುವ ಚೈತನ್ಯಾತ್ಮಕನು 
ಏಕಾತೆ ೫ ಹಲವಾತ್ಮನೊ? 

ತತ್ವಪರಿಜ್ಞಾ ನದಿಂ ತಿಳಿದುನೋಡಲು ವಿಶ್ವಾ ವಕಾಶವಾಗಿಪ್ಪ 
ಆತ್ಸನ ನು ಹೋಗುವ ಹೊರಡುವ ಠಾವಿನಾ 'ಪುದೊ? 
ಹಸೌಗಲಿ 1) ಬರಲಿಲ್ಲದಾತ್ಮನ ಹೋಯ ಯಿತು. ಬಂದಿತೆಂಬ 


ವೀಲೆವಾರ್ತೆ: ಯನೇಮೆಬೆಸಯ್ಯಾ ಸೌರಾಸ J ಸೋಮೇಶ್ವರಾ. ೧೩೨ ॥ 


ಆದಯ ಗಳ ವಚನ ಹ 


೮೯೫ 


ಕೆಲರು ಚತುರ್ದೇದಭಾರಕರಾದರು, 
ಕೆಲರು ಆಗಮಂಗಳಲ್ಲಿ ಸವೆದರು, 
ಕೆಲರು ಷಟ್‌ತರ್ಕಂಗಳಲ್ಲಿ ಮೋಜಹಿಸಿದರು, 
ಅಲ್ಲದೆ ತಾರಕಬ್ರಹ್ಮ ವನರಿತುದಿಲ್ಲ. 
ಅದೆಂತೆಂದೊಡೆ: 
ಕೇಚಿದಾಗಮಜಾಲೇಷು ಕೇಚಿನ್ನಿಗಮಸೆಂಚಯೇ। 
ಕೇಚಿತ್ತರ್ಕೇಣ ಮುದ್ಯಂತಿ ನೈವ ಜಾನಂತಿ ತಾರಕಂ॥॥ 
ಎಂದುದಾಗಿ 
ಜ್ಞಾನಾಜ್ಞಾನದ ಮಧ್ಯದಲ್ಲಿ ಕರ್ಮಬಲದಲ್ಲಿ ಹುಟ್ಟಿದ 
ಚೌರಾಶಿ ಜೀವರಾಶಿಗಳಲ್ಲಿಲ್ಲ. 
ಪಂಚೇಂದ್ರಿಯಪ್ರೀತಿಯಿಂದ ನಡೆವ ಪ್ರಾಣಿಗಳೆಲ್ಲರು 
ಲಿಂಗವನರಿಯದೆ ಕಾಲಚಕ್ರ ಕರ್ಮಚಕ್ರ ಪ್ರಳಯಚಕ್ರಕ್ಕೊಳೆಗಾದರು. 
ಸೌರಾಷ್ಟ್ರ ಸೋಮೇಶ್ವರಲಿಂಗವ ಪೂಜಿಸಬಂದು, 
ಲಿಂಗವ ಮರೆದ ಕಾರಣ. | ೧೩೩ 


೦೯೩ 


ಕೊಡಗೂಸಿಂಗೆ ಕಡುಬೇನೆಯಾದುದ ಕಂಡೆ, 
ಹೆಡೆದಿರ್ದ ಶಿಶುವ ಕೊಡಗೂಸು ನುಂಗಿತ್ತ ಕಂಡೆ, 
ಹಿಡಿದಿರ್ದ ಕೋಳಿ ಒಡನುಂಬುದ ಕೆಂಡೆ, 
ಒಡನಿರ್ದನಿಲ ಬಿಡುಮುತ್ತಾದುದ ಕಂಡೆ, 
ಕೊಡನೊಳಗೊಂದು ಕಡೆಯಿಲ್ಲದ ರತ್ಲವ ಕಂಡೆ, 
ಸೌರಾಪ ್ರ ಸೋಮೇಶ್ವರನನೆಡೆವಿಡಲಿಲ್ಲದಿರ್ಪ ಬೆಡಗ ಕಂಡೆ. ! ೧೩೪ Il 
೮೯೪ 
ಕೋಣನೊಂದು ಕುದುರೆಯ ನುಂಗಿತ್ತು. 
ಇರುಹೆ ಒಂದಾನೆಯ ನುಂಗಿತ್ತು. 
ಬಲ್ಲುಕನನಲ್ಲವೆನಿಸಿತ್ತು, [ಕ]ಟ್ಟಿದ ಪಕ್ಷಿ ನೆರೆ ಪಾರಿತ್ತು ಗಗನಕ್ಕೆ. 
ಚಿದಾಕಾಶವೆ ತಾನಾಗಿ, ಬಿಂದ್ರಾಕಾಶವನೊಡೆಯಿತ್ತು. 


ದೃ ಪ್ಟಾಕಾಶವ ನಷ್ಟಂಗೈಯಿತ್ತು ಭಿನ್ನಾ ಕಾಶವನೊಡಗೂಡಿತ್ತು i 
ಮಹದಾಕಾಶವನೊಳಕೊಂಡಿತ್ತು k 


೨೭೮ 


ಸಂಕೀರ್ಣ ವಚೆನಸಂಪುಟ : ಒಂದು 


ಸೌರಾಷ್ಟ್ರ ಸೋಮೇಶ್ವರನೆಂಬ ನಿಜದಾಕಾಶದಲ್ಲಿ ನಿಂದು 
ನಾಮರೂಪು ನಷ್ಟ ವಾಯಿತ್ತು : | ೧೩% | 


೮೯೫ 


ಕ್ಷೀರಸಮುದ್ರದಲ್ಲಿ ಬೆರಸಿದ ಜಲವೆಲ್ಲ ಕ್ಷೀರವಾಗಿಪ್ಪುದೆಂತಂತೆ 
ಮನ ನಿಮ್ಮಲ್ಲಿ ಬೆರಸಿದ ಬಳಿಕ ಅಹೆಂಕಾರವಿಲ್ಲ. 
ಅಹಂಕಾರವಿಲ್ಲಾಗಿ ಪ್ರಾಣ ನಿಮ್ಮಲ್ಲಿ ಸಂಚಿತ. 
ಇಂತಾದ ಬಳಿಕ ಅಂಗವೆಂಬುದಿಲ್ಲ, 
ಸೌರಾಷ್ಟ್ರ ಸೋಮೇಶ್ವರಲಿಂಗವಲ್ಲದೆ ಮತ್ತೇನೂ ಇಲ್ಲ. ll ೧೩೬ | 


೦೯೬ 


ಖಂಡಿತವಳಿದು ಇಂದ್ರಿಯಂಗಳು ಅಖಂಡಿತವಾದವಯ್ಯಾ. 
ಖಂಡಿತವಳಿದು ತನ್ಮಾತ್ರೆಗಳು ಅಖಂಡಿತವಾದವಯ್ಯಾ. 
ಖಂಡಿತವಳಿದು ಭೌತಿಕಂಗಳು ಅಖಂಡಿತವಾದವಯ್ಯ. 


ಪಂಚಭೂತಮಯವಾದ ಬ್ರಹ್ಮಾಂಡ _ 

ಶರಣನ ಅಂಗದಲ್ಲಿ ಪಂಚೆಬ್ರಹ್ಮ ವಾಯಿತ್ತಾಗಿ, 

ಇಷ್ಟ ಅಖಂಡಿತವಾಗಿ 

ಸೌರಾಷ್ಟ್ರ ಸೋಮೇಶ್ವರನ ಶರಣರು ಅಖಂಡಿತರಯ್ಯಾ. | ೧೩೭ | 


೦೯೭ 


ಖ್ಯಾತಿಗೆ ಜೋತು, ಲಾಭಕ್ಕೆ ಲೋಭಿಸಿ, 
ಪೂಜೆಯ ಮಾಜದೆ ರಾಜದ್ವಾರದಲ್ಲಿ ಸುಳಿದು 
ಬಳಲುವ ಹಿರಿಯರೆಲ್ಲರೂ ಇತ್ತಿತ್ತಲಲ್ಲದೆ ಅತತ್ತಲೆಲ್ಲಿಯದೋ? 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ತ್ಲೀಯವಾದ 
ಶರಣರತತ್ತಲಲ್ಲದೆ ಇತ್ತಿತ್ತಲೆಂಶಿಹರೋ. ll ೧೩೮ 


೦೯೮ 


ಗಂಧಘ್ರಾಣ ಆಚಾರಲಿಂಗಸೆಹಿತ ಲಿಂಗಾರ್ಪಿತ, 
ಜಿಪ್ಟೈರಸ ಗುರುಲಿಂಗಸೆಹಿತ ಲಿಂಗಾರ್ಪಿತ, 
ನೇತ್ರರೂಪು ಶಿವಲಿಂಗಸೆಹಿತ ಲಿಂಗಾರ್ಪಿತ, 
ತ್ವಕ್ಕುಸ್ವರುಶನ ಜಂಗಮಲಿಂಗಸಹಿತ ಲಿಂಗಾರ್ಪಿತ, 
ಶ್ರೋತ್ರಶಬ್ದ ಪ್ರಸಾದಲಿಂಗಸೆಹಿತ ಲಿಂಗಾರ್ಪಿತ, 


ಆದಯ್ಯಗಳೆ ವಚನ 


ಲಿಂಗದೃಷ್ಟ್ಯಾ ನಿರೀಕ್ಷಾಸ್ಕಾತ್‌ ಲಿಂಗಹಸ್ತೇನ ಸ್ಪರ್ಶನಂ! 
ಲಿಂಗಜಿಹಾ ಭನ ವಲ ಣೇನ ಘ್ರಾ ಸತೀ 
ಬಾವಿ 
ಮ ಸರ್ವಂ ಇತ್ತೇತತ ನ ಹ ಭಾಜನಂ! 
ಇಂತೆಂದುದಾಗಿ, ಷೆಡುಸ್ಸಲಬ್ರ ಲಬ ಹ್ಮ ಲಿಂಗಾಂಗದಿಂ 
ಸೌರಾಷ್ಟ್ರ ಸೋಮೇಶ್ವ ರೆನೆ ಬಿಗ [ಅ]ಂಗವನೊಳಕೊಂಡಿತ್ತಾಗಿ ' 


ಅಂಗವೇ ಲಿ ನಿಂಗವಾಯಿ್ತು ನೋಡಾ. 2 i 


೮೯೯ 


ಗಗನದ ಪುತ್ವ ಳಿ ಬಯಲ ಬಣ ್ಲ ವನುಟ್ಟು. 
ಅಂಜನದ ತಿ ಶಿಲಕವನಿ ಸಿಟ್ಟು, ಬ ಬ ್ರಹ್ಮೆ'ವಿಷ್ಣು 'ರುದ್ರರನ ಲಂಕರಿನಿಕೊಂಡು 
ತ್ರಿಜಗದೊಳಿಗೆ ತನ್ನಮವಾಗಿ ಸ ಸುಳಿಯಿತ್ತು ಮ 
ಇಂತಿದನರಿಯದೆ ಜಗದೊಳೆಗಣ ಹಿರಿಯರೆಲ್ಲಾ ಬರುಸೂರೆ- ಹೋದರು: 
ಮಾತಿನ ಜಾಣರೆಲ್ಲಾ ನಿಜ ಜಗೆಟ್ಟಿರು. 
ಇದನರಿತು ಉಟ್ಟು ದ ಹರಿದ್ದು, ಇಟ್ಟು ದ ಸುಟು 
ತೊಟ್ಟುದ ತ ನು ಲುಮೆಯನುಸುರಲಲದ, 


೯ 


ಶಬ್ದ ಮಗ್ಗ ವಾದ ಸೌರಾಷ, ಸೋಮೇಶ್ವ ರಾ, ನಿಮ್ಮ ಶದಣ ೧೪ | 
(29) 


EN 
€ LUV 


ಗತಿಗೆಟ್ಟು, ಮತಿಯ ಹಂಗ ಮರೆದು, 
ಕಾಮಿಸಿ ಕಿಸ ಸಿ, ಭಾವಿ ಸುವ ಭಂಗಹಿಂಗಿ, 
ಭಾವಕೆಲ್ಪ ನೆಯ ಮೂರಿ, 
ಭಾವಭೇದವಳಿದು Waa ನಿಂದುದು 
ಸೌರಾಷ್ರ ಸೋಮೇಶ್ವ ರಲಿಂಗದೇ 


ಬೇದವಳಿ ದು ಅವಿರಳ A ವ್ರ ಕ Hd OYUN U 


ಗರುಡನನುರಗನ ಬಾಣದಿಂ ಪರಿಷರಿಸುವೆನೆಂಬವನಂತೆ. 
ಅರಗಿನ ಪುತ್ತ ಳಿಯನುರಿಯ ಕರುಮಾಡದಲ್ಲಿರಿಸುವನ ಸಂತೆ, 
ಮಂಜಿನ ಮನುಜಂಗೆ ಬಿಸಿಲ ಹೊದಿಕೆಯ ಹೊದಿಸುವನಂತೆ. 


ವಿ0 


ಸಂಕೀರ್ಣ ವಚನೆಸಂ 


ಸುರತಸಂಗದಿಂದುರವಣಿಪ ಮೋಹದಜ್ಞತೆಯ 
ಪರಕೆ ಪರವಾದ ಪರಬ್ರಹ್ಮ ವನರಿವೆನೆಂಬ ಪರಿಭವಾತ್ಮರಿಗೆಲ್ಲಿಯದೊ, 
4 
ಸೌರಾಷ, ಸೋಮೇಶ್ವರನೆಂಬ ಲಿಂಗವು. 
&) 


eee Wo 
Si 


ಗಾಳಿಯ ನಾರಿನಲ್ಲಿ ಬೆಟ್ಟ ಕಟ್ಟುವಡೆಯಿತ್ತ ಕಂಡೆ. 
ಆ ಬೆಟ್ಟಪೊಂದು ಮಾನದೊಳಗಡಕವಾದುದ ಕಂಡೆ. 
ಆ ಮಾನದೊಳಗೆ ಎಂಟು ಮಂದಿ ಹಿರಿಯರ ಕಂಡೆ. 
ಅವರ ಗುಹ್ಯದಲ್ಲಿ ನರರು ಸುರರು ನೆರೆದಿಪ್ಬುದ ಕಂಡು, 
ಬಿರಗಾದನಯ್ಸಾ, ಸೌರಾಷ್ಟ್ರ ಸೋಮೇಶ್ವರಾ. 


Fee 2X7 
ಈ 


SUN 


ಗುರುಕರಣವೆಂಬ ಪಾದೋದಕದಲ್ಲಿ ನಾಂದು ನಾಂದು, 


ನೀಕ್ರೀಯಾಯಿತ್ತ ಯ್ಯಾ. 
ಇಂತು ನಿರ್ಮಲನಾಗಿ ಲಿಂಗಕ್ಕೆ ಮಚ್ಚ ನಕ್ಟೆರದು 
ರಂಗೋದಕವಾಯಿತ್ತು. 


ಲಿಂಗಸೋಂಕಿನಿಂದ ಪಾದೋದಕವಾಯಿತ್ತು. 
ರಿಂಗಾರ್ಪಿತದಿಂದ ಪ್ರಸಾದೋದಕವಾಯಿತ್ತು. 
ರಿಂಗೋದಕ ಮಜ್ಜ ನದಲ್ಲಿ 

ಪಾದೋದಕ ಕರಚರಣಮುಖ ಪ್ರಕ್ಷಾಲನದಲ್ಲಿ 
ಪ್ರಸಾದೋದಕ ಲಿಂಗಭೋಗೋಪಭೋಗದಲ್ಲಿ. 
ಇಂತೀ ತ್ರಿವಿಧೋದಕದ ಪರಿಯನರಿತು 
ರಂಗಭೋಗೋಪಭೋಗದಲ್ಲಿ ಭೋಗಿಸೆಬಲ್ಲರೆ 


ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣ, 


೦೪ 


w 


10% 


ಗುರುಕರಾಬ್ದ ದಿಂದ ಉದಯಿಸಿದ ಶಿಷ್ಯನು 
ಬೀಜವೃಕ್ಷದಂತೆ ಅನ್ಯವಲ್ಲದಿಪ್ಪನಾಗಿ, 
ಗುರುತಾನಾದ ಶಿಷ್ಯನು ಗುರುತನದ ಹಮ್ಮಿಲ್ಲದೆ 
ಆ್ರ ಶಿಷ್ಯನಾಗಿ ನಿಂದ ಸಹಜನಯ್ಯಾ. 


ಪುಟ : ಒಂದು 


| ೧೪೨ 


il ೧೪೩ 1 


| ೧೪೪ | 


ಆದಯ ಗಳ ವಚನ ೨೮೧ 


ಸೌರಾಸ ಎಪ್ಪ್ರ ಸೆ ಸೋವೆ ಮೇಶ್ವರಲಿ ರಂಗದ 
ಪ್ರಸ ಸಾದೆಸಾ ಸಾಧೃವಾಯಿಸ್ತಾ ಗಿ ಅಭೇದ್ಯನಯ್ಯಾ. | ೧೪೫ 1 


10) 


fal 
17) 


ಗುರುಕಾರುಣ್ಯವ ಪಡೆದು ಲಿಂಗಾನುಗ್ರಾ ಹಕನಾಗಿ 
ಅಂಗ ಲಿಂಗ ವೇಧೆಯಿಂದಿರಖು ಆ ಇಷ್ಟಲಿ ಲಂಗಕ್ಕೆ ಅಂಗವೇ ಅರ್ಪಿತ. 
ಮತ್ತಾ ಇಷ್ಟಲಿಂಗ ಮನಕ್ಕೆ ವೇದ್ಯವಾಗಿ 
ಪ್ರಾಣನಲ್ಲಿ ಪ್ರಬೀಶವಾಗಿ ಲಿಂಗವೇ ಪ್ರಾಣವಾಗಿರಲು 
ಆ ಪ್ರಾಣಲಿಂಗಕ್ಕೆ ಮನವೇ ಅರ್ಪಿತ. 
ಇಷ್ಟ ಪ್ರಾಣ ಸೆಂಗ ಸಂಯೋಗ ಸಮರಸಾನುಭಾವ ಲಿಂಗದನುವರಿತು, 
ಅರಿಕೆಯದತ ಆರುವಿನ ತೃಪ್ತಿ ಯೇ ಭಾವಲಿಂಗಾರ್ಪಿತ. 
ಇದಕ್ಕೆ ಶ್ರುತಿ: 
kya: ಚೊಂಗಂ ಪ್ರಾಣಲಿಂಗೂರ್ಪಿತಂ ಮನಃ | 
ಭಾವಲಿಂಗಾರ್ಪಿತಾ ತೈಪಿ ರಿತಿ ಬೇದೋ ವರಾನನೇ॥ 


PEE 

ಇಪ್ಪ ಪ್ರಾಣ ತೃಪ್ತಿ ಸಮರಸಾದ್ವೈತವಾದಲ್ಲಿ 

ಸೌರಾಷ್ಟ್ರ ಸೋಮೇಶ್ವರಲಿಂಗ ಸನ್ನ ಹತ. | ೧೪೬ 1 
೯೦೬ 


ಗುರುಕಾರುಣ್ಯ ವೇದ್ಯವಾದ ಬಳಿಕ ಜನನ ಸೊತಕವಿಲ್ಲ, 
ಘನ€ಂಗಸೆಂಗದಲ್ಲಿ ಮನವು ನಿವಾಸಿಯಾದ ಬಳಿಕ ಜಾತಿಸೂತಕವಿಲ್ಲ, 
ತತ್ತ್ವಪರಿಜ್ಞಾ ನದಿಂ ತನ್ನ ತಾನರಿದ ಬಳಿಕೆ ಪ್ರೆ ತಸೂತಕವಿಲ್ಲ. 
ಸರ್ವೇಂದ್ರಿ ಯಂಗಳಲ್ಲಿ ಸೌರಾಷು 7 ನೋಮೇಶ್ವರಲಿಂಗ ಸನ್ನ; ತವಾದ ಬಳಿಕ 
ಜಡದೂಖಿಕರ್ಮ ಸಂಕಲ್ಪ ಎಕಲ್ಪ ೦ಗಳಿನಿತು | 
ನಾನಾ ಸೂತಕಂಗಳೇನೂ ಇಲ್ಲ ನೋಡಯ್ಯಾ. il ೧೪೭ 11 
೯೦೭ 
ಗುರುಲಿಂಗಜಂಗಮ ಒಂದಾದ ಕ್ರಿಯೆಯಲ್ಲಿ ನಿಂದ 
ಪ್ರ ಕಾಶೂಗೆ ಆವ ಸಂದೇಹವಿಲ್ಲ. 
ಔವ ವಿ ಸಯಂಗಳೊಳೆಗೆ ಮನವಿಹುದು ಆ ರೂಪು ತಾನಾಗಿಹುದಾಗಿ 


ರ್ಟ ಸೋಮೇಶ್ವರಲಿಂಗದ ವಿಷಯದೊಳಿಪ್ಪ ಮನ 
$ ಪ ತ[ಲೀ]ಯ | ೧೪೮ ॥ 
ತದ್ರೂಪ ತ[ಲ್ಲೀ]ಯ. | ೧೪೮ 


೨೮೨ 


ಸಂಕೀರ್ಣ ವಚನಸಂಪುಟ: ಒಂದು 


೯೦೮ 


ಗುರುಲಿಂಗದ ದೃಷ್ಟಿಯಲ್ಲಿ ದೃಷ್ಟಿನಟ್ಟು, ಕಂಗಳು ಕರಗಿ, 
ಅವಗ್ಯಹಿಸಿ ಬೆರಸಿ ಶಿವಜ್ಞಾನಾನುಭಾವದಲ್ಲಿ ಮನಕರಗಿ, 
ಮನ, ಕಂಗಳು ಏಕರಸೆವಾಗಿ 
ಸೌರಾಷ್ಟ್ರ ಸೋಮೇಶ್ವರನ ಕರುಣ ಪಾಡದೋದಕದೊಳೆಗೆ ಬೆರಸಿತ್ತು. ೧೪೯! 


೯೦೯ 


ಗುರುವಿಡಿದು ಲಿಂಗವಾವುದೆಂದರಿಯಬೇಕು, 
ಲಿಗವಿಡಿದು ಜಂಗಮವಾವುದೆಂದರಿಯಬೇಕು, 
ಜಂಗಮವಿಡಿದು ಪ್ರಸಾದವಾವುದೆಂದರಿಯಬೇಕು, 
ಪ್ರಸಾದವಿಡಿದು ಪರಮಪರಿಣಾಮವೆಡೆಗೊಳ್ಳಬೇಕು. 
ಅಂತಪ್ಪ ಪರಮಪರಿಣಾಮವೆ ಪರಬ್ರಹ್ಮವೆಂದರಿತಲ್ಲಿ, 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಸನ್ನ ಹಿತ. li ೧೫೦ | 


೯೧೦ 


ಗುರುವಿನಂತರಂಗದೊಳಗೆ ಶಿಷ್ಯ, ಶಿಷ್ಯನಂತರಂಗದೊಳಗೆ ಗುರು. 
ಈ ಗುರುಶಿಷ್ಯಸೆಂಬಂಧ ಶರೀರಪ್ರಾಣದಂತೆ ಭಿನ್ನ ವಿಲ್ಲದೆ, 
ಗುರುವೆಂಬ ಭಾವ ತೋರದಿರ್ದಡೆ' ಆತ ಶಿಷ್ಯ. 
ಶಿಷ್ಯನೆಂಬ ಭಾವ ತೋರದಿರ್ದಡೆ ಆತ ಗುರು. 
ಇಂತು ಭಾವ ಭೇದಗಟ್ಟಿರೆಲು 
ಮೌನಮುದ್ರೆಯಿಂದುಪದೇಶವ ಮಾಡಿದ ಗುರುಸೇವೆಯಿಂ 
ತತ್‌ಶಿಷ್ಯನ ಸೆಂಶಯ ವಿಚ್ಛಿನ್ನವಾಗಿ, ಉಪಮಾತೀತವಾದ ಉಪದೇಶದಿಂ 
ಲಿಂಗಸೇವ್ಯದಲ್ಲಿ ತನ್ನಂಗವ ಮರದಿಪ್ಪ 
ಸುಖವನುಪಮಿಸೆಬಾರದಯ್ಯಾ, ಸೌರಾಷ್ಟ್ರ ಸೋಮೇಶ್ವರಾ. | ೧೫೧ 11 


€೧೧ 


ಗುರುವಿನಲ್ಲಿ ಗುಣವನರಸಲಿಲ್ಲ, ಲಿಂಗದಲ್ಲಿ ಲಕ್ಷಣವನರಸೆಲಿಲ್ಲ, 
ಜಂಗಮದಲ್ಲಿ ಕುಲವನರಸೆಲಿಲ್ಲ ಪಾಡದೋದಕದಲ್ಲಿ ಶುದ್ದವನರಸಲಿಲ್ಲ 
ಪ್ರಸಾದದಲ್ಲಿ ರುಚಿಯನರಸೆಲಿಲ್ಲ. ಘಿ 
ಸೌರಾಷ್ಟ್ರ ಸೋಮೇಶ್ವರನ ಶರಣರಲ್ಲಿ ಮತ್ತೇನನೂ ಅರಸೆಲಿಲ್ಲ. | ೧೫೨ ॥ 


> 


ಚದಯ್ಯಗಳ ವಚನ ೨೮೩ 
೯೧೨ 


ಗುರುವೆ ಅಂಗ, ಲಿಂಗವೆ ಮನ, ಜಂಗಮವೇ ಪ್ರಾಣವಯ್ಯಾ. 
ನಾದವೆ ಗುರು, ಬಿಂದುವೆ ಲಿಂಗ, ಕಳೆಯೆ ಜಂಗಮವಯ್ಯಾ. 
ಇದಕ್ಕೆ ಶ್ರುತಿ 
ನಾದಂ ಗುರುಮುಖಂಚ್ಛಿವ ಬಿಂದುಂ ಲಿಂಗಮುಖಂ ತಥಾ! 
ಕಲಾಂ ಚರಮುಖಂ ಜ್ಞಾತ್ವಾ ಗುರುರ್ವಿಂಗಂತು ಜಂಗಮಃ! 
ಇಂತೆಂದುದಾಗಿ, ಪ್ರಸಾದಕಿನ್ನೆ ೇವೆ? 
ಗುರುವೆ ಲಿಂಗ, ಲಿಂಗವೆ ಜಂಗಮ, ಜಂಗಮವೆ ಪ್ರಸಾ wl 
ಪ್ರಸಾದವೆ ಪರಿಪೂರ್ಣ ವಾದಡೆ 
ಸೌರಾಷ ್ರೈ ಸೋಮೇಶ್ವರನೆಂಬ ಲಿಂಗವು ತಾನೆ. | ೧೫೩ ॥ 


೯೧೩ 


ಗೊತ್ತ ಮೆಟ್ಟಿ ದಾಂಟಿ ಹುಟ್ಟದೆ ಹೋದ ಪರಿಯ ನೋಡಾ. 
ಕತ್ತಲೆ ಬೆಳಗನೊತ್ತರಿಸಿ ಹತ್ತೆ ಸಾರಿನಿಂದ ಪರಿಯ ನೋಡಾ. 
ಒತ್ತಿವಿಡಿದ ಅಸುರನ ನೆತ್ತಿಯನೊಡೆದು, ಮುತ್ತ ಸೆರಗೋದ ಪರಿಯ ನೋಡಾ. 
ಸೌರಾಪ ್ರ ಸೋಮೇಶ್ವರ ಲಿಂಗದೊಡನಾಡಿ 
ಹೊಡೆಯ ಕೊಯ್ದ ಪರಿಯ ನೋಡಾ. | ೫೪ 1 


L 


೯೧೪ 

ಘಟಿಜಲ ಬಾಹ್ಮಾಗ್ಲಿ ಯ ಉಷ್ಣ ಸೋಂಕಿ ಉಷೊ ೇದಕವಾದುಂತೆ, 
ತಿಲಕುಸುಮೆಸೆಂಗದಿಂದ ಕುಸುಮಸಾರ ತಿಲಸಾರಕ್ಕೆ ವೇಧಿಸಿದಂತೆ. 
ಆಅಂಗಲಿಂಗಸೆಂಗದಿಂದ ಪಾ ್ರಾಣಲಿಂಗವೇದ್ಯವಾಯಿತ್ತು ನೋಡಾ. 
ಇಷ್ಟಪ್ರಾಣ ಸೆಮರಸಾದ್ದೆ ಪತೆವಾದುದೆ ತೈಪ್ರಿ x 
ಇದು ಕಾರಣ ಸೆಗುಣಕ್ಕೆ ಸೆಗುಣಬ್ರಹ್ಮೆ ವಾಗಿ, 
ಎನ್ನಂಗ ಪ್ರಾಣ ಮನ ಭಾವ ಕರಣಂಗಳೊಳೆಹೊರಗೆ 
ತೆರಹಿಲ್ಲದಿದ್ದೆಯಲ್ಲಾ, ಸೌರಾಷ್ಟ್ರ ಸೋಮೇಶ್ವರಾ. | ೧೫೫K I 


೯೧೫ 
ಘಟವ ಮಾಡಿದ ಕುಲಲಾನು ಆ ಘಟದೊಳಿಪು ೨ದಿಲ್ಲವೆಂತಂತೆ, 
ಬೆಳೆಸೆ ಬಿತ್ತಿದವನು ಆ ಬೆಳೆಯ ಯೊಳಿಪೃದಿ್ಲವೆತಂತೆ, 


ರಥವ ಮಾಡಿದ ರಥಿಕ ತಾ ಆ ರಥದೊಳಿಪು ಪ್ಪುದಿಲ್ಲವೆಂತಂತೆ, 
ಸರ್ವವನಾಡಿಸುವ ಶರ್ವನು ಯಂತ್ರ ಯಂತ್ರಿಯ ತಿರ್ಪನಾಗಿ 


ನೀ 


Nd 


ಸರ್ವರೂ ಶಿವನೆಂಬ ಅಜ್ಜಾ ನಿಗಳೆ ಮೆಚ್ಚುವನೆ 
ನಮ್ಮ ಸೌರಾಪಷ ್ರ ಸೋಮೇಶ್ವರ. 
೯೦೬ 


ಘಟಾಕಾಶ ಮಠಾಕಾಶ ಬಿಪ್ಯಾಶಾಶ ಭಿನ್ನಾಕಾಶ 
ಮಹದಾಕಾಶ ನಿಜದಾಕಾಶ ಚತನ್ನಾತ್ಮ ನಾತ ಚೈತನ್ನಬೆಂದಡೆ 
ಮಹದಾಕಾಶ ನಿಜದಾಕಾಶ ಚೃತಪ್ಯಾತ ಸೃಷ್‌ c 


ಸ, ರಿಶು ಮರೆಮಾಡಿ ಹುಸಿ ಎಂಬ ಪರಿಯ ನೋಡಾ. 


ಗರುಡಿ ಚಿ pi ತ್ರೆ ಸಿಹವ ಘಟವಿದ್ದ ಲಿಇದ್ದು, 
ಘಟವಳಿದಲ್ಲಿ ಘಟಾಕಾಶವಳಿಯದಂತೆ. 

ಮಠಾಕಾಶ ದ 9 ಇದ್ದು, 

ಮಠ ಬಿಚ್ಛಿದಲ್ಲಿ ಮಠಾಕಾರ ಬಿಜ ಸ್ಸದಂತೆ. 
ಬಿಂದ್ರಾಕಾಶ ಬಿಂದುವಿದ್ಧಲ್ಲಿ ಇದ್ದು 


ಬಿಂದು ನಷ್ಟವಾದಲ್ಲಿ ಬಿಂದ್ರಾಕಾಶ ನಷ್ಟವಾಗದುತೆ. 
ಸತ ರ್ಸ್‌ 4 
ಪೃಥ್ಧಿ ಭಿನ್ನವಾದಲ್ಲಿ ಭಿನ್ನಾ ಕಾಶ ಭಿನ್ನ ಮಗದಂತೆ. 
ಮಹದಾಕಾಶವೇ ಜದ. 

ಆ ನಿಜದಾಕಾಶವೇ ನಿರ್ಧರವಹೆ ಹಾಂಗೆ. 


ಇದೇ ಆತ್ಮನ ಮರ್ಮ ನೋಡಾ. 


ದು 
7 


ಅದಿ ಅನಾದಿ ಇಲ್ಲದಂದು, ನಾದಬಿಂದುಕಳೆ ಮೊಳೆದೋರದಂದ್ದು 


ಇದು ಒಂದೆಂದರಿತು ಉಂಟಿಲ್ಲವೆಂಬ 
ಗೆಲ್ಲನೋಲದ ಮಾತಿನ ಮಾಲೆಯ ತೊಡಿಗೆಯಳಿದಂದು 
ಸೌರಾಷ ್ರ ಸೋಮೇಶ್ವರಲಿಂಗದಲ್ಲಿ 
ಅನೆಂಬುದು ನೀನೆಂಬುದೊಂದೇ ಕಾಣಾ ಮಲ್ಲಿಕಾರ್ಜುನಾ. 


೯೧೭ 


ಘಟಾಕಾಶ ಮಹೆದಾಕಾಶದ ಪರಿಯಲ್ಲನೆಂಬರಿ. 
ಸಿಡಿಲು ಮಿಂಚು ಮಹದಾಕಾಶದಲ್ಲಿಯೇ ಲೀಯ. 
ನಡದು ನುಡಿವುದು ಘಟಕಾಶದಲ್ಲಿಯೇ ಲೀಯ. 

ಶಬ್ದ ನಿಶ್ರಬ್ಧ ವೆಂದೇನೋ? ಚಿ ಚೈತನ್ಯಾತ್ಮ ಕವೆಂದಡೂ 
ನಾವ ರೂಪು ರೂಪೆಂದದಡೆ Rig 
ನಾಮ ಏಕಸ್ವರೊಪವೆಂದರಿಯದೆ 
ಕಂಗಳಯಗ 5 ಗಳು ಕಂಡೆವೆಂಬ ಕಳವಳದಂತೆ 
ಮರೆದೊರಗಿದವರು ಒರಗಿದಾಗ ಸುಖಿಸಿದೆವೆಂಬ ಮಾತಿನಂತೆ 


9 
rE 
pA 


| ೧೫೭ ॥ 


ಆದಯ್ಯಗಳ ವಚನ 


ಇಲ್ಲದುದನುಂಟೆಂದು ನೆನೆವನಂಸೆ, 
ನೀಕಳಂಕ ಶ ವ್ಯ ಕೇಳಿದ ಮಾತ್ರ ದಲ್ಲಿ 
ಮಗ್ಗ ವಾದವರುತೆ ಸೌ ರಾಷ್ಟ್ರ ಸೋಮೇಶ್ವ ರಾ. £ | ೧೫೮ ॥| 


೯೧೦ 


ಘನಕ್ಕೆ ಘನ ಮಹಾಘನ. 
ಆದಿಮಧ್ಯಾಂತೆರಹಿತವಾದ ನಿರಂಜನಕ್ಕೆ ಕುರುಹಿಲ್ಲ, 
ಕುರುಹಿಲ್ಲಾಗಿ ಮರಹಿಲ್ಲ, ತೆರಹಿಲ್ಲಾಗಿ ಮರಹಿಲ್ಲ, 
ಮರಹಿಲ್ಲಾ ಗಿ ಚಿದಖಂಡ ಚಿಲ್ಲಿಂಗ 
ಸೌರಾಷ್ಟ್ರ 'ಸೋಮೇಶ್ವ ರನು ನಿರಾಶ್ರಯನಾಗಿ, 
ಕೊಡಲಿಲ್ಲ ಅಗಲಲಿಲ್ಲಶೆ ನಿಂದ, ಸಳ | | ೧೫೯ | 


೯೧೯ 


ಘನಲಿಂಗದಲ್ಲಿ ಮನ ನಟ್ಟು, ಭಾವ ಬೆರಸಿ, 
ಉನ್ಮಿಷ ನಿಮಿಷಂಗಳಡಗಿ ಕನು ಬೆರಗುವಟು,, 
ನಂದ ಸುಖದ ಮುಪ್ರೆಯ ಮುದ್ರಿಸಿದ ಬೆಡಗಿನ ಭೇದ, 
ಸೌರಾಷ ್ರೈ ಸೋಮೇ ತ್ರ ರಾ ನೀನೆ ಅಯ್ಯಾ. | ೬೦ Il 


೯೨೦ 


ಘೋರಘೋರವಪ್ಪ ಮುಖ್ಯನರಕ ಒಂದು ಕೋಟಿ. 
ಅದರ ಕೆಳೆಗಣ ಪ್ರಧಾನನರಕ ಹದಿನೈದು ಕೋಟಿ. 
ಅವರ ಕೆಳಗಣ ನಾಯಕನರಕೆ ಇಪ್ಪತ್ತೆಂಟು ಕೋಟಿ, 
ಅವರ ಕೆಳಗಣ ಪರಿವಾರನರಕ ಅನಂತಕೋಟಿ. 
ಇದರೊಳಗಣ ಕುಂಭಿಯ ಪಾತಕ ನಾಲ್ವತ್ತೆ ಟು ಸಾವಿರಗಾವುದು ವಿಸ್ಮೀರ್ಣ. 
ವೈತರಣಿಯೆಂಬತ ಬತ್ತಾರು ಸಾವಿರಗಾವುದ, 
ಕಟ ಸಿಕಡೆ[ಯೆ]ಕ್ಕ ಲನರಕಕ್ಕಿ ಎಂದೂ ಪರಿಹಾರವಿಲ್ಲ. 
ಹೊಕ್ಳವರು ಘೊರವಡಲನವ ನಿತ್ಯನರಕ, 
ಇಂತಪ್ಪ ಘೋರಮಾಲೆಯ ಖಂಡಿಸುವಡೆ 
ಪಂಚಾಕ್ಷರಿಯಲ್ಲದಿಲ್ಲ ಕಾಣಿರಣ್ಣಾ | 
ಪಾಪವ ಪರಿಹರಿಸುವೆಗಡೆ ಪಂಚಾವರಣನಪ ಪ್ರ ಪಂಚಮುಖವೆ 
ಪಂಚಾಕ್ಷರವೆಂದರಿದು ಪಂಚಾಕ್ಷರವ ಜಪಿಸಿರೆಣ್ಣಾ y 


ವಿ೮೬ 


ಸಂಕೀರ್ಣ ವಚನಸಂಪುಟ : ಒಂದು 


ಮತಿಲ ಮತಿ ಲ ಸೌರಾಷ್ಟ್ರ ಸೋಮೇಶ ರಲಿಂಗವ | 
ವಂ “ಮಣ PX) ವ 
ಮೊರೆಹೊಕ್ತು ಸುಖಿಯಾಗಿರಣ್ಣಾ 4 | ೧೬೧ 


೯೨೧ 


ಚಕ್ರೋದ್ದರಣದ ಬಹಿರಾವರಣದ ತಮೋಗುಣದಲ್ಲಿ ಏಕಾಕ್ಷರವದೆ, 
ತೃತೀಯಾವರಣದಲ್ಲಿ ಸತ್ತಗುಣದಲ್ಲಿ ನಾಲ್ಕಕ್ಷರವವೆ, 
ಇಂತೀ ಪಂಚಾಕ್ಷರವೆ ಶಿವನ ಪಂಚಮುಖದಲ್ಲಿ ಅವೆ. 
ಅಂಗೋದ್ಭರಣದ ಬಹಿರಂಗದಲ್ಲಿ ಅವೆ, 
ಲಿಂಗೋದ್ಭರಣದ ಅಂತರಂಗದಲ್ಲಿ ಅವೆ, 
ಲಿಂಗಾಂಗಸಂಗದಿಂದೊಳಹೊರಗೆ ತೆರಹಿಲ್ಲದವೆ. 
ತವರ್ಗದ ಕಡೆಯಲ್ಲದೆ, ಪವರ್ಗದಂತ್ಯದಲ್ಲಿದೆ, 
ಶವರ್ಗದ ಮೊದಲಲ್ಲದೆ, ಯವರ್ಗದ ತುದಿಮೊದಲಲ್ಲವೆ. 
ಸೌರಾಷ್ಟ್ರ ಸೋಮೇಶ್ವರಲಿಂಗವಿದೆ, 
ಅರಿತು ಜಪಿಸಿರಯ್ಯಾ ಪಂಚಾಕ್ಷರವ. ll ೧೬೨ 1 


೯೨೨ 


ಚತುರ್ದ ಭುವನವನಗ್ಗಿ ಕೊಂಡಡೆ, ಇದ ಕಂಡು ಬೆರಗಾದೆ. 
ನವಖಂಡಪೃಥ್ವಿಯನಗ್ನಿ ಕೊಂಡಡೆ, ಇದ ಕಂಡು ಚರಗಾದೆ. 
ಪಂಚಾಶತಶ್ಯೋಟಿ ವಿಸ್ತ €೧೯ವನಗ್ಗಿ ಕೊಂಡಡೆ, ಇದ ಕಂಡು ಬೆರಗಾದೆ. 
ಸೌರಾಪ ್ರೈ ಸೋಮೇಶ್ವರಲಿಂಗವನಗ್ಲಿ ಕೊಂಡಡೆ 
ಇದ ಕಂಡು ಬೆರಗಾದೆ, | ೧೬೩ I 


೯೨೩ 


ಚರಪಾದೋದಕದಿಂದ ಲಿಂಗಾಂಗಗಳಿಗೆ 
ಮಜ್ಜ ನವ ಮಾಡುವುದೆ ಆಚಾರ, 
ಆಪ್ಯಾಯನೋದಕವಾಗಿ 
ಕೊಟ್ಟುದಕವನೆ ಪಾನವ ಮಾಡುವುದೆ ಆಚಾರ, 
ಪ್ರಸಾದೋದಕವನು ಆಯತ ಸ್ವಾಯತ ಅವಧಾನದಿಂದ 
ಅರ್ಪಿತವ ಮಾಡುವುದೆ ಆಚಾರ. 
ಇಂತೀ ತ್ರಿವಿಧೋದಕದಿಂದ ಪರಮಪದವೆಂದಾಚರಿಸುವಂಗೆ, 
ಆ ಜಂಗಮಪ್ರಸಾದಾರ್ಪಿತದಿಂದವೆ 


ಆದಯ್ಯಗಳ ವಚನ ೨೮೭ 


ನಿಜಲಿಂಗೈಕ್ಯವಪ್ಪು ದು ತಪ್ಪದು ಕಾಣಾ 
ಸೌರಾಷ್ಟ್ರ ಸೋಮೇಶ್ವರಾ. | 0೬೪ I 


೯೨೪ 


ಚರಿಸಿ ವರ್ತಿಸುವುದೆ ಆಚಾರವಾದ ಕಾರಣ, 
ಇಡಾಪಿಂಗಳನಾಡಿಯಂ ರೇಚಕಪೂರಕಂಗಳು ಚರಿಸಿ ವರ್ತಿಸುವ ದೆಸೆಯಿಂ 
ನಾಸಿಕಕ್ಕೆ ಆಚಾರಲಿಂಗವಾಗಬೇಕಾಯಿತ್ತು. 
ಮಂತ್ರಮೂರ್ತಿಯೆ ಗುರುವಾದ ಕಾರಣ, 
ಷಡಕ್ಷರವೆ ಷಡುರುಚಿಯಾಗಿ ತೋರಿಹುದಾಗಿ 
ಅಂತಪ್ಪ ಷಡುರುಚಿ ಜಿಹ್ವೆಯ ಮುಖಕ್ಕೆ ಸೆಲುವ ದೆಸೆಯಿಂ 
ಜಿಹ್ವೆಗೆ ಗುರುಲಿಂಗವಾಗಬೇಕಾಯಿತ್ತು. 
ಸ್ವಯಂಪ್ರಕಾಥವೆ ಶಿವನಾದ ಕಾರಣ, 
ಆ ಮಹಾಪ್ರಕಾಶವೆ ನೇತ್ರಂಗಳೊಳು ನೆಲೆಗೊಂಡು, 
ಸೆಕಲಪದಾರ್ಥಂಗಳ ಕಾಣಿಸಿ ತೋರ್ಪ ದೆಸೆಯಿಂ 
ನೇತ್ರಕ್ಕೆ ಶಿವಲಿಂಗವಾಗಬೇಕಾಯಿತ್ತು. 
ಚೆರವೆ ಜಂಗಮವಾದ ಕಾರಣ, 
ತ್ವಕ್ಕು ಸರ್ವಾಂಗದಲ್ಲಿ ನೆಲೆಗೊಂಡು, 
ಅಲ್ಲಿಗಲ್ಲಿ ಪರುಶನವನರಿವುತ್ತಿಹೆ ದೆಸೆಯಿಂ 
ತ್ರಕ್ಕಿಂಗೆ ಜಂಗಮಲಿಂಗವಾಗಬೇಕಾಯಿತ್ತು. 
ನಾದಸುನಾದೆಮಹಾನಾದವೆ ಪ್ರಸಾದವಾದ ಕಾರಣ, 
ಪ್ರಸಾದವಪ್ಪ ಶಬ್ದಶ್ರೋತ್ರಮುಖಕ್ಕೆ ಸೆಲುವ ದೆಸೆಯಿಂ 
ಶ್ರೋತ್ರಕ್ಕೆ ಪ್ರಸಾದಲಿಂಗವಾಗಬೇಕಾಯಿತ್ತು A 
ಇಂತೀ ಪಂಚೇಂದ್ರಿಯಕ್ಕೆ ಪಂಚಲಿಂಗಂಗಳಾಗಬೇಕಾಯಿತ್ತು. 
ಆತ್ಮನು ನಿರವಯ ನಿರ್ಗುಣ ನಿಃಕಲ 
ನಿರ್ಭಿನ್ನ ನಿರುಪಮ್ಮನಾದ ದೆಸೆಯಿಂ 
ಗೋಪ್ಯವಾದ ಆತ್ಮಂಗೆ ಘನಕ್ಕೆ ಘನತೆಯುಳ್ಳ 
ಮಹಾಲಿಂಗವಾಗಬೇಕಾಯಿತ್ತು. 
ಇಂತೀ ಷಡುಸ್ಥ ಲಂಗಳಾದ ದೆಸೆಯಿಂದ ಸೌರಾಷ ಸೈ ಸೋಮೇಶ್ವರನೊರ್ವ 
ಷಡುಲಿಂಗವಾಗಬೇಕಾಯಿತ್ತಯ್ಯಾ. | ೧೬೫ | 


೯೨೫ 


ಚಿದ್ದ )ಹ್ಮಾಂಡವೆಂಬ ಭಾಂಡದಲ್ಲಿ 
ಅನಂತ ವಿಚಿತ್ರಭುವನಂಗಳಡಗಿಪ್ಪವಯ್ಯಾ. 


ಸಂಕೀರ್ಣ ವಚನಸಂಪುಟ : ಒಂದು 


“ಅಲಯಂ ಸರ್ವಭೂತಾನಾಂ ಲಯನಾಲ್ಲಿಂಸಮುಚ್ಛ್ಯತೇ? 
ಎಂದುದಾಗಿ, 
ಅನಂತಕೋಟಿ ಬ್ರಹ್ಮಾಂಡಗಳು | 
ನಿಮ್ಮ ರೋಮಕೂಪದೊಳೆಗೆ ಅಡಗಿಪ್ಪ ವೆಂದಡೆ 
ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲ ಒಂದು ಬ್ರಹ್ಮಾಂಡದೊಳಗಣ ಬಾಲಕರು. 
ಇವರೆತ್ತ ಬಲ್ಲರೋ ಲಿಂಗದ ನಿಜವ! 
ಅಪ್ರಮಾಣವಗೋಚರ ಮಹಾಂತ, 
ನಿಮ್ಮ ನಿಜದೊಳಗನಾರು ಬಲ್ಲರಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ! | O೬೬ Il 
೯೨೬ 
ಚೈತನ್ಯಕ್ಕೆ ಬೈತನ್ಯ ನೀನಾಗಿ 
ನಿನ್ನೊಳಗೆ ಪ್ರಾಣ, ಪ್ರಾಣದೊಳಗೆ ನೀನಿಪ್ಪ ಭೇದವ 
ನಿಮ ಜ್ಞಾನದಿಂದವೆ ಕಂಡು, 
ನೀನಾನೆಂಬ ಭೇದವ ಮರೆದು 


ನಿಜಲಿಂಗ ಪ್ರಾಣಸೆಂಗ ಸುಖಿಯಾಗಿಪ್ಪ ಶರಣರ 
ನಾನೇನೆಂಬೆನಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ! | ೧೬೭ | 


ತ 


ಚೈತನ್ಯಾತ್ಮಕವಪ್ಪ ನಾದಬಿಂದುವಿನೊಳಡಗಿಪ್ಪ 
ಭೇದವ ಭೇದಿಸಲರಿಯವೆ ಭೇದವಾದದಿಂ ತಿಳಿದು 
ಕಾಯಜೀವದ ಹೊಲಿಗೆಯ ಹೊಲ[ಬ]ನರಿಯದೆ 
ನೆಲೆಗೆಟ್ಟಾತ್ಮನರಿವ ಅರಿವಿಂಗೆಳತಟವಾಯಿತ್ತು. 
ಅದೆಂತೆಂದಡೆ, ಶ್ರುತಿ: 
ಅಂಗಭೇದವಿಮೂಢಜ್ಞ % ಆತ್ಮಜ್ಞಾನವಿವರ್ಜಿತಃ। 
ಆತ್ಮಭೇದ ಮಹಾಪ್ರಾಜ್ಞ $ ಪರಮಾತ್ಮೇತ್ಯುದಾಹೃತಃ॥ 
ಇಂತೆಂದುದಾಗಿ 
ಆತ್ಮದೃಕ್ಟಿಂದಾತ್ಮನ ಭೇದಿಸಬಲ್ಲಡೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ 
ಮನವಾತ್ಮನ ತಿಳಿಯುಪ್ಪು ದಯ್ಯಾ ಮಲ್ಲಿಕಾರ್ಜುನಾ. ॥ ೧೬೮ ॥॥ 


ಆದಯ್ಯಗಳ ವಚನ ೨ 


೯೨೮ 


ಬೌಷಪ್ಥಿವಿದ್ಯಗಳ ಕಲಿತಡೇನೊ? 
ಅಷ್ಟಾಷಷ್ಪಿಕ್ಷೇತ್ರಂಗಳೆ ಮೆಟಿದಡೇನೊ? 
ಬಿಟ್ಟಡೇನೊ? ಕಟ್ಟಿದಡೇನೋ? 
ಅರಿವಿನಾಚಾರ ಕರಿಗೊಳ್ಳದನ್ನ ಕೃ. 
ಘನಲಿಂಗದ ಚೆಳೆಗು ಸ್ವಯವಾದ ಶರಣಂಗಲ್ಲದೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗಸುಖವೆಡೆಗೊಳ್ಳದು. | ೧೬೯ 


೯೨೯ 


ಜಗತ್ರ್ರ ಪಂಚ ಮಾಡಿ, 
ಆ ಜಗದಲ್ಲಿ ಜೀವರೂಪಿಂದ ಬಳಿಸೆಂದನೆಂದು ಹೇಳುವ ಶ್ರುತಿಯಂತಿರಲಿ, 
ಜೀವನೆ ಶಿವನಾದಡೆ ಶೋಕ ಮೋಹ ಯಣ ರೋಗ ಪುಣ್ಯ ಪಾಪ 
ಕಾಲ ಕಲ್ಪಿತ ಪ್ರಳಯ ಪ್ರಕೃತಿ ಸಂಸಾರಪಾಶಬದ್ಧವುಂಟೆ? 
ಇವೆಲ್ಲವೂ ಜೀವಂಗಲ್ಲದೆ ಶಿವಂಗಿಲ್ಲವಾಗಿ 
ತ್ರಿಗುಣರಹಿತ ಸೌರಾಷ್ಟ್ರ ಸೋಮೇಶ್ವರನು. ll ೧೭೦ ॥l 


೯೩೦ 


ಜಗದಗಲದ ಬಲೆಯನಗಲಬಲ್ಲರ ಕಾಣೆ, 
ಮುಗಿಲುದ್ದದಂಬರವನುಗಿಯಬಲ್ಲರ ಕಾಣೆ, 
ಹಗಲಿರುಳ ಸೀಮೆಯ ಮಿಗೆ ಮೊರುವರ ಕಾಣೆ, 
ತೆಗೆದಿಪ್ರ ಶುನಕನ ಬಗೆಯ ಬಲ್ಲವರ ಕಾಣೆ. 
ಅಗಡಾನೆ ಬಿಗಿದು ಬಲ್ಪಿಡಿಯಿತ್ತ ಲ್ಲಾ ಜಗವೆಲ್ಲವ. 
ಸೌರಾಷ್ಟ ಸೋಮೇಶ್ವರನ ನಿಜವನರಿಯವೆ 
ಮುಳುಗಿದರಲ್ಲಾ ಮುಪ್ಪುರದಲ್ಲಿ. Il ೧೭೧ 1 


೯೩೧ 


ಜಗಭರಿತಲಿಂಗ ಶರಣಭರಿತಲಿಂಗ ನಾಮರಹಿತಲಿಂಗ: 
ಜಗಭರಿತಲಿಂಗವೆಂದು, “ಸರ್ವಂ ಖಲ್ವಿದಂ ಬ್ರಹ್ಮ'ವೆಂಬ ವಿಶ್ವಬ್ರಹ್ಮ. 
ಶರಣಭರಿತಲಿಂಗವೆಂದು, “ಏಕಏವದೇಮೋ ನದ್ವಿತೀಯ”ವೆಂಬ ತಾರಕಬ್ರಹ್ಮ. 
ನಾಮರಹಿತಲಿಂಗವೆಂದು, “ಚಕಿತಮಭಧತ್ತೇ ಶ್ರುತಿರಪಿ'ಯೆಂಬ ಪರಬ್ರಹ್ಮ. 
ಇಂತಿ ತ್ರಿವಿಧಬ್ರಹ್ಮ ಏಕಬ್ರಹ್ಮ ನೀನೇ ಸೌರಾಷ್ಟ್ರ ಸೋಮೇಶ್ವರಾ. I ೧೭೨ |! 


ರ್ವೀ೦ 


೯೩೨ 
ಜಪತಪ ನೇಮವಲ್ಲ, ಮುತ್ರತೆಂತ್ರ ನೇಮಮಲ್ಲ, 
ಧೂಪದೀಪಾರತಿ ನೇಮವಲ್ಲ, 
ಪರಧನ, ಪರಸ್ತ್ರಿ ಕ್ಯ ಪರದ್ಯೆವಂಗಳಿಗೆರಗದಿಪ್ಪುದೆ ನೇಮ 
ಸೌರಾಷ್ಟ್ರ ಸಿನಮೇಶ್ವ ರಲಂಗವಲ್ಲಿದ್ದ ಕಾರಣ ನಿತ್ಯನೇಮ. | ೧೭೩ 1 


೯೩೩ 


ಜಿಹೆ ರ ಗುಹ್ಯೇಂದ್ರಿ ಯದಿಚೆ ನೈಯುಳ್ಳೆ ಸಿನ್ನಕ್ಕ ಜಂಗಮವಲ್ಲ, 
ಪುತ್ರ ವಿತ್ರ ಕಳತ್ರದಲ್ಲಿಯ ಸೋಹವಕ್ಸೆನ್ನಕ್ಕ ಕ್ಸ ಭತ್ತನಲ್ರ, 
ಮಾತಿನ ಮಾಲಿಯ ಹೆಚ್ಚು ಕುಂದಿನ ಹೋರಟ ಸುನ ಕ್ಸ ಅದ್ದೆ ಪತಿಯಲ್ಲಿ 
ಅಂಗ ಪ್ರಾ ಂದಾಶೆಯುಳ್ಳನ ನ ಕ್ಕ ನಿಸ್ತ ಎಹನಲ್ಲ. 


ಕ ್ರ ಸೋಮೇಶ್ರ ರೆಯೆಗವನರಿಯೆವನ ಕೃ ಸ್ವ ಸ್ಲೆಯಾನುಭಾವಿಯಲ್ಲ. ॥ ೧೭೪ 1 
೯೩೪ 
ಜೀವಂಗೆ ಜೀವವಾದಾತಸನೆ ಪರಮಾತ್ಮನು, ಪರ್ರುಹ್ಮವು. 
ಉಪಮಗೆ ಉಪಮಾತೀತ, ಭಾವಕ್ಕೆ ಭಾವಾತೀತ, 


ಅರಿವಿಂಗೆ ಅಗೋಚರ ರ ಅತರ್ಕ್ಯ ನಗಣಿತನ ಪ ಪ್ರ ಮೇಯ ನಿತ್ಯನಿರಂಜನ 
ನೀನೇ ಸೌರಾಷ್ಟ್ರ ಸೋಮೇಶ್ವ ರಾ |} ೧೭% 


೯೩೫ 


ಜೀವಭಾವದ ಹಂಸ ಜಪ ಪದಲ್ಲಿ ದ್ವಾ ದಶಾಂತ ಕೂಡಿ ಶಿವಜ 'ಪವಾಯಿತ್ತು. 
ಆ ಶಿವಜಪದಲ್ಲಿಯೇ ಪ ಸ್ರಣವವಡಕವಾಗಿಪ್ತ ದು. 
ಇದಕ್ಕೆ ಶ್ರುತಿ; 
“ತದ್ಯ್ಯೋ ಹಂಸೇೊ ಸೋಹಂ ಯೋಸೌಸೋಷಂ” 
ಆ ಪ್ರಣವದ ನಿರಾಳದಾದಿಬಿಂದು, 
ಆ ಬಿಂದುವಿನ ಸ್ವಯಂಪ್ರಕಾಶಲಿಂಗವೇ ತಾವಾ" ಪ್ರ ರಯ್ಯಾ, 
ಸಾೌರಾಷ ಸೋಮೇಶ್ವರಾ ನಿಮ್ಮ ಶರಣರು. il O೭೬ | 


೯೩೬ 


ಜಾ ತೃಸ್ವರೂಪದಿಂದರುಹಿಸುವ ಬ ಬು ಬುದ್ದಿ, 
ನ್ವಿನ J ದಿಂದರಿವ ಚಕ್ಷುರಾದಿಂದ್ರಿ ಯ್ಯ 


[oe] 
© 
tl 


ಆದಯ್ಯಗಳ ವಚನ ೨೯೧೦ 


[ಜ್ಞೀಯ] ಸ್ವರೂಪದಿಂದರುಹಿಸಿಕೊಂಬ 

ವಿಷಯಂಗಳಿಗೊಳಗಹುದೆ ಆ ಪರಬ್ರಹ್ಮವು. 

ಇಂತೀ ತ್ರಿಪುಟಿರಹಿತವಾದದರಿವನರಿತಲ್ಲದೆ 

ಸೌರಾಷ್ಟ್ರ ಸೋಮೇಶ್ವರಲಿಂಗವನರಿಯಬಾರದು. | ೧೭೭ 1 


೯೩೭ 


ಜ್ಞಾನಕಾಯಂಗೆ ಬಹುಕಾಯವಿಲ್ಲ, 
ಅರುಹಿನ ಮುಂದಣ ಕುರುಹು ಅರುವನವಗ್ರ ಹಿಸಿ 
ನ ನೀಃಪತ್ತಿಯಾಯಿತ್ತು. 
ಸೌರಾಷ್ಟ್ರ ಸೋಮೇಶ್ವರಲಿಂಗವೆಂಬ ಕುರುಹ ಮರೆದ ಕಾರಣ, 
ನಿಶ್ಯೂನ್ಯ ನಿರ್ಗಮನವಾಯಿತ್ತು. ॥ ೧೭೮ ॥ 


೯೩೮೦ 


ಟಿಕ್ಕೈಯೊಳಗೆ ಮಾಣಿಕ್ಯ ಉಂಟೆ ಅಯ್ಯಾ? 
ರಾಮಠದಲ್ಲಿ ಮೃಗನಾಭಿಯುಂಟೆ ಅಯ್ಯಾ? 
ಕಲ್ಲಮೊರಡಿಯೊಳಗೆ ಚಿಲುಮೆಯಗ್ಗ ವಣಿಯುಂಟೆ ಅಯ್ಯಾ? 
ಸರ್ವ ದುರ್ಗುಣಿಯಾನು, ಎನ್ನಲ್ಲಿ ಆವ ಗುಣವನರಸುವಿರಿ? 
ನೀನೇ ಕೃಪೆಮಾಡಯ್ಯಾ, ಸದ್ದು ರುವೆ ಸೌರಾಷ್ಟ್ರ ಸೋಮೇಶ್ವರಾ. | ೧೭೯ 


೯೩೯ 


ಟಿಕ್ಕೆಯಲ್ಲಿ ಮಾಣಿಕವನರಸಲುಂಟೆ? 
ರೀತಿಕೆಯಲ್ಲಿ ಸುವರ್ಣವನರಸಲುಂಟೆ? 
ರಾಮಠದಲ್ಲಿ ಮೃಗನಾಭಿಯನರಸೆಲುಂಟಿ? 
ಆಬಲಲ್ಲಿ ಪದ್ಮಪತ್ರವನರಸೆಲುಂಟಿ? 
ಹಾವುಮೆಕ್ಕೆಯಲ್ಲಿ ದ್ರಾಕ್ಷಾಫಲವನರಸೆಲುಂಟೆ? 
ಹೆಮ್ಮರದಲ್ಲಿ ಸುಗಂಧವನರಸೆಲುಂಟೆ? 
ಅಂಗಭೇದ ವಿಮೂಢರಲ್ಲಿ ಆತ್ಮಜ್ಞಾನವನರಸಲುಂಟಿ? 
ದೂರಶ್ರವಣ ದೂರದ್ಭಪ್ಟಿಯವರಲ್ಲ ಸೆಮ್ಯಕ್‌ದೃಕ್ಕನರಸಲುಂಟೆ? 
ಸೆಮ್ಯಕ್‌ಜ್ಞಾನವಿಲ್ಲದವರಲ್ಲಿ ಲಿಂಗವನರಸಲುಂಟಿ? 
ಸೌರಾಷ್ಟ್ರ ಸೋಮೇಶ್ವರನ ನಿಜವನರಿಯದವರಲ್ಲಿ 
ನಿಜಸುಖವನರಸಲುಂಟೆ? ll ೧೮೦ ॥ 


(೨ 


ಸಂಕಿರ್ಣ ವಚೆನಸಂಪುಟ : ಒಂದು 


೯೪೦ 


ತ ನ ರ ಮೋರಿ ನಾದಬಿಂದುಕಳಾತೀತನಾದ 
ಆಗಿಯೂ ಡಸ ತಿಗತಿ ತನಗಿಲ್ಲವದೆಂತೆಂದಡೆ: 


WS 
ಏಕ ಏ ಹಿ ಭೂತಾತ್ಮಾ ಭೂತೇಷು ಸುವ್ಯವಸ ತಃ ! 
ಬಹುಧಾ ಬೃವ ದೃ ದ ಶ್ಯ ತೇಜ ಜಲಚೆಂದ್ರ ವತ್‌ 
ಎಂದುದಾಗಿ, 


ಜಲದೊಳಗೆ ಸೂರ್ಯನ ಪ್ರತಿಬಿಂಬ ವಿಕಾರಿಸುತಿರ್ದಡೇನು? 
ಆ ವಿಕಾರ ಜಲಕ್ಕಲ್ಲದೆ ಸೊರ್ಯಂಗಿಲ್ಲದಂತಿಪ್ಪನಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ. |} ೧೮೦೧ 1 


೯೪೧ 


ತನಗೊಬ್ಬರು ಮುನಿದರು ತಾನಾರಿಗೂ ಮುನಿಯಲಾಗದ:. 
ಮನೆಯ ಕಿಚ್ಚು ಮೂದಲೊಮ್ಮೆ ಮನೆಯ ಸುಡುವಂತೆ 
ತನ್ನ ಕೋಪ ತನ್ನನೆ ಸುಡುವುದು ನೋಡಯ್ಯ. 
ಸೆವಿಮಾತುಗಳು ಬೇಗದಿಂದ ಆ ಕ್ರೋಧವ [ಗೆಲಿದಿರ್ಪದು] 
ಸಾಕಿ : 


ಇಂತೆಂದುದಾಗಿ 

ಆ ಕ್ರೋಧ ದುರ್ಜನರ ಗೆಲುವುದು. 

ಇಂತಿ ಸೋತುದಕ್ಕೆ ಸೋತವರ ಕೂಡೆ 

ಎತ್ತಣ ಸಾ 

ಸೌರಾಷ್ಟ್ರ ಸೋಮೇಪ್ವ ರನ ಶರಣರು 

ಚರಾಚ ಸೆರಪ್ರಾ ಜಿಗಳಿ ವಿರೋಧವಿಲ್ಲದಿರಬೇಕು. W ೧೮೨ If 


ಖೆ 


೯೪೨ 


ತಾನರಿವುದೇನೋ, ತನ್ನ ತಾ ಮರೆವುದು ಮತ ತ್ವದೇನೋ 
RL ಒಂದೆ, ತನ್ನ ನರಿಯಲಂಟಿ? 
ಅರಿವು ತಾನೆ ತನ್ನ ಮರೆಯಖಲುಂಟೆ? 
ಆ ಘನ್ಯೊ ತಾನೆಂಬರಿತಂಗೆ ಮೂರಿಲ್ಲ ಆರಿಲ್ಲ, 
೦ಟಿಲ್ಲ ಹದಿನೆಂಟಿಲ್ಲ. 


ಆದಯ್ಯಗಳ ವಚನ ೨೯೩ 


ಪುಸಿ ತನ್ನ ಭ್ರಾಮಕದಿಂದ ತೋರಿತ್ತು ನೋಡಾ. 
ಸೌರಾಷ್ಟ್ರ ಸೋಮೇಶ್ವರಲಿಂಗವಿಪ್ಪುದಕ್ಕೆ ಇದು ಚಿಹ್ನ. ೧೮೩ 1 


೯೪೩ 


ತನ್ನನೆ ಅರ್ಪಿಸಿಹ ಶರಣಂಗೆ ಲಿಂಗವೆಂದೂ ಭಿನ್ನ ವಿಲ್ಲ ನೋಡಯ್ಯಾ. 
ಇಂತಪ್ಪ ಶರಣನು ಎಲ್ಲಾ ಸೆಕಾಯ ಸೆಹ ಮರಳಿಯೂ 
ಲಿಂಗ ಸೆಹಭೋಜನವ ಮಾಡುವ. 
ಇದಕ್ಕೆ ಶ್ರುತಿ: 
“ಪರಮಂ ಬ್ರಹ್ಮ ವೇದ ಸೋಶ್ಲುತೇ ಸರ್ವಾನ್‌ ಕಾಮಾನ್‌ ಸಹಬ್ರಹ್ಮಣಾ ವಿಪಶ್ವಿತಾ,' 
ಇಂತೆಂದುದಾಗಿ, 
ಸೌರಾಷ್ನ ಸೋಮೇಶ ರನ ಶರಣರು 


ಲಿಂಗದೊಡನೆ ಸೆಹಭೋಜನವಯ್ಯಾ. Il ೧೮೪ ॥ 


೯೪೪ 


ತನು ಒದಗಿದಲ್ಲಿ ಮನವಾಯಿತ್ತು, 
ಮನ ವೇಧಿಸಿ ಭಾವವಾಯಿತ್ತು, 
ಭಾವ ವೇಧಿಸಿ ಜ್ಞಾನವಾಯಿತ್ತು : 
ಜ್ಞಾನ ವೇಧಿಸಿ ಲಿಂಗವಾಯಿತ್ತು, 
ಲಿಂಗ ವೇಧಿಸಿ ಪರಿಪೂರ್ಣವಾಯಿತ್ತು, 
ಸೌರಾಷ್ಟ್ರ ಸೋಮೇಶ್ವರ ಎಂಬ ನುಡಿಗೆಡೆ ಇಲ್ಲವಾಯಿತ್ತು. ll ೧೮೫ ॥ 


೯೪೫ 


ತನುಕರಣ ಭುವನಭೋಗಂಗಳ ಶಕ್ತಿ ಯುಳ್ಳನ್ನ ಕ್ಕ 
ರೋಷದ ಪಾಶ ಬಿಡದು ನೋಡಯ್ಯಾ. 
ಕರ್ಮಕ್ಷಯವಾಗದೆ ಜನ್ಮಜರಾಮರಣಂಗಳುಳ್ಳನ್ನಕ್ಕ 
ಬಿಂದುಪಾಶ ಬಿಡದು ನೋಡಯ್ಯಾ. 
ಅಭಿಮಾನವೆರಸಿ ಆನೆಂಬಹೆಂಕಾರವುಳ್ಳನ್ನಕ್ಕ 
ಕರ್ಮಪಾಶ ಬಿಡದು ನೋಡಯ್ಯಾ. 
ಕಾಯಭಾವವುಳ್ಳನ್ನಕ್ಕ ಮಾಯಾಪಾಶ ಬಿಡದು ನೋಡಯ್ಯಾ. 
ಪರೆಮಶಿವನ ಸ್ಪಯಂಪ್ರಕಾಶ ಕಾಣಿಸೆದನ್ನ ಕೃ 
ಮಲಪಾಶ ಬಿಡದು ನೋಡಯ್ಯಾ. 
ಇಂತೀ ಪಂಚಪಾಶಪ್ರಪಂಚುಳ್ಳನ್ನ ಕ್ಕ 


ಸಂಕೀರ್ಣ ವಚೆನಸೆಂಪುಟ : ಒಂದು 


ಸೌರಾಷ, ಸೋಮೇಶ ರಲಿಂಗವ ಕೂಡಿ 
ಲ ವ /f [a] { 
ತಾನಾಗಬಾರದು ವಾಗದ್ದೆ ಪತಿಗಳಿಗೆ. [೧೮೬ || 


೯೪೬ 


ತನುಗುಣ ಮನಗುಣ ಪ್ರಾಣಗುಣಾದಿಗಳಲ್ಲಿ ಹುದುಗಿದಡೆ, 
ಪಂಚೇಂದ್ರಿಯ ಅರಿಷಡ್ರರ್ಗಂಗಳೊಳು ಮನ ಕೂರ್ತು ಬೆರಸಿದಲ್ಲಿ, 
ಆ ಮನದ ಹೆಸ್ತದಲ್ಲಿ ಲಿಂಗವಿಲ್ಲ. 
ಲಿಂಗವಿಲ್ಲವಾಗಿ ಭಕ್ತಿಯಿಲ್ಲ, ಭಕ್ಕಿಯಿಲ್ಲವಾಗಿ ವಿವೇಕವಿಲ್ಲ, 
ವಿವೇಕವಿಲ್ಲವಾಗಿ ಅರಿವಿಲ್ಲ, ಅರಿವಿಲ್ಲವಾಗಿ ಸುಜ್ಞಾನವಿಖ್ಲ, 
ಸುಜ್ಞಾನವಿಲ್ಲವಾಗಿ ಪರಮಾರ್ಥ ಘಟಿಸದು. 
ಇವೆಲ್ಲವ ಕಳೆದುಳಿದಲ್ಲಿ ಮನದ ಹಸ್ತದಲ್ಲಿ ಲಿಂಗವಿದ್ದಿತ್ತು, 
ಲಿಂಗದಲ್ಲಿ ಮನ ಸಂದಿತ್ತು, 
ಮನ ಸಂದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಸ್ವಸ್ಸಿ ರವಾದನು. I ೧೮೭ | 


೯೪೭ 


ತನುಗುಣ ಮನಗುಣ ಪ್ರಾಣಗುಣಾದಿಗಳು ಯೆಸಿಯೆಂಬ 
ಜ್ಞಾನವೇ ಮೂಲದ್ರವ್ಯವಾಗಿ 
"ಆತ್ಮಾವಾರೇ ದೃಷ್ಟವ್ಯಃ ಶ್ರೋತವ್ಯೋಮಂತವ್ಯೋ ನಿದಿಧ್ಯಾಸಿತವ್ಯಃ” 
ಇಂತೆಂಬ ಮಂತ್ರಾರ್ಥವ ಮೊೂರಿ 
ನಮೋ ಹಿರಣ್ಯಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ। 
ಹಿರಣ್ಮಪತಯೇ ಅಂಬಿಕಾಪತಯೇ ಉಮಾಪತಯೇ 
ಪಶುಪತಯೇ ನಮೋ ನಮಃ! 
ಇಂತೆಂಬ ಶ್ರುತೃರ್ಥವೆ ಪರಮಾರ್ಥವಾಗಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗದರ್ಥ ಸೆದರ್ಥವಾಯಿತ್ತು F | ೧೮೮ ॥ 


೯೪೮ 


ತನುಗುಣವಳಿದಲ್ಲಿ ತ್ಯಾಗಾಂಗ, 
ಲಿಂಗದೊಡನೆ ಸಕಲಛಭೋಗಂಗಳ ಭೋಗಿಸುವಲ್ಲಿ ಭೋಗಾಂಗ 
ನಿಜದಲ್ಲಿ ಬೆರಸಿದಲ್ಲಿ ಯೋಗಾಂಗ. 
ಇಂತೀ ತ್ರಿವಿಧದಲ್ಲಿಯೆ ಶಿವಯೋಗಾಂಗ. 
ಇದಲ್ಲದನ್ಯಯಯೋಗಂಗಳೆಲ್ಲಾ ವಿಯೋಗಂಗಳಯಾ 


9 
ಸೌರಾಷ ಸೋಮೇಶ್ವರಾ. | ೧೮೯ 


ve 


ಅದಯ್ಯಗಳ ವಚನ ೫೯೫ 


೯೪೯ 


ತನುಗುಣವಳಿದಾತನಲ್ಲವೆ ಭಕ್ಷನಲ್ಲ, 
ಮನೋಗುಣವಳಿದಾತನಲ್ಲಬೆ ಮಹೇಶ್ವರನಲ್ಲ, 


ಪ್ರಕೃತಿಗುಣರಹಿತನಾದಾತನಲ್ಲದೆ ಪ್ರಸಾದಿಯಲ್ಲ, 
ಪ್ರಾಣಗುಣವನಳಿದಾತನಲ್ಲದೆ ಪ್ರಾಣಲಿಂಗಿಯಲ್ಲ, 
ಶಬ್ದದುಬ್ದೇಶವಳಿದಾತನಲ್ಲದೆ ಶರಣನಲ್ಲ, 


ಆತ್ಮನ ನೆಲೆಯನರಿದಾತನಲ್ಲದೆ ಏಕ ನಿಲ್ಲ. 
ಇಂತೀ ಪ ಸಡಂಗಕ್ಕೆ ಅತೀತವಾದಲ್ಲದೆ 


W 


ಸೌರಾಷ್ಟ್ರ ಸೋಮೇಶ್ವ ರಲಿಂಗ ಸೆ ಸೆನ್ನ ಹಿತನಲ್ಲ. HN ೧೯೦ | 
೯೫೦ 


ತನುಗುಣವಿರಹಿತ ಗಮನರಹಿತ ಅನುಪ ಪಮಜ್ಞಾನ ಸನ್ನ ಹಿತ ಶರಣ, 
ನೋಡಿದುನೆಲ್ಲವೂ ಪ್ರಸಾದ, ನುಡಿದುವೆಲ್ಲವೂ ಪ್ರಸಾದ, 
ಸೋರಕಿದುದೆಲ್ಲವೂ ಪ್ರಸ ಪ್ರಸಾಡಮಯ್ಯ್ಯ, 


ಸೌರಾಷ್ಟ್ರ ಸೋಮೇಶ್ವ ರಲಿಂಗದ ಪ ಸ್ರಸಾದಿಗೆ. W O೯೧ 
೯೫೧ 


ಮ ನಿರ್ವಾಣವಾದಡೇನೋ, ಆಶೆ ನಿವಾ ೯ಣವಾಗದನ್ನ ಕ್ಕ! 
ಮಂಡೆ ಬೋಳಾದಡೇನೋ, ಹುಟ್ಟು ಬೋಳಾಗದನ್ನ ಕೃ! 
ಇಂದ್ರಿಯ ನಿಗ Lp ಷಡುಸ್ಥೆ ಲಾನುಗ್ರಹವಾ ದನ್ನಕ್ಕ 


ಸೌರಾಷ್ಯ ಸೋಮೇಶ್ರರಲಿಂಗವು ಬರಿದೆ ಒಲಿವನೇ! il OF M 
8] 
೯೫೨ a 


ತನುಭಾವವಳಿದು ಲಿಂಗಾನುಭಾವದಲ್ಲಿ ನಿಲಲರಿಯಬೆ ದೇಹೋಹಂ ಏಂದು 
ಅಜಡವಪ್ಪ ಶಿವನನರಿಯದೆ, 
ಜಡವಪ್ಪ ತನುಕರಣಭೋಗಭುವನಂಗಳನೆ ಕಂಡು ಭಾವ ಭ್ರ ಭ್ರಮೆಗೊಂಡುದ್ಕೆ 


ಶ್ರುತಿ: 
ಅಥೋ ದೃಶ್ಯಮಿದಂ ಭ್ರಾಂತಂ ದೇಹೋಹಂಭೂವ ಜಡತಾ! 
ಎಂದಾ 


ಸೌರಾಷ್ಟ್ರ ಸೋಮೇಶ್ವರಲಿಂಗಕ್ಕ ಸಲ್ಲದಿ ಹೋದರು. 1 ೧೯೩ 


೯೬ ಸಂಕೀರ್ಣ ವಚನಸಂಪುಟ : ಒಂದು 


ತನುಮನಧನ ತನ್ನ ವೆಂಬ ಬಳಕೆಯಳಿದ್ದು, 
ಹಿಡಿವಲ್ಲಿ ಬಿಡುವಲ್ಲಿ ತಾನೆಂಬ ಭಾವ ತಲೆದೋರದೆ 
ಶಿವನೆ ಸ್ವಾ ಮಿಯೆಂದು ಒಡೆಯರೊಡವೆಯ ಒಡೆಯರಿಗೊಪ್ಪಿ ಸುವಾಳಿನಂತೆ 
ತನುಮನ ದನವ ಗುರುಲಿಂಗಜಂಗಮಃಕೆ ್ಸಿ ಜ್ಞಾನದ ಕರದಲ್ಲಿ ನೀಡಿ 
ಲಿಂಗದಲ್ಲಿ ಏನೊಂದುವ ಬಯಸೆದೆ, 
ನಿರುಪಾ ನಕ ದಾಸೋಹಿ ತಾನಾಗಿ, 
ಖ್ಯಾತಿಲಾಭದ : ಪೂಜೆಯ ಹೊಗವೆ, 
ಶಿವಶರಣರಲ್ಲಿ ಗೆಲ್ಲವಳಿದು ಸೋಲವಳವಟ್ಟು, ಹೆ ಹಮ್ಮ ಳಿದು ವಿನಯಗುಂದದೆ 
ಅಂಗಭೀತಿ ಮಾನಭೀತಿ ಪಾ ಪಿಣಭೀತಿಯಬಿಟ್ಟು, ನಭ ನತಿಯಳ ಳವಟ್ಟು 
ಆನು ನಿಮೊ ಳು ರಡ ರ್ಪಂತಿರಿಸಯ್ಯಾ 
ಸೌರಾಷ್ಟ್ರ ಸೋಮೇಶ್ವ ರಾ. | ೧೯೪ | 


೯೫೪ 


ತನು ಮನ ಧನದ ಲೋಭ ಎನಗೇಕೋ? 
ಅರ್ಥಪ್ರಾಣ ಅಭಿಮಾನಂಗಳ ತಾಶ್ರರ್ಯ ಎನಗೇಕೋ? 
ಪುತ್ರ ತ್ರ ಕಳತ್ರ ಭೃತ್ಯ ಭ್ರಾತಾದಿಗಳ ಹೆಂಗು ಎನಗೇಕೋ? 
ಸೌರಾಸ್ಯ 4, ಸೋಮೇಶ್ವರಾ, 
ನೆಗೆ ಎನ್ನ ಹುಂಗಿಲ್ರವಾಗಿ, ಎನಗಿವರ ಹಂಗಿಲ್ಲ. Il ೧೯೫ 1 


೯೫೫ 


ತನು ಮನ ನೆನಹ, ಹಲವು ನೆನಹಾಗಿ ಜನಿ ಬಲ್ಲವೆ ಆತ್ಮ ನಿಲ್ಲದಿರಲು? 
ಉರಿಯಂತಲ್ಲ, ಹಿರಿದಪ್ಪ ನೆಳಲಂತಲ್ಲ, ಗ ನರ ಮುಗಿಲೆಂತಲ್ಲ. 
ಇರುಹೆ ಮೊದಲಾದ ಎಂಭೆಶುನ ಬುನಾಲ್ಪು ಲಕ್ಷ ಜೀವಜಂತುಗಳಂತಲ್ಲ. 
ಇವ ಬಿಟ್ಟು ಬೇರೊಂದೆಡೆಯಲಿ ಪು ದಲ್ಲ. 
ತೆರಹಿಲ್ಲ ಲದಾತ್ಮಂಗೆ ಕುರುಹೊಂದಿಲ್ಲವಾಗಿ 
ತೋರಲಿಲ್ಲದಾತ ನ ಬೀರಲಿಲ್ಲಾ ರಿಗೂ. 
ನಿಶ್ರ ಬ್ರದಿಂ ಶಬ್ದ ಜನಿಸಿ, ಆ ಶಬ್ದ ನಿಶ್ರ ಬ ದಲ್ಲಿಯೇ ಲಯವಪ ಸಂತೆ. 
ಸಹ ಸೈನ ತಿಳವರಿವೆ ತಿಳಿವು. 
ಸೌರಾಷ್ಟ 'ಸೋಮೇಶ್ವರರಿಂಗದಲ್ಲಿ 


9) 
ತನ್ನ ತಾನೇ ತನ್ನಿ 0 ತನ್ನ ಬೆ(ೆ]ಯಬೇಕಯ್ಯಾ ಮಲ್ಲಿಕಾರ್ಜುನ. | ೧೯೬ | 


ಆದಯ್ಯಗಳ ವಚನ ೨೯೭ 


೯೫೬ 


ತನು ಮಾಯೆ, ತನುವಿಂಗೆ ಮನ ಮಾಯೆ, 
ಮನಕ್ಕೆ ನೆನಹು ಮಾಯೆ, ನೆನಹಿಂಗೆ ಅರಿವು ಮಾಯೆ, 
ಅರಿವಿಂಗೆ ಕುರುಹು ಮಾಯೆ. 
ಇದನರಿಯದೆ ಹರಿಹರಬ್ರಹ್ಮಾದಿಗಳೆಲ್ಲರೂ 
ಮಾಯೆಯ ಕಾಲಸೆರಮಾಲೆಗಳಾದರು. 
ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಮಾಯೆ 
ದೇವದಾನವಮಾನವರಿಗೆ ದಸೆರಿದೊಡಕಾಗಿ ಕಾಡಿತ್ತು. ll ೧೯೭ 1 


೯೫೭ 


ತನುಮುಟ್ಟಿ ಮನಮುಟ್ಟದೆ ಒಂದೊಂದನೆ ನೆನೆದು 
ಮುಟ್ಟಿ ಮುಟ್ಟಿ ಅರ್ಪಿಸಿ ಪ್ರಸಾದವಾಯಿತ್ತೆಂದು 
ಕೊಳ್ಳಬಹುದೆ ಅನರ್ಪಿತವ? 
“ಅರ್ಪಿತಾನರ್ಪಿತಂ ನಾಸ್ತಿ ಇತಿ ಭೇದಂ ಸಮರ್ಪಿತಂ' 
ಎಂಬ ಈ ಸೆಕೀಲಸೆಂಬಂಧವನರಿತು ಅರ್ಪಿಸಿಕೊಳದೆ, 
ಅನರ್ಪಿತವ ಮುಟ್ಟದೆ, ರೂಪು ರುಚಿಯ ಹೊರದೆ, 
ಸೆಂಗಸುಖದ ಸೋಂಕು ತನುವ ಸೋಂಕದ ಮುನ್ನವೆ, 
ಷಡುರಸಾದಿಗಳು ಮನವ ಸೋಂಕದ ಮುನ್ನವೆ, 
ಪರಿಪೂರ್ಣಭಾವಿ ತಾನಾಗಿ ಲಿಂಗಭಾವವಂಗವಾದಲ್ಲದೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗದ ಪ್ರಸಾದ ದೊರಕೊಳ್ಳದು. Il ೧೯೮ ॥| 

೯೫೮ 

ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, 
ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, 
ವಿಷಯಂಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, 


ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ 
ಸೌರಾಷ ಸೈ ಸೋಮೇಶ್ವರನೆಂಬ ಲಿಂಗವು ಬೇರಿಲ್ಲ ಕಾಣಿರೆ. | ೧FF H 


೯೫೯ 


ತನುವಿನಿಂ ಮನ ಜನಿಸಿ, ಮನದಿಂ ಹಲವು ನೆನಹುಗಳು ಜನಿಸಿದವಲ್ಲದೆ, 
ಅವನಿಲ್ಲದಷ್ಟಪುತ್ರರೆಂಬೇನು? ನಡೆ ನುಡಿಯೊಳಗಲ್ಲವೆಯೆನುತ್ತಿ ಹಿರಿ, 


೨೯೮ 


ಸೇಕೀರ್ಣ ವಚನಸಂಪುಟ : ಒಂದು 


ಉರಿಯ ಕಾರಣವೊ? ಹಿರಿದಪ್ಪ ನೆಳಲು ಮಾತ.ದಿಂದ ತೋರುವದಬೊ? 
ವ್ಲೋಮದಂಥಾದಲ್ಲ, ಸೀಮೆ ಮುನ್ನ ಲಿಲ್ಲ. ನೇಮಿಸುವ ಪರಿಯವೆಂತೊ? 


ಹೇಳಲಿಲ್ಲದುದ ಮುನ್ನ ಕೇಳಲಿಲ್ಲ. 

ಪಂಚಾಂಗ ಮಧ್ಯದಲ್ಲಿಪ್ಪ ಮನವಲ್ಲ. 

ವಾಜ್ಮನಕ್ಕ ಗೋಚರವೆಂದ ಬಳಿಕ ನಾಮವಿಡಲಿಲ್ಲ ಕಾಣಾ, 

ನಃಕಳೆಂಕ ಶಾಂತಮಲ್ಲಿಕಾರ್ಜುನ ದೇವರೆಂಬ ನಾಮ 

ನಿಶ್ಯಬ್ದದಲ್ಲಿಯರಿ[ಯೆ] ಕಾಣಾ, ಸೌರಾಸ್ತ್ರ ಸೋಮೇಶ್ವರಾ. | ೨೦೦ |; 


೯೬೦ 


ತನುವೆಂಬ ಮನೆಗೆ ಆಸಿ ಯ ಗಳು, ನರದ ಭೀಮಗಟ್ಟು, 
ಮೂರುವರೆಕೋಟಿ ರೋಮಂಗಳ ಹೊದಿಕೆ, 
ಮಾಂಸದ ಭಿತ್ರಿಗೆ, ಶುಕ್ಲದ ನೆಲಗಟ್ಟು ? 
ರಕ್ಕದ ಸಾರಣೆ, ಮಜ್ಜೆ ಯ ಕಾರಣ, 
ನೇತ್ರ ಶ್ರೋತ್ರ ಘ್ರಾಣ ಗುದ ಗುಹ್ಯವೆಂಬವೇ ಗವಾಕ್ಷ್ಯ 
ಬಾಯ ಬಾಗಿಲಿಗೆ ಅಧರದ ತಾರುಗದ, ದಂತದ ಅಗುಳಿ, 
ಇಂತಪ್ಪ ಗೃಹಕ್ಕೆ ದ್ರವ್ಯವಾವದೆಂದಡೆ: 
ಕಫ ಪೈತ್ಯವೆಂಬ ಸೆಯದಾನ, ಸ್ಪ್ರೇದವೆಂಬ ಅಗ್ರವಣಿ, 
ಅನ್ನ ಪಾನಂಗಳೆಂಬ ಕಟ್ಟಿಗೆ, ಉದರಾಗ್ದಿಯಿಂ ಪಾಕವಾಗುತ್ತಂ ಇರಲ್ಲು, 
ಅನುಭವಿಸುವ ಜೀವನು ಮಲಮೂತ್ರವೆಂಬ ವಿತ್ತ 


ಇಪತೆ ರಡು ಸಾವಿರನಾಳೆದಿಂ ಪೇಯವಪು ದು 
We N್‌) [58 


ನಿಲಯಾಧಿಪನೆಂಬ ಜೀವಂಗೆ ಮನವೆಂಬ ಸತಿ 

ತನ್ಮಾತ್ರೆಗಳೆಂಬ ಸುತರು 

ಇಂತಪ್ಪ ಸೆಂಸಾರಸಾಮಗ್ರಿಯಿಂ ಜೀವಿಸುತ್ತಿರಲು, 
ಕಾಲಚಕ್ರಂಗಳು ತಿರುಗಲೊಡನೆ ಜ್ಞಾನಾಗ್ಲಿಯಿಂ ಮನೆ ಬೆಂದು, 
ಎಲ್ಲರು ಪ್ರಳೆಯಕ್ಟೊಳಗಾದರು. 

ಆನೊಬ್ಬನೆ ಲಿಂಗಸೆಂಗಿಯಾಗಿ ಉಳಿದೆ ನೋಡಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ. [| ೨೦೬ 


೯೬೧ 


ತನು ಸೋಂಕಿ ಅರ್ಪಿಸುವುದೇ ಸಂದೇಷೆ, 
ಮನ ಸೋಂಕಿ ಅರ್ಪಿಸುವುದೇ ಸಂಕಲ್ಪ, 


ಆದಯ್ಯಗಳ ವಚನ ೯೯ 


ಭಾವ ಸೋಂಕದ ಮುನ,ವೆ ಲಿಂಗ ಸೋಂಕಿ ಬಂದುದೇ ಅಚ,ಪ ಸಾದವಯ್ಯಾ! 
ಇಂತಪ್ಪ ಪ್ರಸಾದಗ್ರಾಹಿಗಳನೆನಗೊಮ್ಮೆ ತೋರಿಸಾ 
ಸೌರಾಷ, ಸೋಮೇಶ್ವರಾ. HOS | 


ಲು 


೬ 
© Gud 


ತಮೋಗುಣವೆಂಬ ಮಯಣದಲ್ಲಿ ರಜೋಗುಣವೆಂಬ ರಜವನೆತ್ರಿ 
ಸತ್ವಗುಣವೆಂಬ ಹಸ್ತದಿಂ ಪಿಡಿದು 
ಜೋಧವೆಂಬ ನೇತ್ರದಿಂ ಕಂಡು 
ಮಾಯಾ ಜೀವರ ಎರಡೊರೆಗೆ ಸೆ೦ಿಯೆಂದು ಕಳೆದು 
ತ್ರಿವಿಧಾಹಂಕಾರದಲ್ಲಿಯ ತಾಮಸಾಹಂಕಾರವಪ್ಪ ಮಯಣವ ಶಿವಜಾ ನದಿಂ ಕದಗಿಸಿ, 
ರಾಜಸಾಹಂಕಾರವಪ್ಪ ರಜವ ತೆಗೆದು, ಸಾತ್ತಿಕದಲ್ಲಿ ನಿಂದ ದ್ರವ್ಯವ 


೯೬೩ 


ತಲೆಯಿಲ್ಲದ ಕಾಗೆ ನೆಲದಲ್ಲಿ ನಡೆಯಿತ್ತು. 
ಹುಲಿ ನಲಿದು ಗಿಲಿಗಿಸಿ ಗೆಜ್ಜೆಗಟ್ಟಿ ಒಲೆದಾಡಿತ್ತು. 
ಬಲುಹೆನಿಸಿದ ಕರಡಿ ಹಾಡಿ ಹೆರಸಿ ಬೆಳೆಯಿತ್ತು. 
ಕಾಳರಕ್ಕೃಸಿಯ ಮಗುವು ಚಂದ್ರಸೊರ್ಯರ ರಾಟಾಳೆದ 
ಹುರಿಯೊಳಗೆ ತಿರಿಗಿತ್ತು. 
ಕಳವಳಿಸುವ ಕಪಿಯ ಭೂತ ಹೊಡೆದು, ಚೇಳೂರೆ ಘಾಳಿಯೊಳು ಸಿಕ, 
ಸೌರಾಷ, ಸೋಮೇಶ್ತರನ ಕಾಣದೆ 

ಲ್ರ ವ 


ನ್ಹಡಕದ ಕಣ್ಣಿನಂತೆ ಕಣ್ಣೆ ನಿಸಿ ಕಣ್ಣುಗೆಟ್ಟಿತ್ತು. ೨೦೪ | 


CL 


೯೬೪ 


ತಳದಲೊಂದು ಕೋಲ ಕುಳಿ ಮಾಡಿ, ಮೇಲೊಂದು ಕೋಲ ಮೊನೆ ಮಾಡಿ 
[ಮಧಿ]ಸೆಲು ಆಗ್ಗಿ ದೃಷ್ಟವಾಗಿ ಕಾಣಿಸಿಕೊಂಬಂತೆ, 
ಆತ್ಮನ ಸತಿಗೋಲಮಾಡಿ, ಪ್ರಣವವ [ಪ]ತಿಗೋಲ ಮಾಡಿ, 
ಪ್ರಣವಾತ್ಮಕನು ಶಿವಧ್ಯಾನದಿಂ ಮಧಿಸೆಲು 
ಆ ಧ್ಯಾನಪರ್ದಣದಲ್ಲಿ ಶಿವನು ಗೂಢವಿಲ್ಲದೆ ಕಾಣಿಸಿಕೊಂಬನು. 


೩೦೦ ಸಂಕೀರ್ಣ ವಚನಸಂಪುಟ : ಒಂದು 


ಎಂದುದಾಗಿ 
ಶಿವಧ್ಯಾನದಿಂ ಸೌರಾಷ್ಟ್ರ ಸೋಮೇಶ್ವರ ಲಿಂಗವ 
ಕಾಂಬುದಕ್ಕಿದೇ ಬಟ್ಟೆ ಕಂಡಯ್ಯಾ! | 2೦% | 


೯೬೫ 


ತಾನು ತನ್ನನರಿಯದ ಮುನ್ನ 
ತನ್ನ ಯವಾದರಿವು ತನ್ನನರಿವಲ್ಲಿ, | 
ಆ ಅರಿವು ತನ್ಮಯವೆಂದರಿತರಿವು ಮರೆಯದಂತೆ 
ಮುನ್ನಿನರಿವೆ ಕರಿಗೊಂಡು 
ಇನ್ನು ಅರಿಯಲಿಲ್ಲದರಿವು ನೀನೆ, ಸೌರಾಷ್ಟ್ರ ಸೋಮೇಶ್ವರಾ. | ೨೦೬ || 


೯೬೬ 


ತಾನೆ ಶಿವನೆಂದು ಕುರುಹ ತೋರುವ ಹಾಂಗೆ 
ಮರ್ತ್ಯದಲ್ಲಿ ಸುಳಿದನಲ್ಲದೆ ಕುರುಹುಂಟೆ ಶರಣಂಗೆ? 
ಮತ್ತೊಮ್ಮೆ ಅರಿವು ಮರಹುಂಟೆ ಶರಣಂಗೆ? 
ಬಿಚ್ಚಿ ಬೇರಲ್ಲದ, ಬೆರಸಿ ಒಂದಲ್ಲದ ದ್ವಂದ್ವರಹಿತ 
ಸೌರಾಪ್ರ್ರ ಸೋಮೇಶ್ವರಾ ನಿಮ್ಮ ಶರಣ. | ೨೦೭ ॥| 


೯೬೭ 


ತಿಳಿದ ತಿಳಿಗೊಳದ ತಳಿತ ತಾವರೆಯರಳ ತಂಡುಲದ ರುಚಿಯ 
ಕಳಹಂಸೆ ಬಲ್ಲುದಲ್ಲದೆ, 
ಒಡನಿರ್ದ ನೀರುಗಾಗೆ ತಾನೆತ್ತ ಬಲ್ಲುದೊ? 
ಸುಧಾಕಿರಣನಿಂ ಬೆಳಗಿದ ಬೆಳುದಿಂಗಳ ರುಚಿಯ 
ಚಕೋರ ಬಲ್ಲುದಲ್ಲದೆ, 
ಒಡನಿರ್ದ ಕಾಕೋಳಿ ತಾನೆತ್ತ ಬಲ್ಲುದೊ? 
ಕಾರ್ಗಾಲ ಮುಂಬನಿಯ ಸುಖವ 
ಚಾದಗೆ ಬಲ್ಲುದಲ್ಲದೆ, 
ಅಡವಿಯಲ್ಲಿರ್ದ ಕೊಕರ ತಾನೆತ್ತ ಬಲ್ಲುದೊ? 
ಸೌರಾಷ್ಟ್ರ ಸೋಮೇಶ್ವರನ ಶರಣರ ಇರವ 
ಮಹಾನುಭಾವಿಗಳು ಬಲ್ಲರಲ್ಲದೆ, 
ಒಡನಿರ್ದ ಜಡಮತಿಯ ಮಾನವರು ತುವೆತ್ತ ಬಲ್ಲರೊ? ll ೨೦೮ ॥l 


ಆದಯ್ಯಗಳ ವಚನ ೩೦೧ 


೯೬೮ 


ತಿಳಿದ ತಿಳಿಗೊಳದ ತಳಿತ ತಾವರೆಯರಳ ತಂಡುಲದೆ ರುಚಿಯ 

ಕಳಹಂಸೆ ಬಯಸುವಂತೆ, | 

ಸುಧಾಕಿರಣನಿಂ ಬೆಳಗಿದ ಬೆಳುದಿಂಗಳ ರುಚಿಯ 

ಚಕೋರ ಬಯಸುವಂತೆ 

ಆನು ನಿಮ್ಮ ಶರಣರ ಬರವ ಹಾರಿ ಹಂಬಲಿಸುತ್ತಿದ್ದೇನೆ. 

ಕರುಣಿಸೆಯ್ಯಾ, ಎಲೆ ಸೌರಾಷ್ಟ್ರ ಸೋಮೇಶ್ವರಾ 

ನಿಮ್ಮ ಧರ್ಮ, ನಿಮ್ಮ ಧರ್ಮ. ॥ ೨೦೯ ॥ 


೯೬೯ 


ತೀರ್ಥಯಾತ್ರೆಯ ಮಾಡಿ ಪಾಪವ ಕಳೆದಿಹೆನೆಂಬ 
ಯಾತನೆ ಬೇಡ ಕೇಳಿರಣ್ಣಾ ೫ 
ಅನಂತಕರ್ಮವೆಲ್ಲಾ ಒಬ್ಬ ಶಿವಭಕ್ಕನ 
ದರುಶನ ಸ್ಪರ್ಶನದಿಂದ ಕೆಡುವವು. 
ಅದೆಂತೆಂದಡೆ: 
ಉಪಪಾತಕ ಕೋಟೀನೀ ಬ್ರಹ್ಮಹೆತ್ನಾ ಶತಾನ್ಮಪೀ! 
ಮಹಾಪಾಪಾಶ್ಸ ನಶ್ಯಂತಿ ಲಿಂಗಭಕ್ಷ ಸ್ಕೈ ದರ್ಶನಾತ್‌! 
ಎಂದುದಾಗಿ, ಅದೇನು ಕಾರಣವೆಂದಡೆ 
ಆ ಭಕ್ತನಲ್ಲಿ ಸೌರಾಷ್ಟ ಸೋಮೇಶ ರಲಿಂಗವಿಪ್ಪು ದಾಗಿ 
ಹೋಹವಯ್ಯಾ ಹುಲ್ಲಿನಲ್ಲಿ ತೊಡೆದು. ll ೨೧೦ ॥॥ 


೯೭೦ 


ತೆರಹಿಲ್ಲದ ಘನ ತನು ಮನ ಮಹವ ಮೀರಿತ್ತು, 
ಭಾ[ವಾ]ಭಾವವ ಮೀರಿತ್ತು. 
ಅರಿವ[ರ]ತುದಾಗಿ ನಿಜವನರಿಯದು, ನಿರ್ಣಯವನರಿಯದು. 
ಸೌರಾಷ ಸೋಮೇಶ್ವರಲಿಂಗದ ನಿಜ ತಾನಾಗಿ 
ಒಂದೆರಡೆಂಬ ಭಾವಾಭಾವ ನಷ್ಟವಾಯಿತ್ತು. ೨೧೧ ॥! 


೯೭೧ 


ತೆರೆಯಡಗಿದ ಸಾಗರದೊಳೆಗೆ ಆಕಾಶ ಬಿಂಬಿಸಿ 
ಅಂಬರ ಜಲವನೊಳಕೊಂಡಂತೆ, 
ದಿನಮಣಿ ಮಣಿಮುಕುರದಲ್ಲಿ ಹೊಳೆಯಲು 


[Q) 


9 


ಸಂಕೀರ್ಣ ವಚೆನಸಂಪುಟ : ಒಂದು 


ಮುಕುರವೇ ರವಿಯಾಗಿಪ್ಪುಂತೆ ತ್ರೈ 

ಗುರುಶಿಷ್ಯ ಸಂಬಂಧ ಅಭಿನ ಸೇವ ವ್ಯವಾದ ಬಳಿಕ 
ಗುರುವೆಂದನಲುಂಟೆ ಶಿಷ್ನಂಗೆ? ಶಿಷ್ಯನೆನಲುಂಟೆ ಗುರುವಿಂಗೆ? 
ಇಂತು ಉಭಯನಾಸ್ತಿಯಾದ ಉಪದೇಶ 


el 


ಸ್ಸ್‌ ಯ ೦. nA | 
ಸೌ ಸೌರಾಷ್ಟ್ರ ಸೋಮೇಶ್ವ ರಲಿಂಗದಲ್ಲಿ ಸ್ಪೆಯ ರುವಾಯಿತ್ತು k | ೨೧೨ ॥ 
೯೭೨ 


° 


ಪುಳಕಬಿಂದು ಕಾಶ್ಯಪಿಯ ಮೇ ಲೆ ಬೀಳಲುಣಿ ಸಿದ ರು ದ್ರಾಕ್ಷಿ 
ಸರ್ವಕಾರಣಾಧಿಕ್ಯವೆಂಬುದನ ನರಿತು 

ರುದ್ರಾಕ್ಷಿಯ ಧರಿಸಿದಾತನೇ ಸರ್ವಥಾ ರುದ ನಷ್ಟು ದು ತಪ್ಪ ಗ, 
ಇದಕ್ಕೆ ಶ್ರು ತಿ; 

“ಪುರಾ ತಿ ಠ ಪುರದ ವಧಾಯೊ ಯೋನ್ಮೀಲಿತಾನ್ಸೋಹೆಂ 


ಬ 
pe) ~) ಮಾ pL) 
ತೇಭ್ಯೋ ಜಲಬಿಂದವೋ ಭೂಮೌ ಪತಿತಾಸ್ತೇ 


ರುದ್ರಾಕ್ಷಾ ಜಾತಾಃ ಸರ್ವಾನುಗ್ರಹಾರ್ಥಾಯ 

ಅತ ಏವ ರುದ್ರಾ ಕ್ಷಧಾರಣಾತ್‌ ರುದ್ರಃ” 

ಎಂದುದಾಗಿ, ಬಾತಪ್ಪ ರುದ್ರಾಕ್ಷಿಯಂ ಧರಿಸಿದಾತ 

ಸೌರಾಷ್ಟ್ರ ಸೋಮೇಶ ರಲಿಂಗವಲ್ಲದೆ ಬೇರೆ ಅಲ್ಲ. | 2೦೩ 


$ 


ದಕ್ಷಿಣದ್ವಾರದ ವೃಕ್ಷದ ತಂಪಿನಲ್ಲಿ ಸ್ವಯಂಜ್ಯೋತಿ ಉರಿವುದ ಕಂಡೆ. 


Ld ನೊ 
ದೀಪ ಕೆಟ್ಟು ವೃ ಸ a ದಕ್ಷಿಣದ್ವಾರವ ದಾಂಟಿ 
ಗಿ Ke) ಎಿಎಫಿಎವಿನ್ಲೆ 
ಉತ್ತ ರದ್ದಾಃ ರದ ಬಾ ಗಿಲ ಬಿಯ್ಯಗ ತೆಗೆದಲ್ಲಿ 


ನಾದಮೂರುತಿಲಿಂಗವ ಕಂಡೆ. 
ಮುಟ್ಟಿ ಪೂಜಿಸೆ ಹೋದಾತನ ನೆಟ್ನನೆ ನುಂಗಿ, 


ಬ 
ತಾ ಬೈ ಬಯಲಾಯಿತ್ತು ನೋಡಾ, 
ಸೌರಾಷ್ಟೆ ಸೋಮ ಶ್ವ ನೆಂಬ ಲಿಂಗವು. | ೨೧೪ 1 


ದಿವಾರಾತ್ರಿಯ ಮಧ್ಯದಲ್ಲಿ ಕತ್ತಲೆ ಬೆಳಗು ತಳೆ 'ದಿಪ್ಪ ಬಯಲು 
€ತಮ್ಲೊ ಕಪೋತವೊ. ಬಲ್ಲಡೆ ನೀವು ಹೇಳಿ 


ಗಳ ವಚನ 


ಇ 
Sef ew 


& 
(x ಇ 
>} _~ 
joy W ಸ್‌ 
[$: ವ್‌ 1e aj 
ಸ ? Gy 
"3 if wh & 
ke R್‌ & 
p 3 
- [A 
; ಮ ಈ ಡ್‌ 
y "4 12 ಸಿ 
[ sb 3B 
¢ Wy 
|, Bo 33 
fz ಸ್ಯ Y3 1% 
pe) & ಸ 
2) ರಾ 
3 - , ? je By % 
©. (3 € Ye He, ನ್‌ ಕ್ರ 3 ಬ 75 K pp. 
%; ವಿ ಈ p) Ve le Ye [5 KN) < (ಈ) [8] . 
i iD SAN 
ಚನ ಈ IS |) 9) TN 3 eS: ಬಿ 
9 1 [. ky W 2 Ue t 
(24 4 (3 ೧ » ೧ ) le” 23 5p % 
ಹ No f: ಇ ) Ga « KE 
3 €e F ೨") 13 y PAE (SEV NE. 1 
Be BU ARUN SY We Rg UB 
© © COTE ORDTKH NG Py €) 
NE CS 0 B ¥ BRK xc W ಹ 12 es {ne [C 
Ey ° ಣಯ ಲ 3 ಲ «13 5 6) BN ae: pw ಸ 
೭ನ \ } Pe pa » 9] ೬ 2 (9 © ಾ HB ೧) (2 ಇನಿ | - 3 $2 ಸನ ಮ ¥E | ಹ 
YY I: qY aj pe > PY G Wa pi % y ಎ" | 3 0 ೪2 Ie (3 ಣಿ 6 5 B fe) 
WE NE a ES ಇ ಇರ hE nl 
e yy & 3 6 Ww) €€£ AT a5P ~ abP FPN *, Y «} we 
೨3 ಅಟಿ  &) Uap Ye W EE Mk €€ 5 3 «J © 8 GG I: 
* 45 NE 85 9). WB aT A es 5A ೪ 4 
BG WBS ವಟ" oO mk GE (3 Ws ೫ ಜಲಲ 
if A 7 13 ANN « Hd) 4 py By © ಮ ನ ೪% 2: OR: 
» 3 WUE LRN 22nkVSHR NY 638K 
€ [yy (2 F3 ೫ ೧ EY WU B ೪: MEI [% 
BUT ERY: @) Fw (2 Ww) Fe 2 (2 ನ 1% » B pv f 3 
೧ EDR DEE Dis EE EPR 
ನಿ TY WET’ YT D೫ i ls FEY ( 3 ಅಲ ೧ ೧ 
| DMN THE 1) #೬ 5 2 1 
j CN 


ಸಂಕೀರ್ಣ ವಚನಸಂಪುಟ : ಒಂದು 


೯೭೭ 


ದೇಹ ಪ್ರಾಣದಂತೆ ಕೂಡಿದ ಭಕ್ತೆ ಜಂಗಮ[ದ] 
ಉಭಯದನುವನೇನೆಂಬೆನಯ್ಯಾ, 
ಅಂಗದೊಳೆಗೆ ಅನುಭಾವಸಾಹಿತ್ಯ, ಆಚಾರಲಿಂಗಸೆಂಬಂಧ. 
ಚಿದಂಗದೊಳೆಗೆ ಸ್ವಾನುಭಾವ ಸಮ್ಯಕ್‌ಜ್ಞಾನದುದಯ್ಯ ಪ್ರಾಣಲಿಂಗಸೆಂಬಂಧ. 
ಇಂತೀ ಉಭಯದನುವನಾನೇನೆಂಬೆನಯ್ಯಾ. 
ಅರವಿನೊಳಗನುಭವ, ಅನುಭವದೊಳಗರಿವಿಪ್ಪ 0ತೆ 
ಭಕ್ಕನೊಳೆಗೆ ಜಂಗಮ, ಜಂಗಮದೊಳೆಗೆ ಭಕ್ತ. 
ಇಂತೀ ಭಕ್ತ ಜಂಗಮದ ಸಕೀಲಸೆಂಬಂಧವ 
ಸೌರಾಪ ಸೈ ಸೋಮೇಶ್ವರಾ ನಿಮ್ಮ ಶರಣರೇ ಬಲ್ಲರು. 2೧೮ ॥ 
೯೭೮ 
ದೇಹಾಭಿಮಾನವಳಿದ್ದು, 
ಪರಶಿವಜ್ಞಾನವು ಸ್ವಾನುಭಾವಜ್ಞಾನವು ಒಂದೆಯಾಗಿ, 
ಭಿನ್ನಜ್ಞಾನದ ಬನ್ನವಳಿದು ಅವಿರಳೆಜ್ಞಾನವಳವಟ್ಟಲ್ಲಿ 
ಮನವಲ್ಲಲ್ಲಿಗೆಯ್ದಿದರಲ್ಲಲ್ಲಿಯೇ 
ಶಿವನು ಸ್ಪಯವದೆಂತೆಂದಡೆ, ಇದಕ್ಕೆ ಶ್ರುತಿ: 
ದೇಹಾಭಿಮಾನೇ ಗಲಿತೇ ವಿಜ್ಞಾತೇಚ ಪದೇ ಶಿವೇ! 
ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಶಿವಃ ಸ್ವಯಂ! 
ಎಂದುದಾಗಿ, 
ಇದು ಕಾರಣ ಸೌರಾಷ ್ಫೈ ಸೋಮೇಶ್ವರನ ಶರಣರು 
ಸೆಚ್ಚಿದಾನಂದಭರಿತರು. ll ೨೦೯ | 
೯೭೯ 
ದೇಹಾರ್ಥಪ್ರಾಣಾಭಿಮಾನಕ್ಕೆ 
ಶ್ರೀಗುರು ಕರ್ತನಾಗಿ ತಾನು ಭೃತ್ಯನಾಗಿ 
ಒಂದು ನಿಮಿಸ ತ್ರಿಕರಣಶುದ್ಧನಾಗಿ 
ಗುರುಸೇವೆಯ ಮಾಡುವ ಶಿಷ್ಯಂಗೆ ಗುರುವುಂಟು, 
ಗುರುವುಂಟಾಗಿ ಲಿಂಗವುಂಟು, 


ಲಿಂಗವುಂಟಾಗಿ ಜಂಗಮವುಂಟು, 
ಜಂಗಮವುಂಟಾಗಿ ಪ್ರಸಾದವುಂಟು, 


ಆದಯ್ಯಗಳ ವಚನ ೩೦೫ 


ಇಂತು ಗುರುಚರಲಿಂಗಪ್ರಸಾದ ಒಂದೇಯಾಗಿ ಸೇವಿಸೆಬಲ್ಲನಾಗಗೆ] 


ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ನಿತ್ಯಮುಕ್ತಿ $ | ೨೨೦ 1 


೯೮೦ 


ದೇಹಿಯಲ್ಲ ನಿರ್ದೇಹಿಯಲ್ಲ ನಿತ್ನ, 
ಘಫಲಪದವ ಮೀರಿದ ಸ್ವತಂತ್ರ, 
ಆಗುಹೋಗಿಲ್ಲದ ಭರಿತ, 
ಅಚಲಲಿಂಗ ಸೆನ್ನ ಹಿತ, 
ನಿಜನಿಂದ ಘನತೇಜ. 
ಹೆಸೆರಿಡಬಾರದ ಹಿರಿಯನಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. | ೨೨೧ ॥ 


೯0೧ 


ದ್ರೆ ಪತೌದ್ರೆ ತದ ಬಳಿವಿಡಿದರಸುವನಲ್ಲ. 
ಅರಿವ ಮುಂದಿಟ್ಟುಕೊಂಡು, ಜ್ಞಾನದ ಮಾತ ಜಿನುಗಿ, 
ಕುರುಹೆ ತೋರಿ, ತಿರುಗುವ ಉಪಾಧಿಕನಲ್ಲ. 
ತ್ರಿಪುಟಿಸೆಂಕಲ್ಪ ಮೊೂರಿ “ದಾಸೋಹಂ ಸೋಹಂ ಹಂಸ” 
ಎಂಬ ಬಳಲಿಕೆಯಳಿದು, 
ತಾ ಬೈಚಿಟ್ಟ ಬಯ್ಕೆಯ ತಾನೆ ಕಂಡಂತೆ. 
ತಾನೆ ತನ್ನ ನಿಜ ನಿಧಾನಗಂಡ ನಿಜಸುಖಿ, 
ಸ್ವಾನುಭಾವಭರಿತ ಸ್ವತಂತ್ರ ನಿತ್ಯಮುಕ್ತ k 
ಸೌರಾಷ್ಟ್ರ ಸೋಮೇಶ್ವರಲಿಂಗ ತಾನಾದ ಶರಣ. || ೨೨೨ | 


೯೮೨ 


ಧರೆಯಾಕಾಶವಿಲ್ಲದಂದು, ಅಂದೇನೊ ಅಂದೇನೊ! 
ಎಂಬತ್ತುನಾಲ್ಕು ಲಕ್ಷ ಜೀವಜಂತುಗಳಿಲ್ಲದಂದು, ಅಂದೇನೊ ಅಂದೇನೊ! 
ಸೆಚರಾಚರಂಗಳು,ರಚೆಸದಂದು, ಅಂದೇನೊ ಅಂದೇನೊ! 
ಇಹಪರಂಗಳಿಲ್ಲದಂದು, ಅಂದೇನೊ ಅಂದೇನೊ! 
ಸ್ವರ್ಗನರಕಾದಿಗಳಿಲ್ಲದಂದು, ಅಂದೇನೊ ಅಂದೇನೊ! 
ಸುರಾಳನಿರಾಳೆಗಳಿಲ್ಲದಂದು, ಅಂದೇನೊ ಅಂದೇನೊ! 
ಸೌರಾಷ್ಟ್ರ ಸೋಮೇಶ್ವರಾ, ಆನೂ ನೀನೂ ಇಲ್ಲದಂದು 
ಅಂದೇನೊ ಅಂದೇನೊ!! | ೨೨೩ ॥॥ 


೩೦೬ 


೯೮೦೩ 


ಧರ್ಮಾರ್ಥಕಾಮಮೋಕ್ಷಂಗಳೆ ಕಾಮಿಸಿ, 

l “ರಾ. 
ಗುರುಲಿಂಗಜಂಗಮಕ್ಕೆ ಹೊನ್ನು ಹೆಣ್ಣು ಮಣ್ಣು 
ವಸ್ತ್ಯಾಭರಣಂಗಳನಿತ್ತ ಭಕ್ಕಂಗೆ 
ಕಾಮಿತಫಲವಪ್ಪು ದು ತಪ್ಪ ದಯ್ಯಾ. 
ಸೌರಾಷ್ಟ್ರ ಸೋಮೇಶjರನೇ ಸಾಕಿಯಾಗಿ. 

ಲು ವ 


೯೦೪ 


ನಟ್ಟಡೆವಿಯಲ್ಲಿ ಕೆಂಡದ ಮಳೆ ಕರೆದು 
ಊರಡವಿಯನೊಂದಾಗಿ ಸುಟ್ಟಿತ್ತು ನೋಡಾ. 
ಊರ್ಸೈವರನಾರೈವರ ಮೂಗು ಹೋಯಿತ್ತು ನೋಡಾ. 
ಹೋಗದ ಊರಿನ ಬಾರದ ದಾರಿಯ ಕಂಡು ಸುಖಿಯಾದೆನಯ್ಯಾ 
ಸೌರಾಪ ್ರೈ ಸೋಮೇಶ್ವರಾ. 


೯೦೫ 
3 pe p) 5) 
ನಾದಬ್ರಹ್ಮ ನ್ನಾವ್ಯಾ್‌ಸಬ್ಬವ್ಯ ಶಬ್ದಬ್ರಹೆ ್ಟ ನಿಶ್ರ ಬ್ಲಬ್ರಹ್ಮ 
ವಿಶ್ವಬ್ರಹ್ಮ ಏಕಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ. 
ಇದಕ್ಕೆ ಶ್ರುತಿ: 


ನಾದಬ್ರಹ್ಮ ಮಯೋದೇಪವೋ ನಾದಾತೀತಂತು ತತ್ಪ ದಂ 
ಶಬ್ದಬ್ರಹ್ಮೆ: ಮಯಂ ಸೆರ್ವಂ ನಿಶ್ರ ಬ್ದಾ ಬ್ರಹ ವೇದಿನಃ | 
ವಿಶ್ವಬ್ರಹ್ಮಪ್ರವರ್ತಂತೇ ಏಕಂ ಗ ಬ್ರಹ್ಮ ಚ ಚೆ ಸುಧ್ರು ವಂ! 
ಸರ್ವಂ ಖಲ್ಪಿ ದಂಬ ನ್ರಿಹ್ಮ ಸರ್ವಾತೀತೋ ಮಹಾಪ್ರ ಭುಃ॥ 
ಇಂತೆಂದುದ್ದಾಗಿ ಒಂದಹುದು ಒಂದನಲ್ಲವೆಂದಡೆ, 

ಶಿರ ತನ್ನದು ದೇಹ ಮತ್ತೊ ಬೃರದೆಂದಡೆ, 

ಮೆಚ್ಚುವರೆ ಶಿವಜ್ಞಾನಿಗಳು? 

ಸೌರಾಷ್ಟ್ರ ಸೋಮೇಶ್ವರಲಿಂಗವನಹುದಲ್ಲವೆಂಬರೆ ಬಲ್ಲವರು? 


E0೬ 


ನಾದಬಿಂದುಕಳೆಯ ಸಂದನರಿತು 
ವಿಂಡಜ್ಞಾ ನಿಯಾಗಿ ಸ ಸ್ಥಾನುಭಾವವುದಲಯ್ಬಿಸ್ಸಿ 
ತನ್ನ ತಾನೇ ಕಂಡು, 
ಚಿದ್ರಪ್ಪ ಪುಷಲಿಂಗ ಆದಿಬಿರದುವಿನೊಳು ನಂದು ಮೆರೆದ ಮಹಿಮನಲ್ಲಿ 


2 /} 
ಎ 
(| bs 3 (1 


ಆದಯ್ಯಗಳ ವಚನ 


ಭೇದವಿಲ್ಲದಪ್ರತಿಮರು, 
ಖಮೌದಾಸ್‌. ಸೂ: 
ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣರು. 


೯೮೭ 


ನಾದವೇ ಲಿಂಗ, ಬಿಂದುವೇ ಪೀಠವಾಗಿ 
ಶಿವಶಕ್ತಿಸಂಪ್ರಟವಾದ ಪಂಚಮದ ಕರ್ಪ್ನೀಶ 
ಲಿಂಗನಿರ್ವಯಲ ಪಿಂಡ, ಅಂಗವೆಂಬ ಪಿಂಡ ತದ್ರೂಪವೆನೆಯ್ದಿ 
ಪರಿಪೂರ್ಣ ಪಿಂಡಾಕಾಶರೂಪ ತಾನಾಗಿ 
ನುಡಿಗೆಡೆ ಇಲ್ಲ[ದೆ] ನಿಂದ ನಿರವಯ ಘನತೇಜ 
ಅಹೋ ಜ್ಯೋತಿಯಂತೆ ಇರ್ದುಯಿಲ್ಲದ ಬೆಡಗಿನ ಭೇದವ 
ನಿಮ್ಮಲ್ಲಿ ಯೇ ಕಂಡೆನಯ್ಸಾ, ಸೌರಾಷ್ಟ್ರ ಸೋಮೇಶ್ವರ: 


೯೦೦ 


ನಾಲ್ಕು ವೇದಂಗಳುಪಮೆ, ಹೆದಿನಾರು ಶಾಸ್ತ್ರಂಗಳುಪಮ್ಮೆ 
ಹದಿನೆಂಟು ಪೌರಾಣ, ಇಪ್ಪತ್ತ ೦ಟು ದಿವ್ಯಾಗಮಂಗಳುಪಮ್ಮ, 


A] 


25 


ಮೂವತ್ತೆರಡುಪನಿಷತ್ತುಗಳುಪಮೆ, ಏಳುಕೋಟಿ ಮಹಾಮಂತ್ರಂಗಳುಪಮೆ, 
ಅನೇಕ ಶಬ್ದ, ಅನೇಕ ಶಾಸ್ತ್ರ, ಅನೇಕ ತರ್ಕವ್ಯಾಕರಣಂಗಳೆಲ್ಲಾಉಪಮ್ಮ, 


ಅನೇಕ ಮಂತ್ರ ತೆಂತ್ರ ಯಂತ್ರಸಿದ್ದಿ ಬದ ಂಗಳೆಲ್ಲಾಉಪಮೆ, 
ಬೌಷಷ್ಠಿ ವಿದ್ಧಂಗಳುಪಮೆ, ಕಾಣದ ಕಾಂಬುದುಪಮೈೆ, 
ಕೇಳೆದ್ದ ಕೇಳುವುದುಪಮೆ, ಅಸಾಧ್ಯವ ಸಾಧಿಸುವುದುಪಮೆ, 
ಅಭೇದ್ಯವ ಭೇದಿಸುವುದುಪಮೆ, 
ಉಪಮೆ ನಿಸೆಲವಾಗಿ ಉಪಮಾಬಂಧವ ಮೀರಿ 
ಉಪಮೆ ನಿರುಪಮೆಗಳೆಂಬ ಜಿಗುಡಿನ ಜಿಡ್ಡು ಗಳೆಚಿ 
ತರಂಗ ನಿಸ್ಲೆರಂಗಗಳಂಬ ಭಾವದ ಸೂತಕವಳಿದು, 
ಸೌರಾಷ ಸೋಮೇಶ್ವರನ ನಿಜವನರಿಯದ ಉಪಮಾಬದ್ಧರು, 
ಉಪಮೆಯಿಂದುಪಮಿಸಿ ಉಪಮಗ[ಯಿಂ)ದಿಪ್ಪರಯ್ಯಾ. 

೯೮೯ 
ನಾಲ್ಪುವೇದ, ಹೆದಿನಾರು ಶಾಸ್ತ್ರ, ಹೆದಿನೆಂಟು ಪುರಾಣ, 
ಇಪ್ಪ ತೈಂಟು ಆಗಮ, ಮೂವತ್ತೆರಡು ಉಪನಿಷತ್ತು ಗಳೆಲ್ಲವೂ 
ಪಂಚಾಕ್ಷರದ ಸ್ವರೂಪವನರಿಯದೆ ನಿಂದವು. 
ಏಳುಕೋಟಿ ಮಹಾಮಂತ್ರಂಗಳಿಗೆ ತಾನೆ ಮೂಲಮಂತ್ರವಾಗಿ 


| ೨೨೯ ॥| 


೩೦೮ 


ಸಂಕೀರ್ಣ ವಚನೆಸಂಪುಟ : ಒಂದು 


ಸುರತಿಗೆ ಅಣಿಮಾದಿಯ ಕೊಟು 

ಶರಣರಿಗೆ ಶ್ರಿಣಯನ ಕೊಟುದು 

ವ ಪಂಚಾಕ್ಷರ ಪ್ರ ಪ್ರಣವದೊಳಡಕವಾದ ಪಂಚಾಕ್ಷರವನರಿತಲ್ಲಿ 

ಸೌರಾಷ್ಟ ಪ್ರ ಸೋಮೇಶ ್ರರಲಿಂಗಸೆಂಜ್ಞೆಯ 

ವರ್ಣವನ್ನ ಸ ಸರ್ವಾಂಗದಲ್ಲಡಗಿದವಯ್ಯಾ. || ೨೩೦ ॥| 


೯೯0೦ 


ನಾಸಿಕಾಗ್ರ ಭ್ರೂನಿಟಿಲ ಮಧ್ಯದೊಳ್ಳಜ್ವಲಿಸಿ ಬೆಳಗಿದ 
ಸ್ವಯಂಪ್ರಕಾಶಲಿಂಗಕ್ಕೆ 
ಆಕಾಶದಿಂದೊಸೆರ್ದ ಅಗ್ಗ ವಣಿಯಿಂ ಮಜ್ಜ ನಂ ಮಾಡಿ, 
ಸ್ವಯಾನುಭಾವದಿಂ ಸವೆದ ನಿಜತತ್ವದ ಗಂಧವನಿತ್ತು K 
ಪಕ್ಷಾಪಕ್ಷಂಗಳಳಿದ ಅಕ್ಷಯದ ಅಕ್ಷತೆಯಂ ಧರಿಸಿ, 
ನೆನಹು ನಿರ್ವಾಣವಾದ ಮನೋಲಯವೆಂಬ ಪುಷ್ಪವನರ್ಪಿಸಿ, 
ಭಾವನಿರ್ಭಾವಂಗಳ ಸುಳುಹು ನಷ್ಟ ವಾದ ಸೆ ಸದ್ಭಾವದ ಧೂಪವನಿಕ್ಸಿ, 
ಸಮ ಜ್ಞಾನದಿಂ ಪ್ರ ಪ,ಕಾಶಿಸಿ ಹೋರ್ಷ ದೀಪಮಂ ಬೆಳಗಿ, 
ಬ ಬ್ರಹ್ಮರಂಧ್ರ ಪರಿತಪ್ಪ 
ಪರಮಾವಮೃತವನಾರೋಗಣೆಯನವಧರಿಸಿ, 
ಉಲುಹಡಗಿದ ನಃಶಬ್ದವೆಂಬ ತಾಂಬೂಲವನ್ನಿತ್ತು A 
ಇಂತಪ್ಪ ಅಷ್ಟವಿಧಾರ್ಚನೆಯಿಂದರ್ಚಿಸಿ ಪರಮ ಪರಿಣಾಮವಿಂಬುಗೊಂಡ 
ಪರಮಪ್ರಸಾದವನವಗ್ರಹಿಸಿ ಪರಮಸುಖಿಯಾಗಿಪ್ಪ 
ಮಹಾಶರಣರ ತೋರಿ ಬದುಕಿಸಾ, ಸೌರಾಷ್ಟ್ರ ಸೋಮೇಶ್ವರಾ. | 2೨೩೧ 1 


೯೯೧ 


ನಿಜಸುಖದ ಸಂಗದಿಂದ ನೆನಹಳಿದು, 
ಶಿವಾನುಭಾವದ ಸುಖದಲ್ಲಿ ಪ್ರಾಣವಡಗಿ 
ತೃಪ್ತಿ ಯಾಗಿ ನಿಂದ ನಿಲುವಿನ ನಿರ್ಣಯವೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗಕ್ಕೆ ಓಗರವಾಯಿತ್ತು p | 2೨೩೨ ॥| 


£69 


ನಿಮ್ಮ ನೆನಹಿನ ಪಂಚಾಕ್ಷರವೆಂಬ ಪಂಚಾಮೃ ತದಿಂ ಮುಜ್ಞ ನಕ್ಷೆ ರದು, 
ಬ) ಶ್ರದ್ಧೆ ನೆ ಅವಧಾನವೆಂಬ ಗಂಧಾಕ್ಷತೆ ಪುಷ್ಪ ವಿತ್ತು, 
ಮಖಕ ಜ್ವಾ ಲೆಯಲ್ಲಿ ಉಸುರ ನುಂಗಿದ ಧೂಪವನಿಕ್ಕ, 


ಅದಯ್ಯಗಳ ವಚನ ೩೦೯ 


ಸುಮನೋಜ್ಯೋತಿಯ ನಿವಾಳಿಯನೆತ್ತಿ, 
ಆನಂದ ಅಮೃತದಾರೋಗಣೆ, ಸಮತೆಯ ವೀಳೆಯವಿತ್ತು, 
ಪರಮೇಶ್ವರನ ಪ್ರಸೆನ್ನ ಪ್ರಸಾದಕ್ಕೆ ಮುಯ್ಸಾಂತಿರ್ದೆನಯ್ಸಾ, 


ಕಿ 
ಸೌರಾಷ್ಟ್ರ ಸೋಮೇಶ್ವರಾ. || ೨೩೩ ಗ 


೯೯೩ 


ನಿರಿಂದ್ರಿಯನಾದ ಶಿವನು ತಾನೇ ದೇವದೇಹಿಕ ಭಕ್ತನಾಗಿ 
"ಅನ್ಯಪೂಜಾ ವಿನಿರ್ಮಕ್ತೋ ಭಕ್ತೋ ಜಂಗಮ ಪೂಜಕಃ 
ಅನ್ಯಪೂಜೆಯಂ ಬಿಟ್ಟು ಜಂಗಮಲಿಂಗವನೆ ಪೂಜಿಸುವಂಥ ಭಕ್ಷ 
ಲಿಂಗೇಂದ್ರಿಯ ಮುಖದಿಂದವೇ ಸಕಲಭೋಗಂಗಳ ಭೋಗಿಸುವನು. 
ಅದೆಂತೆಂದಡೆ: 

ತಿಯ ಮುಖದಲ್ಲಿ ರಜ್ಜು ತೈಲವನವಗ್ರಹಿಸುವಂತೆ, 

ಸೆಕಲದ್ರವ್ಯಂಗಳ ಅಗ್ಗಿಯ ಮುಖದಲ್ಲಿ ನಿರ್ಜರರು ತೃಪ್ತಿ ಯನೆಯ್ದುವಂತೆ, 
ಸದ್ಭಕ್ತರ ಹೈದಯದಲ್ಲಿ ತೃಪ್ತಿ ಯನೆಯ್ದಿ ಪ್ಪನು ಶಿವನು. 
ಇದು ಕಾರಣ ಶಿವಭಕ್ತ ನಿರ್ದುದೆ ಅವಿಮುಕ್ತಕ್ಷೇತ್ರ. 
ಆತನ ಶಿರವೆ ಪ್ರೀಪರ್ವತ, ಭಾಳಷಪೇ ಕೇತಾರ, 
ಭ್ರೂಮಧ ತ್ರವೇ ವಾರಣಾಸಿ, ನೇತ್ರವೇ ಪ್ರಯಾಗ, 
ಸರ್ವೇಂದ್ರಿಯಂಗಳೇ ಸರ್ವತೀರ್ಥಂಗಳು, 
ಪಾದವೇ ಅಷ್ಟಾಷಷ್ಠಿ ಕ್ಷೇತ್ರಂಗಳು, 
ಇಂತಪ್ಪ ಪವಿತ್ರಗಾತ್ರನ ಕಾಯವೇ ಕೆಲಾಸೆ. 
ಇಂತಪ್ಪ ಸೆದ್ಭಕ್ಷ್ಯ ನನೆನಗೆ ತೋರಿಸಿ ಬದುಕಿಸಾೂ 
ಸೌರಾಷ್ಟ್ರ ಸೋಮೇಶ್ವರಾ. Il ೨೩೪ ॥l 


೯೯೪ 


ನಿಪ್ಪಲ ಷಟ್‌ಸೆ ಲಲಿಂಗದ ಮೂಲಾಂಕುರವೆನಿಸುವ ಪರಮ ಕಳೆ, 
ಆ ಪರಮ ಕಳೆಯ ಪರಬ್ರಹ್ಮ ಪರಂಜ್ಯೋತಿ 
ಪರಾತ್ಸರ ಪರತತ್ವ ಪರಮಾತ್ಮ ಪರಮಜ್ಞಾನ 
ಪರಮಚ್ಛೆ ತನ್ಯ ನಿಷ್ಕಲ ಚರವೆನಿಸುವ ಪರವಸ್ಸು 
ಅದಂತೆಂದಡೆ: 
ವಾಚಾತೀತಂ ಮನೋತಿತಂ ಭಾವಾತೀತಂಚ ತತ್ಪರಂ/ 
ಜ್ಞಾ ನಾತೀತಂ ನಿರಂಜನಂ ನಿಃಕಲಾಃ ಸೊಕ್ಷ ಒಭಾವತಃ॥ 
ಇಂತೆಂದುದಾಗಿ, 


೩೧೦ ಸಂಕೀರ್ಣ ವಚನಸಂಪುಟ : ಒಂದು 


ನಿರವಯವಹ ಚರಲಿಂಗದ | 

ಚೆತನ್ನವೆಂಬ ಪ್ರಸನ್ನಪ್ರಸಾದಮಂ ಇಷ ಲಿಂಗಕ್ಸಿ ಕಳಾಸಾನ್ನಿಧ್ಯವಂ ಮಾಡಿ 
ಆ ಚರಲಿಂಗದ ಸೆಮರಸ ಚರಣಾಂಬುಖಂ ಮಜ್ಜ ನಕ್ಕಿರೆದು 
ನಿಜಲಿಂಗೈಕೃವನೆಯ್ದ ಲರಿಯರು. 

ಅದೆಂತೆಂದಡೆ: 

ಯೋ ಹೆಸ್ತಪೀಠೇ ನಿಜಮಿಷ್ಟೈಲಿಂಗಂ ವಿನ್ಯಸ್ಯ ತಲ್ಲೀನ ಮನಃ ಪ್ರಚಾರಃ! 
ಬಾಹ್ಯಕ್ರಿಯಾಸೆಂಕುಲನೀಸ್ಸ ಎಹಾತ್ಸಾ ಸೆಂಪೂಜಯತ್ಯಂಗ ಸ ವೀರಶೈವ! 
ಆವನಾನೋರ್ವನು ಕರಪೀಠದಲ್ಲಿ 

ತನ್ನ ಪ್ರೀಗುರು ಕೊಟ್ಟ ಪ್ರಾಣಲಿಂಗವನ್ನು ಇರಿಸಿ, 

ಆ ಶಿವಲಿಂಗದಲ್ಲಿ ಮನವನೆಯ್ದಿದ ಮನಃಸೆಂಚಾರವುಳ್ಳಾತನಾಗಿ 
ಹೊರಗಣ ಕ್ರಿಯಾಸೆಮೂಹದಲ್ಲಿ 

ಬಯಕೆಯಳಿದು ಬುದ್ದಿ ಯುಳಾ ತನಾಗಿ 

ತನ್ನ ಪ್ರಾಣಲಿಂಗಮಂ ಪೂಜಿಸುತ್ತಿಹನು. 

ಆ ಪ್ರಾಣಲಿಂಗಾರ್ಚಕನಾದ ಲಿಂಗಾಂಗಸೆಂಬಂಧಿಯೇ 


ವೀರಶೈವನೆಂದರಿವುದು. 

ಅದೆಂತೆಂದಡೆ: 

ಕಂಡವರ ಕಂಡು ತಿರ್ಥದಲ್ಲಿ ಮಂಡೆಯ ಬೋಳಿಸಿಕೊಂಬ ಭಂಡರ ಮೆಚ್ಚುವರೆ 

ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣರು. | ೨೩% 1 
೯೯೫ 


ನೀರಮೇಲೆ ಒಂದು ನಟ್ಟ ಕಂಬವಿದ್ಧಿತ್ತು. 
ಕಂಬದ ತುದಿಯಲ್ಲಿ ದೇಗುಲವಿದ್ದಿತ್ತು. 
ದೇಗುಲದ ಕೋಣೆಯಲ್ಲಿ ದೇವರಿದ್ದಿತ್ತು. 
ದೇವರ ದೇಗುಲವ ಅರಿದ ತಲೆನುಂಗಿ ಅಸುಗಳೆಯಿತ್ತು. 
ಸೌರಾಷ್ಟ್ರ ಸೋಮೇಶ್ವರಾ, ಇದೇನು ಜೋದ್ಯವೊ. || ೨೩೬ | 


೯೯೬ 


ನೀರು ನೀರ ಕೂಡಿದಂತೆ, ಕ್ಷೀರಕ್ಷೀರ ಬೆರಸಿದಂತೆ 
ಸುಜ್ಞಾನಗುರುಪಾದೋದಕಾನಂದದೊಳೆಗೆ ಪ್ರಜ್ಞಾನಶರಣ, 
ಆನಂದಭಕ್ಕಿಯಿಂದ ಸಮರಸೆವಾದ ಪರಮಸುಖದೊಳೆಗೆ 
ಎರಡರಿಯದ ಮೌನಿ, ನಿಜಭರಿತ ನಿರಾಳ 
ಸೌರಾಷ ್ರೈ ಸೋಮೇಶ್ವರನ ಶರಣ. | ೨೩೬೭ 1 


ಆದಯ ಗಳ ವಚನ 


೧೨ 
©, 
$) 


೯೯೭ 


ನೆಣದ ಕೊಣ, ರಕ್ತದ ಹುತ್ತ, ಕೀವಿನ ಬಾವಿ, ರೋಮದ ಸೀಮೆ 

ಕ್ಫಿನಿಕ್ಸೆ, ಮಾಂಸದ ವಾಸೆ, ಕೆರುಳ ತಿರುಳು, ನರದ ಕರವತಿಗೆ, 
ಮಲಮೂತ್ರಂಗಳೆ ನೆಲೆವನೆ, ಕ್ರಿಮಿಯ ಸಮಯ, 

ಕೇಟಕದ ಕೊಟಾರ, ಶುಕ್ಲದ ಸಾಕಾರ, 

ಎಲುವಿನ ಬಲುಹಿಂದಿಪ್ಪ ಈ ಕಾಯ ಹೇಯ. 

ತೋರಿ ಹಾರುವ ಅದ ಶ್ಯ ದ ಶ್ಯವೀ ದೇಹ 

ತನ್ನದೆಂದು ನಚ್ಚಿ ಮೆಚ್ಚಿ ಹೆಚ್ಚಿ ಬೆಚ್ಚಿ ಕೆಚ್ಚುಗೊಂಡೊಚ್ಚತವೋದ ಮನಕ್ಕೆ 
ಇನ್ನಾವುದು ಗತಿಯೊ? 

ಸೌರಾಷ ಸೋಮೇಶ್ವರಾ ೦ತು ಭವಕ್ಕೆ ಮಾರುಮೋದವರು 

ನಮ್ಮ ನೆನೆವುದೇ ಹುಸಿಯಯ್ಯಾ. ! ೨೩೮ ॥ 


uC 


L 


3 


೯೯೮ 


ನೆಲದ ಮೇಲಣ ನಿಧಾನವ ಕಂಡವರಲ್ಲದೆ 
ಆಕಾಶದೊಳಗೆ ಹೊಳಿರ್ದ ನಿಕ್ಷೇಪವ ಕಂಡವರಾರನೂ ಕಾಣೆ. 
ಖೇಚರಿಯ ಮುದ್ರೆಯಿಂದ ಗಗನದ ನಿಧಿಯನೆ ಕಂಡು 
ಆ ನಿಧಿಯೊಳಗೆ ನಿಧಾನವಾಗಿರಬಲ್ಲಡೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ ಕಾಣಿರೆ, i೨೩೯ | 


೯೯೯ 


ನೆಳಲಂತೆ ಮಾಯಾತಂತ್ರಿಯಲ್ಲ. ಆಕಾಶದಂತೆ ಶೂನ್ಯವಾದುದಲ್ಲ. 
ಯೋಗಿಗಳಂತೆ ಭ್ರೂನಿಟಿಲಮಧ್ಯದಲ್ಲಿ ಕಂಡೆನೆಂಬ ಸೊರಹಲ್ಲ. 
ವರ್ಣಾತೀತ ವೇದಾತೀತ ಭಾವಾತೀತವೆಂಬುದೇ ಪರಬ್ರಹ್ಮ ನೋಡಾ. 
ವ್ಯಾಪಕ ಸಗುಣನ ವಸ್ತು ಸಾಂಚಲ್ಯ ರೂಪು ರುಚಿಯ 
ವಿಜ್ಞಾನಿಯ ಸುತ್ತಿ ಪ್ರ ದು ಮನ, 
ಅಂತದಕ್ಕೆ ಸಾಕ್ಷಿಕನಾಗಿಪು ದಾತ 4 
ಇದು ಕಾರಣ ಸೌರಾಷ ಸೋಮೇಶ್ವರಲಿಂಗದಲ್ಲಿ 
ಮನವಾತ್ಮನ ತಿಳಿದು ನೋಡೆಯ್ಯಾ. l ೨೪೦ 


೧೦೦೦ 


ನೆಳಲ ನುಡಿಸಿಹೆನೆಂದು ಬಳಲುವನಂತೆ, 
ಆಕಾಶವನಳೆತಕ್ಕೆ ತಂದಿಹೆನೆಂಬ ಪಂಡಿತನಂತೆ, 


೩೧೨ ಸಂಕೀರ್ಣ ವಚನಸಂಪುಟ : ಒಂದು 


ಆತ ಸ್ಪರೂಪವ ವರ್ಣದಿಂ ಕಂಡಿಹೆನೆಬ ಯೋಗಿಯಂತೆ, 
ವರ್ಣಾತೀತ ವೇದಾತೀತವೆಂಬ ಮಾತು ಹುಸಿಯಪ್ಪಡೆ 
ನಿಃಕಳಂಕ ಶಾಂತಮಲ್ಲಿಕಾರ್ಜುನನೆಂಬ ಲಿಂಗದಲ್ಲಿಯೇ 


ಸೌರಾಷ್ಟ್ರ ಸೋಮೇಶ್ವರನೆಂಬ ಲಿಂಗದಲ್ಲಿಯೇ ಕಾಣಿರೇ. ll ೨೪೧ ॥ 


೧೦೦೧ 


ನೇತ್ರಂಗಳ ಮುಚ್ಚಿ ರೂಹಿಲ್ಲದ ನಿಲವ ಕಾಣಬೇಕು. 
ಶ್ರೋತ್ರಂಗಳ ಮುಚ್ಚಿ ಶಬ್ದವಿಲ್ಲದ ನಾದವ ಕೇಳಬೇಕು. 
ಜಿಹ್ಟೆಯ ಮುಚ್ಚಿ ಸ್ವಾದುವಿಲ್ಲದ ರುಚಿಯನರಿಯಬೇಕು. 
ನಾಸಿಕವ ಮುಚ್ಚಿ ಉಸುರ ನುಂಗಿದ ಪರಿಮಳವನರಿಯಬೇಕು. 
ಅಂಗವ ಮುಚ್ಚಿ ಲಿಂಗಸೆಂಗ ಸೆಮಸುಖವನರಿಯಬೇಕು. 
ಸೌರಾಷ,್ನ ಸೋಮೇಶ್ತರವಿಡಿದು, ಪಂಚೇಂದ್ರಿಯಂಗಳಳಿದು 
ಲಿಂಗೇಂದ್ರಯಗಳಾಗಬೇಕು. | | ೨೪೨ ॥ 


೧೦೦೨ 


| ಪಂಚಗವ್ಯದಿಂದಾದ ಗೋಮಯವ ತಂದಾರಿಸಿ 

ಪಂಚಾಮೃತದ ಸೆಂಪರ್ಕದಿಂ ಪಂಚಾಕ್ಷರಿಯ ಮಂತ್ರದಿಂದಭಿಮಂತ್ರಿಸಿ 
ಶಿವಜ್ಞಾನವಹ್ನಿ ಯಲ್ಲಿ ದಹಿಸಿ 

ಆ ವಿಭೂತಿಯಂ ಸುಕೃತದಿಂ ತೆಗೆದುಕೊಂಡು 

ಎಡದ ಹಸ್ತ ದೊಳ್ಳಿಡಿದುಕೊಂಡು, ಬಲದ ಹಸ್ತ ದಿಂ ಮುಚ್ಚಿಕೊಂಡು 
ಜಲಮಿಶ್ರಮಂ ಮಾಡಿ, ಲಲಾಟ ಮೊದಲಾಗಿ ದಿವ್ಯಸ್ಥಾ ನಂಗಳೊಳು ಧರಿಸಿ 
ಲಿಂಗಾರ್ಚನೆಯ ಮಾಡುವ ಶರಣ ತಾನೆ ವೇದವಿತ್ತು. 

ಆತನೆ ಶಾಸ್ತ್ರಜ್ಞ, ಆತನೆ ಸದ್ಯೋನ್ಮುಕ್ತ್ಯನಯ್ಯಾ 

ಸೌರಾಷ್ಟ್ರ ಸೋಮೇಶ್ವರಾ. ' || ೨೪೩ 


೧೦೦೩ 


ಪಂಚತತ್ವಂಗಳುವಿಡಿದಾಡುವ 
ಚತುರ್ದಶೇಂದ್ರಿಯ ವಿಕಾರಂಗಳು ತಾನಲ್ಲ, ತನ್ನವಲ್ಲ. 
ತನುವುಂಟೆಂದಡೆ ಅಹಮ್ಮಾದಿಗೆ ಸೆಂದು, 
ಬಂಧಮೋಕ್ಷಂಗಳಿಗೊಳಗಾಯಿತ್ತು ನೋಡಾ. 
ಕುರುಹಿಲ್ಲದ ಲಿಂಗ ಅರಿವಿನೊಳು ಬಳಿಸಂದಡೆ 
ಅರಿವು ಕುರುಹು ತೆರಹಿಲ್ಲದೆ ನಿಂದ ನಿಲವು 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ನಿಜ ತಾನಾದ ಶರಣ. | | ೨೪೪ Il 


ಅದಯ್ಯಗಳ ವಚನ ೩೧೩ 


ಪಂಚಬ್ರಹ್ಮದಿಂದಾದುದಲ್ಲ, 
ಸಂಚಿತ ಪ್ರಾರಬ್ದ, ಆಗಾಮಿಯನುಳು ದಲ್ಲ. 
ಸೆಚ್ಚಿದಾನಂದಮಯವಾದುತ್ಮನನಿಂತೀ ಪರಿಯಲ್ಲಿ ತಿಳಿದು ನೋಡಯ್ಯಾ. 
ತಾ ಹುಟ್ಟಿ ತಮ್ಮವ್ವೈಯ ಬಂಜೆ ಎಂಬವನಂತೆ, 
ಹೊತ್ತುದ ಹುಸಿ ಮಾಡುವ ಪರಿಯ ನೋಡಾ. 
ಅವನಿಲ್ಲದಷ್ಟಪುತ್ರರುಂಟೆ? ಸೌರಾಷ್ಟ್ರ ಸೋಮೇಶ್ವರಲಿಂಗವಿಲ್ಲದಿರಲು 
ಆನೂ ನೀನೂ ಉಂಟೆ ಹೇಳಾ, ಮಲ್ಲಿಕಾರ್ಜುನಾ? | ೨೪% 1 


೧೦೦೫ 


ಪಂಚಬ್ರಹ್ಮ ದಿಂದುದಯಿಸಿದ 
ನಂದೆ ಭದ್ರೆ ಸುರಭಿ ಸುಶೀಲೆ ಸುಮನೆ ಎಂಬ ಪಂಚಗೋವುಗಳಿಂ 
ಭೂತಿ ಭಸಿತ ಭಸ್ಮ ಕ್ಷಾರ ರಕ್ಷೆಯೆಂಬ ಪಂಚನಾಮವಾಯಿತ್ತು. 
ಅದೆಂತೆಂದಡೆ: 
ಶಿವಜ್ಞಾನಸುಖದ ಮಹದೈೈಶ್ವರ್ಯರೂಪದಿಂ ಭೂತಿಯಾಯಿತ್ತು. 
ಸೆಕಲಕಾಮಂಗಳ ಬಯಕೆಯ ಸುಟ್ಟು ನಿಃಕಾಮರೂಪದಿಂ ಭಸಿತವಾಯಿತ್ತು. 
ಪೂರ್ವಕರ್ಮಗಳನುರಪಿ ನಿೀಕಕರ್ಮರೂಪದಿಂ ಭಸ್ಮೆವಾಯಿತ್ತು » 
ಮಲಮಾಯೆಯ ಕಳೆವುದರಿಂ ಕ್ಷಾರವಾಯಿತ್ತು. 
ಭೂತಪ್ರೇತಪಿಶಾಚಂಗಳ ಹೊದ್ದಲೀಯದಿರ್ಪದರಿಂ ರಕ್ಷೆಯಾಯಿತ್ತು. 
ಇಂತಪ್ಪ ವಿಭೂತಿಯ ಮಹಾತೆ ಯನರಿತು, 
ನೀನೊಲಿದ ವಿಭೂತಿಯ ಆನು ಧರಿಸಿ ಬದುಕಿದೆನಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ. - 9v೬ I 


೧೦೦೬ 


ಪಂಚಬ್ರಹ್ಮದಿಂದೊಗೆದ ಪಂಚೆಭೂತಾಂಶದ 
ಪಂಚೇಂದ್ರಿಯಂಗಳಲ್ಲಿ ಪಂಚೆಲಿಂಗಂಗಳಳವಟ್ಟು, 
ಪಂಚವಿಷಯಂಗಳು ಲಿಂಗಸೆಂಗವ ಮಾಡಿದ ಕಾರಣ 
ಮಲ ಕರ್ಮ ಮೊದಲಾದ ಸರ್ವಸೂತಕ ನಿವೃತ್ತಿ ಯಾಗಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗಕ್ಕೆ ತೃಪ್ತಿ ಯಾಯಿತ್ತು. | ೨೪೭ 1 


೩೧೪ 


ಸಂಕೀರ್ಣ ವಚನಸಂಪುಟ : ಒಂದು 


೧೦೦೭ 


ಪಂಚೇಂದ್ರಿಯಂಗಳು ಲಿಂಗಮುಖವಾಗಿ ನಿಂದು, 
ಮನಸೆಹಿತ ಪಂಚವಿಷಯಂಗಳಂಶದ ಸೆಕಲಸುಖಂಗಳು 
ಲಿಂಗಾರ್ಪಿತದಿಂದ ಚರಿಸುತ್ತ, 
ಬೇರೆ ಮತ್ತೊಂದು ದೆಸೆಯಿಲ್ಲದೆ ನಿಂದುವು, 
ಸೌರಾಷ್ಟ್ರ ಸೋಮೇಶ್ವರಲಿಂಗನಿವಾಸಿಯಾದ ಶರಣಂಗೆ. | 2೪೮ 1 


೧೦೦೮ 


ಪತಿವ್ರತೆಯಾದಡೆ ಅನೃಪುರುಷ ಷರ ಸ ಸೆಂಗವೇತಕ್ಕೆ? 
ಲಿಂಗಸೆ ಕ ಅನ್ಯಸಂಗವೇತಕ್ಕೆ? 
ಈ, ಕಂಡ ಕಂಡವರೆ ಹಿಂದೆ ಹರಿವ ಚಾಂಡಾಲಗಿತ್ತೀಿಯಂತೆ 
ಒಬ್ಬರ ಕೈವಿಡಿದು, ಒಬ್ಬರಿಗೆ ಮಾತಕೊಟ್ಟು 
ಮತ್ತೊ ಬ್ಬರಿಗೆ ಸನ್ನೆ ಮಾಡುವ ಬೋಸರಗಿತ್ತಿಯಂತೆ 
ಪ್ರಾಣಲಿಂಗವಿದ್ದಂತೆ ಸ್ಸಾ ವರಲಿಂಗಕ್ಕೆ 
ಹರಿಸಿ ಹೊಡೆವಡಲೇತಕ್ಕೆ? 
ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರಾ, 
ಇಂತಪ್ಪ ಪಾಪಿಗಳ ನುಡಿಸಿದಡೆ ಅಘೋರನರಕ ತಪ ಸ್ರದಯ್ಯಾ. ll ೨೪೯ 1 


೧೦೦೯ 


ಪರತತ್ವ ಪರಬ್ರ ಹ್ಮ ಪರಶಿವನಪ್ಪ 
ಮಂತ ತ್ರಮೂರ್ತಿ ಸದ್ದು ರುಕಣ ೧ ಮುಂದಿರಲು 
ಸದು? ಗುರುಸೇವೆಯಳವಟು 
ಗುರು ಶುಶ್ರೂಷೆಯ ಮಾಡುವ ಶಿಷ್ನಂಗೆ 
ಆ ಸದ್ದು ರು ಸೇವೆಯೇ ಚತುರ್ವಿಧ ಫಲ. 
ಗುರುಸೇವೆಯೇ ಅಷ ಮಹ ಹಾದೈಶ್ವ ರ್ಯ, 
ಗುರುಸೇವೆಯೇ ಅಷ್ಟಭೋಗಂಗಳ ಅನು. 
ಇದು ಕಾರಣ ಸೆ ಸದ್ದು ರುಸೇವೆಯೇ ಸೆದೊ ನ್ಮುಕ್ತಿ 


೫ನ ಕ್ರ 
ಲರಾಷ. ಜೆ ಮ 
ಕ ರಾಷ್ಟ್ರ ಸೋಮೇಶ್ವರಾ. || ೨೫೦ ॥| 


೧೦೧೦ 


ಪರದಿಂದಾದ ಅ ಪರಸ್ಪ ರೂಪಂಗೆ ಉಪಾಧಿಯೆಂಬ ದಿಲ್ಲ. 
ಸಂಸಾರವಿಲ್ಲ ಸೆ ಸ್ಮ KN ಮೃ _ ಇಲ್ಲವಾಗಿ ಒಳಗಿಲ್ಲ ಹೊರಗಿಲ್ಲ. 


ಆದಯ್ಯಗಳ ವಚನ ೩೦೫ 


ಸ್ಪಯಭರಿತನಾಗಿ ತಾನು ತಾನಾಗಿ ನಿಂದ ಸೆಹಜಂಗೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ. | ೨೫೧ | 


೧೦೧೧ 


ಪರಬ್ರಹ್ಮ ಸ್ವರೂಪನಾದ ಪರಾತ್ಮನೆ ಸರ್ವಾತ್ಮ ನು. 
ಪರಮಾತ್ಮನೆ ಅಂತರಂಗಬಹಿರಂಗಭರಿತ. 
ನಿಶ್ಚಿಂತ ನಿರ್ಮಾಯ ನಿರಾವರಣ ಸರ್ವಗತ ಸರ್ವಜ್ಞ 
ಅಪ್ರಮಾಣ ಅಗೋಚರ ಸೌರಾಪ } ಸೋಮೇಶ್ವರಲಿಂಗವು ತಾನೆ, |~೨೫೨ | 


೧೦೧೨ 


ಪರಮಜ್ಞಾನಕ್ಕೆ ಕರ್ತೃವಾದ ಸದಾಶಿವನೆ ಜೀವಭಾವದಿಂ 
ಪ್ರಪಂಚಿನ ಘಟದಿಂ ದೆನುವಪ್ಪ 
ಪಂಚೇಂದ್ರಿಯಗಳ ಪಂಚವಿಷಯಂಗಳೆನರಿತರ್ಪಿಸಿ ತೃಪ್ತಿ ಯನೆಯ್ಲಿ, 
ಆ ಜೀವನು ಅಂಡಜ ಸ್ವೇದಜ ಉದ್ಬಿಜ ಜರಾಯುಜಂಗಳೆಂಬ 
ಚತುರ್ವಿಧವರ್ಗಂಗಳೊಳು ಚತುರ್ದಶಭುವನದೊಳುದಯಿಸಿ, 
ಸೀ[ಪುಂನ]ಪುಂಸೆಕಾದಿಯಿಂ ಜನಿಸಿ, 
ಪುತ್ರ ಪ್ರೌತಂಗಳಿಂ ದೃಶ್ಯಮಾಗಿ ಯಸ್ಯ ಏವಂ 
ಆ ಮುನ್ನಿನ ಪರಮಜ್ಞಾನದಿಂದ ಜೀವನು ಸೆದಾಶಿವನಾದುದಕ್ಕೆ ಶ್ರುತಿ: 
ಯಥಾ ಖಲು ವೃಧೇನುಂ ತೀರ್ಥೇ ತರ್ಪಯತಿ 
ಏವಮಗ್ಗಿ ಹೋತ್ರೀ ಯಜಮಾನಂ ತರ್ಪಯತಿ 
ಯಸ್ಯ ಪ್ರಜಯಾ ಪಶುಬಿಃ ಪ್ರತುಷ್ಯತಿ ಸುವರ್ಗಂ ಲೋಕಂ 
ಪ್ರಚಾನಾತಿ ಪಶ್ಯತಿ ಪುತ್ರ ಪೌತ್ರಂ 
ಪ್ರವ್ರಜಯಾ ಪಶುಭಿರ್ಮಿಥುನೈರ್ಜಾಯತೇ ಯಸ್ಯೇನಂ 
ವಿದುಹೋಗ್ಗಿ ಹೋತ್ರಂ ಯ ಏವಂ ವೇದ! 
ಇಂತೆಂದುದಾಗಿ, ಸೌರಾಷ್ಟ್ರ ಸೋಮೇಶ್ವರಲಿಂಗ 


ಶಿವನಾಗಬಲ್ಲ ಜಗವಾಗಬಲ್ಲ ಜೀವವಾಗಬಲ್ಲನಯ್ಯಾ. ll ೨೫೩ ॥ 


೧೦೧೩ 
ಪರಶಿವನೆ ಅಪರಸ್ವ ಪನಾಗಿ 
ಗುರುಸಾಂಪ್ರದಾಯಕನಾದನಾ ಸೆದ್ದು ರು, ಸರ್ವಕಾರಣನು. 
ಭೋಗಮೋಕ್ಷೋಪಾಯವನೀವ ನಿತ್ಯನು. 


ಸಂಕೀರ್ಣ ವಚನಸಂಪುಟ : ಒಂದು 


ಆ ಸೆದ್ದುರುವೆ ಪಂಚಸೆಂಜ್ಞೆಯೆನಿಸುವ ಪರಬ್ರಹ್ಮಸ್ವೈರೂಪನು ತಾನೆ, 
ಸೌರಾಷ್ಟ್ಯ ಸೋಮೇಶ್ವರನು ಶಿಷ್ಯಕಾರಣನು. | 2೫೪ | 
yy 


೧೦೧೪ 


ಪರಸತಿಗಳುಪ್ಪ್ತವ ಪಾರದ್ವಾರಿಯರಿವು ಪರವಕ್ಕು ಕಾಣಿಭೋ. 
ಭೂ ್ರಾಣಹಾತ್ಯಕರ್ಮಿಯ ಶಿವಜ್ಞಾ ನ ಸ್ಪಯವಲ್ಲ ಕಾಣಿಭೋ. 
ಸ್ತ್ರೀ ಬಾಲ ಘಾತಕಂಗೆ ನಿಜಭಾವ ತಾನೆ ಭ ಸ: ಕಾಣಿಭೋ. 
ಕ್ಷಣಕ್ಕೊ ದು ಬಗೆವ ಕ್ಷಣಿಕ ಚಿತ್ತರಿಗೆ 
ಬ ನಿಹ್ಮಾನುಸೆಂಧಾನದನುವೆಯ್ದ ದು ಕಾಣಿಭೋ. 
ಇದಕ್ಕೆ ಶ್ರು ತಿ; 
ಪಂಕ € ಪರದ್ವಾರೀ ಭೂ ಾಣಹತ್ಯೂತಿ ಕರ್ಮಣಾ! 
ಸಿ ಸ್ತೀಬಾಲಘಾತಕೋ ಯಶ್ಚ ದೇವೋ ಗಚ ಸನ್ನ ಗಚ್ಛ ತಿ! 


ಸಂತೆಂದುದಾಗಿ, 
ಇಂತಿವರೊಳೆಗೊಂದುಳ್ಳವರು 
ಸೌರಾಷ್ಟ್ರ ಸೋಮೇಶ್ವರಲಿಗಕ್ಸಿ ಸೆಲ್ಲರು ಕಾಣಿಭೋ. ll ೨೫೫ 


೧೦೧೫ 


ಪರಿಪೂರ್ಣ ಪರತತ್ವದಿಂದೊದಗಿದ ಆನಂದಭರಿತ 


ಆಗುಹೋಗಿಲ್ಲದಸಾಧ್ಯವನೇನೆಂದುಪಮಿಸೆಬಹುದು? 
ಅಪ್ರತಿಮ ಸ್ವತಂತ್ರ ನಿರಾಳಭರಿತ ಸೌರಾಷ್ಟ್ರ ಸೋಮೇಶ್ವರನ ಶರಣ 
ನಿಜನಿಂದ ಸಹಜನಯ್ಯಾ. ll ೨೫೬ 1 


೧೦೧೬ 


ಪರಿಯಾಣವೇ ಭಾಜನವೆಂಬರು, 
ಪರಿಯಾಣ ಭಾಜನವೆ? ಅಲ್ಲ. 
ಘನಲಿಂಗಕ್ಕೆ ಶುದ್ಧ ನಿರ್ಮಲವಾದ ಸೆಕಲಕರಣಂಗಳೇ ಭಾಜನ. 
ನಜಾನಂದವೇ ಭೋಜನ. ಪರಿಣಾಮವೇ ಪ್ರಸಾದ. 
ಇ;ತಿವರಲ್ಲಿ ನಿರುತೆನಾಗಿರಬಲ್ಲ 
ಸ ರಾಷ್ಟ್ರ ಸೋಮೇಶ್ವ ರಾ ನಿಮ್ಮ ಶರಣ. | 2೫೭ 1 


ಪಾತಾಳದಿಂ ಕೆಳೆಗೆ ಪಾದ, ಸತ್ನ್ತರಲ್ಲೋಕದಿಂ ಮೇಲೆ ಉತ್ತಮಾಂಗ, 
ಬ್ರಹ್ಮಾಂಡವೇ ಮುಕುಟ, ಗಗನವೇ ಮುಖ, 
ಚಂದ್ರಾರ್ಕಾಗ್ಲಿಗಳೇ ನೇತ್ರ, ದಶದಿಕ್ಕುಗಳೇ ಬಾಹುಗಳು, 
ಮಹೆದಾಕಾಶವೇ ಶರೀರ, ತರುಗಳೇ ತನೂರುಹ, 
ಶೂನ್ಯವೇ ಕರಸ್ಸಲದ ಲಿಂಗ ನಕ್ಷತ್ರವೇ ಪುಷ್ಪ x 
ನಿತ್ಯವೇ ಪೂಜೆ, ಮೇಘವೇ ಜಡೆ, ಬೆಳ್ಳಿಂಗಳೇ ವಿಭೂತಿ, 
ಪರ್ವತಂಗಳೇ ರುದ್ರಾಕ್ಷಿಗಳು, ಪಂಚಬ್ರಹ್ಮವೇ ಪಂಚಾಕ್ಷರ, 
ತತ್ವಂಗಳೇ ಜಪಮಾಲೆ, ಮೇರುವೇ ದಂಡಕೋಲು, 
ಸಮುದ್ರವೇ ಕಮಂಡಲು, ಶೇಷನೇ ಕಟಿಸೂತ್ರ, ಜಗವೇ ಕಂಥೆ. 
ಅನಂತವೇ ಕೌಪೀನ, ತ್ರಿಗುಣವೊಂದಾದುದೇ ಖರ್ಪರ, 
ಚತುರ್ಯುಗವೇ ಗಮನ, ಮಿಂಚೇ ಅಂಗರುಚಿ, ಸಿಡಿಲೇ ಧ್ವನಿ 
ವೇದಾಗಮವೇ ವಾಕ್ಯ, ಜ್ಞಾನಮುದ್ರೆಯೇ ಉಪೆದೇಶ, 
ಪೃಥ್ವಿಯೇ ಸಿಂಹಾಸನ, ದಿವಾರಾತ್ರಿಯೇ ಅರಮನೆ, | 
ಶಿವಜ್ಞಾನವೇ ಐಶ್ವರ್ಯ, ನರಾಳೆವೇ ತೃಪ್ಲಿ 
ಇಂತಪ್ಪ ಚೈತನ್ಯಜಂಗಮಕ್ಕೆ 
ಆನು ನಮೋ ನಮೋ ಎನುತಿರ್ದೆನಯ್ಸಾ, 
ಸೌರಾಷ್ಟ್ರ ಸೋಮೇಶ್ವರಾ. |} 2X೮ H 


೧೦೧೮ 


ಪಿಂಡಪ್ರಸಾದಿಗಳೆ ಕಂಡುಬಲ್ಲಿ, ಇಂದ್ರಿಯಪ್ರಸಾದಿಗಳೆ ಕಂಡುಬಲ್ಲ, 
ಕರಣಪ್ರಸಾದಿಗಳ ಕಂಡುಬಲ್ಲೆ, ಕಾಯಪ್ರಸಾದಿಗಳ ಕಂಡುಬಲ್ಲಿ, 
ಜೀವಪ್ರಸಾದಿಗಳ ಕಂಡುಬಲ್ಲೆ, ಭಾವಪ್ರಸಾದಿಗಳ ಕಂಡುಬಲ್ಲಿ, 
ಶಿಂಗಪ್ರಸಾದಿಗಳಪೂರ್ವವಯ್ಯಾ. 
ಭೋಗಲಿಂಗಕ್ಕೆ ಭೋಗವನಿತ್ತು ಭೋಗಿಸೆಬಲ್ಲನು, 
ಅಚ್ಚಲಿಂಗಪ್ರಸಾದಿ ಸೌರಾಷ್ಟ್ರ ಸೋಮೇಶ್ವರಲಿಂಗವ 
ಭೋಗಸೆಹಿತ ಬೆರೆವ ಪ್ರಸಾದಿ. \ ೨೫೯ ॥ 


೧೦೧೯ 


pe 


” i pl ತೆಂ ನಂತ ಎನುಮಃ ದು 
ಪುತ್ರೇಷಣ ವಿತ್ತ್ರೇಷಣ ದಾರೇಷಣಂಗಳೆಂಬ ಈಷಣತ್ರಯವನುಇದ 


ಅಸಿ ಮಸಿ ಕೃಷಿ ವಾಣಿಜ್ಞ್ನಗಳೆಂಬ ವ್ಯಾಪಾರ ಪಾರಂಗತನಾಗಿ 


pL] 


po 
[6 


ಸಂಕೀರ್ಣ ವಚೆನಸಂಪುಟ : ಒಂದು 


ಪಳನಿ. ಮಿ pe W [x 
ರಕ್ಷ ಅನುರಕ್ತ ಅತಿರಕ್ಷ ವೆಂಬ ರಕ್ಷ ತ್ರಯಗೆಟ್ಟು ವಿರಕ್ತ ನಾಗಿ ಸ 
ಸೆಗುಣದಲ್ಲಿ ಸೆಲ್ಲದೆ ನಿರ್ಗಣದಲ್ಲಿ ನಿಲ್ಲದೆ ಸಗುಣ ನಿರ್ಗುಣಕ್ಕುಪಮಾತೀತವಾದ 
ಶಿವಲಿಂಗಾಂಗಿ ಸೌರಾಪ ್ರ ಸೋಮೇಶ್ವರಲಿಂಗವಾದುದೆನ್ನ ಇಷ್ಟ. || ೨೬೦ |; 


ಬಟ 
೧೦೨೦ 
ಣಿ ಲಾ. ವ ೫ ಅದ 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ 
ಮೊದಲಾದ ಷ 


ಸ್ಥೆ ಲಂಗಳೆ ವಿವರವೆಂತೆಂದೆಡೆ: 

ಪೃಥ್ವಿ ಭಕ್ತ, ಅಪ್ಪು ಮಾಹೇಶ್ವರ, ಅಗ್ನಿ ಪ್ರಸಾದಿ, 

ವಾಯು ಪ್ರಾಣಲಿಂಗಿ, ಆಕಾಶ ಶರಣ, ಆತ್ಮನ್ಸೈಕ್ಯ. 

ಇದಕ್ಕೆ ಶ್ರುತಿ: 

ಸೆದ್ಯೋಜಾತಂ ತಥಾ ಭಕ್ತಂ ವಾಮವೇವಂ ಮಹೇಶ್ವರಂ! 
ಪ್ರಸಾದಿನಮಘೋರಂಚ ಪುರುಷಂ ಪ್ರಾಣಲಿಂಗಿನಂ! 

ಈಶಾನಂ ಶರಣಂ ವಿಂದ್ಯಾದೈಕ್ಯಮಾತ್ಮಮಯಂ ತಥಾ 

ಷಡಂಗಂ ಲಿಂಗಮೂಲಂ ಹಿ ದೇವದ್ಯೈಹಿಕ ಭಕ್ತಯೋ:॥ 
ಇಂತೆಂದುದಾಗಿ, ಷಡಂಗಕ್ಕೆ ಲಿಂಗಂಗಳಾವಾವೆಂದಡೆ: 

ಭಕ್ಕಂಗೆ ಆಚಾರಲಿಂಗ. ಮಾಹೇಶ್ವರಂಗೆ ಗುರುಲಿಂಗ, 

ಪ್ರಸಾಧಿಗೆ ಶಿವಲಿಂಗ, ಪ್ರಾಣಲಿಂಗಿಗೆ ಜಂಗಮಲಿಂಗ, 

ಶರಣಂಗೆ ಪ್ರಸಾದಲಿಂಗ, ಐಕ್ಯಂಗೆ ಮಹಾಲಿಂಗ. 

ಇಂತೀ ಷಡ್ತಿಧಲಿಂಗಂಗಳಿಗೆ ಕಳೆಯಾವೆಂದಡೆ: 

ಆಚಾರಲಿಂಗಕ್ಕೆ ನಿವೃತ್ತಿ ಕಳೆ ಗುರುಲಿಂಗಕ್ಕೆ ಪ್ರತಿಷ್ಠಾಕಳೆ, 
ಶಿವಲಿಂಗಕ್ಕೆ ವಿದ್ಯಾಕಳೆ, ಜಂಗಮಲಿಂಗಕ್ಕೆ ಶಾಂತಿಕಳೆ, 
ಪ್ರಸಾದಲಿಂಗಕ್ಕೆ ಶಾಂತ್ಯೈತೀತಕಳೆ, ಮಹಾಲಿಂಗಕ್ಕೆ ಶಾಂತ್ಯತೀತೋತ್ತರ ಕಳೆ. 
ಇತೀ ಷಡ್ತಿಧಲಿಂಗಂಗಳಿಗೆ ಮುಖಂಗಳಾವಾವೆಂದಡೆ; 

ಆಚಾರ ಲಿಂಗಕ್ಸೆ ನಾಸಿಕ ಮುಖ, ಗುರುಲಿಂಗಕ್ಕೆ ಜಿಹ್ವೆ ಮುಖ, 
ಶಿವಲಿಂಗಕ್ಕೆ ನೇತ್ರ ಮುಖ, ಜಂಗಮಲಿಂಗಕ್ಕೆ ತ್ವಕ್ಸು ಮುಖ, 
ಪ್ರಸಾದಲಿಂಗಕ್ಕೆ ಶ್ರೋತ್ರಮುಖ, ಮಹಾಲಿಂಗಕ್ಕೆ ಹೃನ್ಮುಖ. 
ಇಂತೀ ಷಡ್ತಿಧಲಿಂಗಂಗಳಿಗೆ ಹೆಸ್ತಂಗಳಾವಾವೆಂದಡೆ: 
ಆಚಾರಲಿಂಗಕ್ಕೆ ಸುಚಿತ್ರ ಹಸ್ತ, ಗುರುಲಿಂಗಕ್ಕೆ ಸುಬುದ್ಧಿ ಹಸ್ತ, 
ಶಿವಲಿಂಗಕ್ಕೆ ನಿರಪಂಕಾರ ಹಸ್ತ, ಜಂಗಮಲಿಂಗಕ್ಕೆ ಸುಮನ ಹಸ್ತ, 
ಪ್ರಸಾದಲಿಂಗಕ್ಕೆ ಸುಜ್ಞಾನ ಹಸ್ತ, ಮಹಾಲಿಂಗಕ್ಕೆ ಸದ್ಭುವ ಹಸ್ತ. 
ಇಂತೀ ಷಡ್ತಿಧ ಲಿಂಗಂಗಳಿಗೆ ಶೃಪ್ತಿ ಯಾವಾವೆಂದಡೆ: 
ಆಚಾರಲಿಂಗಕ್ಕೆ ಗಂಧತೃಪ್ತಿ ಗುರುಲಿಂಗಕ್ಕೆ ರಸತೃಪ್ತಿ K 
ಶಿವಲಿಂಗಕ್ಕೆ ರೂಪುಶೃಪ್ತಿ R ಜಂಗಮಲಿಂಗಕ್ಳೆ ಪರುಶನ ತೃಪ್ತಿ 5 


ಆದಯ್ಯಗಳ ವಚನ ೩೧೯ 


ಪ್ರಸಾ ದಲಿಂಗಕ್ಕೆ ಶಬ್ದ ತೈ ಖಿ 

ಮ ುಹಾಲಿಂಗಕ್ಕೆ ಪಂಚೇಂಬ್ರೀ ಯ ಪ್ರೀತಿಯೇ ತೈ ಪ್ರಿ. 

ಇಂತೀ ಪಡಿಧಲಂಗಂಗಂಗ ಶಕಿ ಕ್ರಿಗಳಾವಾವಂನೆಡ: 

ಆಚಾರಲಿ ಲಿಂಗಕ್ಕೆ ಕ್ರಿ ಯಾಶಕ್ಷಿ, 'ಗುರುಲಿಂಗಕ್ಕಿ ಜ್ಞಾನಶಕ್ತಿ, 
ಶಿವಲಿ ಲಿಂಗಕ್ಕೆ ಇಚ್ಛಾಶಕ್ತಿ, Saar ಶಿಂಗಕ್ಸೆ ಆದಿಶಕ್ತಿ, 

ಪ ಸ್ರಸಾದಲಿಂಗಕ್ಕೆ ಪರಾಶಕ್ತಿ, ಮಹಾಲಿಂಗಕ್ಕೆ ಚಿಚ್ಛಕಿ. 

ಇಂತೀ ಪಡ್ಡಿಧೆಲಿಂಗಂಗಳಿಗೆ ಭಕ್ಕಿಯಾವಾವೆಂದಡೆ: 
೨ಚಾರಲಿಂಗಕ್ಕೆ ಶ್ರದ್ಧಾಭಕ್ತಿ ; ಗುರುಲಿಂಗಕ್ಕೆ ನಿಷ್ಮಾಭಕ್ತಿ § 
ಶಿವಲಿಂಗಕ್ಕೆ ಅವಧಾನಭಕ್ತಿ, ಜಂಗಮಲಿಂಗಕ್ಕೆ ಅನುಭವಛಕ್ತಿ, 
ಪ್ರಸಾದಲಿಂಗಕ್ಕೆ ಆನಂದಭಕ್ತಿ, ಮಹಾಲಿಂಗಕ್ಕೆ ಸಮರಸೆಭಕ್ತಿ. 
ಇಂತೀ ಷಡ್ತಿಧಲಿಂಗಂಗಳಿಗೆ ವಿಷಯಂಗಳಾವಾವೆಂದಡೆ: 
ಎಳಸುವುದು ಅಚಾರಲಿಂಗದ ವಿಷಯ, 

ಎಳೆಸಿ ಮೋಹಿಸುವುದು ಗುರುಲಿಂಗದ ವಿಷಯ, 

ಮೋಹಿಸಿ ಕೂಡುವುದು ಶಿವಲಿಂಗದ ವಿಷಯ, 

ಕೂಡಿ ಸುಖಂಬಡುವುದು ಜಂಗಮಲಿಂಗದ ವಿಷಯ, 
ಸುಖಂಬಡೆದು ಪರಿಣಾಮತೆಯನೆಯಿದೂದು ಪ್ರಸಾದಲಿಂಗದ ವಿಷಯ, 
ಪರಿಣಾಮತೆಯನೆಯ್ಲಿ ನಿಶ್ಚಯಖಡೆವುದು ಮಹಾಲೀಗದ ವಿಷಯ. 
ಇನ್ನು ಆಚಾರಲಿಂಗದಲ್ಲಿಯ ಮಿಶ್ರಾರ್ಪಣದ ವಿವರವಂತೆಂದಡೆ: 
ಬೇರು ಗೆಡ್ಡೆ ಗೆಣಸು ಮೊದಲಾದವರಲ್ಲಿಯ ಗಂಧವನರಿವುದು 
ಆಚಾರಲಿಂಗದಲ್ಲಿಯ ಆಚಾರಲಿಂಗ. 

ಮರ ತಿಗುಡು ಹೆಗಿನ ಮೊದಲಾದವರಲ್ಲಿಯ ಗಂಧವನರಿವುದು 
ಆಚಾರಲಿಂಗದಲ್ಲಿಯ ಗುರುಲಿಂಗ. 

ಚಿಗುರು ತಳಿರು ಪತ್ರೆ ಮೊದಲಾದವರಲ್ಲಿಯ ಗಂಧವನರಿವುದು 
ಆಚಾರಲಿಂಗದಲ್ಲಿಯ ಶಿವಲಿಂಗ. 

ನನೆ ಮೊಗ್ಗೆ ಅರಳು ಮೊದಲಾದವರಲ್ಲಿಯ ಗಂಧವನರಿವುದು 
ಆಚಾರಲಿಂಗದಲ್ಲಿಯ ಜಂಗಮಲಿಂಗ. 

ಕಾಯಿ ದೋರೆ ಹಣ್ಣು ಮೊದಲಾದವರಲ್ಲಿಯ ಗಂಧವನರಿವುದು 
ಆಚಾರಲಿಂಗದಲ್ಲಿಯ ಪ್ರಸಾದಲಿಂಗ. 

ಇಂತಿವರಲ್ಲಿಯ ಗಂಧತೃಪ್ಪಿ ಯನರಿವುದು, 

ಆಚಾರಲಿಂಗದಲ್ಲಿಯ ಮಹಾಲಿಂಗ. 

ಇನ್ನು ಗುರುಲಿಂಗದಲ್ಲಿಯ ಮಿಶ್ರಾರ್ಪಣದ ವಿವರವೆಂತೆಂದಡೆ: 


ಷಿ 
ಮಧುರವಾದ ರುಚಿಯನರಿವುದು ಗುರುಲಿಂಗದಲ್ಲಿಯ ಆಚಾರಲಿಂಗ, 


ಸಂಕೀರ್ಣ ವಚೆನಸಂಪುಟ : ಒಂದು 


ಒಗರವಾದ ರುಚಿಯನರಿವುದು ಗುರುಲಿಂಗದಲ್ಲಿಯ ಗುರುಲಿಂಗ, 
ಖಾರವಾದ ರುಚಿಯನರಿವುದು ಗುರುಲಿಂಗದಲ್ಲಿಯ ಶಿವಲಿಂಗ, 
ಆಮ್ರವಾದ ರುಚಿಯನರಿವುದು ಗುರುಲಿಂಗದಲ್ಲಿಯ ಜಂಗಮಲಿಂಗ, 
ಕಹಿಯಾದ ರುಚಿಯನರಿವುದು ಗುರುಲಿಂಗದಲ್ಲಿಯ ಪ್ರಸಾದಲಿಂಗ, 
ಲವಣವಾದ ರುಚಿಯನರಿವುದು ಗುರುಲಿಂಗದಲ್ಲಿಯ ಮಹಾಲಿಂಗ. 
ಇನ್ನು ಶಿವಲಿಂಗದಲ್ಲಿಯ ಮಿಶ್ರುರ್ಪಣದ ವಿವರವೆಂತೆಂದಡೆ: 
ಪೀತವರ್ಣವಾದ ರೂಪನರಿವುದು ಶಿವಲಿಂಗದಲ್ಲಿಯ ಆಚಾರಲಿಂಗ, 
ಶ್ರೇತವರ್ಣವಾದ ರೂಪನರಿವುದು ಶಿವಲಿಂಗದಲ್ಲಿಯ ಗುರುಲಿಂಗ, 
ಹೆರಿತವರ್ಣವಾದ ರೂಪನರಿವುದು ಶಿವಲಿಂಗದಲ್ಲಿಯ ಶಿವಲಿಂಗ, 
ಮಾಂಜಿಷ ಸವರ್ಣವಾದ ರೂಪನರಿವುದು ಶಿವಲಿಂಗದಲ್ಲಿಯ ಜಂಗಮಲಿಂಗ, 
ಕಪೋತವೆರ್ಣ ವಾದ ರೂಪನರಿವುದು ಶಿವಲಿಂಗದಲ್ಲಿಯ ಪ್ರಸಾದಲಿಂಗ, 
ಇಂತಿವರ ಸೆಂಪರ್ಕಸೆಂಯೋಗವರ್ಣವಾದ ರೂಪನರಿವುದು 
ಶಿವಲಿಂಗದಲ್ಲಿಯ ಮಹಾಲಿಂಗ. 
ಇನ್ನು ಜಂಗಮದಲ್ಲಿಯ ಮಿಶ್ರಾರ್ಪಣದ ವಿವರವೆಂತೆಂದಡೆ: 
ಕಠಿಣವಾದ ಪೆರುಶನವನರಿವುದು ಜಂಗಮಲಿಂಗವನಲ್ಲಿಯ ಆಚಾರಲಿಂಗ, 
ಮೃ ದುವಾದ ಪರುಶನವನರಿವುದು ಜಂಗಮಲಿಂಗದಲ್ಲಿಯ ಗುರುಲಿಂಗ, 
ಉಪ್ಪ ವಾದ ಪರುಶನವನರಿವುದು ಜಂಗಮಲಿಂಗದಲ್ಲಿಯ ಶಿವಲಿಂಗ, 
ಶ್ಸೈ ತೃವಾದ ಪರುಶನವನರಿವುದು ಜಂಗಮಲಿಂಗದಲ್ಲಿಯ ಜಂಗಮಲಿಂಗ, 
ಇಂತೀ ಪರುಶನ ನಾಲ್ಕರ ಮಿಶ್ರಪರುಶನವನರಿವುದು 
ಜಂಗಮಲಿಂಗದಲ್ಲಿಯ ಪ್ರ ಸಾದಲಿಂಗ, 
ಪೆರುಶನೇಂದ್ರಿಯ ತೃಷ್ಷ ಪಿ ಬ ಯನರಿವುದು ಜಂಗಮಲಿಂಗದಲ್ಲಿಯ ಮಹಾಲಿಂಗ. 
ಇನ್ನು ಪ್ರ ಪ ನಾದಲಿಂಗೆದಲ್ಲಿಯ ಮಿಶ್ರಾರ್ಪಣದ ವಿವರವೆತೆಂದಡೆ: 
ek RRS ತಾಳ ಮ ಮೊದಲಾದ ಮಾದ್ಯವನರಿವುದು 

ಪ್ರಸಾದಲಿಂಗದಲ್ಲಿಯ ಆಚಾರಲಿಂಗ, 
ನೀಣೆ ರುದ್ರವೀಣೆ ತುಂಬುರುವೀಣೆ ಕ ಕಿನ್ನರವೀಣೆ ಕೈಲಾಸವೀಣೆ 
ಫದ ತಂತಿಕಟಿ ಟ್ಟಿ ನುಡಿವ ವಾದ್ಯವನರಿವುದು 
ಪ್ರ ಸಾದಲಿಂಗದಲ್ಲಿಯ ಗುರುಲಿಂಗ, 
ಪಟಹ ಪಡಡಕ್ಳಿ' ಡಿಂಡಿಮ ಆನುಜ ಪಟಾವುಜ ಮೃದಂಗ ಮುರಜ ಭೇರಿ 
ಮೊದಲಾದ ನಾದ್ಯವಾರ್ರಿಷ್ಟ ಪ ಸಾಡಲಿಂಗದಲ್ಲಿಯ ಶಿವಲಿಂಗ, 

ಹಳೆ ಹೆಗ್ಗಹೆಳೆ ಶಂಖ ವಾಸೆ ಸ ರ ಉಪಾಂಗ ಮೊದಲಾದ 
ವಾದ್ಯವನರಿವುದು ಪ್ರಸಾದಲಿಂಗದಲ್ಲಿಯ ಜಂಗಮಲಿಂಗ, 
ಸುಗೀತ ಸಾಹಿತ್ಯ ಶಬ್ದಾರ್ಥ ಮೊದಲಾದ ವಾದ್ಯವನರಿವುದು 
ಪ್ರ ಸಾದಲಿಂಗದಲ್ಲಿಯ ಪ ಪ್ರ ಸಾದಲಿಂಗ್ಯ 


ಆದಯ್ಯಗಳ ವಚನ ೩೨೧ 
ಪಂಚಮಹಾವಾದ್ಯಂಗಳ ತೃಪ್ತಿ ಯನರಿವುದು 

ಪ್ರಸಾದಲಿಂಗದಲ್ಲಿಯ ಮಹಾಲಿಂಗ. 

ಇನ್ನು ಮಹಾಲಿಂಗದಲ್ಲಿಯ ಮಿಶ್ರಾರ್ಪಣದ ವಿವರವೆಂತೆಂದಡೆ: 
ಆಚಾರಲಿಂಗದಲ್ಲಿಯ ಮಿಶ್ರಾರ್ಪಣದ ಶೃಪ್ತಿಯನರಿವುದು 
ಮಹಾಲಿಂಗದಲ್ಲಿಯ ಆಚಾರಲಿಂಗ, 

ಗುರುಲಿಂಗದಲ್ಲಿಯ ಮಿಶ್ರಾರ್ಪಣದ ತೃಪ್ತಿ ಯನರಿವುದು 
ಮಹಾಲಿಂಗದಲ್ಲಿಯ ಗುರುಲಿಂಗ, 

ಶಿವಲಿಂಗದಲ್ಲಿಯ ಮಿಶ್ರಾರ್ಪಣದ ತೃಪ್ತಿ ಯನರಿವುದು 
ಮಹಾಲಿಂಗದಲ್ಲಿಯ ಶಿವಲಿಂಗ, 

ಜಂಗಮಲಿಂಗದಲ್ಲಿಯ ಮಿಶ್ರಾರ್ಪಣದ ತೃಪ್ತಿಯನರಿವುದು 
ಮಹಾಲಿಂಗದಲ್ಲಿಯ ಜಂಗಮಲಿಂಗ, 

ಪ್ರಸಾದಲಿಂಗದಲ್ಲಿಯ ಮಿಶ್ರಾರ್ಪಣದ ತೃಪ್ಲಿಯನರಿವುದು 
ಮಹಾಲಿಂಗದಲ್ಲಿಯ ಪ್ರಸಾದಲಿಂಗ, 

ಅವಿರಳಭಾವ ಭಾವೈಕ್ಯ ನಿರ್ನೇಶನತೃಪ್ತಿ ಯನರಿವುದು 
ಮಹಾಲಿಗದಲ್ಲಿಯ ಮಹಾಲಿಂಗ, 

ಇನ್ನು ಆಚಾರಲಿಂಗ ಮೋಹಿತನಾದಡೆ 

ಸೆತಿ ಸುತ ಬಾಂಧವರಲ್ಲಿಯ ಮೋಷವಿಲ್ಲದಿರಬೇಕು. 

ಆಚಾರಲಿಂಗ ಭಕ್ತನಾದಡೆ ಸೆ ಶಯ ಕಾಯಕದಲ್ಲಿರಬೇಕು. 
ಆಚಾರಲಿಂಗ ವೀರನಾದಡೆ ಪೂರ್ವವನಳಿದು ಪುನರ್ಜಾತನಾಗಬೇಕು. 
ಆಚಾರಲಿಂಗ ಪ್ರಾಣಿಯಾದಡೆ ಭವಿಗಳಿಗೆ ತಲೆವಾಗದಿರಬೇಕು. 
ಆಚಾರಲಿಂಗ ಪ್ರಸಾದಿಯಾದಡೆ ಜಿಹ್ವ ಲಂಪಟವಿಲ್ಲದಿರಬೇಕು. 
ಆಚಾರಲಿಂಗ ತೃಪ್ತ ನಾದಡೆ ಭಕ್ಷಕಾಯ ಮಮಕಾಯನಾಗಿರಬೇಕು. 
ಇನ್ನು ಗುರುಿಂಗ ಮೋಹಿತನಾದಡೆ ತನುಗುಣ ನಾಸ್ಮಿಯಾಗಿರಬೇಕು. 
ಗುರುಲಿಂಗ ಭಕ್ಕನಾದಡೆ ತನು ಗುರುವಿನಲ್ಲಿ ಸವಯಬೇಕು. 
ಗುರುಲಿಂಗ ವೀರನಾದಡೆ ಭವರೋಗಂಗಳಿಲ್ಲದಿರಬೇಕು. 

ಗುರುಲಿಂಗ ಪ್ರಾಣಿಯಾದದಡೆ ಪ್ರಕ್ಸ ತಿಗುಣರಹಿತನಾಗಿರಬೇಕು. 
ಗುರುಲಿಂಗ ಪ್ರಸಾದಿಯಾದಡೆ ಗುರುಪ್ರಸಾದವನಲ್ಲದೆ ಸ್ವೀಕರಿಸೆದಿರಬೇಕು. 
ಗುರುಲಿಂಗ ತೃಪ್ಪನಾದಡೆ ಅರಸುವ ಅರಕೆಯಿಲ್ಲದಿರಬೇಕು. 

ಇನ್ನು ಶಿವಲಿಂಗ ಮೋಹಿತನಾದಡೆ ಮನಗುಣ ನಾಸ್ತಿಯಾಗಿರಬೇಕು. 
ಶಿವಲಿಂಗ ಭಕ್ಕನಾದಡೆ ಲಿಂಗದ ಏಕೋಗ್ರಾಹಕತ್ವವಳವಟ್ಟಿರಬೇಕು. 
ಶಿವಲಿಂಗ ವೀರನಾದಡೆ ಕಾಲಕರ್ಮಾದಿಗಳಿಗಳುಕದಿರಬೇಕು. 
ಶಿವರಿಂಗ ಪ್ರಾಣಿಯಾದಡೆ ಜನನಮರಣಂಗಳಿಗೊಳಗಾಗವಿರಬೇಕು. 


ಸಂಕೀರ್ಣ ವಚನಸಂಪುಟ : 


ಶಿವಲಿಂಗ ಪ್ರ ಸಾದಿಯಾದಡೆ ಶಿವಪ್ರ ಸಾದವನಲ್ಲದೆ ಸ್ಥಿ ಕರಿಸದಿರಬೇಕು. 
ಶಿವಲಿಂಗ ತೃಪ ಪ ಸ್ರನಾದಡೆ ದೆ ್ರೈತಾದ್ವೆ  ತವಳಿದಿರಬೇಳೆ. 

ಇನ್ನು ಜಂಗಮಲಿಂಗ ಮೊಹಿತನುದಡೆ ಪ್ರಾ ಣಗುಣನಾಸ್ಲ್ಮಿಯಾಗಿರಬೇಕು. 
ಜಂಗಮಲಿಂಗ ಭಕ್ತನಾದಡೆ ಜಂಗಮದಲ್ಲಿ 

ಧನಮನವ ಮುಟ್ಟಿ ಸವೆಯಬೇಕು. 

ಜಂಗಮಲಿಂಗ ವೀರನಾದಡೆ ಭಯಭಂಗವಿಲ್ಲದಿರಬೇಕು. 

ಜಂಗಮಲಿಂಗ ಪ್ರಾ ತಥ್ಯಮಿಥ್ಯರಾಗದ್ವೇಶಂಗಳಿಲ್ಲದಿರಬೇಕು. 


ಜಂಗಮಲಿಂಗ ಪ ಸ್ಪಸಾದಿಯಾದಡೆ ಭೋಗಭೂಷಣಂಗಳಾಸೆಯಿಲ್ಲದಿರಬೇಕು. 


ಜಂಗಮಲಿಂಗ ತೃಪ ಪ್ತ ನಾದಡೆ ದೇಹೋಹವಮ್ಮಿಲ್ಲ ದಿರಬೇಕು. 

ಇನ್ನು ಪ್ರ ಪ ಸಾದಲಿಗ ಮೋಹಿತನಾದಡೆ 

ಶಬ್ದ ಸಾಾಗಳಿಗೆ ಕಿವಿಯೊಡ್ಡ ದಿರಬೇಕು. 

ಪ್ರಸಾದರ ಲಿಂಗ ಭಕ್ತ್ಕನಾದಡೆ ದಾಸೋಹಮ್ಮಿಲ್ಲ ದಿರಬೇಕು. 

ಪ್ರಸ ಸಾದಲಿಂಗ ವೀರನಾದಡೆ ಚಿದಹಮಿ ಿಲ್ಲದಿರಬೇಕು. 

ಪ್ರಸಾದಲಿಂಗ ಪ್ರಾಣಿಯಾದಡೆ ಪ್ರಾಣತೆಗೆನೊಳಭಿನ್ನನಾಗಿರಬೇಕು. 
ಪ್ರಸಾದಲಿಂಗ ಪ್ರ ಸಾದಿಯಾದಡೆ ಪ್ರಸಾದಪ್ರ ಸನ್ನ ವಾಗಿರಬೇಕು. 

ಪ್ರಸ 5 ಸಾದಲಿಂಗ ತೃಪ್ತ ನಾದಡೆ ಇಂದಿ ್ರಿಯಂಗಳಿಚ್ಛೆಯಿಲ್ಲದಿರಬೇಕು. 
ಬನ್ನು ಮಹಾಲಿಂಗ ಮೋಹಿತನಾದಡೆ 

ಅಣಿಮಾದಿ ಅಷ ಕ್ಲಮಹದ್ವೈಶ್ವ ರ್ಯಂಗಳ ಬಯಸೆದಿರಬೇಕು. 
ಮಹಾಲಿಂಗ ಭಕ್ಕನಾದಡೆ ಅಪ್ಪಮಹಾಸಿದ್ದಿ ಗಳ ನೆನೆಯದಿರಬೇಕು. 
ಮಹಾಲಿಂಗ ವೀರನಾದಡೆ ಚತುರ್ವಿಧ ಪದವಿಯ ಹಾರದಿರಬೇಸು. 
ಮಹಾಲಿಂಗ ಪ್ರಾಣಿಯಾದಡೆ ಇಹೆಪರಂಗಳಾಸೆ ಇಲ್ಲದಿರಬೇಕು. 
ಮಹಾಲಿಂಗ ಪ್ರಸಾದಿಯಾದಡೆ 

ಅರಿವು ಮುರಳಿದು ಚಿಲ್ಲಿಂಗಸೆಂಗಿಯಾಗಿರಬೇಕು. 

ಮಹಾಲಿಂಗಿ ತ್ಲಪ್ಪನಾದಡಿ ಭಾವಸೆದ್ಭಾವನಿರ್ಭಾ ವನಳಿದು ಭಾವೈಕ್ಯವಾಗಿ 
ತಾನಿದಿರೆಂಬ ಭಿನ್ನಭೂವ ತೋರದಿರಬೇಕು. 

ಇಂತೀ ನೂರೆಂಟು ಸ್ಥಲದಲ್ಲಿ ನಿಪುಣನಾಗಿ 
ಮಿಶ್ರಷಡ್ತಿಧಸ್ಥೆ ಸ್ಥಲ ಸೆಡುಸ್ಸಲ ಲ ತ್ರಿಸ್ಸ ಸ್ಸ ಲ ಏಿಕಸೆ ನಲವಾಗಿ 
ಸ ಲ ಬಃ ಸ್ಥ ಲವನೆಯ್ಲಿ 

ಸೌರಾಷ ್ರ ಸೋಮೇಶ್ವರಲಿಂಗ ತಾನು ತಾನಾಗಿರಬೇಕಯಾ 


೧೦೨೧ 


ಪೃಥ್ವಿಯ ಕಠಿಣವಳಿದ ಭಕ್ತಂಗೆ ಜಾಗ್ರಾವಸ್ಥೆಯಿಲ್ಲ. 
peal ¢ © 
ಅಪ್ಪುವಿನ ಮೃದುವಳಿದ ಮಾಹೇಶ್ವರಂಗೆ ಸ್ವಪ್ಪಾವಸ್ಥೆ ಯಿಲ್ಲ. 


ಒಂದು 


» || ೨೬೧ i 


ಆದಯ ಗಳ ವಚನ ೪೨೩ 


ಅಗ್ಗಿಯ ಉಪ ್ಲವಳಿದ ಪು ಪ್ರ ಸಾದಿಗೆ ಸುಷುಪ್ಪ ವಸ್ಥೆ ಸ್ಥಯಿಲ್ಲ. 

ವಾಯುವಿನ ಗಮನವಳಿದ ಪ್ರಾಣಲಿಂಗಿಗೆ ತುನ್ಲೀಂಹಾವಸ್ಯಿ ಯಿಲ್ಲ, 

ಆಕಾಶದ ಶಬ್ದಗುಣವಳಿದ ಸಿಂಗೆ ತುರೀಯಾತೀತ ನಿರವಸ್ಥೆಯಿಲ್ಲ. 
ಆತ್ಮತೇಜದ ಮೂಲಾಹಂಕಾರವಳಿದ ಐಕ್ಯ್ಕಂಗೆ ಇನಿತೆನಿತೇನೂ ಇಲ್ಲ. 

ಸಮಿ ್ರ ಸೋಮೇಶ ಶರನಂಗಂಗೊಂಡ 

ಸುರಾಳ ನಿರಾಳ ನಿರವೆಯ ಧ್ಯಾನಾತೀತ ಮನಾತೀತ ಭಾವಾತೀತ ಜ್ಞಾ ನಾತೀತ 
ಅಗೋಚರ ಅತ್ಯತಿಷ್ಠದ್ದಶಾಂಗುಲಂ. | 2೬ 


೧೦೨೨ 


ಪ ದ್ವಿಯ ಕೂಡಿ ನೆಲನಹನಲ್ಲ, ಅಪ್ಪು ವ ಕೂಡಿ ಜಲವಹನಲ್ಲ, 
ಅಗ್ಗಿಯ ಕೂಡಿ ಕಿಚ್ಚನಹನಲ್ಲ, ವಾಯುವ ಕೂಡಿ ಗಾಳಿಯಹೆನಲ್ಲ, 
ಆಕಾಶವ ಕೊಡಿ ಬಯಲಹನಲ್ಲ, ಆತ್ಮನ ಕೂಡಿ ಭವಕರ್ಮಿಯಹನಲ್ಲ. 
ಲಿಂಗವ ಕೂಡಿ ಲಿಂಗವಹನು ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. |! ೨೬೩ 


೧೦೨೩ 


ಪೃಥ್ವಿಯ ಪೂರ್ವಾಶ್ರಯವಳಿದ ಭತ್ತಂಗೆ ಆಚುರಲಿಂಗನಾಹಿತ್ಕ, 
ಅಪ್ಪು ವಿನ ಪೂರ್ವಾಶ್ರಯವಳಿದ ಮಾಸೇಶ್ವರುಂಗೆ ಗುರುಶಿಂಗಸಾಹಿತ್ಯ, 
ಅಗ್ಲಿಯ ಪೂರ್ವಾಶ್ರಯವಳಿದ ಪ್ರಸಾದಿಗೆ ಶಿವಲಿಂಗಸಾಹಿತ್ಯ, 
ವಾಯುವಿನ ಪೂರ್ವಾಶ್ರಯವಳಿದ ಪ್ರಾಣಲಿಂಗಿಗೆ ಜಂಗಮಲಿಂಗಸಾಹಿತೈ, 
ಆಕಾಶದ ಪೂರ್ವಾಶ್ರಯವಳಿದ ಶರಣಂಗೆ ಪ್ರ ಪ್ರಸಾದಲಿಂಗಸಾಹಿತ್ಯ, 
ಆತ್ಮನ ಪೂರ್ವಾಶ್ರ ಮ ಐಕ್ಯಂಗೆ ಮಹಾಲಿ ಲಿಂಗಸಾಹಿತ್ಯ. 
ಇಂತೀ ಪಡಂಗಗಳ ಪೂರ್ವಾಶ್ರಯವಳಿದ ನಿರಾಳಂಗೆ 
ಸೌರಾಷ ್ರ ಸೋಮೇಶ್ವರಲಿಂಗ ಒಮ್ಮುಖ. | 2೬೪ 


೧೦೨೪ 


ಪ್ರಣವಾಂಕುರದಿಂ ತೋರಿತ್ತು ಚಿತ್ತು, 
ಆ ಚಿತ್ತುವಿಂ ಕಾಣಸಿತ್ತು ಮಹವು, 
ಆ ಮಹವೆ ವಾಚೆಸ್ಪ ತಿಯಾಗಿ ವೇದಾಂತ ವೇದ್ಯವಾಯಿತ್ತು k 
ಅದು ತಾನೆ ಪರಮಜ್ಞಾ ನ್ಲಿನಸ್ತಯದಿಂ 
ಸಮ್ಯಕ್‌ ಪರಬ ನ್ರಿಹ್ಮ ; ಇದಕ್ಕೆ ಶ್ರು ಶಿ; 
ಓಂ ಅಗ್ಗ ಯೇ ಸೆಮಿಧಮಾರುಹಂ pe ಜಾತವೇದಸ್ಸೆ ತಯಾ! 
| 


ತ್ರ ಮಗ್ರೆ [ ವರ್ಧಸ್ತೆ ಸಮಿಧಾ ಬ್ರಹ ಹ್ಮಣಾವಯಂ ಸ್ವಯಯಿತಿ 


೩೨೪ ಸಂಕೀರ್ಣ ವಚನಸಂಪುಟ : ಒಂದು 


ಇಂಳಿಂದುದಾಗಿ, 
ಸೌರಾಷ ್ಟೈ ಸೋಮೇಶ್ವರಲಿಂಗ, ಸೆಯಸುಖವಪೂರ್ವವಯ್ಯಾ. | 2೬% |) 


೧೦೨೫ 


ಪ್ರತಿಯಿಲ್ಲದ ಲಿಂಗದಲ್ಲಿ ಪ್ರ ತಿರಹಿತವಾದ ಮಹಿಮನಿಗೆ 
ಅತಿಶಯಪೊಂದಿಲ್ಲಾಗಿ ಸ ಸೆಂಸ್ಕೆ ಏತಿ ವಿಸ್ಮ ಏತಿಗಳಿಲ್ಲ. 
ಸೂಕ್ಷಾ ಸೊಕ್ಷ ವಿಲ್ಲ ಯೋಗಪಿಯೋಗ್ಗಲ್ಲ. 
ಅಭೇದ್ಯ ಚಿತ್ರಕಾಶಂಗೆ ಒಳಹೊರಗಿಲ್ಲ, 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣಂಗೆ. | 2೬೬ Il 


೧೦೨೬ 


ಪ್ರಸಾದ ಪ್ರಸಾದವೆಂದೆಂಬರು, ಪ, ಪ್ರಸಾದವಾವುದೆಂದರಿಯರು. 
ಅನ್ನವೆ ಪ,ಸಾದವೆಂದು Fo ಶರಣನಲ್ಲ. 

ಅನ್ನವೆ ಪ್ರ ಪ್ರಸಾದವೆಂದು ಕೊಂಬಾತ ಭಕ್ತನಲ್ಲ. 

ಆದೆತುಂಪಡೆ: 

ಅನ್ನಂ ಮಹಾರೇತಸ್ಸರ್ವಮನ್ನ ಮುತ್ತ ತ್ತಿಹೇತವೇ। 

ಅನ್ನ ಮಭ್ಯಂತರಂ ಪ್ರಾಣಂ ಸರ್ವಮನ್ನಮಯಂ ಜಗತ್‌! 

ಇಂತೆಂದುದಾಗಿ, 

ಅನ ಸ್ಸ ಜೀವಕ್ಕೆ ಆಧಾರ, ಅನ್ನ ವೇ ಸೆರ್ವಜನಕ್ಕೆ ಸನ್ಮ; ತ. 

Ke ಕಾರಣ, ಅನ್ನ ವೆಪ ಪ್ರ ಸಾದವಲ್ಲ. 

ಶರಣನಪ್ಪ ಸದ್ದು ರುಸ್ವಾಮಿ 

ನೆಶ್ಚಿಯಲ್ಲಿರ್ದ ಉತ್ತಮ ಪ್ರಸಾದವನರುಃ[ಹೆ] 

ಬ್ರ ಹೆ ರಂಧ್ರ ದಲ್ಲಿ ಪ್ರ ಕಾಶಿಸುತಿರ್ಪ 

ಪುನ ಟ್ಟಿದ ಪರಮಾಮೃ ತವೆ ಪ ಸ್ರಸಾದ. 

ಅಂತಪ್ಪ ಪ್ರಸಾದಗ್ರಾಹಕತ್ವವೆಂತಪ್ಪು 'ದೆಂದಡೆ, 

ಅಂಗವ ಮರೆದು ಮನಮಗ್ಗ ವಾಗಿ 'ಉಚಾ ಸೆ ನಿಶ್ತುಸೆಂಗಳಡಗಿ, 

ಪ್ರಾಣನು ಪ್ರಸ ಸ್ರಸಾದದೊಳ್ಳುಳುಗಿ ಪರಮಕಾಪ್ಸೆಯನೆಯ್ದಿ ನಿಂದಾತನೆ, 

ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಮಹಾಪ್ರಸಾದಿ ಎನಿಸಿಕೊಂಬನು. ll ೨೬೭ || 


4 


೧೦೨೬ 


ಆದಯ್ಯಗಳೆ ವಚನ ೩೨೫ 
ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರ ಪಸಾದವೇ ಜಂಗಮ, 
ಪ್ರಸಾದವೇ ಪ ಘರ. 

ಸೌರಾಷ್ಟ್ರ ಸೋಮೇಶ್ವರಲಿಂಗದ ಪ್ರ ಪ್ರಸನ್ನ ತೆಯೆ ಪ್ರ ಸಾದ. 
ಇಂತಪ್ಪ ಪ್ರಸಾದದ ಮಹಾತ್ನೆ; ಗೆ ಸ್ಯ 

ನಮೋ ನಪೋಯೆನುತಿರ್ದೆನು. 


೧೦೨೮ 


ಪ್ರಾಣದ ಮೇಲೆ ಪ್ರಾಣಲಿಂಗ ಸಾ ಿಯತವಾದ ಬಳಿಕೆ 
ಪಾ ್ರಾಣಗುಣವಳಿದು, ಪ್ರಕ ತಿ ಹಿಂಗಿ, 
ದೇಹೇಂದ್ರ ಯ ಕರಣ ಜೀವಭಾವ ಅರಿವು 
ಶಬ್ದ ಸ್ಪೈ ಸ್ಪರ್ಶ ರೂಪು ರಸೆ ಗಂಧ ಸ್ರಕ್ಟಂದನ ವನಿತಾದಿ ಅಷ ಸ್ವಭೋಗಂಗಳು 
ಲಿಂಗದಲ್ಲಿ ಮನಮುಟ್ಟಿ ನಟ್ಟ ರಲು 
ಅದೇ ಅರ್ಪಿತಾಂಗ ನಗನರ್ಟಿಪವಾಗಿ, 
ಪರಿಣಾಮಪ್ರಸಾದಸಾಹಿತ್ಯವಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರೆಣಂಗೆ. ll ೨೬೯ 1 


೧೦೨೯ 


ಪ್ರಾಣಲಿಂಗಧಾರಣದಲ್ಲಿಯಲ್ಲದೆ 
ಪ್ರಾಣವಾಯುಧಾರಣದಲ್ಲಿ 
ಜೀವದ ಅನಾದಿಕರ್ಮ ಕೆಡದು ನೋಡಯ್ಯಾ. 
ಶಿವಾದ್ವೈೈತಜ್ಞಾ,ನದಲ್ಲಿಯಲ್ಲದೆ 
ಆತಾ ಜಿ ತಜ್ಞಾನದಲ್ಲಿ 
ಮೂಲ ಅವಿದ್ಯೆ ಕೆಡದು ನೋ 
ತನುಭಾವವಳಿದು ಬ್ರಹ್ಮಭಾವ ಕರಿಗೊಂಡಲ್ಲದೆ 
ಅಷ್ಲಾದಶದೋಷಂಗಳಳಿಯವು. 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಅವರಳೆನಾದಲ್ಲದೆ 


ನಿತ್ಯಮುಕ್ತಿಯಿಲ್ಲ ನೋಡಯ್ಯಾ. ೨೭೦ ॥ 


೧೦೩೦ 
ಬಂಧಮೋಕ್ಷಂಗಳೆ ಭ್ರಾಂತನಳಿದು 


ಲಿಂಗವೇದಿಯಾದ ಶರಣಂಗೆ ಅಂಗಭಂಗವಿಲ್ಲ, 
ಅಂಗಭಂಗವಿಲ್ಲವಾಗಿ ಪ್ರಸಾದಕ್ಕೆ ಹೊರಗಲ್ಲ, 


pe 


ಸಂಕೀರ್ಣ ವಚೆನಸಂಪುಟ : ಒಂದು 


NS ರಂಗ ಹೆ ತೊರೆ ಪ ಪ್ರಸಾದವೆಂಬ ಭಂಗಹೊದ್ದದು. 
ಷಟಿಸ್ನೆಲ ಜ್ಞಾನದ ವರ್ಮವ ಬಲನಾಗಿ 


ಹಲ ~ 
ಸಾರಾ ಇಷ್ಟ ತ ಮೇತ್ತರಲಿ ಎಗದಲ್ಲಿ ಪ್ರ ಸಾದಸೆನ, ಹಿತ. p> ೨೨೭೧ 1 
ke 


೧೦೩೧ 


ಬಟ್ಟಬಯಲ ದ ಷ್ಟಾಕಾಶದಲ್ಲಿ ನಾನೊಂದು ದ ದೃಷ್ಟ ಷವ ಕಂಡೆ. 
ಹುಟ್ಟಿ ಹೊಂದದ ಶಿಶುಮೊಂದು ಗಟಿ ಟಿಗೊಂಡು ಮೂಲಿ ಲೀಯದಿದಿರಿಟ್ಟು ತೋರಿ, 
ಹೆಸಿಟ್ಟು ಕರಸಿಕೊಂಡಿತ್ತಿ ದೇನೊ! 
ನೋಡಬಲುದು, ಸುಡಿಯಲರಿಯದು, 
ಕೊಡಬಲ್ಲುದು, ಬೇಡಲರಿಯದು, 
ಕೂಡಬಲ್ಲುದು, ಅಗಲಲರಿಯದಿದೇನೊ! 
ತಾನೆ ನಾನಾಗಿ ನಾನೆ ತಾನಾಗಿ ತಾನಾಗಿಬ್ಬರೊಂದಾಗಿ, 


ಸೌರಾಷ್ಟ್ರ ಸೋಮೇಶ್ವರಾ, ತಾನೊ ನಾನೊ ಏನಂದರಿಯೆ. | ೨೭೨ 1 


೧೦೩೨ 


ಬದ್ಧನಲ್ಲ ಮುಕ್ತನಲ್ಲ, ಎರಡಿಲ್ಲವಾಗಿ ಸೆಹೆಜಭರಿತನಯ್ಯಾ. 
ಮನ ಭಾವ ಕರಣಂಗಳು ಲಿಂಗವ ಸೋಂಕಿ, ನೆನಹುಗೆಟ್ಟು, 
ಸಂದು ನಷ್ಟವಾದ ಅಚಲಲಿಂಗೈಕ್ಯ್ಕಂಗೆ ಮತ್ತಾವಂಗವೂ ಇಲ್ಲ. 
ನಿರಂಜನ ನಿಃಪ್ರಾಣ ಶಿಖಿಕರ್ಪರಯೋಗದಂತೆ 
ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಲಿಂಗೈಕ್ಯವು. i ೨೭೨ ॥ 


೧೦೩೩ 


ಬಳ್ಲೆನೆಂಬುದು ಮಾಯೆ, ಅರಿಯೆನೆಂಬುದು ಮಾಯೆ, 
ಒಲ್ಲಿನೆಬುದು ಮಾಯೆ, ಒಲಿವೆನೆಬುದು ಮಾಯೆ, 
ಜೀವವೆಂಬುದು ಮಾಯೆ ಮುಕ್ತೆನೆಂಬುದು ಮಾಯೆ, 
ಸತಿ ಸುತ ಪಿತ ಮಾತೆಯದರೆಲ್ಲ: ಮಾಯೆ, 
ಭೃತ್ಯ ಭ್ರಾತಾದಿಗಳವರೆಲ್ಲ ಮಾಯೆ, 
ನೆಂಬುದು ಮಾಯಿ, ನೀನೆಂಬುದು ಮಾಯೆ, 


ಸೌರಾಷ್ಟ್ರ ಸೋಮೇಶ್ವರ ತಾನೆಂಬುದು ಮಾಯೆ. | 2೭೪ ॥ 


G 


ಆದಯ ಗಳ ವಚನ ೩೨8 
೧೦೩೪ 


ಬಸವಣ್ಣ ನ ಭಕಿಸೆ ಕ್ರಿಸ್ಥೆಲ, ಮಡಿವಾಳ ಮಾಚಣ್ಣನ ನ ಮಾಹೇಶ ರ್ಥ ಲ್ಕ 
ಘಟ್ಟಿವಾಳ ಮುದ್ದಣ್ಣನ ಪ್ರಸಾದಿಸ್ಯಲ್ಯ ಚೆನ ಬಸವಣ್ಣನ ಪ್ರಾಣಗಿಸ್ಥಲ ಲ 
ಪ್ರಭುವಿನ ಶರಣಸ್ಸೆಲ, ಸೊಡ್ಡಳ ನೋ 1 ಇಕಿ ಲ, 
ಅಜಗಣ್ಣನ ಆರೂಢ, ನಿಜಗುಣನ ಬೆರಗು, 
ಅನುಮಿಷನ ನಿಶ್ಚಲ, ಮಹದೇವಿಯಕ್ಕನ ಜ್ಞಾನ, 
ನಿಂಬಿಯಕ್ಕನ ನಿಶ್ಚಯ, ಮುಕ್ತಾ ಯಕ್ಕನ ಅಕ್ಕರು, 
ಸತ್ಯಕ್ಕನ ಯುಕ್ತಿ, ಅಲ್ಲಾಳಿಯಕ್ಕನ ಸೆಮತೆ, 
ರೇವಣಸಿದ್ಧಯ್ಯದೇವರ ನಿಷ್ಮೆ, ಸಿದ್ಧ ರಾಮತಂದೆಗಳ ಮಹಿಮೆ, 
ಮರುಳೆಸಿದ್ದಯ್ಗದೇವರ ಅದೃಷ್ಟ ಪ್ರಸಾದನಿಷ್ಠೆ, 
ಏಕೋರಾಮಯ್ಯಗಳ ಆಚಾರನಿಷ್ಠೆ, 
ಪಂಡಿತಾರಾಧ್ಯರ ಸ್ವಯಂಪಾಕ, 
ಮುಗ್ಬಸಂಗಯ್ಯ, ಮೈದುನ ರಾಮಣ್ಣ, ಬೇಡರ ಕಣ ಣ್ಲಪ್ಪ ; 
ಕೋಳೂರ ಕೊಡಗೂಸು, ತಿರುನೀಲನಕ್ಕರು, 
ರುದ್ರಪಶುಪತಿಗಳು, ದೀಪದ ಕಲಿಯಾರ ಮುಗ್ಬಭಕ್ತಿ 
ನಿಮ್ಮೊಳೆನಗೆಂದಪ್ಪು ದೊ ಸೌರಾಷ ್ರ ಸೋಮೇಶ್ವರಾ. | ೨೭೫ | 


೧೦೩೫ 


ಬಸೆವಣ್ಣ ನೆನ್ನ ಅಂಗ, ಮಡಿವಾಳನೆನ್ನ ಮನ, 
ಪ್ರಭುವೆನ್ನ ಪ್ರಾಣ, ಚನ್ನ ಬಸವನೆನ್ನ ಕರಸ್ನಲದ ಲಿಂಗ, 
ಘಟ್ಟೆವಾಳನೆನ ಭಾವ, ಸೊಡ್ಡಳೆಬಾಚೆರಸರೆನ್ನ ಅರಿವು, 
ಕಿಕ್‌ ತ್ಮ 
ಅಲ್ಲಾ ಳಿಯಕ್ಕನೆನ್ನ ಸಮತೆ, ಅನುಮಿಷನೆನ್ನ ನಿಶ್ಚಲ, 
ನಿಜಗುಣನೆನ್ನ ಕ್ಷಮೆ, ರೇವಣಸಿದ್ದ ್ಲೈಯ್ಯದೇವರೆನ್ನ ನೇತ್ರ, 
ಸಿದ 5 ರಾಮತಂದೆಗಳಿನ್ನ ನೇತ್ರ ದದ ೃಕ್ಟು, 
ಮರೆಳುಸಿದ್ದ ಯ್ಯದೇವರೆನ್ನ. ಶ್ರೊ (ತ್ಯ, 
ಪಂಡಿತಾರಾಧ್ಯರೆನ್ನ ಜಿಹ್ಲೆ, ್ರ, ಏಕೋರಾಮಯ್ಯಗಳೆನ್ನ ನಾಸಿಕ, 
ಅಸೆಂಖ್ಗಾತರೆನ್ನ ಅವಯವಂಗಳು, ಪುರಾತರೆನ್ಹ ಪುಣದ ಪುಂಜ, 
ಏಳುನೂರೆಪ್ಪತ್ತು ಅಮರಗಣಂಗಳೆನ್ನ ಗತಿಮತಿ ಚೈತನ್ಯ, 
ಸೌರಾಷ್ಟ್ರ ಸೋಮೇಶ್ವರಾ, ಆ ನಿಮ್ಮ ಶರಣರ ಪಡಿದೊತ್ತ ಯ್ಯಾ. | ೨೬೬ Il 


ಸಂಕೀರ್ಣ ವಚನಸಂಪುಟ : ಒಂದು 


೧೦೩೬ 


ಬಾಣತಿ ರಕ್ಕಸಿಯಾದಡೆ ಮಕ್ಕಳ ಕಾಯುವರಿನ್ನಾ ರಯ್ಯಾ? 
ಸೋಜಿಗದ ಮಾಯೆ ಸಟೆಯಪ್ಪ ಜಗವ ಪಿಡಿದಿರಲು 
ಆ ಜಗವನಾ ಮಾಯಾಹಸ್ತೆದಿಂ 'ತೊಲಗಿಸೆ ಸುವರಿನ್ನಾ ರಯ್ಯಾ? 
ನಾ ಬಲ್ಲೆ, ನಾ ಹಿರಿಯನೆಂಬವರೆಲ್ಲರು ಮಾಯೆಯ ಅಣಲೊಳಗೆ ಸಿಕ್ಕಿದರು. 
ಹರಿಹರಬ್ರಹ್ಮಾದಿಗಳೆಲ್ಲರೂ ಮಾಯೆಯ ಕೈಯ ಶಿಶುವಾದರಯ್ಯಾ. 
ಸೌರಾಷ್ಟ್ರ ಸೋಮೇಶ್ವರಾ, ನಿನ್ನ ಮಾಯೆ 
ಅಖಿಳಕ್ಕೆ ತಾನರಸಾದಳೆಯ್ಯಾ. TE 


೧೦೩೭ 


ಬಾಹಿರವ ಕಳೆದು, ಎಡೆನಾಣ್ನವನುಳಿದು, 
ಹೆಲವು ನಾಣ್ಯವ ಕಳೆದು, ಸೆಲುವ ನಾಣ್ಯವ ಹಿಡಿದು ನೋಡುವೆನಯ್ಯಾ. 
ತೂಕಗುಂದದ ನೋಟವ ಮೋಡುವೆನಯ್ಯಾ. 
ಪರಮಜ್ಞಾ ನ ಕೆಂಗಳಿಂದಾ ಪರಬ ಹ್ಮ ನಿಂದ ನೋಟವ ನೋಡುವೆನಯ್ಯಾ. 
ಅದೆ ತದ ನಾಣ್ಯವ ಕಣ್ಮುಚ್ಛ ದ ನೋಟದಿಂ ಮೋಡುವೆನಯ್ಯಾ. 
ಅನಿಮೆಪದೃಪ್ಟಿಯಲ್ಲಿ ಆ ನಿರಾಳದಿಂದ ನೋಟವ ನೋಡುವೆನಯ್ಯಾ. 
ಸೌರಾಷ ಸೋಮೇಶ್ವ ರಲಿಂಗದ ನಿಜನಿಂದ ನೋಟವ 
ನೋಡಿ ನೋಡಿ ನಿಬೆರಗಾದೆನಯ್ಯಾ. | ೨೭೮ ॥| 


೧೦೩೮ 


ಬೀಜದೊಳಗಣ ವೃಕ್ಷ, ಅಂಕುರ, ಪಲ್ಲವ, ಪತ್ರ, 
ಕುಸುವೈ, ಫಲ ಮೈದೋರದಂತೆ, 
ಕಾಷ್ಮದೊ ೧ಳಗಣ ಅಗ್ಗಿ ಉರಿ ಉಷ್ಣ ದೋರದಂತೆ, 
ಪತಂಗನ ಕರಮೊಳಗಡಗಿಪ್ಪ ಮರೀಚಿ ಪ್ರವಾಹಿಸೆದಂತೆ, 
ಬಿಂದುವಿನೊಳಡಗಿಪ್ಪ ನಾದ ದನಿದೋರದಂತೆ, 
ಪಿಂಡ ಬ್ರಹಾ ಡಗಳ ಕೂಡಿಪ್ಪ 
ಸೌರಾಷ್ಟ್ರ ಸೋಮೇಶ್ವರಲಿಂಗವನಾರೂ ಬೆರಸೆಬಾರದಯ್ಯೂ. | ೨೭೯ | 


ಆದಯ್ಯಗಳ ವಚನ 
೧೦೩೯ 


ಬೀಜವ್ಯಕ್ಷ ಯೋಗದಂತೆ ಭಕ ಸ್ಸ ಲ್ಯ 
ಜಲಮೌಕ್ಷಿಕ ಯೋಗದಂತೆ ಮಾಹೇಶ್ವರಸ್ತೆ ಲ್ಕ 
ಅನಲಕಾಷ್ಟ ಯೋಗದಂತೆ ಪ್ರಸಾದಿಸ್ಸೆಲ 
ಕೀಟಭ್ರಮರ ಯೋಗದಂತೆ ಪ್ರಾಣಲಿಂಗಿಸ್ನೆಲ 
ಕರಕವಾರಿ ಯೋಗದಂತೆ ಶರಣಸೆ ಲ, 
ಶಿಖಿಕರ್ಪುರ ಯೋಗದಂತೆ ಐಕ್ಯಸ್ಥೈಲ 
ಇಂತು ನಿರ್ಭಾವ ನಿರ್ಭೇದ್ಯವಾದಂಗೆ 
ಸೌರಾಷ್ಟ್ರ ಸೋಮೇಶ್ವರನಲ್ಲ ಲಿಂಗೈಕ್ಕವು. | ೨೮೦ ॥ 


೧೦೪೦ 


ಬುದ್ದಿಯೊಡನೆ ಸೆ ಸೆಬಂಧವಾದ ಪುಣ್ಯಪಾ ಪ ರೂಪವೆ 
ಸಂಚಿತ ಪ್ರಾರಬ್ದ ಆಗಾಮಿತನದ ವಾಸೆನೆ ಆದುಳನ ಕ್ಫ 
ಲ ನಟ್ಟುನಿಂದು ಬಿಟು, ತೊಲಗದಿಪ ದು ನೋಡಯ್ಯಾ. 
ಶಿವಪ್ರಸಾದ ಪ್ರಸಾದಿಸೆಲೊಡನೆ ಕರ್ಮಕ್ಷಯ. 
ಆ ಕರ್ಮೆಕ್ಷಯಮೊಡನೆ ಬಂದಿ ್ಲಿಯಳಿವು. 
ಇಂತು ಬುದ್ಧಿ ಕರ್ಮವೆರಡರ ಳಿವು 
ಶಿಖಿಕರ್ಪುರದಳಿವಿನಂತೆ. 
ಅಳಿದ ಸಮನಂತರದಲ್ಲಿ ಮೋಕ್ಷ ಕಾಣಿಸಿಕೊಂಬುದು. 
ಇದಕ್ಕೆ ಶ್ರುತಿ: 
“ತನ್ಕ ಕವರಾಣಿ ತಾವದೇವ ಚಿರಂ ಏವಂ ನವಿಮೋಕ್ಷ P ಅಧಸ್ತೆ ೦ ಪಶ್ಯ ಹ್‌ 
ಇಂತೆಂದುದಾಗಿ, 


ಸೌರಾಷ್ಟ್ರ ಸೋಮೇಶ್ವರಲಿಂಗದ ಪ್ರಸಾದ ಅಪೂರ್ವವಯ್ಯಾ. Il ೨೮೧ | 
೧೦೪೧ 


ಬೆಚ್ಚು ಬೇರಿಲ್ಲದ ಸುಖವಚ್ಚಾದ ಪರಿಯ ನೋಡಾ ಅಯ್ಯಾ. 
ಅಂಗವಿಲ್ಲದ ಕೂಟ, ಸೆಮರಸವಿಲ್ಲದ ಬೇಟ, 

ಸೆಮರತಿಯಿಲ್ಲದಾನಂದ ಸನ್ನ ಹಿತವಾಗಿ, 

ಸೌರಾಷ್ಟ್ರ ಸೋಮೇಶ್ರರಲಿಂಗದ ಸೆಂಗ, 

ಏನೂ ಅಲ್ಲದ ನಿಸ್ಪಂಗದ ನಿಜಸುಖವನೇನೆಂಬೆನಯ್ಯಾ. |} ೨೮೨ || 


u 


೩೩೦ 


ಸಂಕೀರ್ಣ ವಚನಸಂಪುಟ : ಒಂದು 


೧೦೪೨ 


ಬೆಟ್ಟದ ಮೇಲೊಂದು ದ ದಳ್ಳುರಿ ನಿಮುರಿ ಬಳ್ಳಿವರಿದು 
ಖಾ ಜಗದೊಳ್ಳಸ ರಿಸಿ ಸೆಪ್ಪಸೆ ಸಮುದ್ರ ಗಳ ನುಂಗಿತ್ತು, 
೨ಿಷ್ಟದಿಗುದಂತಿಗಳೆ ಸುಟ್ಟುರುಪಿ ತ್ತು 
ಪಂಚವಕ್ರ್ರಂಗಳ ಮುಖಗೆಡಿಸಿತ್ತು, 
ನವಬ್ರಹ ಹ್ಮರ ಸುಳುಹನಾರಡಿಗೊಂಡಿತು ಬಿ 
ಸಮ್ಮಜ್ಞಾನವಪ್ಪ ದಳ್ಳುರಿ 
ಸೌರಾಷ ್ರ ಸೋಮೇಶ್ವರನ ತೋರಿ ಭವಗೆಡಿಸಿತ್ತು. 


೧೦೪೩4 


ಚಜೇರು ಮೊದಲಾಗಿ ಚರಿಸುವ ವೃಕ್ಷದೊಳಗೆ 
ಹತ್ತು ಶಾಖೆಯಲ್ಲಿ ನಾಲ್ಕು ಹಣ್ಣಹುದ ಕಂಡೆ. 
ಒಂದು ಹಣ್ಣ ಸೆವಿದಾತ ಯೋಗಿಯಾದ, 
ಒಂದು ಹಣ್ಣ ಸೆವಿದಾತ ಭೋಗಿಯಾದ, 
ಒಂದು ಹಣ್ಣ ಸವಿದಾತ ಧರ್ಮಿಯಾದ, 
ಮಶ್ತೊಂದು ಹೆಣ್ಣ ಸೆವಿದಾತನ ಕುರಹ ಕಂಡು ಹೇಳಿರೆ. 
ಈ ನಾಲ್ಕು ಹೆಣ್ಣ ಮೆದ್ದವರ ಕೊರಳಲ್ಲಿ ಬಿತ್ತು ಗಂಟಲು ಸಿ ಸಿಕ್ಕಿ 
ಕಾನನದಲ್ಲಿ ತಿರುಗುತಿದ್ದ ಭಾ 
ಈ ಫಲವ ದಾಂಟಿದವರು ಸ ನೌರಾಷ್ಟ್ರ ಸೋಮೇಶ ರ 
ಹುಟ್ಟುಗೆಟ್ಟರು. 


೧೦೪೪ 


ಬ್ರಹ್ಮಜ್ಞಾನದಿಂದ ಬ ಸ್ರಿಹ್ಮವನ ನರಿತರಿವು 
ಆ ಪರಬ್ರಹ್ಮದೊಡವರಸಿ ನಿಂದಿತ್ತು. 
ಅದೆಂತೆಂದಡೆ: 
ಬ್ರಹ್ಮಬ್ರಹ್ಮಾಂಡ ಬೇರಿಲ್ಲದಿಪ್ಪಂತೆ, ಆಕಾಶವನಿಲ ಬೇರಿಲ್ಲದಿಪ್ಪಂತೆ, 
ಹಣ್ಣು ರುಚಿ ಬೇರಿಲ್ಲದಿಪ್ಪ ಪತಿ 
ದೆ ತವೆ ಅದ್ದೆ ತವಾದ ಬ ಳಿಕ ದೆ ರ ತವೆಂದೆನಲುಂಟೆ? ಇಲ್ಲವಾಗಿ. 
ಸ ಮರಹಿಗೆ ತೆರಹಿಲ್ಲದ ಕರಿಗೊಂಡರಿವು ತಾನಾಗಿರಲು 

ಪರಿಯ ವಿಚಿತ್ರ ಚಿತ್ರ ೦ಗಳತಾ ತ್ಯಾ ಶೃರ್ಯವಪ್ಪ ೦ತೆ ತೋರುತಿರಲು 

3 ವಿಪರೀತವೆಂದೆಸಲಖಟಿ? 
ಮುನ್ನ ತಾನಾಗಿರ್ದು ಇನ್ನು ಬೇರೆನಲುಂಟೆ? ಇಲ್ಲವಾಗಿ. 


| ೨೮೩. ॥ 


| ೨೮೪ 


ಆದಯ್ಯಗಳ ವಚನ 


ಆದಿಮಧ್ಯಾಂತ ವಿರಹಿತವಾದ ಮಹಾಘನವೆ 

ಊಹಿಸಲಿಲ್ಲದ ಉಪಮೆ, ಭಾವಿಸೆಲಿಲ್ಲದ ಭಾವ, 
ಅರಿಯಲಿಲ್ಲದರಿವು ತಾನಾಗಿ, 

ಸೌರಾಷ್ಟ್ರ ಸೋಮೇಶ್ವರನೆಂಬ ನುಡಿಯನೊಳಕೊಂಡು ನಿಂದ 


೩೩ 


ಸೆಹಜ ಭರಿತವಾಗಿರ್ದಿಲ್ಲದಂತೆ ಇಹ ಭೇದವನೇನೆಂಬೆನಯ್ಸಾ. | ೨೮೫ | 


ಶಿ 


ಬ್ರಹ್ಮನೆ ಬಟ್ಟಲು ವಿಷ್ಣು ವೆ ನೇಣು ರುದ್ರನೆ ತೊಲೆ. 
ಈ ಮೂವರು ಕೂಡಿದ ತ್ರಾಸಿನಲ್ಲಿ ಬ್ರಹ್ಮಾಂಡವೆಂಬ ಘಟ್ಟಿಗೆ 
ಪಿಂಡವೆಂಬ ಕಟ್ಟಳಿಯನಿಕ್ಕಿ ತೂಗುವೆನಯ್ಯಾ. 
ಇಚೆ ಜ್ಞಾನ ಕ್ರೀಯಂಗಳಿಂಬ ಶಕ್ತಿ ತ್ರಯದ 
ಮುಳ್ಳು ಸೆರಿಸವಾಗಿ ತೂಗುವೆನಯ್ಯಾ. 
ಚಂದ್ರ ಸೊರ್ಯರೊಂದಾದ ಮಚ್ಚವನೊರೆದು ಪರಾಪರದ ಬಣ್ಣ ಕೈ 
ಪ್ರತಿಯಿಲ್ಲದೆ ಪ್ರತಿಯಾಗಿ ನಿಂದಿತ್ತು, 


ಸೌರಾಷ, ಸೋಮೇಶ್ತರಾ ನಿಮ್ಮ ಶರಣರಲಿ. | ೨೮೬ | 
ಲ ವ ೬ ಣಾ 


೧೦೪೬ 


ಬ್ರಹ್ಮೆವೆಂಬ ವೃಕ್ಷದಲ್ಲಿ ಫಲಪತ್ರಕುಸುಮಂಗಳೆಂಬ 
ಸಚರಾಚರಂಗಳಪ್ಪಮೂರ್ತಿಗಳಾಗಿ 
ಆಗಿ ಆಗಿ ಅಳಿವುತ್ತಿ ಪ್ಲವಯ್ಯಾ. 
ಇದಕ್ಕೆ ಶ್ರುತಿ: 
ಬ್ರಹ್ಮೆಣೋವೃಕ್ಷಾನ್ಮಹತೋಪತ್ರಂ ಕುಸುಮಿತಂ ಫಲಂ! 
ಚರಾಚರಾಷ್ಟಮೂರ್ತಿಂ ಚ ಫಲಿತಂ ಫಲಶೂನ್ಯವತ್‌! 
ಇಂತೆಂದುದಾಗಿ, 
ಅಷ್ಟಮೂರ್ತಿಗಳು ನಷ್ಟವಾದಲ್ಲಿ 
ಸೌರಾಷ್ಟ ಸೋಮೇಶ್ನರಲಿಂಗ ನಷವಾಯಿತ್ತೆಂಬ 


ಮಿಟ್ಟಿಯ ಭಂಡರನೇನೆಂಬೆನಯ್ಯಾ. 3೮ 


೧೦೪೭ 


ಬ್ರಹ್ಮೆಸ್ಥಾನದಲ್ಲಿ ಜ್ಯೋತಿರ್ಲಿಂಗವಿಪ್ಪು ದನರಿತು, 
ಕ್ರೀವೆರಸಿ ನಿಃಕ್ರೀಯಲ್ಲಿ ನಿಂದು 
ಕ್ರಮದಿಂದೂರ್ಧ್ರ್ಯಕ್ಕೈಯ್ದಲು ಮಹಾಲಿಂಗದ ಬೆಳಗು, 


೭ 


ಸಂಕೀರ್ಣ ವಚನಸಂಪುಟ : 


ಪೃಥ್ದಿ ಯಂ ಮುಸುಕಿ, ಅಪ್ಪು ವನೀಂಟಿ, ಅಗ್ಲಿಯಂ ದಹಿಸಿ 
ವಾಯ ನ ನುಂಗಿ, ಆಸ್ಕಿ - 


ಸೌರಾಷ , ಸೋಮೇಶ್ವ ರಾ, ನಮ್ಮೆ ಶರಣರಲ್ಲದೆ 


ಅರಿವು ಮರಹನೊಳೆಕೊಂದಿಪ್ಪ ಅಜ್ಞಾ ನಿಗಳೆತ್ತ ಬಲ್ಲರಯ್ಯಾ? | ೨೮೮ ॥ 


೧೦೪೮ 


ಭಕ್ತನೊಂದು ಕುಲ, ಭವಿಯೊಂದು ಕುಲವೆಂದೆಂಬರು. 
ಭಕ್ತಂಗೆ ಕುಲಖಛಲಂಗಳುಂಟೆ? ಭಕ್ತ 0ಗೆ ಯಾಚಕತ್ವವುಂಟೆ? 
ಭಕ್ಕಂಗೆ ಆಶಾಪಾಶಂಗಳುಂಟೆ? 
ಭಕ್ತಂಗೆ ಶೋಕ ಮೋಹ ಭಯ ಲಜೆ J ಸೇವೆ ರೋಷ ನ 
ಆಧಿವ್ಥಾಧಿ ಆಶೆ ಆಮಿಷ ತಾಮಸೆಂಗಳುಂಟೆ? ಇಲ್ಲವಾಗಿ, 
ಇದಕ್ಸೆ ಶ್ರುತಿ: 
ಯಾಜಿಕೋ ಲೋಭರಹಿತಃ Ko “lec ಣಿ 
ಶೋಕಮೋಹಭಯತ್ಯಾಗೀ ಮದ್ಭಕ್ತಶ್ಚ ಶೃ ಪ್ರಕೀರ್ತಿತ ell 
ಸೇವಕೋ ರೋಷಹರ್ಸ್ಷೌ ಚ ಮಾನಸಾ! 
ಆಧಿವ್ಯಾಧೀ ಗತೋದೂರಂ ಮದ್ಭಕ್ತಶ್ಚ ಪ್ರಕೀರ್ತಿ ತಃ 
ಇಂತೆಂದುದಾಗಿ, 


ಸೌರಾಷ್ಟ ಸೋಮೇಶ್ವರನ ಸಹಜಭಕ್ತಿ ಅಪೂರ್ವವಯ್ಯಾ. il ೨೮೯ 


ಲು 
೧೦೪೯ 


ಭಕ್ಕಿಯಾಚಾರದ ಪಥವಿಡಿದು ನಲಿನಲಿದುಲಿದಡೂ ಲಿಂಗಸಾಹಿತ್ಯವಿಲ್ಲ. 

ಮನವ ಲಿಂಗದಲ್ಲಿ ನೆಲೆಗೊಳಿಸುವೆನೆಂದು ಧ್ಯಾನಮೌನದಲ್ಲಿ ನಂತಡೂ 
ಲಿಂಗಸಾಹಿತ್ಯವಿಲ್ಲ. 
ಸರ್ವಪ್ರಪಂಚುಗಳು ವಾಯುವಿಂದ ತೋರುತ್ತಿರಲು 
ಆ ಪ್ರಪಂಚನಳಿದು ಲಿಂಗವನೊಡೆವೆರಸುವೆನೆಂದು 
ಶ್ವಾಸ ನಃಶ್ವಾಸೆಂಗಳ ಪಿಡಿದು ನಿಲಿಸಿದಡೂ ಲಿಂಗಸಾ ಸಾಹಿತ್ಯವಿಲ್ಲ. 

ಸೆದ್ಭಕ್ತಿ, ವೆತ್ತು ಭಾವಪ್ರಸೆಂಗದಿಂ ಕಂಗಳೆಂ ಕಳೆದು ಜಿಪ್ಲೆಯಂ ಕೊಯಿದು 
ಶಿರವನರಿದು, ಹಸ್ನ ವನುತ್ತ ರಿಸಿತ್ತಡೂ ಲಿಂಗಸಾಹಿತ್ಯವಿಲ್ಲ. 
ಯವಮ, ನಿಯಮ, ಆಸೆನ, ಪ್ರಾಣಾಯಾಮ, ಪ್ರತ್ಯಾಹಾರ, 
ಧ್ಯಾನ, ಧಾರಣ, ಸೆಮಾಧಿ ಎಂಬ ಅಷ್ಟಾಂಗಯೋಗ ಘಟ್ಟಿಗೊಂಡು 
ಪ್ರಾಣ ಮನ ಪವನ ಹುರಿಗೂಡಿ, 
ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೇಯನೆಂಬ 


ಆದಯ್ಯಗಳ ವಚನ ೩೩೩ 
ಷಡಾಧಾರದ ಬಳಿವಿಡಿದ್ದು, 

ನೆತ್ತಿ ಯಿಂದುತ್ತ, ರಕ್ಕೆ ಉಚ್ಛೆಳಿಸಿ ಹಾಯಿದು, 

ನಡುನೆತ್ತಿ ತೂತಾದಡೂ ಲಿಂಗಸಾಹಿತ್ಯವಿಲ್ಲ. 

ಸತ್ಯ, ಸಮತೆ, ಸಮಾಧಾನ, ಸದ್ಭಾವ, 

ಸವಿರಕ್ಷಿ ಯಿಂದತ್ಯಾನಂದ ತೋರುತ್ತಿರಲು ಅದು ನೆಲೆಗೊಂಡು ನಿಲ್ಲದಾಗಿ 

ಹೇಳದೆ ಬಂದು ಕೇಳದೆ ಹೋಯಿತ್ತು. 

ಸೌರಾಷ್ಟ ಸೋಮೇಶ್ತರನ ನಿಜವನರಿಯದೆ 

ಅನುಭವವ ಮಾಡಿ ಘಲವೇನಯ್ಯಾ? | ll ೨೯೦ ॥ 


೧೦೫೦ 


ಭಕ್ಕಿಯೆಂಬ ಸೆತಿಯಲ್ಲಿ ಜ್ಞಾನವೆಂಬ ಸುತ ಹುಟ್ಟಲು 
ಮಾಯೆಯೆಂಬ ವಾಯು ಮರಣವಾಗಲು 
ಶರಣ ಅರಿಕೆಗೆಟಿ ನೋಡಾ. 
ಬೋಧಾಪ್ರಕಾಶಸ್ವೆರೂಪ ತನ್ನಲ್ಲೇ ತಾನು ತದ್ದತೆ. 
ಸ್ಫಟಿಕದ ಘಟದಂತೆ ಒಳಹೊರಗೆಂಬುದಿಲ್ಲ. 
ಉಲುಹಡಗಿ ಶಬ್ದಮುಗ್ಗ ವಾದ 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. ll 2೨೯೧ 


೧೦೫೧ 


ಭವಿಯೊಂದು ಕುಲ ಭಕ್ತ ನೊಂದು ಕುಲವೆಂಬ 
ಭಂಗದ ಮಾತಕೇಳಲಾಗದು. 
ಅದೇನು ಕಾರಣವೆಂದಡೆ, ಭವಿಭಕ್ತೆಂಗೆ ಸಂಬಂಧ ಉಂಟಾದ ಕಾರಣ. 
ಇದಕ್ಕೆ ಶ್ರುತಿಃ 
ಭಕ್ತಾನಾಂ  ಭವಸುಪರ್ಕೋ ಭವೀನಾಂ ಭಕ್ತಸೆಂಶ್ರಯಃ! 
ಭವಿಭಕ್ತಾವುಭೌದೇವೀ ಮದ್ದ ಕ್ಸ ಚಪ್ರ ಕೀರ್ತಿತೌ॥ 
ಇಂತೆಂದುದಾಗಿ, 
ಶಿವಪ್ರಸಾದ ಭವಿಗೆ, ಭವಿಯ ಪ್ರಸಾದ ಭಕ್ತೆಂಗೆ. 
ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಭಕ್ತರಾದಡೆ 
ಭವಿಯಾಗಿರಬೇಕಯ್ಯಾ, | ೨೯೨ || 


೧೦೫೨ 


ಭಾನುಮಂಡಲವಂಜುವದೆ ಮಂಜು ಮುಸುಕಿದಡೆ? 
ಕಾಲಾಗ್ದಿ ಅರಗಿನ ಬಾಣ [ತಾಗಗೆ ಪ್ರಳೆಯವಪ್ಪು ದೆ? 


೩೩೪ 


ಸಂಕೀರ್ಣ ವಚನಸಂಪುಟ : ಒಂದು 


ರಣರಂಗಧೀರ ತೃಣಪುರುಷನೊಡನೆ ಹೆಣಗುವನೆ ಸೆಮರಕ್ಕೆ? 
ಶಿವಜ್ಞಾನವಿಹೀನರ ಹೀನೋಕ್ಷಿ ಯೊಡನೆ 


ಸೌರಾಪ ್ರೈ ಸೋಮೇಶ್ವರನ ಶರಣರು ಪ್ರತಿಪಾದ್ಯರುಂಟೆ? 


೧೦೫೩ 


ಭಾವದ ಮುಂದೆ ತೋರುವ ಜ್ಞಾನದ ಕುರುಹಿದೇನೋ! 
ಒಳಗೆನ್ನದೆ ಹೊರಗೆನ್ನದೆ ತನ್ನ ತಾನಾಗಿ ನಿಂದಿತ್ತು. 
ಅದನರಿಯಲಿಲ್ಲಾ ಗಿ ಮರೆಯಲಿಲ್ಲ, 
ಮರೆಯಲಿಲ್ಲಾ ಗಿ ಅಗಲಲಿಲ್ಲ, ಅಗಲಲಿಲ್ಲಾಗಿ ಭಾವಕೈ ತೆರಹಿಲ್ಲ, 
ಸೌರಾಪ ್ರೈ ಸೋಮೇಶ್ವರಾ ನಿಮ್ಮ ಶರಣಂಗೆ. 


೧೦೫೪ 


ಭಾವ ದುರ್ಭಾವ ಅಳಿದು, ಸ್ಪಭಾವಿಯಾದ ಸೆದ್ಭಾವಿಗೆ 
ಅಂಗದಲ್ಲಿ ಆಯತ, ಪ್ರಾಣದಲ್ಲಿ ಸ್ವಾಯತ. 
ಉಭಯವೃಕ್ಯವಾದಲ್ಲಿ ನಿರ್ಭಾವಿ 
ಸೌರಾಷ ್ರೈ ಸೋಮೇಶ್ವರಾ ನಿಮ್ಮ ಶರಣ. 


೧೦೫೫ 


ಭಾವಭೇದವಿಲ್ಲದೆ ಬೆರೆಸಿ 
ಮರಳಿ ಹುಟ್ಟಿದ ಭಾವ ನಿರ್ಭಾವವಾಯಿತ್ತ ಯ್ಯಾ. 
ಮನದ ಮುಂದಣ ಘನತೇಜ ಸೆದ್ಭಾವವ ಮುಂಗಿ 
ನರ್ಭಾವ ನಿಃಪತ್ತಿಯಾಗಿ ಸೌರಾಷ್ಟ್ರ ಸೋಮೇಶ್ವರಾ, 
ಲಿಂಗ ಎಂಬ ನಾಮ ನರ್ನಾಮವಾಯಿತ್ತು. 


೧೦೫೬ 


ಭ್ರಮರ ಸೋಂಕಿದ ಕೀಟ ಭ್ರಮರನಾಗದೆ, ಮರಳಿ ಕೀಟನಪ್ಪುದೆ? 


“ಭ್ರಾಂತಭ್ರಮರಚಿಂತಾಯಾಂ ಕೀಟೋಪಿ ಭ್ರಮರಾಯತೇ' 
ಎಂದುದಾಗಿ, 

ಅಗ್ನಿ ಸೋಂಕಿದ ಕಾಷ್ಟ ಅಗಿ ಯಾಗದೆ, ಮರಳಿ ಕಾಷ್ಮವಪ್ಪು ದೆ? 
ಭುವನ ಸೋಂಕಿದ ಕರಕ ಭುವನವಾಗದೆ, ಮರಳಿ ಕರಕವಪ್ಪು ದೆ? 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಸೋಂಕಿದ ಶರಣರು 


| ೨೯೩ 1 


ll ೨೯೪ 


ll ೨೯೫ ॥| 


ll ೨೯೬ 


ಅದಯ್ಯಗಳ ವಚನ 


ಲಿಂಗವಾಗದೆ ಮರಳಿ ಮನುಜರಪ್ಪ ರೆ? 
“ಯಥಾಲಿಂಗಂ ತಥಾ ಶರಣಃ' ಎಂದುದಾಗಿ. 


೧೦೫೭ 


ಮಂಡೆ ಬೋಳಾದಡೇನೊ! ಹುಟ್ಟು ಬೋಳಾಗದನ್ನ ಕೃರ, 
ತನು ನಿರ್ವಾಣವಾದಡೇನೊ! ಆಸೆ ನಿರ್ವಾಣವಾಗದನ್ನ ಕರ, 
ಇಂದ್ರಿಯ ನಿಗ್ರಹಿಯಾದಡೇನೊ! ಷಟ್ಟಲಾನುಗ್ರಹವಾಗದನ್ನಕ್ಕರ, 
ಸೌರಾಷ್ಟ್ರ ಸೋಮೇಶ್ವರಲಿಂಗವು ಬರಿದೆ ಒಲಿವನೆ? 


೧೦೫೮ 


ಮಧ್ಯನಿರಾಳದಲ್ಲಿ ನಂದು, ಊರ್ಥ್ರ್ಯ ನಿರಾಳವನೆಯ್ದಿ ದಲ್ಲಿ 
ಕಾಣಲಾಯಿತ್ತು ಒಂದು ಪುತ್ನೆಳಿ. 
ಮೂರು ಬೆಳಗಿನ ಮಧ್ಯದಲ್ಲಿ ಬೇರೊಂದು ಬೆಳೆಗು ಮೀರಿ 
ತೋರುತ್ತಿದೆ ಈ ಪುತ್ನಳಿ. 
ವಜ್ರದ ಮ್ಲೆದೊಡಗೆಯ ತೊಟ್ಟು 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಅವಿರಳವಾಯಿತ್ತು. 


೧೦೫೯ 


ಮನದ ನಯನದಿಂದ ಕಂಡು 
ಕಾಯಭಾವ ಸ್ಟೆ ರ್ಶನ ಹಿಂಗಿ, ಲಿಂಗಸ್ಟೆ ರ್ಶನದ ಸೆಕೀಲವನರಿತು, 
ಪ್ರಾಣಸ್ಪರ್ಶನ ಪ್ರಸಾದಸೇವ್ಯ ನಿರುಪಮತೃಪ್ತಿ ತ್ರಿಪುಟಿಸೆಂಕಲ್ಪದ 
ಅರ್ಪಿತವ ವೂರಿದಚ್ಚಪ್ರಸಾದಗ್ರಾಹಕ 
ಸೌರಾಷ ಸ್ರ ಸೋಮೇಶ್ವರಾ ನಿಮ್ಮ ಶರಣ. 


೧೦೬೦ 


ಮನಮುಕ್ತ ನಾದ ಶರಣ ತಾನೆ ಲಿಂಗವಾಗಿ 
ಪ್ರಾಣ ಮುಕ್ತನು ನೋಡಯ್ಯಾ. 
ಪ್ರಸಾದಸೆನ್ನ ಹಿತವಾಗಿ ಕಾಯಮುಕ್ತ ನು. 
ಅದೆಂತೆಂದಡೆ: 
ಸ್ವಲಿಂಗೀ ಪ್ರಾಣಮುಕ್ತ ಸ್ಯಾತ್‌ ಮನೋಮುಕ್ತೆಸ್ಸು ಜಂಗಮಃ। 
ಪ್ರಸಾದೀ ಕಾಯಮುಕ್ತಶ್ಚ ತ್ರಿವಿಧಸ್ತ ತ್ರ ನಿಶ್ಯಯಃ॥ 
ಎಂದುದಾಗಿ, 


೩೩೫ 


ll ೨೯೭ 11 


| ೩೦೦ 1 


೩4೩೬ ಸಂಕೀರ್ಣ ವಚನಸಂಪುಟ : ಒಂದು 


ಇಂತೀ ತ್ರಿವಿಧಮುಕ್ತ ನಾಗಿ 
ನಿರ್ಮಲ ನಿರ್ಮಾಯ ಸೆತ್ಯಜ್ಞಾನಾನಂದಭರಿತ 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. | ೩೦೧ | 


೧೦೬೧ 


ಮನವೆ ಮಹ, ತನುವೆ ಪೃಥ್ವಿ, 
ಇನಿತಾವ ಎಡೆಯಲ್ಲಿ ಆತ್ಮನಿಹುಮೋ? 
ಸಾಗರದ ಹಾಗಲ್ಲ ಮೇಘದ ಪರ್ಯಾಯವಲ್ಲ 
ನೀನರಿಯದ ತೆರನಲ್ಲ 
ಅದ ಹಿರಿದುಮಾಡಿ ಒರೆಯಲೇಕಯ್ಲಾ? 
ನಿಕಳಂಕಶಾಂತಮಲ್ಲಿಕಾರ್ಜುನ ದೇವರಿಲ್ಲವೆಂಬವಂಗೆ ಆತ್ಮನಿಂದೇನು? 


ಸೌರಾಸ್ತ್ರ ಸೋಮೇಶ್ವರಾ, ಮಾತಿಂಗೆ ಮರುಳಾದವರುಂಟೆ? | ೩೦೨ ॥l 


೧೦೬೨ 


ಮನ ಸೋಂಕಿದ ಸುಖವನೊಂದು ಶ್ರುತಕ್ಕೆ ತಂದಡೆ 
ಅದು ಬಹೆವಾರ್ತೆಯಾಯಿತ್ತು. ನೋಡಾ, ಅಯ್ಯಾ. 
ತನುವಿನಲ್ಲಿ ಸೋಂಕಿದ ಸುಖವು ತನಗಲ್ಲವೆ 
ಇದಿರಿನ ದೃಕ್ಸಿಗೆ ದೃಶ್ಯವಪ್ಪು ಡೈ ಅಯ್ಯಾ? 
ತನ್ನಲ್ಲಿ ತಾನು ತದುಗತವಾದ ಶರಣನ ಇರವು ಉರಿವುಂಡ ಕರ್ಪುರದಂತೆ, 
ಬಿಪಿಲಂಡ ಅರಿಸಿನದಂತೆ, ಕಬ್ಬುನ ಉಂಡ ಉದಕದಂತೆ, 
ಆರಿಗೂ ಭೇದಿಸಬಾರದು ಕೇಳಾ, ಅಯ್ಯಾ? 
ಇದಕ್ಕೆ ಶ್ರುತಿ: 
“ಅಗಣಿತಮಪ್ರಮೇಯಮತರ್ಕ್ಯಂ ನಿರುಪಾಧಿಕೆಂ 
ಅನಾಮಯನಿರಂಜನ್ಯಂ ಅತ್ಯತಿಷ್ಠದ್ದಶಾಂಗುಲಂ” 
ಇಂತೆಂದುದುಾಗಿ, 
ಸೌರಾಷ್ಟ್ರ ಸೋಮೇಶ್ವರಾ, ಶರಣರ ಅಂತಿತೆನಬಾರದಖ್ಯಾ. | ೩೦೩ 


೧O೬A 


> 


ಮನೋವಾಕ್ಕಾಯದಲ್ಲಿ ಲಿಂಗವ ನಂಬಿ ನಚ್ಚಿ ಒಚ್ಚತವೋಗಿ 
ಸೆಚ್ಛಿದಾನಂದದಿಂ ಪರವಶನಾಗಿ 
ಲಿಂಗದಂಗಮೊಳು ತನ್ನ್ನಂಗ, ಲಿಂಗಭಾವನೊಳೆಗೆ. ತನ್ನ ಮನ, 


ಆದಯ್ಯಗಳ ವಚನ 


೩೩೭ 
ಪರಬಿಂದು ಪರನಾದದಲ್ಲಿ ವಾಕ್ಕು. 

ಇಂತು ತ್ರಿಕರಣಶುದ್ಧನಾಗಿ ಲಿಂಗವನಪ್ಪಿ ಒಪ್ಪವಳಿದು 
ಭಾವಭೇದವಿಲ್ಲದಿಪ್ಪಂತಿರಿಸೆಯ್ಯಾ ಸೌರಾಸ್ತ್ರ ಸೋಮೇಶ್ವರಾ. | 40% Il 


ಮರವೆ ಅರಿವಿನ ಮರೆಗೊಂಡು ತಲೆದೋರಿ ಅರಿವೆಂದೆನಿಸಿತ್ತು. 
ಅರಿವು ಮರವೆಯ ಮರೆಗೊಂಡು ತಲೆದೋರಿ ಮರಹೆಂದೆನಿಸಿತ್ತು. 
ಅರಿವು ಮರವೆಗಳಿಂದರಿತರಿವು ನಿಜವಪ್ಪು ದೆ? 
ಅದು ಹುಸಿ, ಅದೆಂತೆಂದಡೆ: 
“ಪ್ರಾಣಾನಿಲಾಚೇಷ್ಟಮನೋಗಲಿತ್ವಂ ಮನೋಗಲಿತ್ವಾತ್ವರೇಣಂ ಪ್ರಕೃತ್ಯಾ” 
ಪ್ರಕೃತಿಯಿಂದಂ ಮರೆವರಿವು ತೋರ್ಕುಂ, ಮರೆವರಿವಿನಿಂ ತೋರ್ಪರಿವೆ ಅನಿತ್ಯಂ. 
ಇದು ಕಾರಣ, ಅರಿವಿನ ಮರಹಿನ 
ಸೆಂಚಲದಿಂದರಿಹಿಸಿಕೊಂಡರಿವು ತಾನರಿವಲ್ಲ. 
ಅರಿಯದ ಮರೆಯದ ಮರವರಿವಿಂಗೆ 
ತೆರಹಿಲ್ಲದ ಬಚ್ಚ್ಛಬರಿಯರಿವೆ ತಾನಾಗಿ. 
ಅರಿವೆಂಬ ಕುರುಹುಗೆಟ್ಟ ಪರಮಸ್ವಯಂಭು ನೀನೆ 
ಸೌರಾಷ್ಟ್ರ ಸೋಮೇಶ್ವರಾ. | ೩೦೫ ॥l 


೧೦೬೫ 


ಮರ್ಕಟ ದರ್ಪ್ಷಣವ ಹಿಡಿದು ನೋಡಿ ತನ್ನ ಪ್ರತಿಬಿಂಬವ ಕಂಡು 
ದರ್ಪಣವ ಮರ್ಕಟವೆಂದು ಬಗೆದೇಡಿಸಲನುಗೆಯ್ವಂತೆ, 
ಮನೋವಿಕಾರದಿಂ ಪ್ರಕ್ಸ ತಿವಿಡಿದು ಚರಿಸುತಿರ್ಪ ಮರ್ತ್ಯದ ಮನುಜರು 
ಪ್ರಕೃತಿ ನಃಕಂಪನವಾದ ಪರಮಾನುಭಾವಿಗಳೆಪ್ಪ 
ಪರಮಲಿಂಗೈಕ್ಯರ ಅನುವನರಿಯದೆ, 
ಬಾಯಿಗೆ ಬಂದಂತೆ ಒಂದೊಂದ ನುಡಿವ 
ಮಂದಮತಿಗಳಪ್ಪ ಸೆಂದೇಹಿಗಳು 
ನಿಮ್ಮನೂ ತಮ್ಮನೂ ತಾವೆತ್ತ ಬಲ್ಲರಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ. 


೧೦೬೬ 


ಶಿಖುಂಟೆ? 


ಮಲಜಲವ ತೊಳೆಯಲುಂಟಲ್ಲದೆ, ನಿರ್ಮಲಜಲವ ತೊಳೆಯ 
ತವರಾಜ ಹೆಗಿನಾಗಬಲ್ಲುದೆ? ಮುತ್ತು ನೀರಾಗಬಲ್ಲುದೆ? 


೩೩೮ ಸಂಕೀರ್ಣ ವಚೆನಸಂಪುಟ : ಒಂದು 


ಸೆಹಸ್ಪನಯನ ಚತುರ್ಮುಖ ಅಧೋಕ್ಷಜ ರುದ್ರ ಪದವನತಿಗಳೆದು, 

ಭಾವ ಬ್ರಹ ವಾದ ಅಕಾಯಚರಿತಂಗೆ ಪೂರ್ವಕ್ರಿಯಂಗಳುಂಟೆ? 

ತನುಗುಣ ಮನಗುಣವಳಿದ ಲಿಂಗದೇಹಿ ನಿರ್ದೇಹಿ, 

ಅಪ್ರತಿಮ ನಿತ್ಯಜ್ಯೋತಿಯೊಳಗೆ ನಿಷ್ಪತ್ತಿ ಯಾದ, 

ಸೌರಾಷ್ಟ್ರ ಸೋಮೇಶ್ವರಲಿಂಗದೊಳಿಪ್ಪ ಅಪ್ರಶಿಮ ಶರಣ. | ೩೦೭ 1 


2 


೧೦೬೭ 


ಮಹಿಯೆಂಬ ಕುಟ್ಟಿಮದ ದಿಗ್ರಿತ್ತಿ ಯ ಮೇಲೆ ಮುಚ್ಚಿದ ಅಂಡಕೆಟಾಹ? 
ಅಜನ ತತ್ತಿಯೊಳಗಣ ಪಶುಜೀವರೆಲ್ಲಾ ನೆರೆದು 
ಕರ್ಮವೆಂಬುದೊಂದೆ ಬಟ್ಟಲೊಳೆಗೆ 
ಮೋಹೆ ಮದ ರಾಗ ವಿಷಾದ ತಾಪ ಶಾಪ ವೈಚಿಂತ್ಯವೆಂಬ 
ಏಳು ಮಲಂಗಳನೊಂದಾಗಿ ಕಲಸಿ ತಿನ್ನುತ್ತ 
ಮೂರು ಮಲಂಗಳ ಬೇರೆ ಬೇರೆ ಅರಿಯುತ್ತ 
ವಿಷಯವೆಂಬ ರಸೆವ ಕುಡಿದು 
ಅಜ್ಞ್ಞಾನವೆಂಬುದೊಂದೆ ಹಾಸಿಕೆಯಲ್ಲಿ ಮಲಗಿ 
ಮೂರ್ಛೆ ತಿಳಿಯದಿಪ್ಪು ದ ಕಂಡು ನಾಚಿತ್ತ ಯ್ಯಾ ಎನ್ನ ಮನ. 
ನಿಮ್ಮ ಅಂತರಂಗವೆಂಬ ಚಿದಂಬರದೆಲ್ಲಿ ನಿಃಶೂನ್ನ ವಾಗಿರಿಸೆನ್ಹ 


ಕ್ರ 
ಸೌರಾಷ, ಸೋಮೇಶರಾ. | ೩೦೮ ॥ 
ಟ್ರ ವ 


೧೦೬೮ 


ಮಾತ ಕಲಿತು ಮಂಡೆಯ ಬೋಳಿಸಿ ವೇಷ ಭಾಷೆಗಳಿಂ 
ದೇಶ ಕೋಶ ಭುವನಂಗಳ ತೊಳಲಿ ಬಳಲಿ ನಿಂದಡೇನಾಯಿತ್ತೊ, 
ಜಟಾಬಂಧದಿಂ ಗಡ್ಡ ದ ಹಿರಿಯರಪ್ರೆ ಭೋ! 
ನಾವೆಂದು ಬಿಂದು ಬೀಸರವಾಗದಿರ್ದಡೇನಾಯಿತ್ತೊ, 
ಹೆಚ್ಚುಕುಂದು ಬಿಚ್ಚದನ್ನ ಕ್ಕ. 
ತಥ್ಯ-ಮಿಥ್ಯ ರಾಗ-ದ್ವೇಷ ಭಯ-ಮೋಹಂಗಳುಳ್ಳನ್ನ ಕ್ಕ 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಎಂತು ಸಾಧ್ಯವಷ್ಪು ದಯ್ಯಾ. | ೩೦೯ ॥| 


೧೦೬೯ 


ಮಾಯೆಯಿಂದಾದ ಸೆಂಸಾರದಡವಿಯೊಳಗೆ ತಿರಿಗಿ ತಿರಿಗಿ ಘಾಸಿಯಾಗಿ, 
ಈಷಣತ್ರಯವೆಂಬ ಮೋಹಿನಿಯ ಕೈವಶವಾಗಿ, 
ಅರಿಗಳೊಡನೆ ಪುದುವಾಳಾಗಿ, 


ಅದಯ್ಯಗಳ ವಚನ ೩೩೯ 


ಆಹೆಯಾಮಿಷ ತಾಮಸೆಂಗಳಿಂದ ನೊಂದು, 
ತಾಪತ್ರಯಂಗಳಿಂದ ಬೆಂದು, 

ಸಂಸಾರ ಸರ್ವಮುಖವಾಗಿ ನುಂಗಿ ಉಗುಳುತಿ ತ್ರಿರಲೆಂತಕ್ಕೆ 
ನಿಮ್ಮ ನೆನಹೆಂಬ ಕಿಚ್ಚು ಭವಾರಣ್ಯ ವ ಸುಡಲು, 
ಕರ್ಮದ ಕೆಬೆಂದು ನಹವ 

ಮಲ ನಿರ್ಮಲವಾಗಿ, ಬಿಂದು ಭುವನವ ಹೊದ್ದದೆ, 
ತಿರೋಧಾನ ನಿರೋಧಾನವನೆಯ್ದಿ X 


ನಿಮ್ಮಲ್ಲಿ ಅಚ್ಚೊತ್ತಿ ದಂತಿರಿಸೆಯ್ಯಾ ಸೆ ಸೌರಾಷ್ಟ್ರ 


ನಿ ಗ ಮೆ [on ( lj 
್ರೈ ಸೋವೆ "ಶ್ವರಾ. Il ೩೧೦ | 


೧೦೭೦ 


ಮಾಯೆಯೆಂದೇನೊ ಮದವಳಿದಂಗೆ? 
ಕಾಯನವೆಂದೇನೊ ಕಳವಳವಳಿದಂಗೆ? 
ಜೀವವೆಂದೇನೊ ಪ್ರಕೃಂಯಳಿದಂಗೆ? 
ಭಾವವೆಂದೇನೊ ಭ್ರಮೆಯಳಿದಂಗೆ? 
ಅರಿವೆಂದೇನೊ ಮರಹೆಳಿದಂಗೆ? 
ತಾನೆಂದೇನೊ ಇದಿರಳಿದಂಗೆ? 
ಸೌರಾಷ್ಟ ಸೋಮೇಶ್ವರಾ, 
ತಾನು ತಾನಾದ ಶರಣಂಗೆ ನೀನೆಂದೇನೊ. I! ೩೧೧ 


ಮುಖದಲ್ಲಿ ರುದ್ರನಿಪ ಪೃನಯ್ಯಾ, ನಾಭಿಯಲ್ಲಿ ವಿಷ್ಣು ವಿಪ ನ್ಫನಯ್ಯಾ, 
ಮೂಲದಲ್ಲಿ ಬ ್ರಹ್ಮನಿಪ್ಪ ನಯ್ಯಾ, ಕೇಸರದಲ್ಲಿ ದೇವರ್ಕಳೆಲ್ಲಾ ಇಪ ಪ್ರರಯ್ಯಾ. 
ಇಂತು ಪುಣ್ಯವ ಪುಂಜವಾಗಿ ಖೌರಾಪ ಸೋಮೇಶ್ವರನ ಬರಿಸುವ 
ರುದ್ರಾಕ್ಷಿಯಂ ಧರಿಸಿರಯಾ } ಭಕ್ಕರಪ್ಪವರು. 1 ೩೧೨ ॥ 


೧೦೭೨ 


ಮುತ್ತು ನೀರೊಳೆಗೆ ಹುಟ್ಟ ಮರಳಿ ನೀರಾಗದಂತೆ, 
ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ, 
ತೊಟ್ಟುಬಿಟ್ಟ ಹೆಣ್ಣು ಹ ಣೂಬಂಡಿಯಾಗದಂತೆ, 
ಸಂಸಾರದಲ್ಲಿ ಹುಟ್ಟಿ ಅದ ಹೊದ್ಬದೆ, 
ಸ್ಪೆಯಂಪ್ರ ಕಾಶ ಛೌಗದ ಬೆಳಗಿನಲ್ಲಿ ಬೆಳೆದು, ತಲ್ಲೀಯವಾಗಿರ್ದರಯ್ಯಾ 
ಸೌರಾಷ್ಟ್ರ , ಸೋಮೇಶ್ವ ರಾ, ನಿಮ್ಮ ಶರಣರು. | ೩೧೩ 1 


೩೪೦ 


ಸಂಕೀರ್ಣ ವಚನಸೆಂಪುಟ : ಒಂದು 


೧೦೭4 


ಮುನ ನ್ನ ಮುನ್ನ ತಾನೆ ಸ್ವಯಂಭು. 
ಸೌರಾಷ ವೆಂಬ ಅಂಗಕ್ಕೆ ಪ್ರಾಣವಾಗಿ, ಸೌರಾಷ್ಟ ಪ್ಪ ಪತಿಯಾದ. 
ಪಂಚೇಲಿ ಯಂಗಳೆಂಬ ಐಮುಖವಪ್ಪ ಹೆಲಿಗೆರೆಯಲ್ಲಿ ನೆಲಸಿ 
AE 
ಸತ ಸ್ಪರೂಪನು ತಾನೆ ಆದ ಕಾರಣ 
ಸತ್ಯವೆಂಬ ಸೀಮೆಯಲ್ಲಿರ್ಪನಾಗಿ. 
ಇದಕ್ಕೆ "ಶ್ರುತಿ: 
ತ್ರ 0 ಸೆತ್ಯರೊಪಸ್ತ್ಯ ವನಾಸ್ಸಿ 
j 9) ವಿಶ್ವ ರೂಪಸೆ ಸೃವನಾ ನಾಸ್ತಿ 
ಫತೆಂದದಾಗಿ, 
ಸತ್ಯನೂ ನಿತ್ಯನೂ ಕರ್ತನೂ ದೇವನೂ ತಾನೆಯಾಗಿ 
ಸೌರಾಷ್ಟ್ರ ಸೋಮೇಶ್ವರನೆಲ್ಲೆಡೆಯಲೆಡೆದೆರಹಿಲ್ಲ. anv I 


ಫ್ರಂ ನಿತ್ಯರೂಪಸ್ತೆ ವನಾಸ್ಲಿ ನಿತ್ನಂ! 
೦ ವಿಶ್ವದೇವಸ್ತ ವನಾಸ್ತಿ ದೇವಃ 


ಸ್‌ತ 
ಸ್ಯಾಂ 
ವಿಸ ಸ 


೧೦೭೪ 


ಮೂರು ಪಂಚಭೂತದಿಂದ ಗಾರಸ್ಪುದು [ಬೇರೆ] ಮಾಡಿ, 
ಮೂರು ಕರ್ಮ ಮೂರು ತಾಪ ಮೂರು ಮಲಂಗಳಹಾರ ಹೊಯ್ದು, 
ಊರಿದ್ದ ಲಿಂಗವ ತಂದು, ಊರಿ ತೋರಿಬನಯ್ಯಾ ಕರಸೆ ಲದಲ್ಲಿ. 
ದೀಕ್ಷಾನ್ರ ಯವನನ್ವ ಯಿಸಿದ ಫ್ರೀಗುರು' ಸೌರಾಷ ್ರ ಸೋಮೇಶ್ವ ರಾ, 
ನೀನೆನ್ನ ಉತ್ತ ತ್ರಮಾಂಗದಲ್ಲಿ ನೆಲಸಿದೆಯಾಗಿ ಭವ ಹಿಂಗಿತ್ತು. | ೩೧೫ ॥ 


೧೦೭೫ 


ಯೋಗ ವಿಯೋಗವೆಂಬೆರಡಳಿದು, 

ನಿಮ್ಮ ನೆನಹು ಎನ್ನ ಮನದಲ್ಲಿ ನಿಜಯೋಗವಾಗಿ, 

ಸವ್ಯಜ್ಞಾನದಲ್ಲ ಪರಮಸುಖವಿಂಬುಗೊಂಡು, 

ಸೆದ್ಭಾ ವನೆಯೆ ಪ ಪ್ರಸೆನ್ನವಾಗಿ 

ಚಿದ್ದಿ 'ದುವಿನೊಳು ವ ಪ್ರತಿಬಿಂಬಿಸುತ್ತಿ ಪ್ಪ ಚಿದ ರ) ಹ್ಮವನೊಳಕೊಂಡ 

ಮಹಾಶರಣರ ತೋರಿಸಿ ಬದುಕಿಸಾ, ಸೌರಾ ರಾಸ್ಪ ಸೋಮೇಶ ರಾ 

ನಿಮ್ಮ ಧರ್ಮ ನಿಮ ಧರ್ಮ. Ke ್ಯ್ಯ 
೬ ೬ OE ॥ 


ಆದಯ್ಯಗಳ ವಚನ 


೩೪೧ 
೧೦೭೬ 


ರಸೆವನುಗುಳ್ಸು ಕಸೆವನಗಿವವನಂತೆ, 
ಕೈಯ ಪಿಂಡವ ಬಿಟ್ಟು ಒಣಗ್ಸಯ್ಯ ನೆಕ್ಟುವನಂತೆ, 
ತಾಯ ಮೊಲೆವಾಲನೊಲ್ಲದೆರೆವಾಲಿಂಗೆಳಸುವನಂತೆ, 
ಅಮೃತಾಹಾರ ಮುಂದಿಟ್ಟಿರಲು ಮನ ಹೇವರಿಕೆಯ ಬಿಡದವನಂತೆ, 
ದೀಪವ ಹಿಡಿದು ಮುಂದುಗಾಣದಿಹ ಪರಿಯ ನೋಡಾ ಅಯ್ಸಾ. 
ತನ್ನಲ್ಲಿ ಗುರುಲಿಂಗಜಂಗಮವಿರಲನ್ಯವಿಟ್ಟರಸುವ ಭಿನ್ನಜ್ಞಾನವ ನೋಡಾ. 
ಸೌರಾಷ ್ರ ಸೋಮೇಶ್ವರಲಿಂಗಸೆಂಗ ಹಿಂಗದಿರಲು 
ವೇಷಭೂಷಣಂಗಳಾಸೆಯ ನೋಡಾ. I-೧೭ || 


೧೦೭೭ 


ರಸೆವುಂಡ ಅಂಗದಲ್ಲಿ 
ಆ ರಸ ಅಸಿಧಾರೆ, ಎಲ್ಲೆಲ್ಲಿ ಮುಟ್ಟಿ ದರಲ್ಲಲ್ಲಿಗೆ ಬಂದಾನುವಂತೆ, 
ಲಿಂಗಗ್ರಾ ಹೆಕನಾಗಿ ಮುಖಮು ಖದಿದ್ರಿ ಯಂಗಳಲ್ಲ 
ಶಿವೇ ಸೆಕಲಸೆಖವನಾಂತು ಭೋಗಿಷ್ಟು ದಾಗಿ | 
ಅರ್ಪಿಸಲಿಲ್ಲದ ಪ್ರಸಾದಿ, ಸೌರಾಷ್ಟ್ರ ಸೋಮೇಶ್ವ ರಾ ನಿಮ್ಮ ಶರಣ. | ೩೧೮ ॥ 


೧೦೭೮ 


ರಾಗಸ್ತೆ €ಷರಹಿತನಾಗಿ ಮೋಹಕ್ಕೆ ಕಾರಣ ಶೋಕ, 
ಶೊಳಿಕ್ಕೆ ಕಾರಣ ಮೋಹವೆಂದರಿದು 
ಸುಖ-ದುಃಖ ಶೋಕ-ಮೋಹಂಗಳೆ ಸೆಮಾನಂಗಂಡು, 
ಇದಕ್ಕೆ ಶ್ರುತಿ: 
“ತತ್ರ ಕೋಮೋಹೆಃ ಕೆಹಃ ಶೋಕಃ ಏಕತ್ವ್ತಮನುಪಶ್ಯ ತಃ)” 
ಎಂದುದಾಗಿ, 
ಸೌರಾಷ್ಟ್ರ ಸೋಮೇಶ್ವರನ ಶರಣರು ಷಡೂರ್ಮೆರಹಿತರು. | ೩೧೯ 


೧೦೭೯ 


ರೂಪು ರುಚಿ ತೃಪ್ತಿ ಗಳು ಬೇಸೆರವಿಲ್ಲದೆ ಇರ್ಪ ಅರ್ಮವನರಿತ್ಸು, 
ಒಡನೊಡನೆ ಒಡಲ ಗುಣಂಗಳನಳಿದು, 
pfs ah €ದನದಿಂದ 
ತ್ರಿವಿ ವಿಧಲಿಂಗದಲ್ಲಿ ತೆರಹಿಲ್ಲದರ್ಪಿತ ಸಾವಧಾನ ಸ ನ್ಸಹಿ ಹಿತ ಪ್ರಸಾದಿ, 
ಸೌರಾಷ್ಟ್ರ ಸೊ ೀಮೇಶ್ವರಲಿಂಗದ ಪ್ರಸಾದಿ. | ೩೨2೦ ॥॥ 


೩೪೨ 


ಸಂಕೀರ್ಣಿ ವಚನಸಂಪುಟ ; ಒಂದು 
೧೦೮೦ 


ಲಿಂಗದ ಸೆ ಸಂಗದಲ್ಲಿಪ್ಪ ಅಂಗ ಹಿಂಗದೆ 
ಅಂಗಜನ ಸೆರಳಿಂಗೆ ಭಂಗವಾಗದ ಅಭಂಗಂಗೆ 
ಗಂಗೆ ಗೋದಾವರಿ ತುಂಗಭದ್ರೆಯ ಸಂಗಮದ ಸೆಂಗದ 
ಆಲಿಂಗನದ ಹೆಂಗು ಸೆಂಘಟಿಸೆಲುಂಟೆ? 
ಸೆಂಗ ನಿಸ್ಪ ೦ಗವೆಂಬುಭುಯ ಸೆಂಗವಳಿದ 
ನಿರಂಗ ನಿರುಪಾಧಿಕ ನಿರಂಜನ ನಿರಾಶ್ರಯ ನಿರ್ಮಳ ನಿಃಕಲ ನಿಶ್ವ ಲ 
ನಿರವಯ ನಿರ್ಭಿನ್ನ ನಿರುಪಮ್ಯ ನಿರ್ವಿಕಲ್ಪ ನಿರಹಂಕಾರ 
ನಿರಪೇಕ್ಷ ನಿರವಸ್ಥೆ. ನಿರ್ಮೋಹಿ ನಿರ್ಮಾಯ 
ನಿರಾವರಣ ನರಾಲಂಬ ನಿತ್ಯನಿರಾಳ ನಃಪ್ರಿಯ 
ನೀನೆ ಸ ರಾಷ್ಟ್ರ ಸೋಮೇಶ್ವ ರಾ. | ೩೨೧ ॥ 


೧೦೮೧ 


ಲಂಗಪ್ರಸಾದ ತನಗಾಗಬೇಕೆಂಬ ಪ್ರಸಾದಿ 
ಶಬ್ದ ಸ್ಪೈ ರ್ಶ ರೂಪು ರಸೆ ಗಂಧಂಗಳ 
ತನ್ನ ತನುಕರಣಂಗಳೆ ಮುಟ್ಟಲೀಯದೆ, 
ಅಂಗ ಮುಂದಾಗಿ ಮನ ಹಿಂದಾಗಿ ಅಂಗಭೂವವಳಿದು 
ಅರ್ಪಿಸಿಕೊಳಬಲ್ಲಡೆ ಪ್ರಸಾದಿ. 
ಆ ಪ್ರಸಾದಿಯ ಪರಮಪರಿಣಾಮವೆ ಪ್ರಸಾದ. 
ಮ: 
“ಸೌಖ್ಯಾಶ್ವ ತಗುಣಾಧಿಕೈ 0 ಯತ್ರ ಸಾದೀ ಚ ಪೆ ಪ್ರೋಚ್ಯತೇ” 
RE ಇದೇ ಲೆದಿಪ್ರ ನ ; ಸೌರಾಷ್ಟ್ರ ಸೋಮೇಶ್ವರಾ. | ೩೨೨ ॥ 


೧೦೮೨ 


ಲಿಂಗವೇ ಪ್ರಾಣವಾಗಿ ಪ್ಲಾ ್ರಾಣಲಿಂಗವೆಂಬ ಪ್ರಪಂಚನರಿಯನಯ್ಯಾ! 
ಘನವೇ ಮನದಿ ವೇಧಿಸಿ, ಮಸ ಲಿಂಗಲೀಯವಾಗಿ 
ನೆನಹಿನ ಸೆಂಕಲ್ಪ ಕ್ರೀ ನೀಷ್ಟತ್ತಿಯಾಗೆ, 
ಅಂಗಲಿಂಗವೆಂಬ ಭಾವ ಬಗೆಗೆಟ್ಟು, 
ಲಿಂಗವೇ ಸರ್ವಾಂಗಮುಖವಾದ ಸೌರಾಷ ಸೋಮೇಶ್ವ ರಾ, 


ಟ್ರಿ 
ನಿಮ್ಮ ಶರಣನ ಸೆ ಸ್ಪ ತೆಂತ್ರತೆಯ ಗತಿಯ ನೋಡಾ. | ೩೨೩ [ 


ಆದಯ್ಕೆಗಳೆ ವಚನ ೩೪೩ 


೧೦೮೩ 


ಲಿಂಗಶರಣನ ಪಂಚೀಂದ್ರಿಯಂಗಳು ಲಿಂಗಮುಖವಾಗಿ ನಿಂದು, 
ಮನಸೆಹಿತ ಪಂಚವಿಷಯಂಗಳಖಿಲಸುಖಂಗಳ ಲಿಂಗಾರ್ಪಿತದಿಂದ ಚ ಸುತ್ತ 
ಬೇರೆ ಮತ್ತೊಂದು ದೆಸೆ ಇಲ್ಲದೆ ನಿಂದಿಹವು, 
ಸೌರಾಷ್ಟ್ರ ಸೋಮೇಶ್ವರಲಿಂಗ ನಿವಾಸಿಯಾದ ಶರಣಂಗೆ. ೩೨೪ 1 


೧೦೮೪ 


ಲಿಗೋದಕ ಪಾದೋದಂ ಪ್ರಸಾದೋದಕವಾದ ತ್ರಿವಿಧೋದಕೆದಲ್ಲಿ 
ಲಿಂಗೋದಕದಿಂದ ಸಂಚಿತಕರ್ಮವಿಲ್ಲ. 
ಪಾದೋದಕದಿಂದ ಪ್ರಾರಬ್ದಕರ್ಮವಿಲ್ಲ. 
ಪ್ರಸಾದೋದಕದಿಂದ ಆಗಾಮಿಕರ್ಮವಿಲ್ಲ. 
ಇಂತೀ ತ್ರಿವಿಧೋದಕದಿಂದ 
ಬ್ರಹ್ಮೆಹತ್ಯ ಭ್ರೂಣಹತ್ಯ ಪಾಪಪಂಕಪ್ರಕ್ಷಾಲನವಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ. | ೩೨೫ | 


೧೦೮೫ 


ಲಯಭೋಗಾಧಿಕಾರವನುಳ್ಳ ಪರಶಿವನು 
ತಾನೆ ತತ್ವಪ್ರಭಾವಮೂರ್ತಿಯೆನಿಸಿ[ದ]ವ್ಯಯ ಅಪ್ರಮಾಣ 
ಅಸಾಧ್ಯ ನಿಷ್ಟಲತತ್ವವೆ 
ಪಂಚೆಸೆಂಜ್ಞೆಯಿಂದಿಪ್ಪುದು. ಅದೆಂತೆಂದಡೆ: 
ಜಗತ್‌ಸೃಪ್ಟಿಗಾದಿ, ಅಷ್ಟತನುಗಳಿಗಾದಿ, ತ್ರಿಮೂರ್ತಿಗಳಿಗಾದಿ, 
ಷಟ್ರಿಂಶತತ್ವಕ್ಕಾದಿ, ಈಶ್ವರ ಸದಾಶಿವಗಾದಿಯಾಗಿಪ್ಪ, 
ಮೇಲಣ ಪರತತ್ವವೆ ಪರ ಅನಂತಕೋಟಿ ಬ್ರಹಾ ಂಡಗಳೊಳಗೆಡವಿಡದೆ 
ಚೆರಾಚರವೆನಿಸುವ ಪ್ರಾಣಿಗಳೊಳಗೆ ಸೂಕ್ಷ ಮಾಗಿ, 
ವಟವೃಕ್ಷದೊಳೆಡಗಿಪ್ಪ ಬೀಜದಂತೆ ಗೂಢವಾಗಿ, 
ಆರಿಗೂ ಹೆಡೆಯಬಾರದೆ ವಿಶ್ವಕ್ಕೆ ಕಾರಣವಾಗಿಹುದೆ ಗೂಢ. 
ತನ್ನೊಳಗೆ ಶಿವಶಕ್ಷಿಗಳ ಶರೀರ ಘಟಿಸಿ 
ಚರಾಚರಂಗಳು ಸ್ತೀಪುಂ[ನಪುಂ]ಸಕವೆಂಬ ಮುದ್ರೆಯಿಂದ 
ಬಹುನಾಮಂಗಳಿಂದ ತನ್ನೊ ಳಗಿಪ್ಪ ಕಾರಣ ಶರೀರಸ್ಸ ; 
ತನ್ನೊಳಗಿಹ ಮಾಯೆಯಿಂದ 
ಜಗತ್‌ಸೈಖ್ಟಿ ಮೊದಲಾದ ಸೆಕಲಪ್ರಪಂಚ ತೋರಿ 
ಆ ಪ್ರಪಂಚಿಂಗೆ ತಾನೆ ಭೂಮಿಯಾಗಿ ಎಲ್ಲವ ತನ್ನೊ ಳಗಿಂಬಿಟ 


೩೪೪ 


ಸಂಕೀರ್ಣ ವಚನಸಂಪುಟ : ಒಂದು 


ತಾನೆನ್ನದ ಅಭಿನ್ನದಿಂದಿಹುದೆ ಲಿಂಗಕ್ಷೇತ್ರ. 
ಈಶ್ವರ ಸದಾಶಿವರು ಮೊದಲಾದ ಅನಂತದೇವಾತ್ಮ ಮೂರ್ತಿಗಳ 
ಜನನಂಗಳಾದಿಯಿಂದತ್ತತ್ತ ಲಿಪ್ಟು ದೆ ಅನಾದಿ. 
ಇಂತಪ್ಪ ಪಂಚೆಸೆಂಜ್ಞೆ ಯನುಳ್ಳ ಲಿಂಗವನರಿತ ಲಿಂಗೈಕ್ಯಂಗೆ 
ಮೋ ನಮೋ ಎಂಬೆನಯ್ಸಾ, ಸೌರಾಷ್ಟ್ರ ಸೋಮೇಶ್ವರಾ. | ೩೨೬ 1 


೧೦೮೬ 


ವಾಯುವಿನ ಹಸ್ತದಲ್ಲಿ ಸೊಡರಿದ್ದು ಬೆಳೆಗಬಲ್ಲುವೆ? 
ಉರಿಯ ಮುಖದಲ್ಲಿ ಕರ್ಪುರವಿದ್ದು ಜೀವಿಸೆಬಲ್ಲುದೆ? 
ಸೌರಾಸ, ಸೋಮೇಶ್ವರನ ಶರಣರ ಮುಂದೆ 
ಬ್ರ 
ಕರಣಮಥನ ಇಂದ್ರಿಯದಿಚ್ಛೈ ತನುಗುಣ ಮನಗುಣ 
ಪ್ರಾಣಗುಣಾದಿಗಳಿರಬಲ್ಲವೆ? | ೩೨೭ ॥ 


೧೦೮೭ 


ನತ್ಯ. ಜಸೆ ಪ ಪ್ರಾಜ್ಞ ವೆಂಬ ಜೀವತ್ರಯವಿಡಿದ 

ಸ್ಸೂ ಅಸ್ಸ ಕ್ಷ್ಮ್ಮಕ Re ತನುವಿನ 

ಸುಯುದ್ದಿ ಸ ಸದ್ಭಾವವೆಂಬ ಹಸ್ತೆದಿಂ 

ಕರ್ಮ ಭಕ್ತಿ ಜ್ಞಾನ ತತ್ವದಿಂದೊದಗಿದ ಪದಾರ್ಥವ 

ಇಷ್ಟ ಪ ಪ್ರಾಣ ತೃ ಪಿ ಲಿಂಗಕ್ಕೆ 

ಕಾಯಾಪ ಲ ಕಾ ಭಾವಾರ್ಪಣದಿಂದರ್ಪಿಸಿಕೊಂಬ 
ಪ್ರಸಾದ ಪಿಂಡೇಂದ್ರಿಯದ್ವಾರ ಸೆಂಚಲಕ್ಕವಧಿಯಾಯಿತ್ತು 4 
ಪಿಂಡ ಬ್ರಹ್ಮಾಂಡವ ಮೊರಿ ತೋರುವ ಮಹಾಘನವೆ ನಿಜವಾಗಿ 
ನಿಜವಗಣಿತ ಅನುಪಮ ಅತರ್ಕ್ಗ 


ಹ ಅರ್ಪಿಸಿ ಸೆಲೊಂದಿಲ್ಲ, ಅನರ್ಪಿತ ಹೊದ್ದದಾಗಿ 
ಸೌರೂಪಷ ಸೃ ಸೆ ಸೋಮೇಶ್ವ ರಾ ನಿಮ್ಮ "ಶರಣರು ಆ ಚ್ಚ ಪ್ರಸಾದಿಗಳು. il ೩೨೮ ॥| 
೧೦೮೮ 


ವೀರಶೈವ, ಶುದ್ಧ ಶೈೈವವೆಂಬುಭಯ ಪಕದ 
ರ್ಣಯ ನಿಷ್ಪತ್ತಿ ಯೆಂತೆಂದಡೆ: 
ಮಲ ಮಾಯಾ ಮಲಿನವನು 
ಪೀಗುರು ತನ್ನ ಕೃಪಾವಲೋಕನದಿಂದದನಳಿದು, 
ನಿರ್ಮಲನಾದ ಶಿಷ್ಯನ ಉತ್ತಮಾಂಗದಲ್ಲಿಹ ಪರಮಚಿತೃಳೆಯನು 


ಆದಯ್ಯಗಳ ವಚನ ೩೪೫ 
ಹಸ್ಸಮಸ್ಸಕಸೆಂಯೋಗದ ಬೆಡಗಿನಿಂದ ತೆಗೆದು, 

ಆ ಮಹಾಪರಮ ಕಳೆಯನು ಸೆಲದಲ್ಲಿ ಕೂಡಿ, 
ಮಹಾಲಿಂಗವೆಂದು ನಾಮಕರಣಮಂ ಮಾಡಿ, 

ಶಿಷ್ಯನಂಗದ ಮೇಲೆ ಬಿಜಯಾಂಗೆಯಿಸಿ, 

ಕರ್ಣದ್ವಾರದಲ್ಲಿ ಪ್ರಾಣಂಗೆ ಆ ಮಹಾಲಿಂಗವ ಜಪಿಸುವ 
ಪ್ರಣವಪಂಚಾಕ್ಷರಿಯನು ಪ್ರವೇಶಮ ಮಾಡಿ, 
ಅಂಗಪೀಠದಲ್ಲಿರಿಸಿ 

ಅಭಿನ್ನ ಪ್ರಕಾಶವಾದ ಪೂಜೆಯ ಮಾಡಹೇಳಿದನು, 

ಇದೀಗ ವೀರಶೈವದ ಲಕ್ಷಣವೆಂದರಿವುದು. 

ಇನ್ನು ಶುದ್ಧಶೈವಂಗೆ ಗುರು ತನ್ನ ನಿರೀಕ್ಷಣ ಮಾತ್ರದಲ್ಲಿ 
ಅವನ ಶುದ್ದಾಂಗನ ಮಾಡಿ, 

ಆತನ ಕರ್ಣದ್ವಾರದಲ್ಲಿ ಪಂಚಾಕ್ಷರಿಯನುಪದೇಶವಂ ಮಾಡಿ, 
ಸಾ ವರಲಿಂಗಪೂಜಕನಾಗಿರೆಂದು ಲಿಂಗವನು ಕೊಟ್ಟು, 
ಭೂಪೀತದಲ್ಲಿರಿಸಿ ಅರ್ಚನೆ ಪೂಜನೆಯ ಮಾಡೆಂದು ಹೇಳಿದನು. 
ಹೇಳಲಿಕ್ಟಾಗಿ ಶುದ್ಧಶೈೈವನೆ ಪೀಠದಲ್ಲಿರಿಸಿ 

ಭಿನ್ನ ಭಾವಿಯಾಗಿ ಅರ್ಚನೆ ಪ್ರಜೆನೆಯಂ ಮಾಡುವನು. 
ವೀರಶೆವನು ಅಂಗದ ಮೇಲೆ ಧರಿಸಿ ಅಭಿನ್ನ ಭಾವದಿಂದ 
ಅರ್ಚನೆ ಪೂಜನೆಯಂ ಮಾಡುವನು. 

ಶುದ್ಧಶ್ಸೈವಂಗೆ ನೆನಹು, ವೀರಶೈವಂಗೆ ಸೆಂಗವೆಂತೆಂದಡೆ: 
ಅತಂತ ಮನೋರಮಣನಪ್ಪಂತಹ ಪುರುಷನ ಒಲುಮೆಯಲ್ಲಿಯ ಸ್ತ್ರೀಗೆ 
ನೆನಹಿನ ಸುಖದಿಂದ ಸೆಂಗಸುಖವು ಆತ್ಯಧಿಕವಪ್ಪಂತೆ 
ಶುದ್ದಶ್ನೆವದ ನೆನಹಿಂಗೂ 

ವೀರಶೈವದಲ್ಲಿಯ ಸಂಗಕ್ಕೂ ಇಷ್ಟಂತರ. 

ಆ ಲಿಂಗದಲ್ಲಿ ಶುದ ಶೈವನ ನೆನಹು 

ನಿಪ್ಪತ್ತಿ ಯಾದಡೆ ಸಾರೂಪ್ಯನಹನು. 

ಆ ಲಿಂಗದಲ್ಲಿ ವೀರಶ್ಲೆವನ ನೆನಹು 

ನಿಷ್ಪತ್ತಿ ಯಾದಡೆ ಸಾಯುಜ್ಯನಹನು. 

ಅದು ಕಾರಣ, ಸ್ಥಾವರಲಿಂಗದ ಧಾ ನಕ್ಕೂ 

ಪ್ರಾಣಲಿಂಗದ ಸೆಂಗಕ್ಕೂ ಇಷ್ಟಂತರ. 

ಸ್ಥಾವರಲಿಂಗದ ಧ್ಯಾನದಿಂದ ಸಾರೂಪ್ಯಪದವನೈೆದಿದ ತೆರನೆಂತೆಂದಡೆ: 
ಕೀಟಿನು ಭ್ರಮರಧ್ಯಾನದಿಂದ ಆ ಭ್ರಮರರೂಪಾದಂತೆ 


ಸಂಕೀರ್ಣ ವಚನಸಂಪುಟ : ಒಂದು 


ಶವನು ಶಿವಧ್ಯಾನದಿಂದ ಶಿವನ ಸಾರೂಪ್ಯಪದವನೈದಿ 

ಇದಿರಿಟ್ಟು ಭಿನ್ನ ಪದದಲ್ಲಿರುತ್ತಿಹನು. 

ಮತ್ತಂ, ವೀರಶೈವನು ಜಂಗಮಾರ್ಚನೆಯಂ ಮಾಡಿ 

ಪ್ರಾಣಲಿಂಗಸೆಂಬಂಧದಿಂ ಸಾಯುಜ್ಯಪದವನೆಯ್ಲಿದ ತೆರನೆಂತೆಂದಡೆ: 

ಅಗ್ಗಿಯ ಸೆಂಗವ ಮಾಡಿದ ಕರ್ಪುರ ನಾಸ್ಮಿಯಾದ ಹಾಂಗೆ, 

ಈತನು ಶಿವನಲ್ಲಿ ಸಾಯುಜ್ಯಪದವನೈಯ್ಲಿ 

ರೂಪುನಾಸ್ತಿಯಾಗಿ ಶಿವನೆಯಹನು. 

ಇದು ಕಾರಣ ಶುದ್ಧಶ್ಸೈವ ವೀರಶ್ಛೈವದಂತರ ಮಹಾಂತರ, 

ಈ ಪ್ರಕಾರ ಕಾಣಾ, ಸೌರಾಷ್ಟ್ರ ಸೋವೆ "ಶ್ವರಾ. i 4೨೯ 


೧೦೮೯ 


ವೇದಂಗಳ ಹಿಂದೆ ಹೆರಿಯದಿರು ಹೆರಿಯದಿರು. 
ಶಾಸ್ತ್ರಂಗಳ ಹಿಂದೆ ಸುಳಿಯದಿರು ಸುಳಿಯದಿರು. 
ಪ್ರರಾಣಂಗಳ ಹಿಂದೆ ಬಳೆಸೆದಿರು ಬಳಸದಿರು. 
ಆಗಮಂಗಳ ಹಿಂದೆ ತೊಳಲದಿರು ತೊಳಲದಿರು. 
ಸೌರಾಷ ಸೋಮೇಶ್ವರನ ಕ್ಲೆವಿಡಿದು 
ಶಬ್ದಜಾಲಂಗಳಿಗೆ ಬಳಲದಿರು, ಬಳಲದಿರು. | ೩೩೦ Il 


೧೦೯೦ 


ವೇದವಿತ್ತುಗಳು ಅಗ್ಲಿ ಪುರುಷನೆ ದೇವರೆಂಬರಯ್ಯಾ. 
ಶಾಸ್ತ್ರವಿತ್ತು ಗಳು ಪಾಷಾಣವನೆ ದೇವರೆಂಬರಖ್ಯಾ. 
ಆತ್ಮವಿತ್ತು ಗಳು ಆತ್ಮನೆ ದೇವರೆಂಬರಯ್ದಾ. 
ಶಬ್ದವಿತ್ತು ಗಳು ಸಮಯಂಗಳನೆ ದೇವರೆಂಬರಯ್ಯಾ. 
ಇವರೆಲ್ಲರೂ ನಮ್ಮ ಸೌರಾಷ್ಟ್ರ ಸೋಮೇಶ್ವರಲಿಂಗದ ನಿಜವನರಿಯದೆ 
ಜವನ ಜಾಡ್ಯಂಗಳಿಂ ಭವಭಾರಿಗಳಾದರಯ್ಯಾ. | ೩೩೧ 


೧0೯೧ 


ವೇದಶಾಸ್ತ್ರ ಪುರಾಣಂಗಳೆ ಗತಿಯಲ್ಲಿ ನಡೆದು 
ತಪ್ಪಿ ತೈೆಂಬವನಲ್ಲ ಶರಣ. 
ಲಿಂಗದ ಹೆನೆರ ಹೇಳಿ ಫಲಪದವೆಂಟತೋರಿ 
ಮಾರುವನಲ್ಲ ಶರಣ. 
ಅಚೇತನವ ಚೇತನಿಸುವ ಪೂರ್ವಕರ್ಮವಿಡಿದು 
ಆಚರಿಸುವವನಲ್ಲ ಶರಣ. 


ಅದಯ್ಯಗಳ ವಚನ ೩೪೭ 
ಆರು ಮೂರಕ್ಕೆ ತಂದು, ತ್ರಿವಿಧವನೊಂದು ಮಾಡಿ 

ಬಿಚ್ಚಿ ಬೇರಿಲ್ಲದೆ ಬೆರಸಿ ಒಂದಿಲ್ಲದಿರಬಲ್ಲನಾಗಿ 

ತರ್ಕಂಗಳಿಗೆ ಅತರ್ಕ್ಯೈ, ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. | ೩೩೨ ॥ 


೧೦೯೨ 


ವೇದಾಗಮಂಗಳ ದ್ವೈೈತಾದ್ವೈೈತದ ಬಗೆಗೆ ನಿಲುಕುವನಲ್ಲ, 
ಅತರ್ಕೃನು ಅಖಿಲಾತೀತನು ಚೆರಾಚಿರಕ್ಕೆ ಸಿಲುಕುವನಲ್ಲ. 
ಅತ್ಯತಿಷ್ಠದ್ದಶಾಂಗುಲನ್ನು, 
ಅಹಂಕಾರವೈದದ ಅನುಪಮನು. 
ಸ್ಥಾ ವರಜಂಗಮವಲ್ಲದ ಭರಿತನು. 
ಸರ್ವಜ್ಞ ಸರ್ವಕರ್ತ್ಯ ಸೌರಾಷ್ಟ್ರ ಸೋಮೇಶ್ವರನಲ್ಲಿ 


ಲು 
ಅವಿರಳನಾದ ಶರಣ. | aaa | 


೧೦೯೩ 


ವೇದಾಗಮಂಗಳು ಹೋದ ಸೆರಣಿಯಲ್ಲಿ ಹೋದರಲ್ಲಬೆ 
ದ್ವೈತಾದ್ವೈತಕ್ಕೆ ನಿಲುಕದ ನಿಜವ ಕಂಡವರಾರನೂ ಕಾಣೆ. 
ವಾಣಿಯ ಹಂಗಿನಲ್ಲಿ ಉಲಿದುಲಿದು ಹೋದರಲ್ಲದೆ 
ಉಲುಹೆಡಗಿದ ನಿಲವ ಕಂಡವರಾರನೂ ಕಾಣೆ. 
ತನು ಕರಣ ಭುವನ ಭೋಗಂಗಳ ಕಂಡಲ್ಲದೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗದುಳುಮೆಯ ಕಂಡು 
ಸುಖಿಯಾದವರಾರನೂ ಕಾಣೆ. -aa೪ I 


೧೦೯೪ 


ವೈದಿಕರಪ್ಪ ವೇದವಿತ್ತುಗಳೂಂದು ಕೋಟಿಗೆ 
ಅನ್ನವನಿಕ್ಕಿದ ಫಲಕ್ಕೆ ಕೋಟಿ ಮಿಗಿಲು 
ಶಿವಶರಣಂಗೆ ಒಂದು ಭಿಕ್ಷವನಿಕ್ಕಿದ ಫಲ. 
ಕೋಟಿ ಯಜ್ಞ ಕೋಟಿ ಕನ್ಯಾದಾನದ ಫಲಕ್ಕೆ ಮಿಗಿಲು 
ಒಬ್ಬ ಭಸ್ಮಾಂಗಿಯ ಒಂದು ವೇಳೆಯ ತೃಪ್ತಿ . 
ಅದೆಂತೆಂದೊಡೆ: 
ಕ್ಷೀರಕುಂಭಸಹಸ್ರೇಣ ಫೃತಕುಂಭಶತೇನ ಚ 
ಭಸ್ಮಧಾರಿಣಿ[ಸು]ಭಿಕ್ಷಾತಃ ಕೋಟಿಯಜ್ಞ ಫಲಂ ಭವೇತ್‌! 
ಎಂದುದಾಗಿ, 


೩೪೮ 


ಸಂಕೀರ್ಣ ವಚನಸಂಪುಟ : ಒಂದು 


ಚೆಶುರ್ಮೇದಿಗಳಿಗೆ ಮ ಷ್ಟು ನ ್ರವನಿಸ್ಥಿದ ಅಕ್ಷಪಾದಂಗೆ ಗೋವೇಧೆಯಾಯಿತ್ತು. 
ಒಬ ಶಿವಗಣನಾಥಂಗೆ h ದುಸೆರು " ಉಣಲುಡಲಿತು ಗಿ 
ಕೈಯೊಡನೆ ಹೊಮ್ಮಳಿ ತವನಿಧಿಯ ಪಡೆದರು. 
ಇದು ಕಾರಣ, 
ನೆಮ್ಮು ಗೆವಿಡಿದು ಮಾಡುವ ಭಕ್ಕಂಗಿದೆ ಮಾಟವಯ್ಯಾ, 
ಸೌರಾಷ್ಟ್ರ ಸೋಮೇಶ್ವ ರಾ. | ೩೩೫ || 


೧೦೯೫ 


ವ್ಯಾಪಕಾಕ್ಷರದಲ್ಲಿ ನಾಲ್ಕಕ್ಷರ, ಸ್ಪರ್ಶನಾಕ್ಷರದಲ್ಲಿ ಏಕಾಕ್ಷರ, 
ಇಂತೀ ಪೆಂಚಾಕ್ಷರವೆ ಪಂಚಬ್ರಹೆ ಸೆರೂಪವು 
ಶಿವಜ್ಞಾನಕ್ಕೆ ಮೂಲವೆಂದರಿತು, 
ಮೂಲಪಂಚಾಕ್ಷರ, ಸ್ಥೂಲಪಂಚಾಕ್ಷರ, ಸೂಕ್ಷ್ಮ ಪಂಚಾಕ್ಷರ 
ಮಾಯಾಖ್ಯಪಂಚಾಕ್ಷರ, ಪ್ರಸಾದಪಂಚಾಕ್ಷರವೆಂಬ 
ಪಂಚಪಂಚಾಕ್ಷರದ ಸ್ವರೂಪನರಿತು ಪಂಚಾಕ್ಷರವ ಜಪಿಸಲು 
ಸೌರಾಷ್ಟ್ರ ಸೋಮೇಶ್ವರಲಿಂಗವಪ್ಪುದು ತಪ್ಪದಯ್ಯಾ. ll ೩೩ | 


೧೦೯೬ 


ಶಬ ಶಾಸ್ತ್ರ ತರ್ಕಾಗಮಂಗಳೆ ಹೇಳಿ ಕೇಳಿ, 


ಕಲಿತುಲಿದವರೆಲ್ಲಾ ವಿದ್ಧಾಗೂಡಾದರಲ್ಲದೆ, 
ಲಿಂಗಗೂಡಾದುದೆಲ್ಲ ನೋಡಯ್ಯಾ. 


ಕಲಿಕಲಿತು ಉಲಿವ ಅಭ್ಯಾಸದ ಮಾತಿಂಗೆ 

ಮರುಳಪ್ಪರೆ ನಮ್ಮ ಶಿವಶರಣರು. 

ಆದಿ ಅನಾದಿಗಭೇದ್ಯವಾದ ನಿಜವ ಭೇದಿಸೆಲರಿತು 

ಮನ ಘನದಲ್ಲಿ ನಿವಾಸಿಯಾಗಬೇಕು. 

ಮನ ಘನದಲ್ಲಿ ನಿವಾಸಿಯಾಗದೆ 

ಸೌರಾಷ್ಟ್ರ ಸೋಮೇಶ್ವರಲಿಂಗವ ಬಲ್ಲನೆಂದು ನುಡಿವ 

ಬರಿ ಮಾತಿನ ಬಾಯ ಬಣ್ಣದ ಸೊಲ್ಲು, ಸೆಲ್ಲದೆ ಹೋಯಿತ್ತು. | ೩೩೭ ॥ 


೧೦೯೭ 


ಶಬ್ದ ಶಾಸ್ತ್ರ ಶ್ರು ತಿಸ್ಮ್ರ ತಿಗೆ ವಾಜ [ಹ]ಪೊ? [ಮನ] ಮಹವೊ? 
ಬಲ್ಲಡೆ ಇವು sR 
ಸೌರಾಷ ) ಸೋಮೇಶ್ವರಲಿಂಗವೆಂಬುದು ಕಲ್ಪನೆಯಿಂ ಕಾಣ್ಬುದು 


ಆದಯ್ಯಗಳ ವಚನ ೩೪೯ 


ಕನಸೊ? ನನಸೊ? ಬಲ್ಲಡೆ ನೀವು ಹೇಳಿರೆ. 
ಸೌರಾಷ ಸೋಮೇಶ್ವರ ಲಿಂಗವೆಂಬುದು 
ಸ್ವೇಯವೊ? ಪರವೊ? ಬಲ್ಲಡೆ ನೀವು ಹೇಳಿರೆ. Il ೩೩೮ 


೧೦೯೮ 


ಶರೀರಧಾರಕನಾಗಿ ಇಂದ್ರಿಯಂಗಳಿಚ್ಛೆಯಲ್ಲಿ ಸುಳಿವನಲ್ಲ. 
ಲಿಂಗದಿಚೆ ಎಂದಿಪ್ಪನಾಗಿ ಸೆಂಕಲ್ಪ ವಿಕಲ್ಪ ವ ಹೊದ್ದ. 
ಸೈಂದೇಹಿಯಾಗಿ ಸೆಕಲದೊಡಗೂಡಿರ್ದು ಮಾಯಾಪಾಶರಹಿತ. 
ಕರ್ಮದ ಕಟ್ಟ ಹರಿದಲ್ಲಿ ನಿರ್ಮಕ್ಷ 
ಅಚ್ಚ ಸುಖಿ ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. | ೩೩೯ 


೧೦೯೯ 


ಶಿವತತ ದ ಮೂಲಾಧಾರದ ಜ್ಞಾನಶಕ್ತಿ ಯೆ ಚಿದ್ದಿಭೂತಿ. 
ಈ ಚಿದ್ವಿಭೂತಿ ಎನ್ನಂತರಂಗದಲ್ಲಿ ಲೇಪವಾಗಿ 
ತೊಳತೊಳೆಗಿ ಬೆಳಗುವ ಬೆಳೆಗಿನಲ್ಲಿಯೇ 
ಆನು ನಿಮ್ಮ ಕಂಡು ಬದುಕಿದೆನಯ್ಯಾ ಸೌರಾಷ ್ರ ಸೋಮೇಶ್ವರಾ. il v೦ I 


೧೧೦೦ 


ಶಿವತತ್ವ ಶಿವಜ್ಞಾನ ಶಿವೈಕ್ಯವಪ್ಪ ತ್ರಿವಿಧವನರಿಯಬಲ್ಲಡೆ 
ಅದು ವರ್ಮ, ಅದು ಸೆಂಬಂಧ. 
ಶಿವಾದಿ ಪೃಥ್ವಿಯಂತವಪ್ಪ ತತ್ವಾಧ್ವವನರಿತು 
ತತ್ವಜ್ಞಾನಿಯಾಗಬಲ್ಲಡೆ ಅದು ವರ್ಮ, ಅದು ಸೆಂಬಂಧ. 
ಬ್ರಹಾ ನುಸೆಂಧಾನದಿಂದವಿನಾಭಾವವನೆಯ್ದಿ ಶಿವೈಕ್ಯವಾಗಬಲ್ಲಡೆ 
ಸೌರಾಷ್ಠ್ನ ಸೋಮೇಶ್ನರಲಿಂಗದಲ್ಲಿ 
ಅದು ವರ್ಮ, ಅದು ಸೆಂಬಂಧ. | ೩೪೧ 


೧೧೦೧ 


ಶಿವಪಥವನರಿದು, ಲಿಂಗನಿಷ್ಟೆಯಿಂದೇಕೋಭಾವ ಬಲಿದು, 
ಕರಿಗೊಂಡು, ಘನವೇದ್ಯವಾಗಿ ನಂದು, ನಿಜವ ನೆಮ್ಮಿ, 
ಸೆಚ್ಛಿದಾನಂದಸುಖಿಮಯನಾಗಿ, 
ಮಾಯೆ ಕೆಟ್ಟು, ಮರವೆ ಬಿಟ್ಟು, ಮರಣವಳಿಯಬೇಕು. 
ಇದಲ್ಲದೆ ಬಿಂದುವಿಂದಾದ ತ್ರಿಬದ್ಧಕ್ರಿಯ ಎಂದರಿಯವೆ 


೩೫೦ 


ಸಂಕೀರ್ಣ ವಚನಸಂಪುಟ : ಒಂದು 


ಬಾಹೆ ಕ್ರೀಯೊಳೊಂದಿದಡೆ, 

ಸುರಪ, ಹರಿ, ವಿರಿಂಚಿಗಳಾದಡೂ ಮಾಯೆ ಕೆಡದು, ಮರವೆ ಬಿಡದು. 
ಮೃತ್ಯುವಗಿದು ಕಾಲನ ಬಾಯಿಗೆ ಕೆಡಡದೆ ಮಾಣದಯ್ಯಾ. 

ಇದ ಬಲ್ಲೆನಾಗಿ ನಾನೊಲ್ಲೆ, ಸೌರಾಷ್ಟ್ರ ಸೋಮೇಶ್ವರಾ. | ೩೪೨ 1 


೧೧೦೨ 


ಶಿವಭಕ್ಮಿಯೆಂಬುದು ಯುಕ್ತಿಯ ಪರಿಯಂತಲ್ಲ, ಸಾಧಕದ ಪರಿಯಂತಲ್ಲ, 
ಮೂಗರು ಕಂಡ ಕನಸಿನಂತಿಪ್ರುದು ಕಾಣಿರೆ. 
ಹೇಳಿ ಕೇಳಿ ಮಾಡುವುದು ಯುಕ್ತಿಭಕ್ತಿ. 
ಸಾಧಕಾಂಗದಿಂದ ಮಾಡುವುದು ಅಭ್ಯಾಸಭಕ್ತ 
ಮನ ಕೂರ್ತು ಮಾಡುವುದು ಮುಕ್ಕಿಭಕ್ತಿ. 
ಕೇಡಿಲ್ಲದೆ ಮಾಡುವುದು ನಿತ್ಯಭಕ್ತಿ ; 
ಇದ್ದಂತಿದ್ದು ನಿಜವ ಅಪ್ಪುವುದು ನಿಜಭಕ್ತಿ. 
ಈ ನಿಜಭಕ್ತ್ಮಿಯಲ್ಲಿ ಭರಿತರು 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣರು. | ava || 


೧೧೦೩ 


ಶಿವಭಾವದಿಂದ ಆತ್ಮ ಹುಟ್ಟಿ, ಶಿವ ತಾನೆಂಬ ಉಭಯವನಲಂಕರಿಸಿದನಾಗಿ 
ಆತ್ಮಂಗೆ ಭಾವನೆಂಬ ಹೆಸೆರಾಯಿತ್ತು. 
ಆತ್ಮ ಬಂದು ಆಕಾಶವ ಕೂಡಿದಲ್ಲಿ ಜ್ಞಾನವೆಂಬ ಹೆಸರಾಯಿತ್ತು. 
ಆತ್ಮ ಬಂದು ವಾಯುವ ಕೂಡಿದಲ್ಲಿ ಅಹೆಂಕಾರವೆಂಬ ಹೆಸೆರಾಯಿತ್ತು. 
ಆತ್ಮ ಬಂದು ಅಪ್ಪು ವ ಕೂಡಿದದಲ್ಲಿ ಬುದ್ದಿಯೆಂಬ ಹೆಸರಾಯಿತ್ತು 4 
ಆತ್ಮ ಬಂದು ಪೃಥ್ವಿಯ ಕೂಡಿದಲ್ಲಿ ಚಿತ್ತೆಂಬ ಹೆಸರಾಯಿತ್ತು k 
ಚಿತ್ತು ಆಚಾರಲಿಂಗವ ಧರಿಸಿಪ್ಪು ದು. 
ಬುದ್ದಿ ಗುರುಲಿಂಗವ ಧರಿಸಿಪ್ಪು ಹು. 
ಆಹಂಕಾರ ಶಿವಲಿಂಗದ ಧರಿಸಿಪ್ಟುದು. 
ಮನಸ್ಸು ಜಂಗಮಲಿಂಗದ ಧರಿಸಿಪ್ಪು ದ. 
ಜ್ಞಾನ ಪ್ರಸಾದಲಿಂಗವ ಧರಿಸಿಪ್ಪುದು. 
ಭಾವ ಮಹಾಲಿಂಗವ ಧರಿಸಿಪ್ಪುದು. 
ಸೌರಾಷ್ಟ್ರ ಸೋಮೇಶ್ವರಲಿಂಗ ತಾನು ತಾನಾಗಿರಬೇಕು. ೩೪೪ | 


43೨6 


ಅದಯ್ಮಗಳೆ ವಚನ ೩೫೧ 
೧೧೦೪ 


ಶಿವಯೋಗಿಗೆ ಕರ್ಮವಿಲ್ಲ, ಶಿವಶರಣರ ಪಥ ಲಿಂಗಾಧೀನ. 
ಮತ್ತಾ ಲಿಂಗವಶನಾಗಿ ಆಯತ ಸ್ತಾಯತದಲ್ಲಿ 
ಲಿಗಮಯವಾಗಿಪ್ಪ ಶಿವಜ್ಞಾನಿಗಳಿಗೆ 
ಕರ್ಮವೆಡೆವೋಗಲೆಡೆಯಿಲ್ಲ. 
ಹಿಂದಣ ಕರ್ಮ ಜ್ಞಾನಾಗ್ಲಿ ಯಿಂದ ಉರಿದು ಭಸ್ಮವಾಯಿತ್ತು $ 
ಮುಂದಣ ಕರ್ಮ ನಿಂದೆವಂದಕರಲ್ಲಿ ಅಳಿಯಿತ್ತು, 
ಇಂದಿನ ಕರ್ಮ ನಿಸ್ಪಂದೇಹದಲ್ಲಿ ಕೆಟ್ಟಿತ್ತು h 
“ಜ್ಞಾನಾಗ್ಲಿಃ ಸರ್ವಕರ್ಮಾಣಿ ಭಸ್ಮಸಾತ್‌ಕುರುತೇ ಮಮ” 
ಎಂದುದಾಗಿ, 
ಸೌರಾಪ್ವ್ರ ಸೋಮೇಶ್ವರನ ಶರಣರು 
ನೀಕರ್ಮಿಗಳಾಗಿ ಲಿಂಗಸುಖಿಗಳು. | ೩೪೫ 1 


೧೧೦೫ 


ಶಿವಲಾಂಛನವ ಧರಿಸಿ, ಚರಲಿಂಗಮೂರ್ತಿಯಾದ ಬಳಿಕ 
ತ್ರಿಲೋಕಕ್ಕೆ ಕರ್ತುಭಾವದಿಂದಿರಬೇಕಲ್ಲದೆ 
ಅಶನದ ಆಪ್ಯಾಯನ ವಿಷಯಂಗಳಿಗೆ 
ಕಂಡಕಂಡವ[ರ] ಕಂಡ ಕಂಡಲ್ಲಿ ಕರಕರದು ಕರಕರಿಸಿ 
ಕಾಂಚಾಣಕ್ಕೆ ಕೈನೀಡುವ ಕಪ್ಟವ ನೋಡಾ. 
ಉಪಾಧಿಯಿಂದೊಡಲ ಹೊರೆವ ಪರಿಯ ನೋಡಯ್ಯಾ. 
ಇಂತಿವೆಲ್ಲ ಭಂಗವೆಂದರಿತು ಅಭಂಗನಾಗಿರಬೇಕಯ್ಯಾ 
ಸೌರಾಷ್ಟ್ರ ಸೋಮೇಶ್ವರಾ. | a೬ | 


೧೧೦೬ 


ಶಿವಲಿಂಗಾರ್ಸನಾಕ್ರೀಯಾಶಕ್ತಿ ಗೆ 
ಅಭ್ಯಾಸದ ಯೋಗದ ರತಿ ಸರಿಯಲ್ಲ ನೋಡ, 
ಯೋಗದ ಬಲದಿಂದ ಸೇವಿಸುವ ಶ್ಲ "ಷ್ಮಾಮೃತವು 
ಶಿವಪ್ರಸಾದಾಮೃತಕೆ ಸರಿಯಲ್ಲ ನೋಡೆ, 
ಪ್ರಾಣನ ಬ್ರಹ್ಮ ರಂಧ್ರದಲ್ಲಿ ಬಿಡುವ ಯೋಗವು 
ಪ್ರಾಣಲಿಂಗೈೈಕ್ಕ ಸೆಂಬಂಧಸೆಂಯೋಗಕ್ಕೆ ಸರಿಯಲ್ಲ ನೋಡ. 
೨ವಾನುಭಾವಕ್ಕೆ ಯೋಗಕ್ಕೆ ಇನಖದ್ಯೋತದಂತರವು ನೋಡಯ್ಯ 
ಸೌರಾಷ್ಟ್ರ ಸೋಮೇಶ್ವರಾ. | ೩೪೭ 11 


೩೫೨ 


ಸಂಕೀರ್ಣ ವಚನಸಂಪುಟ : ಒಂದು 


೧೧೦೭ 


ಶಿಷ್ಟೋದನವ ಲಿಗತ್ಸಿತ್ತು ಪ್ರಸಾದಭೋಗ ಮಾಡುವುದಯ್ಯಾ. 
ರಸಾಯನವ ಲಿಂಗಕ್ಕಿತ್ತು , ಪಾನೀಯ ಮಾಡಲಿತ್ತು, 

ಪ್ರಸಾದಪಾನೀಯ ಮಾಡುವುದಯ್ಯಾ, 

ಸುಗಂಧವ ಲಿಂಗಕ್ಕೆ ಘ್ರಾಣಿಸಲಿತ್ತು, ಪ್ರಸಾದಗಂಧವ ಫ್ರಾಣಿಸುವುದಯ್ಯಾ. 
ಇದಕ್ಕೆ ಶ್ರುತಿ: 

ರುದ್ರೇಣಾತ್ತ ಮಶ್ಚಂತಿ ರುದ್ರೇಣ ಪೀತಂ ಪಿಬಂತಿ! 

ರುದ್ರೇಣ ಘ್ರಾತಂ ಜಿಘುಂತಿ॥ 

ಇಂತೆಂದುದಾಗಿ, 

ಪಂಚೇಂದ್ರಿಯಮುಖದಲ್ಲಿ ಲಿಗಪ್ರಸಾದವಲ್ಲದೆ ಭೋಗಿಸೆ, 


ಮೌರಾಷ. ಸೋಮೆ ೪ 
ಸೆ ರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣ. | ೩೪೮ ॥ 


೧೧೦೮೦ 


ಶುಕ್ಲ ಶೋಣಿತದಲ್ಲಿ ಬಲಿದ ಕರುಳು 
ಕತ್ತಲೆಯಲ್ಲಿ ಬೆಳೆದು ಮೂತ್ರನಾಳದಲ್ಲಿಳಿದ್ದು, 
ಕರ್ಮವೆ ಕರ್ತುವಾಗಿ, ಕಪಟವೆ ಆಶ್ರಯವಾಗಿ, 
ಕೇವಲಜ್ಞಾನಶೂನ್ಯವಾಗಿ, 
ಬರಿಯ ಮಾತ ಬಣ್ಣಿ ಸಿ ಬಯಲ ಮಾತ ಕೊಟ್ಟು, ಬಸುರ ಮಾತ ತೆಗೆದು 
ಜಿಹ್ವೆ ಗುಹ್ಕಂಗಳ ಹೊರೆವ ಜೋರವಿದ್ಯಕ್ಕೆ 
ನಿಜ ಸಾಧ್ಯವಪ್ಪುದೆ? ಅದು ಹುಸಿ. 
ಅದೆಂತೆಂದಡೆ: 
ಕರ್ಮಕಾಪಟ್ಯಮಾಶ್ರಿತ್ಯ ನಿರ್ಮಲಜ್ಞಾನವರ್ಜಿತಾ! 
ವಾಗ್ಗ ೨ಹ್ಮಣಿ ಪ್ರವರ್ತಂತೇ ಶಿಶ್ಲೋದರ ಪರಾಯಣಾಃ 
ಇಂತೆಂದುದಾಗಿ, 
ತ್ರಿಡೆಂಬಿಂದೊಡಲ ಹೊರೆದು ಕುಟಿಲ ತಮಗಿಲ್ಲೆಂಬ 
ಡಂಭಕರನೇನೆಂಬೆನಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. | A೪೯ || 


೧೧೦೯ 


ಶ್ಲ ಕಶೋಣಿತದಿಂದ ತನು ಮನ ಜನಿಸಿತ್ತು. 
ತನು ಮನದಿಂದ ನಡೆ ನುಡಿ ಜನಿಸಿತ್ತು. 
ನಡೆ ನುಡಿಯಿಂದ ಅಹಂಕಾರ ಮವಃಕಾರ ಜನಿಸಿತ್ತು. 
ಇವರ ದೆಸೆಯಿಂದ ರಸ ಗಂಧ, ರೂಪು, ಶಬ್ದ, ಸ್ಪ ರ್ಶನ ಜನಿಸಿತ್ತು. 


ಅದಯ್ಸೆಗಳೆ ವಚನ 


೩೫೩ 


bined ಮನವೊಂದಿದ್ದಿ ತಲ್ಲದೆ 
ಮನವು ಮಹದಲ್ಲಿ ಲಯವಾದಲ್ಲಿ ಆತ | ನಾವೆಡೆಯಲ್ಲಿದ್ದಿ ತೊ ೧? 
ನತ: ನಡೆ ನುಡಿ ಚೈತನ್ಯವಲ್ಲ 
ಹಿಡಿತಕ್ಕೆ ಬರಲಿಲ್ಲ ಇನ್ನೆಂತಿಪ್ಪುದೊ? 
ದರ್ಪಣದ ಪ್ರತಿಬಿಂಬಕ್ಟೊಂದು ಜೇಷ್ಟೆಯುಂಟೆ? 
ನೆಳಲಿಗೊಂದು ಹರಿದಾಟವುಂಟೆ? 
ಬಃಕಳಂಕ ಶಾಂತಮಲ್ಲಿಕಾರ್ಜುನಯ್ಸಾ, ಮನದ ನೆನಹೇ ಆತ ತ್ಮ್ಮಃ ನಲ್ಲದೆ 
ಬೇರಾತ್ಮನಿಲ್ಲ ಕಾಣಾ, ಸೌರಾಷ ್ರ ಸೋಮೇಶ್ವ ರಾ. | ೩೫೦ | 


೧೧೧೦ 


ಶುದ್ಧ ಕೇವಲಜ್ಞಾನಸ್ವರೂಪನಾದಾತ ನೀನಯ್ಯಾ. 
ಅಖಿಲ ಸ್ಥಾವರಜಂಗಮಂಗಳಲ್ಲಿ ಬೆರಸಿಯೂ ಬೆರಸದಿರ್ಪಾತ ನೀನಯ್ಯಾ. 
ಸೆಕಲ ನಿಃಕಲನಾದಾತ ನೀನಯ್ಸಾ. 
ಕೇವಲ ನಿ:ಕಲದಂತೆ ನಿರಂಗನಾದಾತ ನೀನಯ್ಯಾ. 
ಭವದಾರಣ್ಯವ ತಂದಾತ ನೀನಯ್ಯಾ. 
ಭವರಶೋಗಕ್ಕೆ ಭೆ ಷಜ್ಯನಾದಾತ ನೀನಯ್ಯಾ. 
ಸೆಕಲ ಜಗದ್ದೇ ನದಾಧಾರಾಧೇಯ ಕತೃ ೯ವಾದಾತ ನೀನಯ್ಯಾ. 
ಇದಕ್ಕೆ ಶ್ರು ಶು ತಿ: 
ತ್ರ ಮಗೆ ಮ್ಯಭಿಸ್ತೃ ಮಾಶುಶುಕ್ಷಣಿಸ್ನ ಮದ ಎಮಶ ನ್ಟ o] 


ವ i 
] 0 ವನೇಭ್ಯಸ್ತ ಮೋಷಧೀಭ್ಯಸ್ತ 0 ನೃ ಹಾಂ ನೃ ನತೀಜಿಯೆಸೇ ಶುಚಿಃ॥! 


ತದಾ. 
ಪರಮನಿರ್ಮಲನಾದಾತ ನೀನೇ ಸೌರಾ ರಾಷ್ಟ್ರ ಸೆ ಸೋಮೇಶ್ವರಾ. || ೩೫೧ 1 
೧೧೧೧ 


ಶುದ ಮಿಶ್ರ ಸೆಂಕೀರ್ಣ ಪೂರ್ವ ಮಾರ್ಗಶೈವಂಗಳಲ್ಲಿ 
ಕರ್ಮಭತ್ತಿ ಯಲ್ಲದೆ ನಿರ್ಮಳಸೆವೃಕ್ತಿ ಯೆಲ್ಲಿಯದೊೂ? 
ಒಮ್ಮೆ ಧರಿಸಿ ಒಮ್ಮೆ ಇರಿಸಿ, ಶುಚಿಯಾವೆನೆಂದು ಅಶುಚಿಯಾದೆನೆಂದು 
ಭವಿಯಾಗುತ್ತೊ ಮ್ಸೈ, ಭಕ್ತನಾಗುತ್ತೊ ಮ್ಮ 
ಒಪ್ಪಚ್ಚಿ ಹೊಲೆ, ಒಪ್ಪಚ್ಚಿ ಕುಲವೆಂದು ತೆರನರಿಯದಿಪ್ಪ 
ಬರಿಯ ಶುದ್ಧಶೈೈವವಂ ಬಿಟ್ಟು, 
ಬ.ಹೆ ವಿಷು ರುದ, ಮಾಹೇಶ್ರರರು ಒಂದೆಂದು ನುಡಿವ 
"hb ೨ ವ 
ದುಃಕರ್ಮ ಮಿಶ್ರವಂ ಬಿಟ್ಟು, 


೩೫೪ 


ಸಂಕೀರ್ಣಿ ವಚನಸಂಪೆಟ : ಒಂದು 


ಹರನೆ ಹಿರಿಯನೆಂದು ಕಿರಿಯರೆಲ್ಲಾ ದೇವರೆಂದು ನುಡಿದು 
ಕಂಡ ಕಂಡವರ್ಗೆ ಹೊಡೆಗೆಡವ ವೇಶಿಯ ಸುತನಂತೆ 
ಸೆಂಕೀರ್ಣಕ್ಕೊಳೆಗಾದ ಸೆಂಕೀರ್ಣ ೯ಶ್ಸವಮಂ ನೋಡದೆ, 


ದೂರದಿಂ ನಮಿಸಿ ಅರ್ಪಿಸಿ ಶೇಷವರುಣಕರ್ತನಲ್ಲವೆಂದ ದೂರಸ್ತನಹ 


ಪೂರ್ವಶೈ ವಮಂ ತೊಲಗಿ, 
ಅಂಗದಲನವರತ ಲಿಂಗಮಂ ಧರಿಸಿರ್ದು 


ದೇಹೇಂದ್ರಿಯ ಮನಃ ಪ್ರಾಣಜ್ಞಾ ನ್ಸಿನ ಭಾವ ಒಮ್ಮುಪ ಖಮಂ ಮಾಡಿ, 


ಸೆದ್ದು ಧುಖರ್‌ ಮಂ ವಡ 
ಲಿಂಗವೇ ಪತಿ, ಗುರುವೆ ತಂವೆ, ಜಂಗಮವೇ ಲಿಗವೆಂದರಿವ,, 


ದ ನ್ರೈವ್ಯವೆಂಬುದು ಭೂತರೂಪು, ಪ್ರ ಸಾದವೆಂಬುದು ಲಿಂಗರೂಪವೆಂದು ತಿಳಿದು, 


ಲಿಂಗದ ಪಾದೋದಕವೇ ಲಂಗಕ್ಕೆ: ಮಜ್ಜ ನವಾಗಿ 
ಲಿಂಗದ ಪ್ರಸಾದವೇ ಲಿಂಗಕ್ಕೆ ಆರೋಗಣೆಯಾಗಿ 
ಅಂಗದಿಂದ ನೋಡುತ್ತ ಕೇಳುತ್ತ ರುಚಿಸುತ್ತ 
ಮುಟ್ಟುತ್ತ ವಾಸಿಸುತ್ತ ಕೊಡುತ್ತ ಆನಂದಿಸುತ್ತ 

ಅಹಂ ಮಮತೆಗೆಟ್ಟು ಸೆಂದು ಸೆಂಶಯವರಿತು 

ಹಿಂದು ಮುಂದ ಹಾರದಿಪು ದೆ ವೀರಶೈವ. 
ಅದೆಂತೆಂದಡೆ: 

ಪಿತಾ ಗುರುಃ ಪತಿರ್ಲಿಂಗಂ, ಸ್ವಲಿಂಗಂ ಜಂಗಮಪ್ರಭುಃ। 
ತಸ್ಮಾತ್ತ ೈರ್ವಪ್ರಯತ್ನೇನ ತಸ್ಯೈ ಪವಾರಾಧನಂ ಕರು 
ಸೆ ಏವ ತದೇವ ಸ ಸ್ಯಾತ್ರಸಾದಸ್ತೆ € ಭಕ್ತಿವಿತ್ತ ಸಮರ್ಪಿತಃ। 
ತತ್ರ )ಸಾದಸ್ತು ಭೋಕ್ಷ ವ್ಯಃ ಭಕೋ "ವಿಗತಕಲ್ಮಷ all 
ನಾಸಿಕಷ್ಟ \ 


ಇಂತಲ್ಲದಿರ್ದುದೆ ಇತರ ಶೈವ ಕಾಣಾ, ಸೌರಾಷ್ಟ ಶ್ರ ಸೋಮೇಶ್ವರಾ. 


೧೧೧೨ 


ಶುದ್ಧಶ್ಸೈವದ ನಿರ್ಧರವನರಿವ ಬುದ್ಧಿಯನನುಕರಿ!ಸೆ] 
ಆ ಶುದ್ಧಶೈವದ ಪರಿಯೆಂತೆಂದಡೆ: 
ಏಕಮೇವನದ್ವಿತೀಯಂ ಬ್ರಹ್ಮವೆಂಬು[ದ] 
ಶ್ರುತಿಪ್ರಮಾಣಿಂದರಿದು 
ಅಂತಪ್ಪ ಶಿವನಲ್ಲಿ ಏಕನಿಷ್ಠೆ ಯ ಪಡೆದು 
ಆ ಶಿವಂಗೆ ಅರ್ಚನೆ ಪೂಜನೆಯಂ ಮಾಡುವಲ್ಲಿ 


ದುರ್ಗಿ, ವಿನಾಯಕ, ಭೈರವ ಮೊದಲಾವ ಪರಿವಾರ ದೇವತೆಗಳನ್ನು 


| ೩೫೨ 1 


ಅದಯ್ಯಗಳ ವಚನ ೩೫ 


ಏಕಪೀಠದಲ್ಲಿ ಪೂಜೆಯಂ ಮಾಡುವಾತನು 

ಅವಿವೇಕದ ಅಪರಾಧಿಯಲ್ಲದೆ 

ವಿವೇಕವನುಳ್ಳ ಶೈವಸೆಂಪನ್ನ ನಲ್ಲ. 

ಅದಕ್ಕೆ ದ್ಲಷಾಂತವೆಂತೆಂದಡೆ: 

ಅರಸು ಕುಳ್ಳಿರುವ ಸಿಂಹಾಸನದಲ್ಲಿ 

ಪ್ರಧಾನ ಮೊದಲಾದ ಪರಿವಾರ ಕುಳ್ಳಿರಬಹುದೆ? 
ಬಾರದಾಗಿ, ಪರಿವಾರ ದೇವತೆಗಳಿಗೆ ಏಕಪೀಠ ಸಲ್ಲದು. 
ಮುನ್ನ ಅರುವತ್ತುಮೂವರು ಮೊದಲಾದ ಅಸೆಂಖ್ಯಾತರೆನಿಪ ಭಕ್ಕರುಗಳು 
ಶುದ್ಧಶ್ಸೈವ ವೀರಶ್ಫೈವದಲ್ಲಿ ನಿಷ್ಠೆಯ ಆಚರಿಸುವಲ್ಲಿ 
ಏಕಲಿಂಗದಲ್ಲಿ ನಿಷ್ಪೆ, ಶಿವಭಕ್ತರಲ್ಲಿ ಪ್ರೇಮ, 
ಶಿವಲಾಂಛನವ ಧರಿಸಿಪ್ಪ ಜಂಗಮವನು ಶಿವನೆಂದು ಕಂಡು 
ಅವರಿಗೆ ತೃಪ್ತಿ ಪಡಿಸಿದವರಾಗಿ ಚತುರ್ವಿಧವನೆಯ್ದಿದರು. 
ಅದೆಂತೆಂದಡೆ: 

ವೃಕ್ಷಸ್ಯ ವದನಂ ಭೂಮಿಃ ಸ್ಪಾವರಸ್ಯ ಚ ಜಂಗಮಃ 
ಮಮ ತೃಪ್ತಿ ರುಮಾದೇವಿ ಜಂಗಮಸ್ಯಾನನಾದ್ಭವಃ॥ 
ಅಸ್ಯಾರ್ಥ, 

ಮರಕ್ಕೆ ಬೇರು ಬಾಯಿ ಹೇಗೆಯಾಯಿತ್ತು 

ಹಾಂಗೆ ಲಿಂಗಕ್ಕೆ ಜಂಗಮವೆ ಬಾಯಿಯೆಂದು 
ಆವನಾನೊರ್ವನು ಜಂಗಮಕ್ಕೆ ತೃಪ್ಪಿ ಪಡಿಸುತ್ತಂ ಇದ್ದಾನು, 
ನಾನು ತೃಪ್ತ ನು ಕಾಣಾ ಉಮಾದೇವಿ 

ಎಂದು ಶವನು ಹೇಳಿದನಾಗಿ ಮತ್ತಂ, 
ಶಿವಯೋಗಿಮುಖೇನೈವ ಸಾಕ್ಷಾದ್ಭುಂಕ್ಷೆ € ಸೆದಾಶಿವಃ 
ಶಿವಯೋಗಿಶರೀರಾನ್ತೆ € ನಿತ್ಗೆಂ ಸನ ಹಿತಃ ಶಿವಃ! 
ಆವನೊರ್ವ ಶಿವಯೋಗಿಗೆ ಅವನೊರ್ವ ಭಕ್ತನು 

ತೃಪ್ತಿ ಪಡಿಸುತ್ತಂ ಇದ್ದಾ ನು, ಅದೇ ಶಿವನ ತೃಪ್ತಿ ಯೆಂದು ಅರಿವುದು. 
ಅದು ಹೇಗೆಂದಡೆ: 

ಶಿವಯೋಗಿಯ ಹೃದಯಕಮಲವಮಧ್ಯದಲ್ಲಿ 

ಶಿವನು ಆವಾಗಲೂ ತೊಲಗದಿಹನಾಗಿ, 

ಮತ್ತಾ ಶಿವಂಗೆ ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ. 
ಅದಕ್ಕೆ ಈಶ್ತರ ವಾಕ್ಸ: 

ಯಥಾ ಭೇರುಂಡಪಕ್ಷೀ ತು ದ್ವಿಮುಖಾತ್‌ ಪರಿಭುಂಜತೇ! 
ತಥಾ ಭುಂಜಾಮಿ ದ್ವಿಮುಖಾಲ್ಲಿಂಗಜಂಗಮಯೋರಹಂ॥ 
ಅಸ್ಯಾರ್ಥ, 


೩೫೬ 


ಸಂಕೀರ್ಣ ವಚನಸಂಪುಟ : ಒಂದು 


ಅವುದಾನೊಂದು ಭೇರುಂಡ ಪಕ್ಷಿ ಎರಡು ಮುಖದಲ್ಲಿ ಆಹಾರವ ಕೊಳಲು 
ಒಂದೇ ದೇಹಕ್ಕೆ ತ ಪ್ಲಿಯಹ ಹಾಂಗೆ 

ಎನಗುಳೃವು ) ಲಿಂಗ ಜಂಗಮವೆರಡು ಮುಖ. 

ಆ ಎರಡು ಮುಖ ಖಕ್ಕೆ ಆವನಾನೊರ್ವನು ನ್ಫವೇದ್ಯವ ನೀಡುತ್ತಂ ಇದ್ದಾ ನ್ನು 
ಅದು ಎನ್ನ ತೃಪ್ತಿ ಯೆಂದು ಶಿವನು ದೇವಿಯರಿಗೆ ಧೀಳಿದನಾಗಿ. 

ಇಂತಪ್ಪ ಲಿಂಗಜಂಗಮವೆರಡು ಮುಖವೆ 

ಶಿವನ ತೃಪ್ತಿ ಗೆ ಕಾರಣವೆಂದರಿದು ಆಚರಿಸಿದರಾಗಿ 

ವೀರಶ್ಸೈವಸಂಪನ್ನ, ನರು ಮಹಾಲಿಂಗಪದವನೆಯ್ದಿ ದರು. 

ಶುದ್ಧ ಶೈವಸೆಂಪನ್ನ ರುಮಪ್ಪ ಅರುವತ್ತುಮೂವರು ಅಸಂಖ್ಯಾತರು 

ಶಿವನಲ್ಲಿ ಚತುರ್ವಿಧ ಪದವಿಯನೆಯ್ಲಿ ಸುಖಿಯಾದರು. 

ಇದೀಗ ಶುದ್ಧಶ್ಸೈವದ ಮಾರ್ಗ. 

ಈ ಶೈವಸೆಂಪತ್ತ ನರಿದಾಚರಿಸಿದವರೆ ಮುಕ್ತರು 

ಸೌರಾಷ್ಟ್ರ ಸೋಮೇಶ್ವರಾ. ll asa Il 


೧೧೧೩ 


ಶ ಶ್ರದ್ಧೆ, ನೈ ನ್ಲೆಪೆ , ಅವಧಾನ, ಅನುಭಾವ, ಆನಂದ, ಸೆಮರಸೆವೆಂಬ 
ಆರು ವಿಧದ ಈ ಯ ಆಯಾಯ ಲಿಂಗಂಗಳೊಳೊಂದಿಸಿ 
ಶ್ರವಣ ಕೀತ ೯ನ ಸ್ಮರಣ ಪ ಪಾದಸೇವನ ಪೂಜನ ವಂದನ 


ಸಖ ಆತ್ಮನಿವೇದನವಂಬ ₹ ನವವಿಧದ ಭಕ್ತಿರಸೆದಲ್ಲಿ ಮುಳೆಗಿಪ್ಪನ ಮು. 


Rd 
ಶ್ರ ವಣಂ ಕೀರ್ತನಂ ಶಂಭೊ €ಫ ಸ್ಮರಣಂ ಪಾದಸೇವನಂ! 
ANS ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ॥ 
ಎಂದುದಾಗಿ, 


ಇಂತಪ್ಪ ಭಕ್ತಿ ಇಲ್ಲದಡೆ ಸೌರಾಷ್ಟ್ರ ಸೋಮೇಶ್ವರನೆಂತೊಲಿವನಯ್ಯಾ. ॥ ೩೫೪ ॥ 
೧೧೧೪ 


ಶ್ರಮಿಸಿದುದೆ ಶ್ರಾದ್ಧ, ಪ್ರೇತವಾದುವೆ ಪ್ರೇದ್ಧ. 
ಇಂತೀ ಪ್ರೇದ್ಧವೆಂಬುದಿಲ್ಲವಾಗಿ ಶ್ರಾದ್ಧ ವೆಂಬುದಿಲ್ಲ. 
ಶ್ರಾದ್ಧ ಪ್ರೇದ್ಧಗಳೆಂಬುದಿಲ್ಲವಾಗಿ ತದ್ದಿನಂಗಳೆಂಬುದಿಲ್ಲ. 
ತದ್ದಿನಂಗಳಂಬುದಿಲ್ಲವಾಗಿ ಸೆಂಕಲ್ಪಭುಂಜನೆ ಇಲ್ಲ, 
ಅದೇನುಕಾರಣವೆಂದಡೆ, 

ಪ್ರಾಣಲಿಂಗಸೆಂಗದಿಂ ಲಿಂಗಪ್ರಾಣವಾಯಿತ್ತಾ ಗಿ, 
a ಸ್ರಸಾದಸೇವ್ಯದಿಂ ಪ್ರಸಾದಕಾಯವಾ[ಯಿ]ತ್ತಾ 4 


ಆದಯ್ಯಗಳ ವಚನ 


ಇಂತಲ್ಲದೆ, ಅಂಗೋಷಪಜೀವಿಗಳು ತದ್ದಿನಂಗಳೆ ಮಾಡುವಲ್ಲಿ 

“ಇದಂ ವಿಷ್ಣು ರ್ವಿಚಕ್ರಮೇ ತ್ರೇಧಾ ನಿಧದೇ ಪದಂ ಸೆಮೂಳ್ಗ ಮಸ್ಯ 
ಎಂಬ ಮನು ಮಂತ್ರದಿಂ ಸಂಕಲ್ಪ ಸಿಕೊಂಡು, ಸುರೆ ಮಾಂಸೆವ ಭುಂಜಿ 
ತದ್ಧಿ ನವೆ ದೋಷದಿನ. 

ಇದಕ್ಕೆ ಶ್ರುತಿಃ 

ತದ್ದಿನಂ ದಿನದೋಷೇಣ ಸುರಾಶೋಣಿತಮಾಂಸೆಯೋಃ! 
ಅತಿಸಂಕಲ್ಪ 3 ಭುಂಜೀಯಾತ್‌ ರೌರವಂ ನರಕಂ ವ್ರಜೇತ್‌! 
ಇಂತೆಂದುದಾಗಿ, 


ತದ್ದಿನ ಸೇವ ರೌರವನರಕ ಸೌರಾಸ, ಸೋಮೇಶ ರಾ. 
ಇ ಕಿ ಲ್ರ ವ 
೧೧೧೫ 


ಫೀಗುರು ಕರುಣದಿಂದ ಜ್ಞಾನಮೂರುತಿ ಗುರುವನರಿತ ಬಳಿಕ 
ಆ ಗುರುವಿನಲ್ಲಿಯೇ ತದುಗತ ತಲ್ಲೀಯವಾದ. 
ಮತ್ತೇನನೂ ಅರಿಯಲಿಲ್ಲ, ಮತ್ತೊಂದ ಮರೆಯಲಿಲ್ಲ. 
ಅರಿಯಲು ಮರೆಯಲು ತೆರಹಿಲ್ಲದ ಗುರುವನರಿಯಲಿಲ್ಲವಾಗಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗವ ನೆನೆಯಲಿಲ್ಲ. 


೧೧೧೬ 


ಫ್ರೀಗುರುವಿನ ಕರುಣದಿಂದ ಪವಿತ್ರಗಾತ್ರನಾದೆ. 
ಅದೆಂತೆಂದಡೆ: 
ಪೂರ್ವಕರ್ಮದ ದುರ್ಲಿಖಿತವನೊರಸಿ 
ವಿಭೂತಿಯ ಪಟ್ಟವ ಕಟ್ಟಿದನಯ್ಯಾ ಪ್ರೀಗುರು. 
ಎನ್ನಂಗದಲ್ಲಿ ಶಿವಲಿಂಗವ ಹಿಂಗದಂತಿರಿಸಿ 
ಭೂತಕಾಯವ ಬಿಡಿಸಿ ಲಿಂಗತನುವ ಮಾಡಿದನಯ್ಯಾ ಶ್ರೀಗುರು. 
ಕರ್ಣದಲ್ಲಿ ಪ್ರಣವಪಂಚಾಕ್ಷರವನೊರೆದು, 
ಜಪಿಸೆ ಕಲಿಸಿ, ಮಂತ್ರರೂಪನ ಮಾಡಿದನಯ್ಯಾ ಶ್ರೀಗುರು. 
ಸೆಂಸಾರದ ಅಜ್ಞಾನಜಡವ ಕೆಡಿಸಿ ಶಿವಜ್ಞಾನಾನುಗ್ರಹವ ಮಾಡಿದ, 
ಆ ಶಿವಜ್ಞಾನವೆನ್ನ ಸರ್ವಕರ್ಮವನುರುಹಿತ್ತು. 
ಅದೆಂತೆಂದೊಡೆ: 
ಜ್ಞಾ ನಾಗ್ವಿಸ್ಪರ್ವಕರ್ಮಾಣಿ ಭಸ್ಮೆಸಾತ್ಯುರುತ್ಕೇರ್ಜುನ! 
ಎಂದುದಾಗಿ, 


ಸೆ 


ಖಂ 


Re 
B78) 


| AKL I 


೩೫೮ 


ಸಂಕೀರ್ಣ ವಚನಸಂಪುಟ : ಒಂದೂ 


ಫೀಗುರುವಿನ ಪದಕಮಲದಲ್ಲಿ 
ಆನು ಭೃಂಗನಾಗಿದ್ದೆನಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. | ೩೫೭ ॥ 


೧೧೧೭ 


ಪೀಗುರುವಿನ ಶ್ರೀಚರಣದಲ್ಲಿ ಅರುವತ್ತೆಂಟು ತೀರ್ಥಗಳು ನೆಲೆಸಿಪ್ಪವಾಗಿ 
ಎಲ್ಲಾ ತೀರ್ಥಗಳಿಗೆಯೂ ಗುರುಪಾದತೀರ್ಥವೆ ಅಧಿಕ ನೋಡಾ. 
ಗುರುಕರುಣದಿಂದ ಧೀಯತೇ ಎಂಬ ಸುಜ್ಞಾನವ ಹಡದು 
ಗುರುಪಾದೋದಕದಿಂದ ಕ್ಷೀಯತೇ ಎಂದು 
ಮಲತ್ರಯವ ಕ್ಷಯವಮಾಡುವುದು. 
ಶೋಷಣಂ ಪ ಪಾಪಪಂಕಸ್ಯ ದೀ €ಪನಂ ಜ್ಞಾನ ತೆ ತೇಜಸೆಃ| 
ಗುರುಪಾದೋದಕೆಂ ಪೀತ್ವಾ ಭವೇತ್‌ ಸೆಂಸಾರನಾಶನಂ॥ 
ಇಂತೆಂದುದಾಗಿ, 
ಗುರುಕರುಣಾಮೃತರಸಪಾದೋದಕದಲ್ಲಿ 
ಸುಜ್ಞಾನಾನಂದ ರಸಮಯನಾಗಿ ಬೆರಸಿ ಬೇರಿಲ್ಲದಿರ್ದೆನಯ್ಯಾ 


ವ 


್‌ ಲ ಅಜಿ ರ, fa 
ಸೆ ರಾಷ್ಟ್ರ ಸೋಮೇಶ್ವರಾ. | ೩೫೮ 1 
೧೧೧೮ 


ಪ್ರೀಗುರುಸೋಂಕಿದ ಶಿಷ್ಯ ತಾನಾ ಗುರುವಾಗನೆ ಮಾಣನು. 
ಅದೆಂತೆಂದಡೆ: 
ಜ್ಯೋತಿಯಿಂದಾದ ಜ್ಯೋತಿಯಂತೆ 
ಭ್ರಮರನಿಂದ ಕೀಟ ಭ್ರಮರನಾದಂತೆ 
ಶಿಷ್ಯನು ಗುರುವಿ[ಗೆ] ಭೇದವಾಗಿರನು. 
ಇಂತಪ್ಪ ಶಿಷ್ಯನು ಸೆದ್ದು ರುವಿನ ಮೂರ್ತಿಯ ಧ್ಯಾನಿಸಿ, 
ಗುರುಪದವ ಪೂಜಿಸಿ, ಗುರುವಾಕ್ಯವೇ ಮಂತ್ರ ವೆಂದು ನಂಬಿ, 
ಗುರುವಿನ ಕೃಪೆ ಪೆಯೇ ಮುಕ್ಕಿಯೆಂದು ಅರಿದಿಪ್ಪ ನನು. 
ಅದೆಂತೆಂದಡೆ: 
ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ! 
ಮಂತ್ರಮೂಲಂ ಗುರೋರ್ವಾಕ್ಯಂ ಮುಕ್ತ್ಕಿಮೂಂ ಗುರೋಃ ಕೃ ಪಾ 
ಇಂತೆಂದುದಾಗಿ, 
ಗುರುವಿನ ಕರುಣದಿಂದ ಷಟ್‌ತ್ರಿ ೦ಶತ ತ್ರತ್ವ ೦ಗಳ ಸ್ಟೆ ಸ್ವ ರೂಪವನರಿತು 
ತತ್ವಾ ತೀತವಾದ ಪರವಸು ಬು ವಾಜ್ಮನಾತಿ(ತವಾಗಿ” 
ತನ್ನ ಭಾವಾಭೀಪ ಲಿಂಗದ ನೆನಹು ಸೋಂಕುಗಳಿಂದ 
ಸಾಲಿ ್ರೈ ಸೋಮೇಶ್ವರಲಿಂಗವಪ್ಪು ದು ತಪ್ಪ ದಯ್ಯಾ. | ೩೫೯ 


ಅದಯ್ಯಗಳ ವಚನ ೩೫ರ 
೧೧೧೯ 


ಶ್ರೋತ್ರ, ತ್ತ ತ್ರ ಕ್ಕು, ಚಕ್ಷು ಜಿಹ್ವೆ, ಘ್ರಾಣವೆಂಬ ಪಂಚೇಂದ್ರಿಯಂಗಳಲ್ಲಿ 
ಪ್ರಸಾದಲಿಂಗ ಜಂಗಮಲಿಂಗ ಶಿವಲಿಂಗ 
ಗುರುಲಿಂಗ ಆಚಾರಲಿಂಗವೆಂಬ ಪಂಚಲಿಂಗಗಳು 
ತಮ್ಮ ತಮ್ಮ ಮುಖದೊಳು ನಿಂದು, 
ಸೆಕಲಭೋಗಂಗಳು ಲಿಂಗಭೋಗಂಗಳಾಗಿ 
ಸರ್ವೆ ೯ಂದ್ರಿಯಂಗಳು ಲಿಂಗವಶವಾಗಿಪ ಪುರಯ್ಯಾ 
ಸೌರಾಷ್ಟ್ರ ' ಸೋಮೇಶ್ವರಾ ನಿಮ್ಮ ಶರಣರು. l A&C Il 


೧೧೨೦ 


ಷಟ್‌ ತ್ರಿ ಂಶತತ್ವ ೦ಗಳೆ ದೇಹವಾಗಿ 
ಪರಶಿವನವರ್ಕಿ ದೇಹಿಯಾಗಿಪ ರ್ಪನಾಗಿ 
ತತ್ವ ಮಯವಾದ ಭಕ್ತನಂಗದಲ್ಲಿ ಪ್ರಾಣಮಯವಾದ ಶಿವನಿಪ್ಪ ಶ್ರನಯ್ಯಾ. 
ತತ್ತ ೦ಗಳು ಆ ತತ್ವ ೦ಗಳನೆಯ್ದು ವಲ್ಲಿ ಭಕ್ತನು ಜ್ಞಾ ನ್ಲಿನಕಾಯವಾಗಿಪ್ಪ ಪುನಯ್ಯಾ. 
ಆ "ಕಾಯದಲ್ಲಿ ತ: ಕ ರೂಪವಾಗಿಷ ಸ್ಪನಯ್ಯಾ ಶಿವನು. 
ಇಂತು ಆವಾಗಲೂ ದೆ ಭಕಿ ಕ್ರದೇಹಿಕನಯ್ಯಾ 
ನಮ್ಮ ಸೌರಾಷ್ಟ ಪ್ರ ಸೋಮೇಶ್ವ ರನು. | ೩೬೧ ॥| 


೧೧೨೧ 


ಸಂಯೋಗ ವಿಯೋಗವೆಂಬೆರಡಿಲ್ಲದ ನಿಜ ಜವನ್ನಾರಯ್ಯಾ ಬಲ್ಲವರು? 
ಅದು ಕೊಡಿ ಬೆರಸೆದು, ಅದು ಅಗಲಿ ಹಿಂಗದು. 
ತೆಗಹಕ್ಕೆ ಬಾರದ್ದು, ಮೊಗಪಹಕ್ಕೆ ಸಿಲುಕದು. 
ಸಗುಣ ನಿರ್ಗುಣವೆಂಬ ಬಗೆಗೆಡೆಗುಡದ 
ಸೌರಾಷ್ಟ್ರ ಸೋಮೇಶ್ವರಲಿಂಗವನರಿವುದೇನು, ಮರವುದೇನು? il A೬೨ I 


೧೧೨೨ 


ಸೆಂವಿದಾತ್ಮಂಗೆ ಕ್ರಿಯಾಪಾಶ ಘಟಿಸೆದಾಗಿ 
ಆಗ್ಲಿಯ ಪುರುಷಂಗೆ ತ್ತಣದ ಸೆಂಕೋಲೆಯನಿಕ್ಕಿಹೆನೆಂಬ 
ಅರೆ ಮರುಳುಗಳನೇನೆಂಬೆನಯ್ಯಾ! 
ಇಟ್ಟಿಯ ಹಣ್ಣಿ ನಂತೆ ಹೊರಗೆ ಬಟ್ಟಿತ್ತಾ ದಡೇನಯ್ಯಾ, 
ಒಳಗಣ ಕಹಿಯ ಕಳೆಯದನ್ನ ಕೃ? 


ಸಂಕೀರ್ಣ ವಚನಸಂಪುಟ : ಒಂದು 


ಭಕೈ]ಕಾಯ, ಭವಿಮನ ಬಿಡದು. 
ಪ್ಲಾಣಕ್ಸೆ ಜಂಗಮಲಿಂಗಸಿದ್ದಿಯಿಲ್ಲದೆ, 

SS - ಸ 5 
ಶಿವಲಿಂಗವೆಂತು ಸಾಧ್ಯವಪ್ಪುದಯ್ಯಾ ಸೌರಾಷ್ಟ್ರ ಸೋಮೇಶ್ವರಾ. | ೩೬೩ 


೧೧೨೩ 


ಸೆಕಲವ್ಯಾಪಾರಂಗಳುಡುಗಿ, 
ಅಭಕ್ಷಭಕ್ಷಣ ವಿಷಯತದ್ದ ತಂಗಳಡಗಿ, 
ತಥ್ಯ-ಮಿಥ್ಯ, ರಾಗ-ದ್ವೇಷಂಗಳಳಿದು, 
ಸುಖ-ದುಖ ಶೋಕ-ಮೋಹಂಗಳ ಕಳೆದು, 
ಶಿವಜ್ಞಾನವುಳಿದು, ಅಂಗಲಿಂಗಸೆಂಬಂಧವಾದುದೆ ಸಹಜ. 
ಇದಲ್ಲದುವೆಲ್ಲವೂ ಭ್ರಾಂತು ಕಾಣಾ, ಸೌರಾಷ್ಟ್ರ ಸೋಮೇಶ್ವರಾ. | atv Il 


೧೧೨೪ 


ಸೆಕಲೇಂದ್ರಿಯಂಗಳೆಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತ ಸುಖಿ, 
ಪಂಚೇಂದ್ರಿಯಂಗಳಿಚ್ಛೆಯೊಳು ಮನಂಗೊಂಡು ಸುಳಿವಾತ ದುಃಖಿ. 
ಮನಸ್ಸು ಬಹಿರ್ಮುಖವಾಗಲು ಮಾಯಾಪ್ರಪಂಚಿ, 
ಮನವಂತರ್ಮುಖವಾದಡವಿರಳ ಜ್ಞಾನಿ 
ಮನವು ಮಹದಲ್ಲಿ ನಿಂದಡಾತ ಮುಕ್ತನು. 
ಮನೋಲಯವಾದಡೆ 
ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. | ೩೬೫ | 


೧೧೨೫ 


ಸೆಗುಣನಾಗಖಲ್ಲ ನಿರ್ಗಣನಾಗಬ ಲ್ಪ, 
ಸಗುಣ ನಿರ್ಗುಣವೆರಡೊಂದಾಗಬಲ್ಲ. 
ಅಣುವಾಗಬಲ್ಲ ಮಹತ್ತಾಗಬಲ್ಲ, ಅಣುಮಹೆತ್ತುಗಳೆರಡೊಂದಾಗಬಲ್ಲ. 
ಶಿವನಾಗಬಲ್ಲ ಜೀವವಾಗಬಲ್ಲ, ಶಿವಜೀವಂಗಳೆರಡೊಂದಾಗಬಲ್ಲ. 
ಸಕಲನಾಗಬಲ್ಲ ನಿಃಕಲನಾಗಬಲ್ಲ, ಸೆಕಲನಿಃಕಲವೆರಡೊಂದಾಗಬಲ್ಲ. 
ಶೂನ್ಯನಾಗಬಲ್ಲ ನಿಃಶೂನ್ಯನೌಗಬಲ್ಲ, ಶೂನ್ಯನಿಃಶೂನ್ಯವೆರಡೊಂದಾಗಬಲ್ಲ. 
ಸೌರಾಷ್ಟ್ರ ಸೋಮೇಶ್ವರಲಿಂಗ, ಸರ್ವನಾಗಬಲ್ಲನೊರ್ವನಾಗಬಲ್ಲ 


ಸರ್ವನೊರ್ವನೆರಡೊಂದಾಗಬಲ್ಲನಯ್ಯಾ. ll At Il 


ಆದಯ್ಮಗಳ ವಚನ 


೧೧೨೬ 


ಸತ್ಯವೆ ಜಲ, ಸಮತೆಯ ಗಂಧ, ಅರಿವೆ ಅಕ್ಷತೆ, 
ಭಾವ ಕುಸುಮ, ಸ್ವತಂತ್ರ ಧೂಪ, ನಿರಾಳೆ ದೀಪ, 
ಸ್ವಾನುಭಾವ ನೈವೇದ್ಯ, ಸಾಧನಸಾಧ್ಯ ಕರ್ಪುರವೀಳೆಯ. 
ಇವೆಲ್ಲವ ನಿಮ್ಮ ಪೂಜೆಗೆಂದನ್ನ ಕರಣಂಗಳು ಪಡೆದಿರಲು 
ಹೃೈದಯಮಧ್ಯದಲ್ಲಿದ್ದು ಗಮ್ಮನೆ ಕೈಕೊಂಡೆಯಲ್ಲಾ 
ಸೌರಾಷ್ಟ್ರ ಸೋಮೇಶ್ವರಾ. 


೧೧೨೭ 


ಸತ್ಯಶುದ್ಧ ದಿಂ ಬಂದ ಪದಾರ್ಥವ 
ಭಯಭಕ್ಷಿ ಕಿಂಕುರ್ವಾಣದಿಂ ಗುರುಲಿಂಗಕ್ಕ 
ತನುಮುಟ್ಟಿ ಅರ್ಪಿಸಿಕೊಂಬುದೇ ಶುದ ಪ್ರಸಾದ. 
ನಾಮ ರೂಪ ಕ್ರಿಯೆ ಹಂಕೃತಿಯಳಿದು 


ಕರಣಾರ್ಪಿತದಿಂ Me ಮನಮುಟ್ಟಿ ಅರ್ಪಿಸಿಕೊಂಬುದು ಸಿದ್ದಪ್ರಸಾದ. 


ಡಂಬು ಪ್ರಕಟ ಪ್ರಪಂಚು ಅಭ್ರ ಚಾಯಯೆಂಬ 
ಚತುರ್ವಿದಂಗಳಳಿದು ರಿಣಾತುರಿಯ 

ಮುಕ್ಕಾ ತುರಿಯಂಗಳನತಿಗಳೆದು ಸ್ವಯಾತುರಿಯದಿಂ 
ಜಂಗಮಲಿಂಗಕ್ಕೆ ತನುಮುಟ್ಟಿ 
ಸೆದ್ಭಾವದಿಂದರ್ಪಿಸಿಕೊಂಬುದು ಪ್ರಸಿದ್ಧಪ್ರಸಾದ. 
ಇಂತಿೀ ತ್ರಿವಿಧಸೆಂಬಂಧವಾದುದೆ ಅಚ್ಛಪ್ರಸಾದ 
ಸೌರಾಪ ್ರ ಸೋಮೇಶ್ವರಾ. 


೧೧೨೮ 


ಸೆತ್ಯಶುದ್ಧದಿಂ ಬಂದ ಪದಾರ್ಥವ ಶೀಲವ್ರತನೇಮಂಗಳಿಂ 
ಗುರುಲಿಂಗಜಂಗಮಕ್ಕೆ ಅರ್ಪಿಸಿದೆವೆಂದೆಂಬಿರಿ, 
ಹಾವಿಂಗೆ ಹಾಲನೆರೆದಡೆ ಸರ್ಪಂಗೆ ತೃಪ್ತಿ ಯಪ್ಪು ದೆ? 
ಕಾಯಾರ್ಪಣ, ಕರಣಾರ್ಪಣ, ಭಾವಾರ್ಪಣವ ಮರಿ 
ಅರ್ಪಿಸುವ ಅರ್ಪಣದೊಳೆಗಣ ತೃ ಪ್ರಿಭೇದ ನಿಷ್ಪತಿಯಾದಲ್ಲಿ 
ಶ್ರಿವಿಧಸಮರ್ಪಣ ಸಂದಿತ್ತು ಸೌರಾಷ ಪ್ರ ಸೋಮೇಶ್ವರಾ. 


| ೩೬೮ ॥॥ 


l A೬೯ 


೬೨ 


೧೧೨೯ 


ಸತ್ಯಸೆಹಜವುಳ್ಳ ಶಿವಶರಣರ ಕಂಡಲ್ಲಿ 
ಮನಮಚಿ, ಹೆರುಷವಡೆದು 
ಪ್ರೇಮದಿಂದ ಗುರುಚಿರಲಿಂಗ ಪೂಜೆಯ ಕ್ರಿಯೆಯಲ್ಲಿ 
ತನುಮನವಚನ ಬೆರಗಾಗಿ] 
ಸನ್ಮಾರ್ಗಕ್ರಿಯೆಯಲ್ಲಿಪ್ಪವಂಗೆ ಗುರುವುಂಟು. 
ಗುರು ಉಂಟಾಗಿ ಲಿಂಗ ಉಂಟು, 
ಲಿಂಗ ಉಂಟಾಗಿ ಜಂಗಮ ಉಂಟು, 
ಜಂಗಮ ಉಂಟಾಗಿ ಪ್ರಸಾದ ಉಂಟು, 
ಪ್ರಸಾದ ಉಂಟಾಗಿ ಸೆದ್ಯೋನ್ಮುಕ್ಕಿ,. 
ಇಂತಲ್ಲದೆ ಭಕ್ಕಿಯಿಲ್ಲದವಂಗೆ ಗುರುವಿಲ್ಲ, 
ಗುರುವಿಲ್ಲದವಂಗೆ ಲಿಂಗವಿಲ್ಲ, 
ಲಿಂಗವಿಲ್ಲದವಂಗೆ ಜಂಗಮವಿಲ್ಲ, 
ಜಂಗಮವಿಲ್ಲದವಂಗೆ ಪ್ರಸಾದವಿಲ್ಲ, 
ಪ್ರಸಾದವಿಲ್ಲದವಂಗೆ ನಿರ್ವಾಣವಿಲ್ಲ. 
ಇಂತಾಗಿ ಗೆಲ್ಲತನಕ್ಕೆ ಬಲ್ಲೆವೆಂದು ಹೋರಿ 
ಬರಿದಪ್ಪ ದುರಾಚಾರಿಗಳಿಗೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗವಂದೇ ದೂರ. 


೧೧೩೦ 


ಸೆತ್ತರಜತಮೋಗುಣಗಳೆಂಬ ಒಂದೊಂದು 


ಗುಣದೊಳಗೊಂದಿ ಕೆಟ್ಟರು ಬ್ರಹ್ಮ, ವಿಷ್ಣು ) ರುದ್ರಾದಿಗಳು. 


ತ್ರಿಗುಣಕ್ಕೆ ಸಂದ ಮರ್ತ್ಯರ ಹವಣೇನಯ್ಯಾ? 
ಮೂಲಹೆಂಕಾರವನರಿದು ಶಿವದಾಸೋಹಮೆನಲು 
ರಾಜಸೆ ತಾಮಸ ಸಾತ್ತಿಕದ ಮೂಲ ಅಹಂಕಾರವಳಿದು 
ಭವಹಿಂಗಿ ಸ್ವೈಯಲಿಂಗಿಯಾದರು 

ಸೌರಾಷ್ಟ್ರ ಸೋಮೇಶ್ವ ರಾ, ನಿಮ್ಮ ಶರಣರು. 


೧೧೩೧ 


ಸಾಕಾರ ನಿರಾಕಾರದೊಳಗೆ ಚಿದ್ರೂಪವ ತಳೆದ 
ಮಹಾಮಹಿಮನ ಇರವು: 


ll a೦ Il 


| ೩೭೧ 1 


ಆದಖ್ಯುಗಳ ವಚನ ೬೩ 


ಬೆಳುದಿಂಗಳೊಳಗಣ ಅಚ್ಚ ಪಳುಕಿನ ಪರ್ವತ 

ಬೆಳುದಿಂಗಳೆಂಬ[ಂ]ತಿರ್ಪ್ಹಂತೆ, 

ಸ್ಪಟಿಕದ ಘಟದೊಳೆಗಣ ಜ್ಯೋತಿಯಂತೆ ಸದ್ಭಾವಪ್ರಕಾಶಿಸಲು 
ಒಳಹೊರಗೆಂಬುದಿಲ್ಲ 

ಸೌರಾಷ್ಟ್ರ ಸೋಮೇಶ್ವರನ ಶರಣಂಗೆ. ೩೭೨ ! 


೧೧೩೨ 


ಸಾನುರಾಗ ಸುಸೆಂಗವಾಗಿ 
ಸಾರತ ಸೆವೆದು ಆರತವಳಿದು ಸಾಕಾರ ಸೆನೂರ್ತಿಯ ಸಂದಿತ್ತು. 
ಸೆಂಸುಖವಾಗಿ ಸಾನಂದ ಸೆಂವೇದ್ಯವಾದ ಮಹಾಮಹಿಮಂಗೆ 
ಇಹಲೋಕ ಪರಲೋಕ ಶಾಂಭವಿಃಲಮೋಕವೆಂಬ 
ಬಹು ಲೋಕವುಂಟೆ ಹೇಳಾ, ಸೌರಾಷ ್ರೈ ಸೋಮೇಶ್ವರಾ? | ಹ೩೭೩ | 


೧೧೩೩ 


ಸುಜ್ಞಾನಾನುಭವದಿಂ ಭವಿ ಭವವಳಿದುಳಿದ ಶೇಷನು, 
ನಿರ್ಮಲ ನಿರ್ಮಾಯನಾಗಿ ಸೆದ್ದು ರುಪರಶಿವಾನುಗ್ರಹೆ ಪ್ರಸಾದವ ಪಡೆದು 
ನೆನಹಳಿದು ಉಳಿದ ಶೇಷನು, 
ಅರಿವಿನ ಸುಖದ ಸವಿಯಲ್ಲಿ ಮೈಮರದ 
ಘನಪರಿಣಾಮ ನಿಜನಿಂದ ಶೇಷನು. 
ಸೌರಾಷ ್ರ್ರ ಸೋಮೇಶ್ವರಲಿಂಗ ಲಿಂಗೈಕ್ಕದನುಪಮ ಶೇಷ 
ಪರತತ್ರವ ಬೆರಸಿ ನಿಂದಿತ್ತು. Il $೭೪ || 


೧೧೩೪ 


ಸುನಾದ ಮಹಾನಾದಂಗಳು ಸೆದ್ಭಾವದಲ್ಲಿ ಪ್ರಕಾಲಿಸಲು 
ನೈ, ವೈ, ಎಂಬ ದಶನಾದಲಕ್ಷಣವ 
ಅನುಭೂತ ಭಾವದಿಂದರಿತು, 
ಹೆಂಸೆನಾಪ ದಾಸೋಹಂ ಎಂಬುದ ಮರದು 
ಸೋಹೆಂ ಸೋಹೆಂ ಸೋಹೆಂ ಎಂದು ಕೂಗುವ ಕೂಗನಾಲಿಸಿ 
ಆ ಕೂಗಿನ ಕಡೆಯಲ್ಲಿ ಹವಣಿಲ್ಲಬೆ ರೂಹಳಿಯದ ಐಕ್ಯ ತಾನೆ 
ಸೌರಾಷ್ಟ್ರ ಸೋಮೇಶ್ವರ. | ೩೭% 1 


೩೬೪ 


ಸಂಕೀರ್ಣ ವಚೆನಸಂಪುಟ : ಒಂದು 


೧೧೩೫ 


ಸುರರೆಲ್ಲರೂ ಬೆಂದು ಹೋದರು. 
ಅಸುರರೆಲ್ಲರೂ ಸೆತ್ತು ಹೋದರು. 
ಉರಗಗಳೆಲ್ಲರೂ ಹರಿದು ಹೋದರು. 
ನರರೆಲ್ಲರೂ ಮುಂದುಗೆಟ್ಟರು. 
ಇದು ಕಾರಣ ಸೌರಾಸ ್ರ ಸೋಮೇಶ್ವರನ ಶರಣರು, 
ಲಿಂಗದೇಹಿಗಳಾಗಿ ಹುಟ್ಟುಗೆಟ್ಟರು. | ೭೬ 


೧೧೩೬ 


ಸುಳಿದಡೆ ಒಡಲಿಲ್ಲ ನಿಂದಡೆ ನೆಳಲಲ್ಲ 
ನಡೆದಡೆ ಗಮನವಿಲ್ಲ ನುಡಿದಡೆ ಶಬ್ದವಿಲ್ಲ ದಗ್ಗ ಪಟನ್ಯಾಯವಾಗಿ. 
ಉಂಡಡೆ ಉಪಾಧಿಯಿಲ್ಲ ಉಣದಿದ್ದಡೆ ಕಾಂಕ್ಷೆಯಿಲ್ಲ 
ಯಥಾಲಾಭಸಂತುಪ್ಪನಾಗಿ. 
ಸ್ತುತಿಯಿಲ್ಲ ನಿಂದೆಯಿಲ್ಲ ನಂಟಿಲ್ಲ ಹಗೆಯಿಲ್ಲ 
ಅರಿವಿಲ್ಲ ಮರಹಿಲ್ಲ ತಾನೆಂಬ ನೆನಹಿಲ್ಲವಾಗಿ. 
ಇದಕ್ಕೆ ಶ್ರುತಿ: 
ಯತ್ಛ್ರಾಣೇ ಲಿಂಗಸೆಂಧಾನಂ ತೆಲ್ಲಿಂಗಂ ಪ್ರಾಣಸೆಂಯುತಂ! 
ಪ್ರಾಣಲಿಂಗದ್ರಯೋರ್ಭೇದೋ ನ ಭೇದಶ್ಸ ನ ಸೆಂಶಯಃ॥ 
ದಗ್ಗಾಂಬರಂ ಹಿ ಕರ್ಮಾಣಿ ಚೇಂದ್ರಿಯಾಣಿ ಮನೋ ವಚಃ! 
ಭಾವಸೆದ್ಭುವನಿರ್ವಾಣಃ ಪರೇ ಯಸ್ಯ ವಿಲೀಯತೇ॥ 
ಇಂತೆಂದುದಾಗಿ, 
ಸೌರಾಷ್ಟ್ರ ಸೋಮೇಶ್ವರನ ಶರಣರು ಲಿಂಗಪ್ರಾಣಿಗಳಾಗಿ 
ಅಂಗವ ಮರೆಗೊಂಡು ಎಂತಿರ್ದಡಂ ಎಂತು ನಡೆದಡಂತೆ ಸೆಂತ. | ೩೭೭ 1 


೧೧೩೭ 


ಸೊಕರಂಗೆ ಸುಗಂಧ ಸೊಗಸುವುದೆ? 
ಶುನಕಂಗೆ ಷಡುರಸಾನ್ನ ಸೆಂಘಟ್ಟವೆ? | 
ಕತ್ತೆಗೆ ಕರ್ಪುರ ಯೋಗ್ಯವೆ? 
ಮರ್ಕಟಂಗೆ ಮುಕುರ ಸಾಮ್ಯವೆ? 
ದುರ್ವಿಷಯಿಗಳೆಪ್ಪ ದುರಾತ್ತ್ಮರ್ಗೆ 


ಸೌರಾಷ್ಟ್ರ ಸೋಮೇಶ್ವರಲಿಂಗ ಸನ್ನ ಹಿತವೆ? | ೩೭೮ ॥॥ 


ಅದಯ್ಯಗಳ ವಚನ 
೧೧೩೮ 


ಸೊಕ್ಷ್ಮನಾದದಿಂದತ್ತಣ ಆದಿಬಿಂದುವಿನಲ್ಲಿ ಅರಿವು ರೂಪಾದ 
ಅಖಂಡಿತ ನಿರ್ವಯಲು 
ಚಿತ್‌ಸ್ಪೆರೂಪವ ತಾಳಿ, ಮಹಾಘನರೂಪವನಡಗಿಸಿದ, 
ಸ್ವತಂತ್ರ ನೀಕಳ ನಿರಂಜನ ಪರಾ-ಪಶ ಂತಿ-ಸುಮಧ್ಯಮೆ.-ವೈಖರಿಗೆ ಮೂಲವಾದ 
ಪ್ರಭಾವಶಕ್ಷಿಯೊಳಗೆ ತೆರಹಿಲ್ಲದ ಬಯಲು ತಾನಾದ 
ಸೌರಾಷ ್ರ ಸೋಮೇಶ್ವರಲಿಂಗದಲ್ಲಿ ಭೇದವಳಿದ ಶರಣ. | A೩೭೯ I 


೧೧೩೯ 


ಸೋಂಕದ ಮುನ್ನವೇ ಸುಯಿಧಾನ ಪ್ರಸಾದಿ. 
ಅರ್ಪಿಸೆದ ಮುನ್ನ ವೇ ಅವಧಾನ ಪ್ರಸಾದಿ. 
ಅರಿವರತು ಭವಗೆಟ್ಟ ಪರಿಣಾಮ ಪ್ರಸಾದಿ. 
ನಿಜಗ್ರಾಹಕ ನಿತ್ಯಪ್ರಸಾದಿ. 
ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಸಮರಸೆಪ್ರಸಾದಿ. ೩೮೦ ॥॥ 


೧೧೪೦ 


ಸ್ಫಟಿಕದ ಘಟದೊಳೆಗಣ ಜ್ಯೋತಿಯಂತೆ, 
ಒಳಹೊರಗೆ ನೋಡುವಡೆ ಕಾಣಬರುತ್ತಿದೆ. 
ನುಡಿಸುವಂಥಾದಲ್ಲ, 
ಸಾರಿ ಇದ್ದಿಹುದು, ಮುಟ್ಟುವೊಡೆ ಕೈಗೆ ಸಿಕ್ಕದು. 
ಶಾಸ್ಪಸೆಂಬಂಧದ ಕಲಿಕೆಯೊಳಗಲ್ಲ. 
ವ್ಯಕ್ತಾವ್ಯಕ್ತ್ಮವನೊಳಕೊಂಡು ಬಯಲಸಮಾಧಿಯಲ್ಲಿ ಸಿಲುಕಿತ್ತು, 
ಸೌರಾಷ್ಟ್ರ ಸೋಮೇಶ್ವರಲಿಂಗವು ಪ್ರಾಣವಾಗಿ. | ೩೮೧ 1 


೧೧೪೧ 


ಸ್ಲಕಾಯದಂತರ್ಗತದಲ್ಲಿ, ಚಿದಾಕಾಶದಲ್ಲಿ 
ನಿರ್ಮಲತೆಯಿಂ ಪರಮಹೆಂಸನು 
ಶ್ರದ್ಧೆ ನಿಷ್ಠೆ ಸಾವಧಾನದಿಂದದ್ರಿಜೆಯ ಪತಿಯಪ್ಪ 
ಪರಶಿವಲಿಂಗಮಂ ವೇಧಿಸಿ, 
ತಿಥಿ ವಾರ ನಕ್ಷತ್ರ ಯೋಗ ಕರಣಂಗಳೆಂಬ ಶಂಕೆಗೆಟು 
ಹೃತ್ಯಮಲಮಧ್ಯದಲ್ಲಿ ಮಹಾಪುಕಾಶ ಉದಯಿಸಲು 
ಇದಕ್ಕೆ ಶ್ರುತಿ: 


( 


ಸಂಕೀರ್ಣ ವಚನಸಂಪುಟ : ಒಂದು 


ಹೆಂಸಃ ಶುಚಿಷದ್ವಸುರಂತರಿಕ್ಷಸದ್ಧೋತಾ ವೇದಿಷದತಿಥಧಿರ್ದುರೋಣಸತ್‌ 
ನೃಷದ್ರರಸೆದತಸೆದ್ಲೋಮಸೆದಬಾ ಗೋಜಾ ಯತಜಾ ಆದಿ ಜಾ ಯತಂ ಬೃಹತ್‌ 
Se. p) ಹ ಲ ಲ 
ಇಂತೆಂದುದಾಗಿ, 
ಸದಾಸೆದೊೋಮವ್ನಕ ದಿಂ 

ವರಿ ಕ್ರಿ 
ಸೌರಾಷ್ಟ ಸೋಮೇಶ ರಲಿಂಗವೇ ತಾನಾಗಿಪ್ಪ ರಯ್ಯ 
ಪರಮಸ್ವೆಭಾವಿಗಳು. | ೩೮೨ ಗ 


೧೧೪೨ 


ಹೆಠಯೋಗ ಲಂಬಿಕಾಯೋಗ ಆತ್ಮಯೋಗ 
ಸಿದ್ಧಯೋಗ ಪಿಶಾಚಯೋಗ ಅಷ್ಟಾಂಗಯೋಗಂಗಳೆಂ 
ಷಡುವಿಧ ಕರ್ಮಯೋಗಂಗಳೊಳು 
ಶೋಷಣೆ, ದಾಹನೆ, ಪ್ಲಾವನೆ, ಚಾಲನೆ ಖಾಳಪಖಾಳಮಂ ಮಾಡಿ 
ತ್ರಿದೋಷಾದಿಗಳಂ ಪ್ರವರ್ತಿಸಲೀಯದೆ ಮಲಯುಗಮಂ ನೆಲೆಗೊಳ್ಳಲೀಯದೆ 
ಗಜಕರಣಂಗಳಿಂ ಪವನಧಾರಣೆಯಿಂ ಕಲ್ಪ ಯೋಗಂಗಳಿಂ 
ಮೂಲಿಕಾಬಂಧದಿಂ ಬಂಧಿಸಿ, ಘಟಮಂ ನಟಿಸುವುದು ಹಠಯೋಗ. 
ಪವನಾಭ್ಯಾಸೆಂಗಳಿಂದಭ್ಯಾಸಯೋಗ, 
ಕ್ರಮಕ್ರಮಂಗಳಿಂ ಜಿಹ್ವೆಯಂ ಬೆಳಸಿ 
ಹೆಠಸಮ್ಮಿಶ್ರದಿಂ ಷಡಾಧಾರದ ಪಶ್ಚಿಮಪಥವಿಡಿದು 
ಪ್ರಾಣಪವನನ ಮಸ್ತ ಕಕ್ಕೇರಿಸಿ ಜಿಹ್ವೆಯ ಸುಷುಮ್ಲೆ ಯಲ್ಲಿಟು 
ಸೋಮಪಾನಮಂ ಸೇವಿಸಿ ಸಪ್ತ ಸ್ಥಾ ನ ನವಚಕ್ರದಲ್ಲಿ ನಿಂದು 
ಮುಕ್ಕಂಬಿಕೆಯೊಡಗೂಡು[ವುದು ಲಂ]ಬಿಕಾಯೋಗ. 
ಆತ್ಮನಂ ಭೇದಿಸಿ ಪ್ರಾಣವಾಯು ನಾಡಿಗಳನರಿತು 
ಹಿಡಿವ ಭೇದಮಂ ತಿಳಿದು, ತೆಗೆವ ಬಿಗಿವ ಸಂಚಮಂ ಕಂಡು 
ಒಡ್ಡಿಯಾಣಖಂಧ ಜಾಳಾಂಧರಬಂಧ 
ಠಾಣಿಕಾಮುದ್ರೆ ಭ್ರೂಸೆಂಕೋಚ ಬ್ರಹ್ಮಸ್ಸಾ ನದುತ್ತರನಾಡಿಯಿಂದ 
ಆತ್ಮನನಾತ್ಮಲಿಂಗದಲ್ಲಿ ಸಂಯೋಗಮಾಡುವದಾತ್ಮ್ನ ಯೋಗ. 
ಅಂಜನಾಸಿದ್ದಿ ಘುಟಿಕಾಸಿದ್ದಿ ಶರೀರಸಿದ್ರಿ ಪರಕಾಯಪ್ರವೇಶ 
ತ್ರಿಕಾಲಜ್ಞಾನ ದೂರಶ್ರವಣ ದೂರದ್ಭಪ್ಟಿಯೊಳಗಾದ 
ಅಪ್ಪಮಹಾಸಿದ್ದಿಯಂ ಪಡೆದು, 
ರಸಸಿದ್ಧಿ ಪಾಷಾಣಸಿದ್ದಿ ಲೋಹಸಿದ್ದಿ ವಯಸ್ಸಂಭ 
ಸ್ಪರವಂಚನೆ ಕಾಯವಂಚನೆ ವೇದಶಾಸ್ತ್ರ ಸಿದ್ಧಿ 
ಭರತಸಿದ್ದಿ ಗಾಂಧರ್ವಸಿದ್ದಿ ಕೆನ್ನರಸಿದ್ದಿ 


ಆದಯ್ಯಗಳ ವಚನ 


$> 
( [ad 
ne 


ವಾಚಾಸಿದಿ ್ಲಿ ಖೇಚರತ್ವ ಮಹೇಂದ ವ್ರಜಾಲದೊಳೆಗಾದ ಚೌಷಪಿ ವಿದ್ಯಾಸಿದ್ದಿ ಸಿದಿ 

ಅಣಿಮಾದಿ ಮಹಿಮಾ ದಿ 

ಈತಶಿತ್ವ i: ಪ್ರಾಪ್ತಿ ಪ್ರಾಕಾಮ್ಯವೆಂಬ ಅಪೆ ಸೈಶ್ರ ರ್ಯಸಿದ್ದಿ 

ವ್ಯಾಳಿ ಚ ರ್ಪಟಿ es ರತ್ನಘೋಷ 

ಭೂತನಾಥ ನಾಗಾರ್ಜುನ ಮಚ್ಚೇಂದ್ರ ಗೋರಕ್ಷ 

ಮಂಜಿನಾಥ ನವನಾಥ ಸಿದ್ದರೊಳಗಾದ ಸೆಮಸ್ತೆ ಸಿದ್ಧಿ ಬುದ್ದಿ ಗಳಿಂ 

ಲಿಂಗವನರಿಸಿ ಅಟಿ ಟ್ವಮುಟ್ಟಿ ಹಿಡಿದೆಹೆನೆಂಬುದು ಇದ ಯೋಗ, 

ಪಿಶಾಚಿತ್ವದಿಂ ತ್ರಿಭುವನಿಯಂ ಸೇವಿಸಿ ಅಮರಿಗಳಂ ಸೇವಿಸಿ 

ಅಮರೀ ಭ್ರ ಮರಾದೇವಿ ಅಮರೀ ತಿ ತ್ರಿಪುರಾಂತಕೀ 

ಅಮರೀ ಕಾಲಸೆಂಹಾರೀ ಅಮರೀ 3 ಶ್ರೈಲೋಕ್ಕ ಸಾಧನೀ 

ಇಂತೆಂಬ ಶ್ರುತಿಗೇಳ್ಸು 

ವಜ್ರಿ ಅಮರಿಗಳನಂಗಲೇಪಂ ಮಾಡಿ ಶುಕ್ಲ ಮಂ ಸೇವಿಸಿ 

ಭೂತಸೆಂಕುಳಂಗಳೊಡನಾದಡಿ ಅಜ್ಞಾನವಶದಿಂ 

ಲಿಂಗವನೇನೆಂದರಿಯದ ಕ್ಷೀಣವೃತ್ತಿ ಯ 

ಪಿಶಾಚಿತ್ವದಿಂದಿಪ್ಪು ದು ಪಿಶಾಚಯೋಗ. 

ಹಿಂಸೆಯವನುಳಿದ ಶೌಚತ್ವದಿಂ ಬ್ರಹ್ಮಚೆರ್ಯದಿಂ 

ತತ್ವಂಗಳನಾಹ್ವಾನಿಸುತ್ತಿ ಪುದು ಯಮಯೋಗ. 

ವಿವೇಕ ವಿಚಾರದಿಂ ತತ್ವಂಗಳನರಿತು ಆಚರಿಸಿ 

ಅಡಿಯಿಟ್ಟು ಎ ನಿಯಮಯೋಗ. 

ಪದಾ ಸೆನ ಸಿದ್ದಾಸೆ ನ ಬದ್ಧಾ ಸನ ವಜ್ರಾಸನ ಮಯೂರಾಸೆನ ಕೂರ್ಮಾಸೆನ 

ಕುಕ್ತುಟಾಸನ ಮಂಡೂಕಾಸನ Rice ಮತಾ ಫ್ಯ್ಯಿಸನ 

ಗರುಡಾಸನ ಅರ್ಧಾಸೆನ ವೀರಾಸೆನ ಶ ಶಾನಾಸೆನ ಹೆ ಸನ 

ಮಸ್ತೆ ಕಾಸೆನ ಕುಠಾರಾಸೆನ ಸಿಂಹಾಸನ ಮಧ್ಯಲವಣಿ 

ಶಿರೋಲವಣಿಯೊಳಗಾದ ಆಸನಬಂಧಂಗಳಿಂದಾಚರಿಸುವುದಾಸೆನಯೋಗ. 

ತತ್ತ ಮೂವತ್ತಾ ರಕ್ಕೆ ಪ್ರಣವ ಮೂಲವೆಂದರಿತು 

ಷಡಾಧಾರಚಕ್ರಂಗಳ ಅಕ್ಷರವರ್ಣಂಗಳಿಂ ತಿಳಿದು 

ಮೇರಣ ಅಜನಾಳ: ಬ್ರಹ್ಮಸ್ಥಾ ನ ತುರಿಯಾತೀತದ ಒಂಕಾರಮಪ್ಪ 

ಪ್ರಣವವನರಿವುದು ಪ್ರಾಣಾಯಾಮಯೋಗ. 

ಪ್ರತ್ಯಾಹಾರಯೋಗಕ್ರಮಗಳಿಂದ 

ಸತ್ತಣವವನಾಹಾರಿಸುವುದು ಪ್ರತ್ಯಾಹಾರಯೋಗ. 

ಪ ಸ್ರಣವಕ್ಕೆ ಅತೀತವಾದ ಪರಶಿವಮೂರ್ತಿ ಮನದಲ್ಲಿ ಚಿಗುರ್ತು 

ಅಂತರಂಗದಲ್ಲಿ ಧ್ಯಾನಾರೂಢನಾಗಿ ಧಾ ನಿಸ ಸುವುದು ಧ್ಯಾನಯೋಗ. 
ಪರಶಿವಮೂರ್ತಿಯೆ ಇಪ್ಟಲಿಂಗವೆಂಖ ಭಾವನೆಯಿಂದ 


೩೬ 


ಸಂಕೀರ್ಣ ವಚನಸಂಪುಟ : ಒಂದು 


ಅಪ್ಪವಿಧಾರ್ಚನೆ ಹೋಡಶೋಪಚರ್ಯಂಗಳಿಂದಿಪ್ಪಲಿಂಗಧಾರಣದಿಂದ 
ಇಪ್ಪು ದು ಧಾರಣಯೋಗ. 

ಅಪ್ರಶಿಖಾಸ್ಥಾನದಿಂದುತ್ತ ರವಿಭಾಗೆಯ ಅಜಪೆಯಿಂದತ್ತ್ಮಣ 
ಚಿತ್‌ಪ್ರಭೆಯಿಂದುಜ್ವಳೆತೇಜ ಸ್ವಯಂಪ್ರಕಾಶ 
ದಿವ್ಯತೇಜದಿಂದೊಪ್ಪಿ ಪ್ರ ಮಹಾಘನ ಪರವಸ್ತು ವನಿದಿರಿಟ್ಟೀಕ್ಷಿಸಿ 

ಆ ಮಹಾಪ್ರಕಾಶದಲ್ಲಿ ಒಡಗೂಡಿ ತಾನು ತಾನಾಗಿ 
ಜಗದ್ದಿಹೆರಣೀಯನೇನಂದರಿಯದ ಪರಮಕಾಷ್ಸೆಯ 
ಸೆಮಾಧಿಯಲ್ಲಿಪ್ಪುದು ಸಮಾಧಿಯೋಗ. 

ಇಂತಪ್ಪ ಅಷ್ಟಾಂಗವೊಳಗಾದ ಷಡುವಿಧಕರ್ಮಯೋಗಂಗಳಂ ಮೆಟ್ಟಿ 
ಚತುರ್ವಿಧಪದವಿಯಂ ಹೊದ್ದದೆ ಫಲಭೋಗಂಗಳಂ ಮುಟ್ಟದೆ 
ಖ್ಯಾತಿ ಲಾಭ ಪೂಜೆಯಂ ತಟ್ಟದೆ 

ಇಹಪರಂಗಳೆಂ ಸಾರನೆ, ಭವಬಂಧನಕ್ಕೆ ಬಾರದೆ 

ಗೆಲ್ಲ ಸೋಲಕ್ಕೆ ಹೋರದೆ, ತನುವಿನಿಚ್ಚಿಯಲ್ಲಿ ಸುಳಿಯದೆ 
ಮನದಿಚ್ಛೆಯಲ್ಲಿ ಹರಿಯದೆ, ಪ್ರಾಣನ ಸುಳುಹಿನಲ್ಲಿ ಸಿಕ್ಕದೆ 
ಪ್ರಕೃತಿವಶಕ್ಕೊಳೆಗಾಗದೆ, ಇಂದ್ರಿಯಂಗಳಿಗೆ ವೆ ಯೊಡ್ಡ ದೆ 
ಸರ್ವಸೆಂದೇಹನಿವೃತ್ತಿ ಯಾಗಿ, ನಿಂದಲ್ಲಿ ನಿರಾಳ, ನಡೆದಲ್ಲಿ ನಿರ್ಗಮನಿ, 
ನುಡಿದಲ್ಲಿ ನಿಶ್ರಬ್ದಿ, ಸುಳಿದಲ್ಲಿ ಒಡಲಿಲ್ಲದುಪಾಧಿಯರತು 

ಅಂಗವೆ ಲಿಂಗವಾಗಿ ಲಿಂಗವೆ ಪ್ರಾಣವಾಗಿ 

ಪ್ರಾಣವೆ ಪ್ರಸಾದವಾಗಿ, ಪ್ರಸಾದವೆ ಪರಿಪೂರ್ಣವಾಗಿ 
ನಿಜಲಿಂಗೆಕ್ಸವಾಗಿ ನಿಜಸುಖಸೆಂಬಂಧಿಯಾಗಿ 

ನಿಜಯೋಗ ಸನ್ನಿ ಹಿತವಾಗಿ ಕಾಯವಿದ್ದಂತೆ ಬಯಲಾಗಿಪ್ಪ ರಖ್ಯಾ 
ಸೌರಾಷ ್ರ ಸೋಮೇಶ್ವರಾ ನಿಮ್ಮ ಶರಣರು. 


೧೧೪೩ 


ಹಣ ಬಂಗಾರ ವಸ್ತ್ರ ಕಪ್ಪ ಡ 
ಬಟ್ಟೆಯಲ್ಲಿ ನೆಟ್ಟನೆ ಬಿದ್ದಿರಲು 
ಕಂಡು ಕಾತರಿಸಿ ಕೈಮುಟ್ಟಿ ಎತ್ತದ ಭಾಷೆ 
ಕೊಟ್ಟಡೆ ಮುಟ್ಟದ ಭಾಷೆ, 
ಪರಧನ ಪರಸೆತಿಗೆ ಅಳುಪದ ಭಾಷೆ, 
ಇಂತಿದಕಳುಪಿದೆನಾದಡೆ ಸೌರಾಸ ಸೋಮೇಶ್ವರಾ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. 


೩೮೩ ॥ 


| ೩೮೪ ॥ 


ಆದಯ ಗಳ ವಚನ ೩೬೯ 


೧೧೪೪ 


ಹದಿನಾರಂಗುಲದುದ್ದ ಸರ್ಪನ ವಿಷ ಕೆಟ್ಟು 
ಎರಡು ಕಾಲನಾಕಾಶದಲೂರಿ ನಿಂದಿತ್ತು ; 
ಬಹುಮುಖದ ಪಕ್ಷಿ ಏಕಮುಖವಾಗಿ 
ಚೆಂಚುಪ್ತಟದಲ್ಲಿರ್ದ ರತ್ನಪಕ್ಷಿಯ ಮಂಗಿ ರತ್ನ ಕೆಟ್ಟಿತ್ತು y 
ಜಾ ಇನ್‌ ಘೆ ನಿ py ೧೨ ಲ 5 6° 
ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಅರಸುವ ಬನ್ನಿರೆ, ಸುಜ್ಞಾನಭರಿತರು. Il ೩೮೫ 1 
೧೧೪೫ 


ಹರಣವಿರ್ದು ಹರಣವಿಲ್ಲ ಹರಣ ಲಿಂಗದಲ್ಲಿ ನಿರ್ಯಾಣವಾಯಿತ್ತಾಗಿ. 
ಮನವಿರ್ದು ಮನವಿಲ್ಲ, ಮನವು ಮಹದಲ್ಲಿ ಲಯವಾಯಿತ್ತಾಗಿ. 
ಜೀವವಿರ್ದು ಜೀವವಿಲ್ಲ, ಜೀವ ಪರಮನಲ್ಲಿ ಐಕ್ಕವಾಯಿತ್ತಾಗಿ. 
ಭಾವವಿದ್ದು ಭಾವವಿಲ್ಲ, ಭಾವ ನಿರ್ಭಾವದಲ್ಲಿ ನಿಂದಿತ್ತಾಗಿ. 
ಕರಣಂಗಳಿದ್ದು ಕರಣಂಗಳಿಲ್ಲ, ಕರಣಂಗಳು ಲಿಂಗದ ಕಿರಣಂಗಳೆಯ್ದಿ ದವಾಗಿ. 
ಇಂತು ಸರ್ವವಿದ್ದು ಸರ್ವವಿಲ್ಲ. ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರಾ, 
ನಿಮ್ಮ ಶರಣರು ಉಂಡು ಉಪವಾಸಿಗಳು, ಬಳಸಿ ಬ್ರಹ್ಮಚಾರಿಗಳು. | a೮೬ Il 


೧೧೪೬ 

ಹೆರಿಗೆ ಇಂದ್ರನೀಲಲಿಂಗ, ಬ್ರಹ್ಮೆಂಗೆ ಶೈೈಲಲಿಂಗ, 
ಶಕ್ರಂಗೆ ಮಣಿಮಯಲಿಂಗ, ಸೂರ್ಯಂಗೆ ತಾಮ್ರಲಿಂಗ, 
ಸೋಮಂಗೆ ಮೌಕ್ತಿ ಕಲಿಂಗ; ಕುಬೇರಂಗೆ ಹೇಮಲಿಂಗ, 
ನಾಗರ್ಕಳಿಗೆ ಪವಳದಲಿಂಗ, ಅಪ್ಟವಸುಗಳಿಗೆ ಕಂಚಿನಲಿಂಗ, 
ವರುಣಂಗೆ ರತ್ನದಲಿಂಗ, ನೈರುತ್ಯಂಗೆ ಪರುಷದಲಿಂಗ, 
ವಾಯವಗೆ ಹಿತ್ಲಾ ಳಿಯಲಿಂಗ, ಕಾಮಂಗೆ ಕುಸುಮಲಿಂಗ, 
ಯಷಿಗಳಿಗೆ ಪರ್ವತದಲಿಂಗ, ಅಸುರರಿಗೆ ಕಟುನದಲಿಂಗ, 
ದಶರಥಗೆ ಸುವರ್ಣದಲಿಂಗ,್ಯ ಅಶ್ತಿನಿಗೆ ಕರಪಾತ್ರೆಯ ಲಿಂಗ, 
ಅಂತಕಂಗೆ ಪರಿಪರಿಯಲಿಂಗ್ಯ ಗಾಯತ್ರಿಗೆ ಮರಕತದ ಲಿಂಗ, 
ಲಕ್ಷಿ ಗೆ ಬೆಲ್ಲವತ್ತದಲಿಂಗ, ಸೆರಸ್ಪತಿಗೆ ಮಾಣಿಕ್ಯದಲಿಂಗ, 
ಚಾಮುಂಡಿಗೆ ವಚ್ರದಲಿಂಗ, ಭೂದೇವಿಗೆ ಪಚ್ಚದಲಿಂಗ, 
ದುರ್ಗಿಗೆ ಕನಕದಲಿಂಗ, ಸಪ್ತ ಮಾತೃಕೆಯರಿಗೆ ಮಳಲಲಿಂಗ, 
ಇದೆಂತೆಂದಡೆ: 


ಸಂಕೀರ್ಣ ವಚೆನಸೆಂಪುಟ 


ಇಂದ್ರನೀಲಮಯಂ ಲಿಂಗಂ ವಿಷ್ಣುಃ $ ಪೂಜಯತೇ ಸದಾ! 
ವಿಷ್ಣು ತ್ತ ೦ಪಾ ಾಪ್ಯತೇ ತೇನ ಸಾದ್ಭುತ್ಛೈ ಕಂ ಸನಾತನಂ 

ಬ್ರ ಹ್ಮಾ ನಜಯತೇ ನಿತ್ಯಂ ಲಿಂಗಂ ಶೈಲಮಖಯಂ ಶುಭಂ 
ತಸ್ಯ bMS ಪ್ರಾಪ್ತಂ ಬ್ರಹ್ಮ ತ್ರ ತ್ರಮುತ್ತ ಮಂ 
ಶಕ್ರೋಪಿ ದೇವ ರಾಜೇಂದ್ರೋ ಲಿಂಗಂ ಮೃ 20) ಯಂ ಶುಭಂ! 
ಭಕ್ಕ್ಯಾ ಪೂಜಯತೇ ನಿತ್ಯಂ ತೇನ ಶಕ್ರತ್ವಮಾಷ್ಟು ಯಾತ್‌ 
ತಾಮ್ರಲಿಂಗಂ ಸೆದಾಕಾಲಂ ಭಕ್ಕಾದೇವೋ ದಿವಾಕರಃ| 
ತ್ರಿಕಾಲಂ ಯಜತೇ ತೇನ ಪ್ರಾಪ್ತಂ ಸೂರ್ಯತ್ರಮುತ್ತ ಮಂ! 
ಮುಕ್ಲಾಫಲಮಯಂ ಲಿಂಗಂ ಸೋಮಃ ಪೂಜಯತೇ ಸದಾ! 
ತೇನ ಸೋಮೇನ ಸಂಪ್ರಾಪ್ತಂ ಸೋಮತ್ತಂ ಸೆತತೋಜ್ತಲಂ॥ 
ಲಿಂಗಂ ಹೇಮಮಯಂ ಕಾಂತಂ ಧನದೋತರ್ಚೆಯತೇ ಸೆದಾ! 
ತೇನ ಸಾಧನತೋ ದೇವಃ ಧನದತ್ವ್ತಮವಾಪ್ತವಾನ್‌! 
ವಸೆವಃ ಕಾಂಸ್ಯಕಂ ಲಿಂಗಂ ಪೂಜ್ಯ ಕಾಮಾನವಾಷ್ಟುಯಾತ್‌ | 
ನಾಗಾಃ ಪ್ರವಾಳಜಂ ಲಿಂಗಂ ಪೂಜ್ಯ ರಾಜ್ಯಾನಿ ಲೇಭಿರೇ॥ 
ಲಿಂಗಂ ರತ ಮಯಂ ಚಾರು ವರುಣೋರ್ಚಯತೆ ಸದಾ! 
ತೇನ ತದ್ರ ರುಣತ್ವ 0 ಹಿ ಪ್ರಾಪ್ತಂ ಭದ್ರ ಸಮನ್ವಿ ತಂ॥ 
ಲಿಂಗಮದ್ಯೇ ಜಗೆತ್ತ ರ್ವಂ ಧ ಲಗೇ ಪ್ರಶಿಷಿ ತಂ! 
ತಸ್ಮಾತ್‌ ಸೆ ಸಂಪೂಜಯೇಲ್ಲಿಂಗಂ ಯದಿ ಚೇತಿ ಶಿದ್ಧಿ ಮಾತ ನೂ! 
ವಂ ದೇವಾಶ್ಚ ಗಂಧರ್ವಾ ಯಕ್ಷೋರಗರಾಕ್ಷಸಾಃ। 
ಪೂಜಯಂತಿ iS ಸುರನಾಯಕಂ॥ 

ಬ್ರಹ ವಿಷ್ಣು ಸ್ವಥಾ ಶಕ್ರೋ ಲೋಕಪಾಲಾಶ್ವ ದೇವತಾಃ! 
ಲಿಂಗಾರ್ಚ್ಜನರತಾ ಹ್ಯೇತೇ ಮಾನುಷೇಷು ಚ ಕಾ ಕಥಾ?! 
ಇಂತೆಂದುದಾಗಿ ಸುರಪ ಹೆರಿ ವಿರಂಚಿ ಗಂಧರ್ವ ಯಕ್ಷ ರಾಕ್ಷಸೆ 
ಯಷಿ ದೇವತೆಗಳೆಲ್ಲರೂ ಲಿಂಗವ ಪೂಜಿಸಿ 

ಇಷ್ಟಕಾಮೃ ಸಿದ್ಧಿ ಯ ಪಡೆದು ಭವಭಾರಿಗಳಾದರು. 

ಸೌರಾಷೆ ್ರೈ ಸೋಮೇಶ್ವ ರನ ಶರಣರು ಫಲಪದಂಗಳ ಮೀರಿ 
ಅರಿಕೆಯರತ d ಬಯಕೆ ಬರಶು 

ಹುಟ್ಟುಗೆಟ್ಟು ಭವಹಿಂಗಿ ಅಭಂಗರಾದರು. 


೧೧೪೭ 


ಹರಿಹರ್ರುಹಾ ದಿಗಳ ನುಂಗಿತ್ತು ಈ ಮಾಯೆ. 
ನವನಾಥಸಿದ್ದ ರನಪಹರಿಸಿತ್ತು ಈ ಮಾಯೆ. 


‘1aee I 


ಆದಯ್ಯಗಳ ವಚನ ೩೭೧ 


ಅರುಹಿರಿಯರನಂಗಂಗೊಂಡಿತ್ತು ಈ ಮಾಯೆ. 

ನವಬ್ರಹ್ಮರನಾರಡಿಗೊಂಡಿತ್ತು ಈ ಮಾಯೆ. 

ಷಡುದರುಶನಂಗಳ ಶಂಕೆಗಿಕ್ಸಿ ಕಾಡಿತ್ತು ಈ ಮಾಯೆ. 

ಹೊನ್ನು ಹೆಣ್ಣು ಮಣ್ಣಾಗಿ ಮೂರು : ಲೋಕಂಗಳನಣಲೊಳೆಗಿಕ್ತಿ 

ಅಗಿಯಿತ್ತು ಈ ಮಾಯೆ. 

ಅಖಿಳ ಲೋಕಂಗಳನೊಳಗೊಂಡಿತ್ತು ಈ ಮಾಯೆ. 

ಒಂದನೊಳಕೊಂಡಿತ್ತೆ? ಸರ್ವವನೊಳಕೊಂಡಿತ್ತು, 

ಸೌರಾಷ್ಟ್ರ ಸೋಮೇಶ್ವರಾ, ನಿನ್ನ ಮಾಯೆ. | ೩೮೮ ॥ 


೧೧೪೮೦ 


ಹಲವು ಕರಣಂಗಳೆಂಬ ಹಲವು ಬಣ್ಣ ದ ಚಿನ್ನವ 
ಗುರುಮುಖಾಗ್ನಿ ಯಿಂದ ಒಮ್ಮುಖ ಖಕ್ಕೆ ತಂದು 
ಜಾ ್ಲಾನಾಗ್ನಿ ಜಂ ಪ್ರಟವಿಟ್ಟು, ರವೆಯ ಕಾಳಿಕೆಯಂ ಕಳೆದು, 
ವೃತ್ತಿ ಬಸೆಗಳೆಂಬ ಅವಲೋಹವಂ ಬಿಟ್ಟು, 
ಅಹೆಂಕಾರ ಮಮಕಾರಂಗಳೆಂಬ ತೂಕಗುಂದಿ 
ಅರಿವೆಂಬ ಮೂಸೆಯೊಳಿಟ್ಟು ಪರಮಜ್ಞಾ ನದಿಂ ಕರಗಿಸಿ 
ಸುಮನವೆಂಬ ನಿರ್ಮಲೋದಕದಲ್ಲಿ ಡಾಳಿಸಿದ 
ಶುದ್ಧಸುವರ್ಣ ಸ್ವೈಯಂಪ್ರಕಾಶ ನಿರಾಳೆದ ಬೆಳಗು 
ಸೌರಾಷ್ಟ್ರ ಸೋಮೇಶ್ವರನ ಶರಣರಲ್ಲ ಸ್ವಯವಾಯಿತ್ತು. | ೩೮೯ I 


೧೧೪೯ 


ಹಾಲ ಹಿಡಿದು ಬೆಣ್ಣೆಯನರಸೆಲುಂಟಿ? 
ಬಿಂಗವ ಹಿಡಿದು ಪುಣ್ಯತೀರ್ಥಕ್ಕೆ ಹೋಗಲುಂಟೆ? 
ಲಿಂಗತೀರ್ಥಪ್ರಸಾದವ ಕೊಂಡು 
ಅನ್ಫ್ಸಬೋಧೆ ಅನ್ಮಶಾಸೆ ್ಸೈ ಹಾರೈೈಸೆಲೇಕೆ? 
ಇಷ್ಟಲಿಂಗವಿದ್ದಂತೆ ಸಾ ವರಲಿಂಗಕ್ಕೆ ಶರಣೆಂದೆನಾದಡೆ, 
ತಡೆಯದೆ ಹುಟ್ಟಿಸುವ ಶ್ವಾನನ ಗರ್ಭದಲ್ಲಿ. 


ಇಷ್ಟಲಿಂಗಮಂವಿಶ್ನ ಸ್ನೆ ತೀರ್ಥಲಿಂಗಂ ತು ಯೋ ಭಜೇತ್‌!| 
ಶುನಾಂ ಯೋನಿ ಶತಂ ಗತ್ವಾ ಚೆಂಡಾಲಗ್ಯ ಹೆಮಾವಿಶೇತ್‌!| 
ಎಂದುದಾಗಿ, ಗುರುಕೊಟ್ಟ “ಂಗದಲ್ಲಿ 

ಎಲ್ಲಾ ತೀರ್ಥಂಗಳೂ ಎಲ್ಲಾ ಕ್ಷೇತ್ರಂಗಳೂ ಇದ್ದಾವೆಂದು 


ಭಾವಿಸಿ ಮುಕ್ತರಪ್ಪುದಯ್ಯಾ. 


೩೭೨ 


ಸಂಕೀರ್ಣ ವಚನಸಂಪುಟ ; ಒಂದು 


ಇಂತಲ್ಲದೆ ಗುರುಕೊಟ್ಟ ಲಿಂಗವ ಕಿರಿದುಮಾಡಿ, 
ತೀರ್ಥಲಿಂಗವ ಹಿರಿದುಮಾಡಿ ಹೋದವಂಗೆ 
ಅಘೋರನರಕ ತಪ್ಪ ದು ಕಾಣಾ, ಸೌರಾಪ್ಟೃ ಸೋಮೇಶ್ವರಾ. a0 Il 


೧೧೫೦ 


ಹಿಂದಣ ಕಥೆಯ ಮುಂದೆ ಪೇಳುವ ಕಾವ್ಯವಲ್ಲ. 
ಮುಂದಣ ಕಥೆಯನಿಂದು ಹೇಳುವ ನಾಟಕವಲ್ಲ. 
ಬಂದ ಶಬ್ದವ ಸಂದಿಲ್ಲದುಸುರುವೆನೆಂಬ ಅಭ್ಯಾಸಿಯಲ್ಲ. 
ಛಂದ ವಿಚ್ಛಂದಯಂಬ ಸೆಂದೇಹಿಯಲ್ಲ. 
ಸೌರಾಷ್ಟ್ರ ಸೋಮೇಶ್ವರಾ 
ನಿಮ್ಮ ಶರಣರ ಸ್ವಯಾನುಭಾವದ ಪರಿ ಬೇರೆ. ೩೯೧ ॥ 


೧೧೫೦೧ 


ಹಿಂದಣ ಭವವನೊರಸಿ, ಮುಂದಣ ಜನನಕರ್ಮವ ಸಂಹರಿಸಿ 
ಮಲ ಮಾಯೆಯ ಶಿಕ್ಷಿಸಿ, ಎನ್ನ ರಕ್ಷಿಸಿದಿರಯ್ಯಾ ಗುರುವೆ. 
ಕಬು ನದ ಗಿರಿಯ ಪರುಷರಸೆ ಸೊೋಂಕಿದಂತೆ 
ಸೌರಾಷ್ಟ್ರ ಸೋಮೇಶ ರನೆಂಬ ಗುರು ಸೋಂಕಲು 
ಎನ್ನ ಅವಗುಣಂಗಳರತು ಹೋದವು. | ೩೯೨ ॥ 


೧೧೫೨ 


ಹಿಡಿದ ವ್ರತವ ಬಿಡುವವನಲ್ಲ, 
ಲಿಂಗವಲ್ಲದನ್ಯವನೊಲ್ಲ, ಅನ್ಯದೈವಕ್ಕೆರಗ, 
ಮರ್ತ್ಯೈದ ಮನುಜರ ಮನ್ನಿಸ, ಪರಸತಿ ಪರದ್ರವ್ಯವ ಮುಟ,, 
ಕೊಟೆಡೆ ಕೈಕೊಳ್ಳ, ಲಿಂಗನಿಷ್ಕಾಭಕ್ತಿ ಯ ಹಿಂಗ, 
ಕೊಲಬಾರದ ಅರಿಗಳ ಗೆಲುವ ಕಲಿ ತಾನಾಗಿ 
ಆಅದೆಂತೆಂದೊಡೆ: 
ಪರಸ್ತ್ರೀಯಂ ಪರಾರ್ಥಂ ಚ ವರ್ಜಯೇತ್‌ ಭಾವಶುದ್ದಿಮಾನ್‌! 
ಲಿಂಗನಿಷಾ ನಿಯುಕಾತಾ ಮಾಹೇಶ್ಪರ ಇತಿಸ್ಲ ತಃ! 
ಎಂದುದಾಗಿ, ಇ; ಎನ ; ಟ್‌ 
ಜೀವಭಾವ ಹಿಂಗಿ, ಶಿವಭಾವದಿಂ ಜೀವಿಸಿಪ್ಪನಯ್ಸಾ 
ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಮಾಹೇಶ್ವರನು. | aa Il 


ಆದಯ್ಯಗಳ ವಚನ 


೩೭೩ 
೧೧೫೩ 


ಹಿಡಿಯದೆ, ಹಿಡಿದುದ ಬಿಡದೆ, ಬಟ್ಟುದನಾರೂ ಅರಿಯರಲ್ಲಾ! 
ಒಡಲ ಹಮ್ಮು, ಜಾತ್ಯಾಭಿಮಾನವಡಗಿ 
ತೊಡದಿರ್ದ ಭಾವವನಾರೂ ಅರಿಯರಲ್ಲಾ | 
ಭಾವ ಭಾವಿಸುತ ನಿರ್ಭಾವವಳವಟ್ಟ ಭೇದವನಾರೂ ಅರಿಯರಲ್ಲಾ | 
ಸೌರಾಪ ಸೋಮೇಶ್ವರಲಿಂಗದ 


ಬ 


ನಿಜನಿರ್ಣಯವನಾರೂ ಅರಿಯರಲ್ಲಾ ! | ೩೯೪ | 


೧೧೫೪ 


ಹೀನಬುದಿ. ಯ ಕರ್ಮದ ಕ್ಷೀಣ ಬಣ್ಣ ವ ಬಿಟ್ಟು 
ಪ್ರಾಣಸಂಗತವಾದ ಧಾತು ಬಣ್ಣ ಬೇಳಳಕ್ಕೆ 
ಜ್ಞಾತ ಬಣ್ಣ ದಾಣಿಯನಿಕ್ಸಿ ಕಳೆದು 
ಜಾನ ಕರ್ಮದ ಬಣ ಹತಕೆ ಜೇಯ ಬಣ ವ ಶಕವನಿಕಿ ಕಳೆದು 

( 6 ವಂ ಇ £೪ Fe 
ಕ್ರಿಯಾ ಬಣ್ಣ ದ ಹಲವು ಬಣ್ಣ ವ ಕೂಡದೆ 
ಶುದ್ದಾಶುದ ಬಣ ಕೆ ಮುಖ ಬಣ ದಲ್ಲಿ ಚಿದ್ದಣ ವ ಕೂಡಲು 
AAT ಕಾನ್‌ 

ಇದಾವ ಬಣ್ಣವೆಂದರಿಯಬಾರದೆ ವರ್ಣಾತೀತವಾಯಿತ್ತು ] 
ಇದಕ್ಕೆ ಶ್ರುತಿ: 
ವರ್ಣತೀತಂ ಮನೋತೀತಂ ಭಾವಾತೀತಂ ತು ತತ್ರ ದಂ 
ಜ್ಞಾನಾತೀತಂ ನಿರುಜನಂ ತೆತ್ವಲಾ ಸೂಕ್ಷ ಒಹಾವತಃ॥ 
ಇಂತೆಂದುದಾಗಿ, 
ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಬಣ್ಣ ಅಂತರ್ಬಾಹ 
ಗಮ್ಯಾಗಮ್ಯ ಭಾವಾಭಾವತೀತಾತೀತವಲ್ಲದೆ ನಿಂದಿತ್ತು. | ೩೯೫ 1 


೧೧೫೫ 


ಹುಟ್ಟುವುದೇ ಬಂಧ, ಸಾವುದೇ ಮೋಕ್ಷ ಎಂಬ 
ಅರೆಮರುಳುಗಳನೇನೆಂಬೆನಯ್ಯಾ. 
ಸಾವ ಹುಟ್ಟುವ ಬಂಧದಲ್ಲಿ ಮೋಕ್ಷ ಉಂಟೇ? 
ಸೆಂಚಿತ ಪ್ರಾರಬ್ಧ ಆಗಾವಿ ಸವೆದು 
ಅಷ್ಟಭೋಗಂಗಳು ತೀರಿ, ಹುಟ್ಟುಹೊಂದು ಬಿಟ್ಟುದೇ ಮೋಕ್ಷ. 
ಅಂತಪ್ಪ ಮೋಕ್ಷ ಸಿದ್ಧಿ ಯಪ್ಪಡೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗವ ಕೈವಿಡಿದಲ್ಲದಾಗದು. l a೯ Il 


೩೭೪ ಸಂಕೀರ್ಣ ವಚನಸಂಪುಟ : ಒಂದು 


೧೧೫೬ 


ಹುಟ್ಟು ಹೊಂದುಗೆಟ್ಟುದೇ ನಿರ್ವಾಣ. 
ಮಲ ಮಾಯಾ ಕರ್ಮಂಗಳಳಿದುವೇ ನಿರ್ವಾಣ. 
ಶೋಕ ಮೋಹೆ ಹಿಂಗಿದುದೇ ನಿರ್ವಾಣ. 
ಇಹ ಪರದಾಶೆ ಬಿಟ್ಟು ದೇ ನರ್ವಾಣ. 


ಬಾ pe) ನೌರಾಷ," ಸೋಮೋ x 5) 
ಇಂತಪ್ಪ ನಿರ್ವಾಣ ಸೆದ್ಯೋನ್ಮುಕ್ತಿ, ಸ ರಾಷ್ಟ್ರ ್ಲೋಮೆ ಶ್ವರಾ | ೩೯೭ | 


೧೧೫೭ 


ಹುರಿದು ಬಿತ್ತಿದ ಬೀಜ ಮೊಳೆದೋರದಂತೆ 
ಜ್ಞಾನಕಾಯಂಗೆ ಬ[ರು]ಕಾಯವಿಲ್ಲ. 
ಅರುವಿನ ಮುಂದಣ ಕುರುಹು ಅರಿವನವಗ್ರಹಿಸಿ 
ಜ್ಞಾನ ನಿಷ್ಪತ್ತಿ ಯಾಗಿತ್ತು. 
ಸೌರಾಷ್ಟ್ರ ಸೋಮೇಶ್ವರಲಿಂಗವೆಂಬ ಕುರುಹು ಮರೆದ ಕಾರಣ 
ಃಶೂನ್ಯ ನಿರ್ಗಮನವಾಯಿತ್ತು. | | ೩೯೮ 


೧೧೫೮ 


ಹುಸಿಯಿಂದ ಶಿವನ ಮುಕುಟಿವ ಕಂಡೆನೆಂದು 
ಹುಸಿಯಂ ನುಡಿದು ಬ್ರಹೆ ಭ್ರಷ ನಾದ. 
ಮುಳ್ಳಿನಲ್ಲಿ ತೊನಚಿಯನಿಬ್‌ದು 
ಜೀವಹಿಂಸೆಯ ಮಾಡಿದ ಮಾಂಡವ ಶೂಲಕ್ಕೆ ಗುರಿಯಾದ. 
ಸೋಮಸುತನ ಮಗ ಶೂದ್ರಕವೀರಂಗೆ 
ಕಳವು ಹೊದ್ದಿ, ಶಿರಹರಿದು ಕಾಂಚಿಯಾಲದಲ್ಲಿ ಮೆರಯಿತ್ತು. 
ಅಕ್ಷಿಪಾದನಸ್ರ್ರೀ ಅಹಲ್ಯಾದೇವಿಗೆ ಅಳುಪಿದ ಶಕ್ರನ ಅಂಗ 
ಅನಂಗಮುದ್ರೆಯಾಯಿತ್ತು x 
ಕಾಂಕ್ಷೆ: ಮಾಡಿದ ನಾಗಾರ್ಜುನ ಚಕ್ರದಲ್ಲಿ ಹತವಾದ. 
ಇಂತಿವರನಂತರು ಕೆಟ್ಟರು ನೋಡಯ್ಯಾ. 
ಸೌರಾಷ್ಟ್ರ ಸೋಮೇಶ್ವರನ ಶರಣರು ದೋಷವಿರಹಿತರಾಗಿ 
ಸ್ವರ್ಗ ಅಪವರ್ಗವ ಮೀರಿ ಲಿಂಗದಲ್ಲಿ ಐಕ್ಯರಾದರು. ae I 


೧೧೫೯ 


ಹೃದಯದೊಳಗಿಹನ್ನ ಕೃ ಲಿಂಗಪ್ರಾಣಿ, 
ಹೃದಯದಿಂದ ಹೊರಯಕ್ಕೆ ಹೊರವೊಂಟರೆ ಭವಿ. 


ಅದಯ್ಯಗಳ ವಚನ 


$9 
( 
4 


ಆ ಭವಿಗೆ ಜೀವವೆಲ್ಲ ನಿರ್ಜೀವ, ಆ ಭವಿಗೆ ಉಪದೇಶವಿಲ್ಲ. 
ಉಪದೇಶವ ಮಾಡಬಾರದು, ಸತ್ತರೆ ಹೊೂಣಬಾರದು. 
ಹೂಣಿದಾತನ ಮನೆಯ ಹೊಕ್ಕು ಸುಯಿಧಾನವಕೊಂಡರೆ 
ಕುಂಭೀಪಾತಕ ನಾಯಕನರಕ ತಪ್ಪದಯಾ 


$ 
bs) ನ, ಖಜೆನೀಣೆ ೪೫ || 
ಸ ರಾಷ್ಟ್ರ ಸೋಮ ಶ್ವರಾ. || ೪00 || 


೧೧೬೦ 


ಹಚ್ಚದು-ಕುಂದದು, ಮಚ್ಚ್ಛದು-ಬೆಚ್ಚದು, 
ಬಾಡದು-ಬತ್ತದು, ಕಂದದು-ಕುಂದದು, 
ಕರಗದು-ಕೊರಗದೆನ್ನರಿವು 
ಸೌರಾಷ್ಟ್ರ ಸೋಮೇಶ್ವರಲಿಂಗಮೊಡಗೂಡಿ 
ತಾನೆನ್ನ ದಿದಿರೆನ್ನದು. il ೪00 


೧೧೬೧ 


ಹೊಂಬಣ್ಣ ವ ಹಿಮೆಟದೆ ಕಂಡು, 
ಮುಂಬಣ್ಣವ ಮುಂದರಿತು ಕಂಡು, 
ನಂದ ಬಣ್ಣ ವ ನಿಂದಂದಿಗೆ ಕಂಡು, 
ಹಲವು ಬಣ್ಣ ದ ಬಳಕೆಯ ಹೊಲಬುದಸಪ್ಪಿ : 
ಸೆಂದ ಬಣ್ಣ ದಲ್ಲಿ ಸೆಂದಿಲ್ಲದೆ ನಿಂದ ನಿರಾಳ 
ಸೌರಾಷ ಸೋಮೇಶ್ವರಾ ನಿಮ್ಮ ಶರಣರು. W ೪0೨ 


೧೧೬೨ 


ಹೊನ್ನು ಹೆಣ್ಣು ಮಣ್ಣು ನಿಮ್ಮ ಸೂಮ್ಮು. 
ತನುವೆನಗಿಲ್ಲ ತನುವಿನಲ್ಲಿ ನೀವೆಡೆಗೊಂಡಿಪ್ಪಿ ರಾಗಿ, 
ಮನವೆನಗಿಲ್ಲ ನೆನಹಿನ ಕೊನೆಯಲ್ಲಿ ಬೆಳಗುತಿರ್ಪಿರಾಗಿ. 
ಪ್ರಣವೆನಗಿಲ್ಲ ನೀವೇ ಪ್ರಾಣವಾಗಿಪ್ಪಿರಾಗಿ. 
ಆನೆಂಬ ಭಾವಕ್ಕೆ ತೆರಹಿಲ್ಲದೆ ನಿರಹಂಕಾರದಿಂ 
ಮಾಡುವ ನೀಡುವ ಸೆಂದಳಿದು 
ದಾಸೋಹದ ನಿರಹಂಕೃತಿ ನಪ್ತತ್ತಿ ಯಾಗಿ 
[ಸ್ವಾ]ನುಭಾವದ ನಿಜಸುಖದಿಂದರಡರಿಯದಿರ್ಷರಖಯ್ಯಾ, 
ಸೌರಾಷ್ಟ್ರ ಸೋಮೇಶ್ವರಾ, ನಿಮ್ಮ ಶರಣರು. HH ೪04 | 


ಆನಂದಯ್ಯೆಗಳ ವಚನ 
೧೧೬೩ 


ಪಾಷಾಣವ ಹಿಡಿದು ಮಾರಿಯ ಸೆಂಗವ ಮಾಡುವಿರಿ, 
ಘಾಸಿಯಾಗಿ ಜನ್ಮಜನ್ಮಕ್ಕೆ [ಬ]ಹಿರಿ. 
ಈಶನ ಕಂಡೆನೆಂಬುದು ಅಳಿಯಾಸೆ. 
ಈ ದೋಷಿಗಳಿಗೆ 
ಆನಂದಸಿಂಧು ರಾಮೇಶ್ವರ ಹೇಸುವ. | © 1 
೧೧೬೪ 
ರೇತ ರಕ್ತವು ಕೂಡಿದ ಒಡಲು 
ಭೂತವಿಕಾರದಿಂದ ಚಲಿಸುತ್ತಿಹುದು, 
ಕೀಳುದೊತ್ತಿ ನ ಕೈಯಲಳಿವುದು. 
ಇದರ ತೂಳೆವ ಬಿಟ್ಟಡೆ 
ಆನಂದಸಿಂಧು ರಾಮೇಶ್ವರಲಿಂಗದ ನಿಜಪದವಪ್ಪು ದು ಕಾಣಿರೇ. | ೨ 1 


ಆಯ್ದಕ್ಕಿ ಮಾರಯ್ಯಗಳ ವಚನ 


೧೧೬೫ 


ಅಂಧಕಂಗೆ ಜೀವವಿದ್ದ ಡೆ ಕಣ್ಣಿ ದ್ಬ ಂತೆ ಕಂಡು ನಡೆಯಬಲ್ಲನೆ? 
ನೀ ಸತಿಯಾಗಿ ನಾ ಪತಿ ಯಾಗಿ 
ಉಭಯ ಪ್ರಾಣ ಏಕರೂಪಾಗಿ 
ಎನ್ನಂಗದ ಅಂಗನೆ ಅಮರೇಶ್ವರಲಿಗವ ತೋರಾ. 


೧೧೬೬ 


ಅಮೃತದ ಸವಿಸಾ ಸ್ವಾದಿಸುವರಿಗಲ್ಲದೆ 
ಅಮೃತ ತನ್ನ ತಾಸ್ಟಾ ದಿಸೆದ ಪರಿಯಂತೆ 
ನಿತೃತೃಪ್ತ ಪಂಗೆ ಅಪ್ಯಾಯನ ಉಂಟೇ ಬಸೆ ಸೆವಣ್ಣಾ ? 
ಏಳ್ನೂಪ್ಪ ಪೃತ ತ್ರಮರಗಣಂಗಳ ಕಟ್ಟಳೆಯ 
ನೇಮದ ಕಟು ನಿನ್ನ ದು ಬಸೆವಣ್ಣಾ. 
ನನಗೆ ಭಾವ ನಿಭಾನವವೆಂಬುದುಂಟ್‌ ಬಸೆವಣ್ಣಾ ? 
ಅಮರೇಶ್ವರಲಿಂಗದಲ್ಲಿ ಸೆಂಗನಬಸವಣ್ಣಾ, 
ನಿನ್ನ ಪಾದಕ್ಕೆ ನಮೋ ನಮೋ ಎಂಬೆನು. 


9 a 


ಅಹಂಕಾರವರತಲ್ಲದೆ ಗುರುಭಕ್ತ್ಕನಲ್ಲ, 
ಬಯಕೆ ಹಿಂಗಿಯಲ್ಲದೆ ಶಿವಲಿಂಗಪೂಜಕನಲ್ಲ, 
ತ್ರಿವಿಧ ಮಲತ್ರಯದ ಬಲುಹುಳ್ಳನ್ನ ಕ್ಕ ಚರಸೇವಿಯಲ್ಲ. 
ಇಂತೀ ಗುಣಂಗಳೆಲ್ಲಿ ನಿಶ್ಚಯವಾದಲ್ಲದೆ, 
ಅಮರೇಶ್ವರಲಿಂಗವನರಿಯಬಾರದು. 


೧೧೬೮ 


ಎನಗೆ ಮನೆ ಇಲ್ಲ, ಎನಗೆ ಧನವಿಲ್ಲ, 
ಮಾಡುವುದೇನು? ನೀಡುವುದೇನು? 
ಮನೆ ಧನ ಸೆಕಲಸೆಂಪದಸೌಖ್ಯವುಳ್ಳ 
ನಿಮ್ಮ ಶರಣರ ತಪ್ಪಲಕ್ಕಿಯನಾಯ್ದು ತಂದು, 


lo || 


Il ೩ || 


೩೭೮ 


ಸೆಂಕೀರ್ಣಿ ವಚನಸಂಪುಟ : ಒಂದು 


ಎನ್ನೊಡಲ ಹೊರೆವೆನಾಗಿ, 
ಅಮರೇಶ್ವರಲಿಂಗಕ್ಕಿ ನೀಡುವ ಬಯಕೆ ಎನಗಿಲ್ಲ ಸ ಗನಬಸವಣ್ಣಾ f 


೧೧೬೯ 


ಒಂದ ಬಿಟ್ಟು ಒಂದ ಕಂಡೆಹೆನೆಂದಡೆ, 
ಅದು ಕಾಣಬಾರೆದ ಬಯಲು. 
ಒಂದರಲ್ಲಿ ಸೆಲೆ ಸಂದು ಹಿಂಗದ ಭಾವ ನೆಲೆಗೊಂಡಲ್ಲಿ 
ಅಮರೇಶ್ವರಲಿಂಗವು ತಾನೆ. 


೧೧೭೦ 


ಕಟಿಗೆ ಕಸೆ ನೀರು ತಂದು, 
ತ್ಯರ ಮನೆಯಲ್ಲಿ ಒಕ್ಕುದನೀಸಿಕೊಂಡು, 
ನ್ದ ಕೃತ್ಯ ತಪ್ಪ ದೆ ಒಕ್ಕುದ ಕೊಂಡು, 


ನಾಗಿಪ್ಪ ಭಕ್ತ ನಂಗವೆ ಅದು ಅಮರೇಶ್ವರಲಿಂಗದ ಸೆಂಗ. 


Gl 24 


KE 


೧೧೬೭೧ 


ಕಾಯಕದಲ್ಲಿ ನಿರತನಾದಡೆ, ಗುರುದರ್ಶನವಾದಡೂ ಮರೆಯಬೇಕು, 
ಲಿಂಗಪೂಜೆಯಾದಡೂ ಮರೆಯಬೇಕು, 
ಜಂಗಮ ಮುಂದೆ ನಿಂದಿದ್ದಡೂ ಹೆಂಗ ಹರಿಯಬೇಕು. 
ಕಾಯಕವ ಕೈಲಾಸವಾದ ಕಾರಣ. 
ಅಮರೇಶ್ವರಲಿಂಗವಾಯಿತ್ತಾದಡೂ ಕಾಯಕದೊಳಗು. 


೧೧೭೨ 


ಗಂಗೆವಾಳುಕ ಸಮಾರುದ್ರರೆಲ್ಲರು 
ತಾವು ತಾವು ಬಂದಲ್ಲಿಯೆ ಬಟ್ಟೆಯ ಮೆಟ್ಟಿದಂತಾದರು. 
ಪ್ರಮಥಗಣಂಗಳೆಲ್ಲರು ಪ್ರಮಾಣಿಸಿದಲ್ಲಿ ಹರಿದರು, 
ಎನಗೆ ಕರಿಗೊಂಬ ಅರಿವೆಲ್ಲಿ ಅಮರೇಶ್ವರಲಿಂಗಾ? 


೧೧೭೩ 


ಗಣಸೆಮೂಹವೆಂದು ಕೂಡಿ ಮಾಡುವಲ್ಲಿ 
ಸಮಯದ ನೋವು ಭೂರಿಗೀಡಾಗಿ, ಮಾಟದ ಸೆಂದೇಹವ ಹೊತ್ತು 


(a 


| ೫ 


Il ೬ I 


೭ ll 


Il ll 


ಆಯ್ದಕ್ಕಿ ಮಾರಯ್ಯಗಳ ವಚನ ೩೭೯ 


ಮಾತಿಂಗೊಳಗಾದಲ್ಲಿ, ಭಕ್ತಿ ಯ ನೀತಿ ಸಿಕ್ಕಿತ್ತು L 
ಅಮರೇಶ್ವರಲಿಂಗಕ್ಕೆ ದೂರವಾಯಿತ್ತು F | € | 


೧೧೭೪ 


ಗುರುಪೂಜೆಯ ಮಾಡುವಲ್ಲಿ ಗುರುಪೂಜೆಯಲ್ಲಿಯೇ ಮುಕ್ತರು, 
ಲಿಂಗಪೂಜೆಯ ಮಾಡುವಲ್ಲಿ ಲಿಂಗಪೂಜೆಯಲ್ಲಿಯೇ ಮುಕ್ತರು, 
ಜಂಗಮಪೂಜೆಯ ಮಾಡುವಲ್ಲಿ ಜಂಗಮಪೂಜೆದಲ್ಲಿಯೇ ಮುಕ್ತರು. 
ಮೂರೊಂದಾಗಲಾಗಿ ಬೇರೊಂದಂಗವಿಲ್ಲ. 
ಆಗುಚೇಗೆ ಮೂರರಲ್ಲಿ ಅಡಗಿದ ಮತ್ತೆ 
ಅಮರೇಶ್ವರಲಿಂಗವ ಪೂಜಿಸಲಿಲ್ಲ. ll ೧೦ 1 


೧೧೭೫ 


ಗುರುಲಿಂಗಜಂಗಮದಲ್ಲಿ ಬೆರಸಿ ದಾಸೋಹವ ಮಾಡುವಲ್ಲಿ, 

ಹೆಣ್ಣು ಹೊನ್ನು ಮಣ್ಣು ಇವೇ ಮೂಲ ಮೊದಲು. 

ಮಾಟ ಸ್ವಸ್ಥವಾದಲ್ಲಿ ಈ ಮೂರ ಮರೆಯಬೇಕು, 
ಅಮರೇಶ್ವರಲಿಂಗವನರಿಯಬೇಕು. | ೧೧ ॥ 


ಲಿರಿ೮ 


ಗೆಜ್ಜ ಲು ಮನೆಯಮಾಡಿ ಸೆರ್ಪಂಗಿಂಬಾದಂತೆ 
ನಾನತ್ತ (30) ದ್ರವ್ಯವ ತಂದು ಇತ್ತ ಮಾಡಿದಡೆ 


ನನಗಿನ್ನೆ ತ್ತ ಣ ಮುಕ್ತಿ ಅಮರೇಶ್ವರಲಿಂಗ! ll ೧೨ ॥ 
೧೧೭೭ 
ಚೆಂದ್ರಕಾಂತದ ಶಿಲೆಯಲ್ಲಿ ಬಿಂದು ಅಡಗಿಪ್ಪಂತೆ, 
ಗೋವುಗಳಲ್ಲಿ ಗೋರಂಜನ ರಂಜಿಸುವಂತೆ, 
ಶಿಲೆಕಾಷ್ಮಂಗಳಲ್ಲಿ ಅನಲ ಅಡಗಿಪ್ಪಂತೆ, 
ಸತರ ಹುದಯದಲ್ಲಿ 
ಮೌಕ್ಷಿಕದ ಉದಕದಂತೆ ಭಾವವಿಲ್ಲದೆ ಅಡಗಿದೆಯಲ್ಲಾ 
ಅಮರೇಶ್ವರಲಿಂಗವೆ. ll ೧೩ | 


೩೮೦ 


ಸಂಕೀರ್ಣಿ ವಚನಸಂಪುಟ : 


೧೧೭೦ 


ತನುವೀವಡೆ ತನುವೆನಗಿಲ್ಲ ಮನವೀವಡೆ ಮನವೆನಗಿಲ್ಲ, 
ಧನವೀವಡೆ ಧನವೆನಗಿಲ್ಲ. 
ಇಂತೀ ತನುಮನಧನ ಸೆಕಲಸಂಪತ್ತು ಳ್ಳ 
ನಿಮ, ಶರಣರ ತಪ್ಪಲಕ್ಟಿಯನೂಯ್ದು ತಂದು 
ಎನ್ನೊಡಲ ಹೊರೆವೆನಲ್ಲದೆ 


ಅಮರೇಶ್ವರಲಿಂಗಕ್ಕಿ ನೀಡುವ ಬಯಕೆ ಎನಗಿಲ್ಲ ಸಂಗನಬಸವಣ್ಣಾ. 


೧೧೭೯ 


ತವನಿಧಿಯ ಚೆಳೆವಂಗೆ ಕಣಜದ ಹಂಗುಂಟೆ? 
ವಿರಕ್ಷೆಂಗೆ ಆರೈಕೆಗೊಂಬವರುಂಟಿ? 
ಕಾಯಕವ ಮಾಡುವ ಭಕ್ತಂಗೆ ಇನ್ನಾರುವ ಕಾಡಲೇತಕ್ಕೆ? 
ಆಗುಣ ಅಮರೇಶ್ವರಲಿಂಗಕ್ಕೆ ದೂರ. 


೧೧೮೦ 


ತೊಟ್ಟು ಬಿಡುವನ ಕ್ಕ ಮತ್ತಾ ಬುಡದಾಸೆ ಬೇಕು, 
ಮರ್ತ ದ EE ್ಸನ್ನಕ್ಯ 
ಸತ್ಯಶರಣರ ಸಂಗ, ನಿತ್ಯಜಂಗಮಸೇವೆ ಕೃತ್ಯವಿರಬೇಕು 
ಅಮರೇಶ್ವರಲಿಂಗವನರಿವುದಕ್ಕೆ. 


೧೧೮6೧ 


ನರನ ಮುಟಿ ಸಿ ಓಲ್ಫಸಿದಲ್ಲಿ ಪ ಪರಿಪರಿಯ ಪದವಿಗಳುುಟು. 
ಪರಶಿವಮೂಶಿಗಯನಿದಲ್ಲ ಇಹಪರದಲ್ಲಿ ಪರಮಸುಖವುಂಟು. 
ಇದೇ ಪರತತ್ವ ದ ಇರವು. 
ಅಮರೇಶ್ವ ರಶೊಗವ ಬೆರಸೆಬಲ್ಲಡೆ ಇದೇ ಸುಖ. 


೧೧೮೨ 


ನೇಮವ ಮಾಡಿಕೊಂಡು ಭಕ್ತರ ಭವನಂಗಳ ಹೊಕ್ಕು, 


ಒಂದು 


Il ೧೪ 1 


l ೧೫ 1 


ll O೬ 1 


Il ೧೭ ॥| 


ಕಾಯಕ ಸತ್ತು, ಹಣ ಹೊನ್ನ 'ಬೇಡೆಹೆನೆಂಬುದು ಕಷ ಸ್ಪವಲ್ಪವೆ ಸೆದ್ಭಕ್ಷ ಗೆ? 


ಣಾ 


ಆ ಗುಣ ಅಮರೇಶ ಶ್ರರಲಿಂಗಕ್ಕೆ ದೂರ. 


Il ೧೮ ॥l 


ಆಯ್ದಕ್ಕಿ ಮಾರಯ್ಯಗಳ ವಚನ 


೧೧೮೦೩ 


ಬೇಡಿ ತಂದು ದಾಸೋಹವ ಮಾಡುವನ್ನ ಬರ, 
ಪಂಗುಳನ ಪಯಣದಂತೆ. 
ಯಾಚಕತ್ವ ಭಕ್ಕಂಗುಂಟೆ? 
ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿತಂದು ಮಾಡಿ ಮುಕ್ತಿಯನರಸೆಲುುಟೆ? 


೩೮೧ 


ಅದು ಅಮರೇಶ್ವರಲಿಂಗವ ಮುಟ್ಟದೆ ಇತ್ತ್ಯ ಲೆ ಉಳಿಯಿತ್ತು : | ೧೯ 1 


೧೧೦೪ 


ಭಕ್ತಂಗೆ ಆಗುಚೇಗೆ ಅಹಂಕಾರಕ್ಕೊಳಗಾದಲ್ಲಿಯೆ ಸತ್ಯ ಸದಾಚಾರ ಸಿಕ್ಕಿತ್ತು. 


ಅಹಂಕಾರವ ಮರೆದು, ನಿಹಿತಾಚಾರವನರಿದು, 


ಅಮರೇಶ್ವರಲಿಂಗವ ಅವಗವಿಸಬೇಕು. | ೨೦ 


೧೧೦೫ 


ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, 
ವಿರಕ್ಷರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀನೆಯಯ್ಯಾ! 
ಸೂರ್ಯನ ಬೆಳಗಿನೊಳಗೆ ಸಚರಾಚರಪ್ರಾಣಿಗಳು ಸುಳಿವಂತೆ, 
ನಮ್ಮ ಕಟ್ಟಿನ ನೇಮದ ನಿಷ್ಠೆ ನೀನೆಯಯ್ಯಾ. 
ಅಮರೇಶ ರಲಿಂಗದ ಒಡಲು ಸೆಂಗನ ಬಸೆವಣ್ಣ ನೆಂಬುದನು 


ಮಡಿವಾಳಮಾಚಿತಂದೆಗಳೆ ಬಲ್ಲರು ಕಾಣಾ ಸೆಂಗನ ಬಸವಣ್ಣ. | 2೨೧ 1 


೧೧೮೬ 


ಭಕ್ತರಿಗೆ ಬಡೆತನವುಂಟೆ? ಸೆತ್ಯರಿಗೆ ಕರ್ಮವುಂಟೆ? 
ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮತ್ಯ್ಯ ನೈಲಾಸವೆಂಬುದುಂಟೆ? 
ಆತನಿದ್ದುದೆ ಸುಕ್ಷೇತ್ರ, 


ಆತನಂಗವೆ ಅಮರೇಶ್ವರಲಿಂಗದ ಸೆಂಗಸುಖ. | 2೨೨ ॥॥ 


೧೧೮೭ 


ಮನದಲ್ಲಿ ಹುಟ್ಟಿದ ಅರಿವು ಮಾಡುವ ಮಾಟದಲ್ಲಿ ಕಾಣಬಹುದು, 
ಶರಣರ ಸೆಂಗಕ್ಕಿಳಸಿದ ಚಿತ್ರವ ಅನುಭಾವದಲ್ಲಿ ಕಾಣಬಹುದು. 
ಒಳಹೊರಗೆ ತೆರಹಿಲ್ಲದ ಕೂಟ ನಿನ್ನದು. 


೩೮೨ ಸಂಕೀರ್ಣ ವಚನಸಂಪುಟ : ಒಂದು 


ಅಮರೇಶ್ವರಲಿಂಗದಲ್ಲಿ ಸಂಗನಬಸೆವಣ್ಣಾ 
ನಿನ್ನ ಪಾದಕ್ಕೆ ನಮೋ ನಮೋ ಎಂಬೆನು. | ೨೩ | 


೧೧೮೮ 


ಮಲಕ್ಕೆ ಜಲವಲ್ಲದೆ ಅಮಲಕ್ಕೆ ಜಲವುಂಟೆ? 
ಅರಿದು ಮಾಡುವ ಭಕ್ತ ಫಲಪದವೆಂಬ ಛಲನೆಗೊಳಗಪನೆ? 
ಮಾಡುವ ಮಾಟಂಗಳಲ್ಲಿ ಕಲೆದೋರದಿಪ್ಪುದು, 
ಅಮರೇಶ್ವರಲಿಂಗವ ಹಿಂಗದ ಭಾವ. | 2೪ Il 


೧೧೮೯ 


ವಾರ ತಿಥಿ ಲಗ್ಗಂಗಳುಂದು ಬೇರೊಂದ ಮಾಡುವನ್ನ ಬರ 
ತ್ರಿವಿಧಪೂಜೆ ಕೆಟ್ಟಿತ್ತು _ 
ಗುರುಲಿಂಗಜಂಗಮದ ಅನುವನರಿತುದೆ ನೇಮ. 
ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೆ ನಿತ್ಯ. 
ಈ ಗುಣ ಅಮರೇಶ್ವರಲಿಂಗವ ಕೂಡುವ ಕೂಟ. | 2೫ 1 


೧೧೯೦ 


ವಿಶ್ವಮಯರೂಪಾಗಿ ಬಂದೆಯಯ್ಯಾ ಭಕ್ತಿಗೆ. 
ಎನ್ನೆ ಮನಕ್ಕೆ ಭಿನ್ನವಿಲ್ಲದೆ ಸೆಲೆ ಸೆಂದ ನಿಲವು 
ಅಮರೇಶ್ವರಲಿಂಗಕ್ಕೆ ಕೂಟವಾಯಿತ್ತು ; | ೨೬ Il 


೧೧೯೧ 


ಶಿವನೆ ಶಿವಭಕ್ತನಾಗಿಬಂದ ಲೋಕಹಿತಾರ್ಥ. 
ಶಿವನೆ ಶಿವರಹಸ್ಯವ ಬೋಧಿಸೆಲೆಂದು ಗುರುವಾಗಿ ಬಂದು, 
ಲಿಂಗದ ಕಳೆಯನರುಹಿದ ಲೋಕಹಿತಾರ್ಥ. 
ಶಿವನೆ ಚರವೇಷದಲ್ಲಿ ಬಂದು, 
ಅಂಗ ಮೊದಲು, ಮನವೆ ಕಡೆಯಾದ ಪದಾರ್ಥ 
ದಾಸೋಹೆದಲ್ಲಿ ಸವೆಯಲೆಂದು ಬಂದ ಲೋಕಹಿತಾರ್ಥ. 
ಶಿವನೆ ಮಂತ್ರತಂತ್ರಯಂತ್ರೋಪಕರಣವಾಗಿ ಬಂದ ಲೋಕಹಿತಾರ್ಥ. 
ಇದರಂಗಸೆಂಗವ ಲಿಂಗಸೆಗಿಗಳು ಬಲ್ಲರು, 


ಆಯ್ದಕ್ಕಿ ಮಾರಯ್ಯಗಳ ವಚನ ೩೮೩ 


ಅನಂಗಸೆಂಗಿಗಳಿತ್ತ ಬಲ್ಲರಯ್ಯಾ, 
ಅಮರೇಶ್ವರಲಿಂಗದನುವನರಿದ ಸೆಂಗನಬಸವಣ್ಣಾ? I ೨೭ ॥ 


೧೧೯೨ 


ಸೆತ್ಯವೆಂಬ ತಟ್ಟೆಯಲ್ಲಿ, ಚಿತ್ತಶುದ್ಧವೆಂಬ ವಿಭೂತಿಯ ಬೈಚಿಟ್ಟು 
ಸೆಕಲಸೆಂಪದ ಪ್ರಮಥರು ಮುಂತಾಗಿ 
ಅಮರೇಶ್ವರಲಿಂಗದ ಆಶ್ರಯಕ್ಕೆ ಪ್ರಸಾದವ ಕೊಂಬುದಕ್ಕೆ 
ಬಾ ಬಸವಣ್ಣ - | ೨೮ ॥| 


೧೧೯೩ 


ಸಮಯಕ್ಕೆ ಬಂದೆಹೆನೆಂದು ಕಂದನೆ, ಬಾರೆನೆಂದು ಕುಂದನೆ, 
ಈ ಉಭಯದ ಸಂದನಳಿದು ನಿಂದಲ್ಲಿ 
ಅಮರೇಶ್ವರಲಿಂಗವು ತಾನೆ. | ೨೯ | 


೧೧೯೪ 


ಸ್ಥಾವರದ ಒಡಲಿಗೆ ಕಟಿ ಟ್ವಿದ ತೊಗಲಿನಂತೆ, 
ಈತ ಮುಟ್ಟಿ ದರು ಮುಟ್ಟಿ ಂಗೊಳೆಗಾಗಿ ತೋರುತ್ತಿಪು ದು ದನಿ, 
ಅದು ಮ ತಂತ್ರದ ದ. 
ಆ ತ್ರಿವಿಧಭೇದವನರಿಯಬಲ್ಲಡೆ, 
ಅಮರೇಶ್ವರಲಿಂಗವನರಿದುದು. I ao | 


೧೧೯೫ 
ಹಮು ಬಿಮು, ಳಿದ ಅನವರತ ಶಿವ ನೀನು! ಎನ್ನ ಕರಸ್ಥ ಲದ ಕಳೆ ನೀನು! 
ಎನ್ನ ಮನೋಮಧ್ಯದ ಸ್ವಯಂಜ್ಯೋತಿ ನೀನು! 
ಅಮರೇಶ್ವರಲಿಂಗದ ಅನುವಿನ ಕಳೆ ನೀನು 
ಸೆಂಗನ ಬಸವಣ್ಣಾ!! | | ೩೧ | 


೩೮೪ 


ಸಂಕೀರ್ಣ ವಚನಸಂಪುಟ : ಒಂದು 


೧೧೯೬ 


ಹಾಗದ ಕಾಯಕವ ಮಾಡಿ, ಹೆಣವಡ್ಡ ವ ತಾ ಎಂಬಲ್ಲಿ 
ಸೆತ್ನದ ಕಾಯಕ ಉಂಟೆ? 
ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು 
ಅಮರೇಶ್ವರಲಿಂಗಕ್ಕೆ ಚಿತ್ತ ಶುದ್ಧದ ಕಾಯಕ. | ೩೨ | 


ಉಗ್ಬಡಿಸುವ ಗಬ್ಬಿಡೇವಯ್ಯಗಳ ವಚನ 
೧೧೯೭ 
ಎರಡನರಿವಲ್ಲಿ ಭಂಡಾರಿ ಬಸೆವಣ್ಣ 4 
ಮೂರನರಿವಲ್ಲಿ ಚೆನ್ನ ಬಸೆವಣ್ಣ, 
ಒಂದನರಿವಲ್ಲಿ ಪ್ರಭುದೇವರು. | 
ಇಂತೀ ಉಭಯದ ಸೆಂಗಂಗಳ ಮರೆದಲ್ಲಿ ನಿಜಗುಣ ನಿಜಸೆಂಗ. 


ಇಂತೀ ಬಂಧಮೋಕ್ಷಕರ್ಮಂಗಳು 
ಒಂದೂ ಇಲ್ಲದ ಮತ್ತೆ 


ಬಾಗಿಲಿಂಗೆ ತಡಹಿಲ್ಲ. 

ಎನ್ನ ಮಣಿಹ ಕೆಟ್ಟಿತ್ತು , ಕೂಡಲಸೆಂಗಮದೇವರಲ್ಲಿ ಬಸೆವಣ್ಣ 

ಎನಗಾ ಮಣಿಹ ಬೇಡಾಯೆಂದ ಕಾರಣ. el 
೧೧೯೮ 


ಒಂದು ಬಾಗಿಲಲ್ಲಿ ಇಬರ ತಡೆವೆ, 
ಎರಡು ಬಾಗಿಲಲ್ಲಿ ಮೂವರ ತಡೆವೆ, 
ಆರು ಬಾಗಿಲಲ್ಲಿ ಒಬ್ಬನ ತಡೆವೆ. 
ಒಂಬತ್ತು ಬಾಗಿಲಲ್ಲಿ ನಿಂದು ನೋಡಲಾಗಿ 
ಕೂಡಲಸಂಗಮದೇವರಲ್ಲಿ ಬಸವಣ್ಣ ಸಾಕ್ಷಿಯಾಗಿ ಎತ್ತಹೋದರೆಂದರಿಯೆ. ೨ 1 


pS 


೧೧೯೯ 


ಒಂಕಾರದಲ್ಲಿ ಉಗ್ಬಡಿಸುತ್ತಿ ರಲಾಗಿ, 
ಕೆಲಬಲದವರು ಒಡರಿನ್ನೆಂತೊ? 
ಅದು ಎನ್ನಾಜ್ಞೆಯಲ್ಲ: ಎನ್ನೊ ಡೆಯನ ಹಂದತನ. 
ಸಮ್ಮ ನಿರ್ದಡೆ ಎನ್ನೆ ಕೇಡು, ಹೇಳಿದಡೆ ಒಡೆಯಂಗೆ ಹಾನಿ. 
ಕೂಡಲಸೆಂಗಮದೇವರಲ್ಲಿ ಬಸೆವಣ್ಣ್ಯಾ ಹಿಂಗದಿರು ನಿನ್ನ ಭೃತ್ಯನೆಂದು. Il 4 1 


೧೨೦೦ 


ಕಾಲವರ ಕೈಯಲ್ಲಿ ತಡೆವ 
ಮೇಲವರ ಕೋಲಿನಲ್ಲಿ ನಡೆವೆ, 


ಸಂಕೀರ್ಣ ವಚನಸಂಪುಟ : ಒಂದು 


ಬಳಿಯವರ ಬಾಯ ಹೊಯ್ದು ನಿಲಿಸುವೆ. 

ಕೂಡಲಸಂಗಮದೇವರಲ್ಲಿ ಬಸವಣ್ಣನ ಬಲ್ಲವರೊಳೆಗೆ ಕೂಡಿ, 

ಆರಿಯದವರ ಬಾರಕೋಲಿನಲ್ಲಿ ಚರ್ಮವನೆತ್ತಿ 

ಊರಿಂದವೆ ಹೊರಡಿಸುವೆನು. ll ೪ I 


ಜೀವನ ಬಾಗಿಲಲ್ಲಿ ಭ್ರಮೆಯ ತಡೆದು, 
ಆತ್ಮನ ಬಾಗಿಲಲ್ಲಿ ಪ್ರಕೃತಿಯ ತಡೆದು, 
ಪರಮನ ಬಾಗಿಲಲ್ಲಿ ಚಿತ್ತವ ತಡೆದು, 
ಮಿಕ್ಸಾದ ವಾಯುಗಳ ದಿಸೆಯಿಂದ ಇಂದ್ರಿಯಂಗಳೆ ತಿಳಿದು, 
ಇಂತಿ ಜೀವಾತ್ಮ ಪರಮ ತ್ರಿವಿಧಗುಣಂಗಳು ತಲೆದೋರದೆ 
ಕರ್ಮೇಂದ್ರಿಯ ಭಾವೇಂದ್ರಿಯ ಜ್ಞಾನೇಂದ್ರಿಯ 
ಇಂತೀ ತ್ರಿವಿಧಸ್ವಾನುಭಾವದಲ್ಲಿ ಆಡಗಿ, 
ಓಂಕಾರದ ಉಲುಹು ನಷ್ಟವಾಗಿ | 
ಷಡಕ್ಷರ ಪಂಚಾಕ್ಷರ ಮೂಲದ ಉಭಯದ ಮೂಳೆ ಮುರಿದು 
ಐವತ್ತೊಂದು ಭೇದದ ಸೂತಕದ ಸುಳುಹಡಗಿ 
ಹಿಂದುಮುಂದಣ ಎಚ್ಚರಿಕೆ ಸಮ್ಮುಖ ತಿರುಗಲಾಗೆನುತ್ತಿ ದ್ಲೆನು. 
ಕೂಡಲಸಂಗಮದೇವರಲ್ಲಿ ಬಸವಣ್ಣನ ಮುಂದಣ ಎಚ್ಚರಿಕೆ 
ಕುಂದದಂತೆ ಉಗ್ಗ ಡಿಸುತ್ತಿ ದ್ದನು. | ೫ 1 


೧೨೦೨ 


ಜ್ಞಾನ ಬಾಾ ಮಾಯೆ ಹೋಗೆಂದು ಕಳುಹುತ್ತಿ ದ್ದೇನೆ. 
ಅರಿವು ಬಾ ಅಜ್ಞಾನ ಹೋಗೆಂದು ಕಳುಹುತ್ತಿ ದ್ದೇನೆ. 
ನಿಃಕಲ ಬಾ, ಸಕಲ ಹೋಗೆಂದು ಕಳುಹುತ್ತಿ ದ್ದೇನೆ. ೧ 
ಬೀಪ್ರಪಂಚ ಬಾ, ಪ್ರಪಂಚ ಹೋಗೆಂದು ಕಳುಹುತ್ತಿ ದ್ದೇನೆ. 
ಕೂಡಲಸಂಗಮದೇವರಲ್ಲಿ ಬಸವಣ್ಣನ ಬಲ್ಲವರನೊಳಗೆ ಕೂಡಿ 
ಆರಿಯದವರ ಹೊರಗೆ ತಡೆವುತ್ತಿ ದ್ದೇನೆ. | ೬ || 


೧೨೦೬ 


ಬಹುಜನಂಗಳೆಲ್ಲಾ ಓಲಗವಲ್ಲ ಹೋಗಿ, 
ಸಲಿಗೆವಂತರಲ್ಲಿಲ್ಲ ನಿಲ್ತಿ. 


ಉಗ್ರಡಿಸುವ ಗಬ್ಬಿದೇವಯ್ಯಗಳ ವಚನ ೩೮೭ 


ಏಕಾಂತ ಸೆಂಬಂಧರು ಹೋಗಿ, 

ಲೋಕಾಂತ ಭಂಡರು ನಿಲ್ಲಿ. 

ಇಂತೀ ಅವರವರ ಸ್ಪಸ್ಸಾ ನಂಗಳ ಸಲುಗೆಯನರಿದುಬಿಡುತ್ತಿ ದೆ ಕೀನೆ, 
ಕೂಡಲಸಂಗಮದೇವರಲ್ಲಿ ಬಸೆವಣ್ಣ ನ ಕಾಲವೇಳೆಯನರಿದು... ೭1 


೧೨೦೪ 


ಭಕ್ತಿಸ್ಸೆ ಲಕ್ಕ ಒಬ್ಬ, ಮಾಹೇಶ್ವ ರಸ ಸ್ಥಲಕ್ಕೆ ಇಬ್ಬ ರು 
ಪ್ರಸಾದಿಸ್ಪಲಕ್ಕೆ ಲ ಆತನಳಿಹುನಲ್ಲದಿಲ್ಲ,” 
ಪಾ ್ರಾಣಲಿಂಗಿಸ್ಸೆ "ಲ್ಕ ಮೂವರು, 
ಶರಣಸೆ ಲಕ್ಕ ನಾಲ್ವರು, 
ಐಕ್ಯಸ್ಥೆ ಲಕ್ಕೆ ಅಕ್ಕನ ತಮ್ಮನಲ್ಲದಿಲ್ಲ. 
ಇಂತೀ ಕುರುಹಿನ ಬೆಂಬಳಿಯನರಿದು, 
ಬಿಡುವರ ಬಿಟ್ಟು, ತಡೆವರ ತಡೆವುತ್ತಿ ದ್ದೇನೆ 
ಕೂಡಲಸೆಂಗಮದೇವರಲ್ಲಿ ಬಸೆವಣ್ಣ ನರಿಕೆಯಾಗಿ. (Kaw 


೧೨೦೫ 


ಭಾವಭ್ರಮೆವಂತರು ಬಾರದಿರಿ, 
ನಹೀನರು ಬೇಗ ಹೋಗಿ, 
ತ್ರಿವಿಧ ಮಲಕ್ಕೆ ಕಚ್ಚಿಮುಟ್ಟಿ ಹೊಡೆದಾಡುವರತ್ತಲಿರಿ. 
ನಿರುತ ಸೆ ಕೀಯಾನುಭಾವರು ಬನ್ನಿ 
ಪರಬ್ರಹೈಸ್ವರೂಪರು ಬನ್ನಿ, 
ಏಕಲಿಂಗನಿಷ್ಮಾಪರರು ದೃಢವಂತರು ಬನ್ನಿ, 
ಸನ್ಮಾರ್ಗ ಸೆಶ್ಚಿ ,ಯಾವಂತರು ಬನ್ನಿ, 
ಎಂದು ಎನೆಗೆ ಕೊಟ್ಟ ಕಾಯಕ ಕೂಡಲಸೆಂಗಮದೇವರಲ್ಲಿ ಬಸವಣ್ಣ. ಗಗ 


೧೨೦೬ 


ಮುಂದೆ ತ್ರಿವಿಧ ಮಲವಿದೆ, 
ಆಶಯ ಕುಳಿ ಆಳವಿದೆ, 
ಎಡಬಲದಲ್ಲಿ ರೋಷತಾಮಸೆವೆಂಬ ಹೊಯಿಲು ಹೊಯಿವುತ್ತಿದೆ, 
ಅಹಂಕಾರವೆಂಬ ಮೇಲಣ ಕೊಂಬು 
ತಲೆವಳಸಿ ಹೊಯಿವುತ್ತಿದೆ. 


೩೮೮ ಸೆಂಕೀರ್ಣಿ್‌ ವಚನಸಂಪುಟ : ಒಂದು 


ನಂದಡಿಗೆ ಪಾದ ಬಲುಹು ನಿಜ ಎಚ್ಚರಿಕೆ, 
ತ್ರಿವಿಧದ ಕತ್ತ ಲೆಯ ಸೋದಿಸಿಕೊಳ್ಳಿ. 
| ಕಾಲವರು ಮೇಲವರು ಒಳ್ಳಯವರು. 
 ಇಂಶೀ ಬಾಳೇ ಕ್ಷಣ. p 
ಶರಣರಡಿವಿಡಿದು ಭೇದಿಸಿ ನಡೆ ಎಂದು ಸಾರುಶ್ತಿ ದ್ದೇನೆ, 
ಕೂಡಲಸೆಂಗಮದೇವಪ್ರಿಯ ಬಸೆವಣ್ಣ ಸಾಕ್ಷಿಯಾಗಿ. ll ೧೦ ॥ 


ಉಪ್ಪರಗುಡಿಯ ಸೋಮಿಡೇವಯ್ಯಗಳ ವಚನ 
೧೨೦೭ ಕ | 


ಕಾಯಕ್ಸೆ ಕರಣಂಗಳಿಲ್ಲ, ಜೀವಕ್ಕೆ ಇಂದ್ರಿಯಗಳಿಲ್ಲ. 
ನ್‌ 
ಕಾಯಕ್ಕೂ ಜೀವಕ್ಕೂ ಇಂದ್ರಿಯಂಗಳೆ ಬೆಂಬಳಿಯಲ್ಲಿ ಸಂಗಗುಣದಲ್ಲಿ 
ಘಟಜೀವದ ಬೆಂಬಳಿಯನರಿದ್ದು, | 
ಸಂಚಿನ ಸಂಬಂಧದಿಂದ ಘಟಕರಚರಣಾದಿಗಳಿಲ್ಲ 
ಅವಯವಂಗಳ ಸೆಂಚಿನ ಭೇದದಿಂದ ಮಿಂಚುವುದನರಿದು 
ಅವಗತ ಸೆಂಚವನರಿದವಂಗೆ 
ಗಾರುಡೇಶ್ವರಲಿಂಗವು ಸಾಧ್ಯವಲ್ಲ. ಮ i ೧ 1 


೧೨೦೮ 


ಕಾಯದ ಸೆಂಗದಿಂದ ಆತ್ಮನು ಭವಕ್ಕೆ ಬಪ್ಪು ದೊ? 
ಆತ್ಮನ ಸೆಂಗದಿಂದ ಕಾಯ ಲಯಕ್ಕೊಳಗಪ್ಪು ದೊ? 
ಕಾಯ ಜೀವದಿಂದಳಿವೊ? ಜೀವ ಕಾಯದಿಂದಳಿವೋ? 
ಅಲ್ಲ, ಉಭಯವೂ ಏಕ ಕಸ್ಸೆ ಸದಿಂದಪ ಸ್ರಳಯಮೋ? 
ಎಂಬುದ ಅಂತಸ್ಸ ದಿಂದ ತಿಳಿದು, 
ಕಾಯಕ್ಕೂ ಜೀ 'ವಕ್ಕೂ ಭೇದವುಂಟೆಂದಡೆ, 
ಒಂದ ಬಿಟ್ಟೊಂದು ಇರದು. | 
ಇಲ್ಲಾ ಎಂದೆಸಿ ಆತ್ಮ ವಾಯುಸ್ಪರೂಪ, ಘಟ ಸಾಕಾರಸ್ವರೂಪ, 
ಗುಣ-ಗಂಧ, ಕುಸುಮ-ಗಂಧ, ತಿಲ-ಸಾರದ ಸೆಂಗದಂತೆ. 
ಇಂತೀ ಉಭಯಭಾವದ ಭೇದವನರಿದ ಪರಮ[ಸುಖ] 
ಗಾರುಡೇಶ್ವರಲಿಂಗವನರಿದವಂಗಲ್ಲದೆ ಸಾಧ್ಯವಲ್ಲ. ೨2 | 


೧೨೦೯ 


ಕಾಯದಿಂದ ತೋರುವದು'ಪ್ರಪಂಚಲ್ಲ, 
ಜೀವದಿಂದ ತೋರುವದು ಪ ಪ್ರ ಪಂಚಲ್ಲ. 
ಅದಂ ೦ ತದ್ಭಾವದಿಂದ ತೋರುವನೆ ಪ,ಪಂಚುಯೆಂಖುದನೆರಿದು 


ಈ) 
ಸೆದ್ಭಾವಕ್ಟೊಡಲೆಂಬುದ ಕಂಡು, 


ಸಂಕೀರ್ಣ ವಚನಸಂಪುಟ : ಒಂದು 


ಅರಿದು ಮರೆದಲ್ಲಿ ನಿಃಪ್ರಪಂಚೆ, ಅರಿದಲ್ಲಿ ಪ್ರಪಂಚು. 

ಉಭಯದ ತೆರದರಿಸಿನ ಕುರುಹುದೋರದೆ 

ಅಡಗಿ ನಿಷ್ಪತ್ತಿ ಯಾದುದು, 

ಗಾರುಡೇಶ್ವರಲಿಂಗವನರಿದುದು. | a | 


೧೨೧೦ 


ಕಾಯ ವಸ್ತುವೆಂದಡೆ ನಾನಾ ಮಲಗುಣಂಗಳ ಹೊರೆಯದು. 
ಜೀವ ವಸ್ತುವೆಂದಡೆ ತ್ರಿವಿಧಮಲದ ಹೊರೆ. 
ಅರಿವು ವಸ್ತುವೆಂದಡೆ ಒಂದು ಕುರುಹಿನ ಹೊರೆಯಲ್ಲಿ ಹೊರೆಯದು. 
ಇಂತೀ ಹೊರೆಯ ಹೊರೆಯದೆ, : 
ಪರೀಕ್ಷೆ ವಿದ್ಯನಾಗಿ ಗಾರುಡೇಶ್ವರಲಿಂಗವನರಿದವಂಗಲ್ಲದೆ ಸಾಧ್ಯವಲ್ಲ. 9 


೧೨೧೧ 


ತಾ ದೇವರಾದ ಮತ್ತೆ 
ಪೂಜೆಗೊಂಬವರಲ್ಲಿ ಅಡಿಗಡಿಗೆ ಗಡಿತಡಿಗೆ ಬರಲೇತಕ್ಕಿ? 
ತಾ ಪರಮನಿರ್ವಾಣದಲ್ಲಿ ತಿರಿಗಿ 
ಆಡು"ವ)ವರ, [ಕೂ]ಡುವವರ, ಒಳ್ಳಿತ್ತ ಸಡಗರಿಸಿ ನುಡಿವ[ವ]ರ ಒಡಗೂಡಿ 
ಬಾಗಿಲು ಚಾವಡಿಮನೆಯಲ್ಲಿ ನಿಲ್ಲು, ಬಾ-ಹೋಗೆನಿಸಿಕೊಳಲೇತಕ್ಕೆ? 
ಅವರನೆಲ್ಲಿ ಕಂಡಲ್ಲಿಯೆ ನೋಡಿ, 
ಅವರು ಸೆ್ಲೀಲೆಯಲ್ಲಿ ಮಾಡುವುದ ಕೇಳಿ 
ಅಲ್ಲಿಯೆ ಸರಮಾನಂದದಲ್ಲಿ ಸುಖಿಯಹೆ ಮಹಾತ್ನೆಂಗೆ 
ಅಲ್ಲಿಯಿಲ್ಲಿಯೆಂಬ ಭಾವದ ಭ್ರಮೆಯಿಲ್ಲ, ' 
ಗಾರುಡೇಶ್ವರಲಿಂಗವನರಿದ ಶರಣ. Il ೫ 


೧೨೧೨ 


ದಾಸೆ-ದುಗ್ಗ ಛಳೆಯವರ ತವನಿಧಿಪ್ರಸಾದವ ಕೊಂಡೆನಯ್ಯಾ. 
ಸಿರಿಯಾಳ-.ಚೆಂಗಳೆಯವರ ಪ್ರಾಣಪ್ರಸಾದವ ಕೊಂಡೆನಯ್ಯಾ. 
ಸಿಂಧು-ಬಲ್ಲಾಳವರ ಸಮತಾಪ್ರಸಾದವ ಕೊಂಡೆನಯ್ಸಾ. 
ಬಿಬಬಾಚಯಗಳ ಸೆಮಯಪ,ಸಾದವ ಕೊಂಡೆನಯ್ಗಾ,. 

ಗ [) 

ಮಹಾದೇವಿಯಕ್ಕಗಳ ಜ್ಞಾನಪ್ರಸಾದವ ಕೊಂಡೆನಯ್ಕಾ , 
ನೀಲಲೋಚನೆಯಮ್ಮನವರ ನಿರ್ವಯಲಪ್ರಸಾದವ ಕೊಂಡೆನಯ್ಯಾ. 
ಇಂತೀ ಏಳೂ ರೆಪ್ಪತ್ತ ಮರಗಣಂಗಳ 


ಉಪ್ಪರಗುಡಿಯ ಸೋಮಿದೇವಯ್ಯಗಳ ವಚನ ೩೯೧ 


ಒಕ್ಕುಮಿಕ್ಕ ಬಯಲಪ್ರಸಾದವ ಕೊಂಡು ಬದುಕಿದೆನು 
ಕಾಣಾ ಗಾರುಡೇಶ್ವರಾ. ¥ | 


(್‌ 


೧೨೧೩ 


ಧರ್ಮದಿಂದ ಮೋಕ್ಷ, 
ಮೋಕ್ಷದಿಂದ ಚೆತುರ್ವಿಧಫಲಪದಂಗಳೊಳಗೊಂದು. 
ಅದು ಜನ್ಮ ಬಹ ಸೆಂದು. 
Ea, ಸಂದನರಿದು 
ಕ್ಷುತ್ತಿ ೦ಗೆ ಭಿಕ್ಷ, ಅಂಗಕ್ಕೆ ವಸ್ತ್ರ, 
ಕನಕ ಕನ್ನೆ ಭೂದಾನ ಮುಂತಾದ ಧರ್ಮವ ಕರ್ಮಿಗಳಿಗೆ ಕೊಟು, 
ಧರ್ಮಂಗೆ ತನ್ನ ವರ್ಮವನಿತ್ತು, 
ಸುಖಸುಮ್ಮಾನಿಯಂತೆ ಮಾಡಿದಡಂತೆ ಪರಮಸುಖಿ, 
ಗಾರುಡೇಶ್ವ ರಲಿಂಗನರಿದ ಪರಮಪ್ರಕಾಶ. | 


೧೨೧೪ 


ಬೆಳಗು ನಪ್ಪವಾದಲ್ಲಿ ಕೆಳೆ ಪ ಸ್ರಜ್ಟ ಲಿತವಿಲ್ಲ, 
ಕ್ರೀ ನಷ್ಟವಾದಲ್ಲಿ ಅರಿವಿನ ತಿರಹಿಗೊಡಲಿಲ್ಲ. 
ಕ್ರೀಯಂಗಕ್ಸೆ, ಅರಿವು ಆತ್ಮೆಂಗೆ. 
ಇಂತೀ ಉಭಯ ಏಕವಾದಲ್ಲಿ ಲಕ್ಷನಿರ್ಲಕ್ಷವಾಗಿ, 
ಗಾರುಡೇಶ್ವರಲಿಂಗವು ಗಾರುಡಕ್ಕೆ ಬಾರನು. lel 


೧೨೧೫ 


ಮರನುರಿದು ಬೆಂದು ಕರಿಯಾದ ಮತ್ತೆ 

ಉರಿಗೊಡಲಾದುದ ಕಂಡು, 
ಪರಿಭವಕ್ಕೆ ಬಪ್ಪು ದಕ್ಕೆ ಇದೆ ದೃಷ್ಟ. 

ಕರಿ ಭಸ್ಮೆವಾದ ಮತ್ತೆ ಉರಿಗೊಡಲಿಲ್ಲ, 
ಅರಿಕೆ ನಿಂದಲ್ಲಿ ಆತೆ  ಪರಿಭವಕ್ಕೆ ಬರಲಿಲ್ಲ, 
ಉನಿಯೊಳಗೊಡಗೊಡಿದ ತಿಲಸಾರ ತುಪ್ಪ ಮರಳಿ ಅಳತಕ್ಕುಂಟಿ: ? 
ವಸ್ತುವಿನಲ್ಲಿ ಕರಿಗೊಂಡ ಚಿತ್ತ, ತ್ರಿವಿಧಮಲಕ್ಕೆ ಹೊರಳಿ ಮರಳುವವೆ? 
ಈ ಗುಣ ನಡೆ ನುಡಿ. ಸಿದ್ಧಾ ಯಾದವನ ಇರವು, 
ಗಾರುಡೇಶ್ವರಲಿ ಲಿಂಗವ ಕೊಡಿದವನ ಕೂಟ. le I 


ರ್ಷ೨ 


fe £2 pS 
ಸಂಕೀರ್ಣ ವಚನಸಂಪುಟ : ಒಂದು 


೧೨೧೬ 


ಶಿಬಿರಶಿವಾಲಯವ ಕಂಡು 
ಕೈಮುಗಿದಲ್ಲಿ ದೈವ ಒಪ್ಪುಗೊಂಡಿತ್ತು, 
ಆದು ತಾನಿ!ತ್ತ] ಆಲಯವಾದ ಕಾರಣ. 
ಸೆಮಯದರ್ಶನಕ್ಕೆ ಇಕ್ಕಿ ಎರೆದಲ್ಲಿ, 
ಧರ್ಮವೆಂದು ಕೊಟ್ಟುಕೊಂಡಲ್ಲಿ, 
ಶಿವನೊಪ್ಪುಗೊಂಬುದೆ ವಿಧ. 
ದಿಟವಿರ್ದು ವಿಶ್ವಾಸದಿಂದ ಮಾಡುವ ಭಕ್ತಿ, 
ಚತುರ್ವಿಧ ಫಲಪದಂಗಳೆ ಗೊತ್ತಿನ' ಮುಕ್ತಿ. 
ಇದು ಸತ್ಯಕ್ರೀವಂತನ ಚಿತ್ತ, | 
ಗಾರುಡೇಶ್ವರಲಿಂಗದಲ್ಲಿ ಭಕ್ತಿ[ಯ] ಕ್ರೀ. | ೧೦ | 


ಸರ್ಪನಲ್ಲಿ ವಿಷ ಇದ್ದಿತ್ತೆ ದಡೆ, 
ಸರ್ವಾಂಗದಲ್ಲಿ ವಿಷ ತಪ್ಪದಿಪ್ಪುದೆ, ವಿಷವಿಪ್ಪ ಠಾವು ಒಂದಲದೆ? 


ಪೃಥ್ವಿಯಲ್ಲಿ ನಿಕ್ಷೇಪವಿದ್ಧಿತ್ತೆ ೦ದಡೆ, 
ಅಲ್ಲಲ್ಲಿ ಎಲ್ಲಾ ಠಾವಿನಲ್ಲಿ ಅಡಗಿಪ್ಪುದೆ? 
ಸೆಮಯಕುಲದಲ್ಲಿ ವಸ್ತು ಪರಿಪೂರ್ಣವೆಂದಡೆ, 

ದರ್ಶನಪಾಷಂಡಿಗಳಲ್ಲಿ ವಸ್ತು ಪರಿಪೂರ್ಣನಾಗಿಪ್ಪ ನೆ? 

ಇಪ್ಪ ಸೆತ್ಯಸನ್ಮುಕ್ಷರಫ್ಲಿಯಲ್ಲನೆ, ಪರಮವಿರಕ್ಷನಲ್ಲಿಯಲ್ಲವೆ. 

ನೆಲದಲ್ಲಿದ್ದ ನಧಾನವನರಿದು ಅಗಿವುದು, 

ವಿಷವಿದ್ಧ ಬಾಯ ಮುಚ್ಚಿಹಿಡಿವುದು, 

ನೆರೆ ವಸ್ತು ವಿದ್ದ ಠಾವನರಿದು ಪೂಜಿಸುವುದು. 

ಇಂತೀ ಬಯಕೆಗೆ ಬಯಕ್ಸೆ ಸಮೂಹಕ್ಕೆ ತ್ರಿವಿಧಮಲ. 

ಖ್ಯಾತಿಲಾಭಕ್ಕೆ ಭೂತಹಿತ. 

ಅರಿವುಳ್ಳವರಲ್ಲಿ ಎರವಿಲ್ಲದ ಕೂಟ. 

ಇಂತಿವು ಜಗದಲ್ಲಿ ಅರಿದು ಮಾಡುವನ ಪರಿತೋಷ 

ಗಾರುಡೇಶ್ವರಲಿಂಗದಲ್ಲಿ ಎರಡಳಿದವನ ಕೂಟ. WAC Il 


ಉರಿಲಿಂಗದೇವರ ವಚನ 


೧೨೧೮ 


ಅಂಗದ ಮೇಲೆ ಲಿಗದೇವನಿದ್ದ ತೆ, ಇತರ ಸಾ ್ಸಿವರಲಿ ಲಿಂಗಕ್ಕೆ ಹೋಗಿ ಹೋಗಿ, 
ದೇವರ ಕಂಡೆನೆಂದು ನಲಿದು ಉಲಿವುತ್ತಿಪ್ಪ ಸೆಲೆ" ಮನುಜರುಗಳಿಗ್ಗೆ 
ಉಪದೇಶವ ಮಾಡುವ ಗುರುವಿಂಗೆ, 
ಪುಣ್ಯದ ಬಟ್ಟೆಯ ಕೊಡ ಉರಿಲಿಂಗ ತಂದೆ. lO 


೧೨೧೯ 


ಅಂತರಂಗದಲ್ಲಿ ಆವರಿಸಿ, ಬಹಿರಂಗದಲ್ಲಿ ತೋರುವೆ. 
ಕಂಗಳ ಕೊನೆಯಲ್ಲಿ ಮೂರುತಿಯಾಗಿ, ಮನದ ಕೊನೆಯಲ್ಲಿ ತೋರುವೆ. 
ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಪರಂಜ್ಯೋತಿ 
ಉರಿಲಿಂಗದೇವ ನೀನಯ್ಯಾ. ೨1 


೧೨೨೦ 


ಅನಂತ ವೇದಶಾಸ್ತಾಗಮ ಪುರಾಣ ತರ್ಕ 
ತಂತ್ರಂಗಳನು ಆತ್ಮ ಮಾಡಿದನಲ್ಲದೆ, 
ನನವು ಮಾಡಿದುದಿಲ್ಲ. 
ಎನ್ನ ಅಂತರಂಗದ ಅರಿವಿನ ಮೂರ್ತಿ ಉರಿಲಿಂಗಡೇವರು 
ಸಂಕಲ್ಪಿಸಿ ಆಗೆಂದಡಾದವು. la | 


೧೨೨೧ 


ಅರಿದೊಡೆ ಶರಣ, ಮರೆದೊಡೆ ಮಾನವ. 
ಪಾತಕನು, ಹೊಲೆಯನು, ನಾನೇತಕ್ಕೆ ಬಾತೇ? 
ಹೊತ್ತಿಂಗೊಂದೊಂದು ಪರಿಯ ಗೋಸುಂಬೆಯಂತೆ 
ಈಶನ ಶರಣರ ಕಂಡುದಾಸೀನವ ಮಾಡುವ 
ದಾಸೋಹೆವರಿಯದ ದೂಷಕನು ನಾನಯ್ಯ. 
ಏಸು ಬುದ್ದಿ ಯ ಹೇಳಿ ಬೇಸತ್ತೆನೀ ಮನಕ್ಕೆ, 
ಈಶ ಬೀ ಸಲಹಯ್ಯಾ, ಉರಿಲಿಂಗತಂದೆ. Il? 


(6) 
(9 


ಸಂಕೀರ್ಣ ವಚನಸಂಪುಟ : ಒಂದು 


೧೨೨೨ 


ಅವರಾರ ಪರಿಯಲ್ಲ ಎಮ್ಮ ನಲ್ಲನು. 
ವಿಶ್ವವೆಲ್ಲವು ಸೆತಿಯರು,, ಸೋಜಿಗದ ಪುರುಷನು. 
ಅವರವರ ಪರಿಯಲ್ಲೆ ಅವರವರ ನೆರೆವನು, 
ಅವರವರಿಗವರಂತೆ ಸುಖಮಯನು ನೋಡಾ. 
ಅವರೆಲ್ಲರ ವಂಚಿಸಿ ಎನ್ನನಗಲದ ಪರಿಯ ನೋಡಾ, ಕೆಳದಿ. 
ನೀನೊಳ್ಳಿದಳಾದಡೆ ಮಹಾಮಂತ್ರವ ಜಪಿಸು, 
ನಿನ್ನನಗಲನು, ನಿನ್ನಾಣೆ, ಉರಿಲಿಂಗನೇವ, ತನ್ನಾಣೆ ಕೆಳದಿ, | # 


೫b 


ಅಷವಿಧಾರ್ಚನೆ, ಹೋಡಶೋಪಚಾರ ಬಾಹ್ಯಕ್ರೀಯೆಂಬ 
ಭಾವಭ ಮತರ ಮಾತ ಕೇಳಲಾಗದು. 
ಧನವುಳ್ಳಾತನು ಅಷ್ಟಸಂಪದದ್ಯೈಶ್ವ ರ್ಯವ ಭೋಗಿಸುವನಲ್ಲವೆ, 
ಧನಹೀನ ದಾರಿದ್ರನೇನ ಭೋಗಿಸುವನೋ? 
ಲಿಂಗವೂ ಪಾ ್ರಾಣವೂ ಅವಿರಳಾತ್ಮಕವಾಗಿ ಉ ರಿತ್ಯೃ 
ಆ ಅವಮನನೋರಯು ತುಳುಂಕಿ, 
ಬಾಹ್ಯಕ್ರೀಯಾಗಿ ಕರಸ್ಥಲಕ್ಕೆ ಬಂದುದ್ಯಸೆಲ್ಲವೆ, 
ಅದು ಅಂತರಂಗವಲ್ಲ, ಬಹಿರಂಗವಲ್ಲ 
ನಮ್ಮ ಉರಿಲಿಂಗದೇವರು. | ೬ 


[5] 


ಷೃವಾಗಿದ್ದಲ್ಲಿ 


೧೨೨೪ 


ಆತನ ಬಿರುದೆನ್ನ ಉರದಲ್ಲಿ ಇದೆ ಕಂಡಯ್ಯಾ. 

ಏಕೆ ಬಂದಿರೋ ಎಲೆ ಅಣ್ಣಗಳಿರಾ. 

ನಿಮಗಪು ವುದಕ್ಕೆ ಡೆಯಿಲ್ಲ. 

ನಿಮಗಪ್ಪು ಪದಕಡ್ಡ ಬಂದಹನೆಮ್ಮ ನಲ್ಲ. 

ಏಕೆ ಬಂದಿರೋ, 

ಉರಿಲಿಂಗದೇವನನಪ್ಪಿ ಸೊಪ್ಪಾ ದ ಹಿಪೆ ಗೆ? | ೭ 


೧೨೨೫ 


| ಆದ ಗತಿಯನ್ನ ನುಭವಿಸುವುದಲ್ಲದೆ 
ಹೇಳಬಾರದಾರಿಗೆಯೂ, ನೋಡಯ್ಸಾ. 
ಕಾಣಬಾರದಾತಂಗೆ ಸವಿದೋರಬಾರದ ರೂಪು ನೋಡಯಾ 


ಉರಿಲಿಂಗದೇವರ ವಚನ 


ಹೇಳಬಾರದ ಶಬುದ. 


ಉರಿಲಿಂಗವೇವಾ, ನಿಮ್ಮನರಿದ ಸುಖವಿಕೃಬಾರದು ತಕ್ಕವರಿಗಲ್ಲನೆ. 


೧೨೨೬ 


ಆದಿ-ಅನಾದಿ, ಸಾಕಾರ-ನಿರಾಕಾರ ಎಂಬುವೇನುವೇನುವಿಲ್ಲದ 
ವಾಗತೀತವಾದ ನಿರ್ನಾಮವಸ್ತು ತಾನೆ! 


ತನ್ನ ಲೀಲಾವಿಲಾಸೆದಿಂದಾದ ಪ್ರಭಾವದ ಸ್ಪುರಣವೆ ಮಹಾಪ್ರಕಾ s 


ಆ ಮಹಾಪ್ರಕಾಶದ ಆವರಣವೆ ನಿಜಾತ್ಸನು. 

ಆ ನಿಜಾತ್ಮನೆ ತನ್ನಿಂದಾದ ಸಮಸ್ತೆವಸ್ತುಗಳೆನಿಪ ತತ್ತಂಗಳಿಗೆ 
ತಾನೇ ಕಾರಣವಾದ. 

ಇದನರಿಯದೆ ಆತ್ಮಂಗೆ ಅನಾದಿಮಲತನುತ ೈ 

ಪಾಶಬಂಧ ಉಂಟೆಂಬರು, ಅದು ಉಸಿ. 

ಆ ಆತ್ಮನು ತನ್ನಿಂದ ಪ್ರವರ್ತಿಸುವ ಮಹದಾದಿ ತತ್ತ ಎ೦ಗಳಿಗೆ 
ತಾನೇ ಮೂಲಾಧಾರವಾದ ಕಾರಣ 

ಮೂಲಪ್ರ ಕೃ ತಿಸ್ಸೆ ನರೂಪ ವೆನಿಸಿಕೊಂಬನು. 

ಆ ನಿಜಾತ್ಮ ನಲ್ಲ "ಅನಾದಿಮಲಪಾಶಂಗಳು ಸತ್ಯವಲ್ಲ. 

ಇದು ಕಾರಣ ಆ ಆತ್ಮನು ಮೇಲನ ಘನಲಿಂಗವಾದುದು ತಾನೆ, 
ಲಯಿಸುವುದಕ್ಕೂ ಗಮಿಸುವುದಕ್ಕೂ ತಾನೆ. 

ತಾನಾ ಕಾರಣನಾದನಾಗಿ ಪ್ರತಿಪದಾರ್ಥವಿಲ್ಲ. 

ಅದೆಂತೆಂದಡೆ: 

ಪರಾತ್ಛರತ ರತರವಪ್ಪ ಪರಬ ನಿಹ್ಮಕ್ಕಿ ಬೆಚ್ಚಿ ಬೇರಾಗದ ಕಾರಣ. 
ಅದು ದೀಪ ದೀಪದ ಪ ಪ್ರ ಭೆಯಂತೆ, 

ರತ್ನ ರತ್ನದ Cs ಆತ್ಮಲಿಂಗೃಕ್ಕ. 


ಇಂತೀ ಸಹಜಸೃಪ್ಟಿಯನರಿಯದೆ “ಅನಾದಿ ಆತ್ಮ ೦ಗೆ ಪಾಶಂಗಳುಂಟು, 


ಆತ್ಮ ಪಶು ಪಾಶ ಮಾಯೆ ಪತಿ ಶಿವ” ಎಂಬರು! ಇಂತೀ ತೆರೆದಲ್ಲಿ 
ಪಾದರ್ಥಗಳ ಹೇಳುವರು! ಅದು ಹುಸಿ. 
ಮೊದಲು ಐಕ್ಯ ಕಡೆಯಾಗಿ ಅಭೇದವಲ್ಲದೆ ಭೇದವಿಲ್ಲ. 


"ಶಕ್ಕಧೀನಂ <M ೦ಚಶ್ಕ' ಎಂಬ ಶ್ರು ತಿಯನರಿದು! 


ಆ ಶಕಿಯ ಆಧಾ ಇರದಲ್ಲಿ ತೋರುವ ತ್ತ ಎಂಗಳ ಪ್ರ ಪ್ರ ವರ್ತನೆ ವಿಶ್ವ ವೆನಿಸುವದು. 


pe) 


ಅದನರಿಯದೆ ವೇದಾಂತಿ ದಗ್ಬ ೃಶ್ಯವಂಬ 


ಲ AS) 


ಚ ನೆ ೧. ನಂ ಇ 
ಅದೆ ್ರೈ ಮತದ ವೇದಾಂತಿಯೆಂಬಾತ ನಿಜ ಸ್ಫಷ್ಟಿಯರಿಯ. 


ದ ಕ್ಸ ವಸ್ತುವನಿ ಪಾತ ನೆಂಬ ದ ಶ್ಮವೆ ಮಾಯೆಯೆಂಬ! ಅಬು ಹುಸಿ; 


ರ್ಷಿ೫ಿ 


ಸಂಕೀರ್ಣ ವಚನಸಂಪುಟ : ಒಂದು 


ಆ ಶಕ್ಕಿಯ ಆಧಾರದಲ್ಲಿ ತೋರುವ ವಿಶ್ವಪ್ರಪಂಚವು. 
ಆ ಪ್ರಪಂಚದ ಮಧ್ಯದಲ್ಲಿ ತೋರುವ ಶಕ್ತಿಯ ಕ್ರಮವೆಂತೆಂದಡೆ: 

ಜಲಮಧ್ಯದಲ್ಲಿ ತೋರುವ ಇನಬಿಂಬದಂತೆ ಬಿಂಬಿಸುವುದಾಗಿ! 

ಆ ಬಿಂಬವೇ ಜೀವನು ಆ ಜೀವನೆ ದೃಕ್ಕು, 

ಅವನ ಕೈಯಲ್ಲಿ ಕಾಣಿಸಿಕೊಂಬ ವಿಷಯವೆ ಮಾಯೆ. 

ಈ ಎರಡರ ವ್ಯವಹಾರ ಆ ಶಕ್ತಿಗೆ ಇಲ್ಲವಾಗಿ, 

ದೃಕ್ಕುದ್ಧಶ್ಯವೆಂಬ ವೇದಾಂತಿಯ ಮತವಮಂತಿರಲಿ., 

ಇಂತೀ ದ್ವೈತಾದ್ವೈತದಲ್ಲಿ ಪ್ರವರ್ತಿಸೆರು ಶಿವಶರಣರು. 

ಈ ದ್ವೈತಾದ್ವೈತದಲ್ಲಿ ಪ್ರವರ್ತಿಸುವ ಪ್ರವರ್ತನಕ್ಕೆ ತಾವೆ ಕಾರಣವೆನಿಪ್ಪರು. 
ಇಂತೀ ಕಾರಣವೆನಿಸಿರ್ಷ್ಹ ಶರಣರ ನಿಲವೆಂತುಂಟೆಂದಡೆ: 

ಸೆಕಲವಿಶ್ವವೆ ಸತಿಯರೆನಿಸಿ] ತಾನು ತನ್ನ ನಿಜಕ್ಕೆ ಅಂಗನುಾಗಿ, 

ಆ ನಿಜವೆ ಆತ್ಮಂಗೆ ಅಂಗವಾಗಿ ನಿಂದ ನಿಲವೆ ಪರವಸ್ಕುವಿನ ಪ್ರಭಾವ. 

ಆ ಪ್ರಭಾವಾದ ಶರಣನ ನಿಲುವೆ 

ಉರಿಲಿಂಗವೇವನೆಂಬ ಗಂಡನಾಗಿ ಬಂಧ ತೆಗೆದ. | I 


$b 


ಇಂಬಿನ ಚುಂಬನ ಅಮೃತಾಹಾರ, ಆಲಿಂಗನವೆ ಆಭರಣ, 
ಸೊಂಂಕೆ ವಸ್ತ್ರ, ನೋಟವೆ ಕೂಟ, 
ಒಡನಾಟವೆ ಅಷ್ಟಭೋಗವೆನಗೆ. 
ಉರಿಲಿಂಗದೇವನ ಕೂಟವೆ ಪರಾಪರ ವಾಜ್ಮನಾತೀತ ಪರಮಸುಖ. Il ೧೦ | 


೧೨೨೮ 


ಇನಿಯನೆನಗೆ ನೀನು, ಇನ್ನೇನನೊಂದ ನಾನರಿಯೆ. 
ನೀ ನುಡಿಸೆಲು ನುಡಿವೆನು, ನಡೆನೆಲು ನಡೆವೆನು, 
ನೀನಲ್ಲದರಿಯೆನು, ನಲ್ಲ ನೀ ಕೇಳಾ. 
ನೀನೇ ಗತಿ, ನೀನೇ ಮಶಿ. ನಿನ್ನುಣೆಯಯಾ , ಉರಿಲಿಂಗನೇವಾ. | ೧೨ 1 


೧೨೨೯ 


ಇಬ್ಬರಿಗೊಂದಂಬ ತೊಡುವೆ ಗಡ ಕಾಮಾ. 
ಅರಿದರಿದು, ಬಿಲುಗಾರನಹೆಯೊ! 
ಎಸದಿಬ್ಬರು ಒಂ[ದ]ನೀ ಹೆರು ಗಡ. 


ಉರಿಲಿಂಗಡದೇವರ ವಚನ ರ೯೭ 


ಇದು ಹೊಸತು, ಚೋದ್ಯವೀ ಸರಳ ಪರಿ ನೋಡಾ! 
ಎನಗೆಯೂ ಉರಿಲಿಂಗದೇವಗೆಯೂ ತೊಟ್ಟಿಸು. 
ನಾವಿಬ್ಬರೊಂದಾಗೆ ಬಿಲ್ಲಾ ಛೆಹೆ, ಎಸೆಯೆಲೋ ಕಾಮಾ. | ೧೨ 1 


೧೨೩೦ 


ಈ ನಲ್ಲನ ಬೇಟದ ಕೂಟದ ಪರಿಯನು 
ಏನೆಂದು ಹೇಳುವೆ? ವಿಪರೀತ ಕೆಳದಿ. 
ಪುರುಷ ಶಕ್ತಿಯಾಗಿ, ಶಕ್ತಿ ಪುರುಷನಾಗಿ 
ನೆರೆದು ಸುಖಿಸುವನು ಕೇಳಾ ಕೆಳದಿ. 
ಅತಿ ಕಾಮಿ ಎಪರೀತನು ಉರಿಲಿಂಗದೇವನು, 
ನೆರೆಯಲು ನೆರೆವುದು ಮನ 'ದಿಚ್ಛೆ ಕೆಳದಿ. | ೧೩ (1 


೧೨೩೧ 


ಉಂಡೆಹೆನೆಂಬಲ್ಲಿ ಅನ, ವನಿಕ್ಸದೆ ಸತ್ತ ಮತೆ, 
RE ie gun 
ಅಕ್ಕಿಯ ಹೇರ ಮಸೆ ಸ್ಪಕದಲ್ಲಿರಿಸಿ 
ಘಟ್ಟಿ ತುಪ್ಪ ತೋಯ ಉಣ್ಣೆ ೦ದು ಬಿಕ್ಕಿ ಬಿಕ್ಕಿ ಅಳುವನಂತೆ, 
ಇವರೆಟ್ಸು ಗದ ಭಕ್ತಿಯ ಕೆಂಡು ಮೆಚ ಸ್ಸನಯ್ಯಾ, ಎನ್ನ ಉರಿಲಿಂಗತಂವೆ, 1೧೪1 


೧೨೩೨ 


ಉರಿಲಿಂಗದೇವ ನಿನ್ನ ನಗಲದ ಪರಿಯನು ಹೇಳಿಹೆನು, 
ಕೇಳಾ ನಿನಗೆ ಸೆಖಿಯೆ: 
ಉರಿಲಿಂಗದೇವ ಎಂಬುದೆ ಮಂತ್ರ, 
ಉರಿಲಿಂಗದೇವ ಎಂಬುದೆ ಯಂತ್ರ, 
ಉರಿಲಿಂಗದೇವ ಎಂಬುದೆ ತಂತ್ರ, 
ಉರಿಲಿಂಗದೇವ ಎಂಬುದೆ ವಶ್ಯ. 
ಉರಿಲಿಂಗದೇವಾ, ಉರಿಲಿಂಗನೇವಾ, ಎನ್ನುತ್ತಿ ದ್ದೇನೆ, I ೧೫ 1 


೧೨೩೩ 


ಎನ್ನ ನಲ್ಲನೆನ್ನನೊಲ್ಲದಿರ್ದಡೆ ನು ಎಲ್ಲಿ ಅರಸುವೆನವ್ರಾ? 
ಗಂಗೆಯ ನೋನೆನು, ಗೌರಿಯ ನೋನೆನು. 
ಎಲ್ಲಿ ಅರಸುವೆನವ್ಹಾ, 


೩೯೮ 


ಸಂಕೀರ್ಣ ವಚನಸಂಪುಟ : ಒಂದು 


ಎನ್ನ ಅಂತರಂಗದ ಆತ್ಮಜ್ಯೋತಿ ಉರಿಲಿಂಗದೇವಾ ಎಂದು 
ಇಲ್ಲಿಯೇ ಅರಸುವೆನವ್ತಾ. ll ot {1 
೧೨೩೪ 


ಎಮ್ಮ ನಲ್ಲನ ಕೂಡಿದ ಕೂಟವ ಇದಿರಿಗೆ ಹೇಳಬಾರದವ್ವಾ. 
ನೀವೆಲ್ಲಾ ನಿಮ್ಮ ನಲ್ಲನ ಕೂಡಿದ ಸುಖವ ಬಲ್ಲಂತೆ ಹೇಳಿ. 
ಉರಿಲಿಂಗದೇವ ಬಂದು ನಿರಿಯ ಸೆರಗ ಸೆಡಿಲಿಸಲೊಡನೆ 


ನಾನೊ ತಾನೊ ಏನೆಂದರಿಯೆನು. | ll ೧೭ Il 
೧೨೩೫ 
ಎಮ್ಮ ನಲ್ಲನವ್ವಾ, ನಲ್ಲರಿಗೆ ನಲ್ಲನು. 
ವಂಚನೆಗೆ ನೆರೆಯನು, ನಿರ್ವಂಚನೆಗೆ ನೆರೆವನು, ಉರಿಲಿಂಗದೇವನು. ll ೧೮ ॥ 
೧೨೩೬ 


ಒಂದಲ್ಲ ಎರಡಲ್ಲ ಮೂವರು ಹೆಣ್ಣುಗಳ ಮರೆಯಲಿಪ್ಪನ ನೆರೆಯಲೆಂತಹುದು? 
ಹೆಣ್ಣಿನ ಮರೆಯ ಹೊಗುವ ನಲ್ಲಗೆ ಮತ್ತೆ ನಾಚಿಕೆಯಿಲ್ಲ ಕೇಳಾ, ಕೆಳದಿ. 
ಲೋಗರ ಪತಿಯ ಮರಸಿಕೊಂಡಿಪ್ಪ 
ಚಂಡಿಯರಿಗೆ ಮತ್ತೆ ನಾಚಿಕೆಯಿಲ್ಲ ಕೇಳಾ. 
ಅವದಿರ ರುಖಂಕಿಸಿ ತೊಲಗಿಸಿ 
ಹಿಡಿದಡೆ ಬಿಡದಿರೆಂದೂ ಉರಿಲಿಂಗದೇವನ. ll oF I 


೧೨೩೭ 


ಒಬ್ಬನೆ ಗರುವನಿವ, ಒಬ್ಬನೆ ಚೆಲುವನಿವ, 
ಒಬ್ಬನೆ ಧನಪತಿ ಕೇಳಾ ಕೆಳದಿ, 
ಇವಗೆ ಹಿರಿಯರಿಲ್ಲ ಇವಗೆ ಒಡೆಯರಿಲ್ಲ. 
ಇಂತಪ್ಪ ನಲ್ಲನು ಲೇಸು ಕಾಣೆಲಗೆ. 
ನಾವೆಲ್ಲಾ ಒಂದಾಗಿ ಹಿಡಿದು ಬಿಡದಿರೆ 
ಬಿಡಿಸುವರಿನ್ನಿಲ್ಲ ಉರಿಲಿಂಗದೇವನ. ll ೨೦ 1] 


C೨೩೮ 


ಕಾಮನ ಕೊಂದು ಪಟ್ಟಕ್ಸೆ ನಿಂದ ಕಾಮರಾಜರಾಜನು, ರಾಜಾಧಿರಾಜನು. 
ಗಂಡರನೆಲ್ಲರ ಹೆಂಡಿರ ಮಾಡಿ ನೆರೆವ ವೃಶಿಕ್ಸ ಕಾಮಿನೀ ಕೇಳ್ಲಾ, 


ಉರಿಲಿಂಗದೇವರ ವಚನ ರೀ 


ಇಂತಪ್ಪ ಕಾಮಿ ಎನಗತಿ ಕಾಮಿಸಿ ನೆರೆದು 
ಕಾಮಸಿದ್ದಿಯನೀವನು ಉರಿಲಿಂಗದೇವನು. | ೨೧ ॥ 


೧೨೩೯ 


ಕಾಮಾ, ನಿನ ಬಿಲ್ಲಾ ಛುತನವನು, ಎಸುಗೆಯನು ನೋಡುವೆನು. 
ಕೇಳೆಲವೊ, ಕುಸುಮಶರವನು ತೊಡು ನೀನು, 
ಏಸು ನಿನ್ನೆಸುಗೆಯ ನೋಡುವೆನು ಕೇಳಾ. 
ಎನಗೂ ಉರಿಲಿಂಗದೇವಗೂ ತೊಟ್ಟೆಸು, 
ಎಸೆಲು ನೀ ಬಿಲ್ಲಾಳೆಹೆಯಾ ಕಾಮಾ. | ೨೨ | 


೧೨೪೦ 


ಕಾಮಿನಿ ಕಾಮನಿಗೆ ಎರಡು ಗುರಿಯೆಂದು ಸೆರಳೆಸುಗೆಯ ಮಾಡುವೆ. 
ಕಾಮನಲ್ಲೊ [ಅ]ಲ್ಲೂ ಬಲ್ಲಾಳಿ! 
ಎಸೆಲು ಎರಡೊಂದಪು ದು ಗಡ, ಕಾಮಾ 
ಎನಗೆ ಉರಿಲಿಂಗದೇವಗೆ ತೊಟ್ಟಿಸು, 
ಎರಡೊಂದಾದದಡೆ ಬಿಲ್ಲಾ ಹೆ, ಎಸೆಯೊ ನೀನು. F 2೩ 1 


೧೨೪೧ 


ಕಾಯಕ್ಕೆ ಕಾಯವಾಗಿ ಪ್ರಾಣಕ್ಕೆ ಪ್ರಾಣವಾಗಿ 
ಮನಕ್ಕೆ ಮನವಾಗಿ ನೆರೆವ ನೋಡೆಲಗವಾ, 
ನಲ್ಲನ ಬೇಟದ ಕೂಟದ ಸುಖವನೇನೆಂದು ಬಣ್ಣಿ ಪ, ಮಹಾಸುಖವ! 
ನಲ್ಲನ ನೋಟದ ಕೂಟದನುವನೇನೆಂದುಪಮಿಸುವೆ, ಮಹಾಘನವ! 
ತಾನು ತಾನೆಂದು ವಿವರಿಸೆಬಾರದಂತೆ 
ನೆರೆದು ನೋಡಾ, ಉರಿಲಿಂಗದೇವನು. | ೨೪ [i 


೧೨೪೨ 


ಕಾಯಕ್ಕೆ ಕಾಹೆ ಕೊಡುವರಲ್ಲದೆ 
ಮನಕ್ಕೆ ಕಾಹ ಕೊಡುವರೆ ಕೆಳದಿ? 
ಇಂತಪ್ಪನಲ್ಲನನೆಲ್ಲಿಯೂ ಕಾಣೆ, 
ಇಂತಪ್ಪ ಪುರುಷನನೆಲ್ಲಿಯೂ ಕಾಣೆ, 
ಇಂತಪ್ಪ ಚೋದ್ಯವನೆಲ್ಲಿಯೂ ಕಾಣೆ, 


೪೦೦ 


ಸಂಕೀರ್ಣ ವಚೆನಸಂಪುಟ : ಒಂದು 


ಸೆದ್ದು ಣದ ಕಾಹನು ಮನಕ್ಕೆ ಕೊಟ್ಟ ಮ್ಬು 
ಉರಿಲಿಂಗದೇವನು, ಅತಿಜೋದ್ಯವೆನಗೆ. | 2೫ | 


೧೨೪೩ 


ಕೂರ್ತಾಗ ಭಕ್ತ, ಮುನಿದಾಗ ಮಾನವ, 
ಪಾತಕ ನಾನೇತಕ್ಕೆ ಬಾತೆ? 
ಗೋಸುಂಬೆಯಂತೆ ಎನ್ನ ಮನ ಗಳಿಗೆಗೊಂದು ಪರಿ! 
ಈಶ್ವರಾ, ನಿಮ್ಮ ಭಕ್ಕರ ಉದಾಸೀನವ ಮಾಡಿ 
ಡಾಸೋಹವಿಲ್ಲದ ಅತಿದೂಷಕ ದ್ರೋಹಿ, ನಾನಯ್ಯಾ! 
ಬೇಸತ್ತೆನೀ ಮನಕ್ಕೆ, ಏಸು ಬುದ್ದಿಯ ಹೇಳಿದಡೂ ಕೇಳುದು, 
ಈಶಾ, ಸೆಂತೈಸೆಯ್ಯಾ, ಉರಿಲಿಂಗದೇವಾ. | ೨ 


(್‌ 


೧೨೪೪ 


ಗಾಡಿಗ ನಲ್ಲನು ಕಾಡಿಹನೆಲಗೆ. 
ಕೂಡಿಹನಗಲಿಹೆ ಕಾಡಿಹನೆನ್ನ ಕೆಳದಿ, ನೀನಿದ ಮಾಣಿಸು. 
ಅವನನಗಲದ ವಿರಹಿಯ ಕೂಟದ ಸುಖವನು 
ಉರಿಲಿಂಗದೇವನು ಬಲ್ಲನು ಕೆಳದಿ. ll ೨೭ 1 


೧೨೪೫ 
'ಠಕ್ಕೈನ ಠಕ್ಕಿಪ ತೆರನನು 


“ಚದುರೆ ಚದುರಿಸೆದೆ ನೀನುಸುರಾ ಸೆತ್ಯವ, 


ಜಪಿಸಲು ಸಿಕ್ಕುವನಲ್ಲನು, ಸತ್ಯ ಸತ್ಯವು ಕೇಳಾ ಕೆಳದಿ. 
ಅವನುಂಬಲ್ಲಿ ಉಡುವಲ್ಲಿ ನೇಹವ ಬರಸಲು ಸಿಕ್ಕುವ, 
ಬಿಡದಿರು ಉರಿಲಿಂಗದೇವನ, | ೨೮ 1 


೧೨೪೬ 


ತೀರ್ಥಯಾತ್ರೆಯಲ್ಲಿ ಕೂಡೆಹೆನೆಂದು 
ಏಗೈೆದು ಹೋಹ ಪರಿಯ ನೋಡಾ, ಅಯ್ಯಾ. 
ಮನೆಗೆ ಬಂದ ಜಂಗಮಕ್ಕೆ ಇಲ್ಲಾ ಎಂದ್ದು 
ಜಗಜಾತ್ರೆಯಲ್ಲಿ ಅನ್ನ ವನಿಕ್ಕಿದಡೆ, 
ಪುಣ್ಯವೆಂಬ ಅಣ್ಣಗಳಿಗೇಕೆ, ಸದಾಚಾರ ಉರಿಲಿಂಗತಂದೆ? i ೨೯ ॥ 


ಉರಿಲಿಂಗದೇವರ ವಚನ ೪೦೧ 


ನಲ್ಲನ ಕೂಡಿದ ಸುಖದ ಸುಗ್ಗಿ ಯ ನಾನೇನೆಂಚೆ ಕೇಳಾ ಕೆಳದಿ. 
ಸುಖದ ಸವಿ ಸ ಸ್ರವಿಸಿ ಹರಿಯಿತ್ತು.. 
ಹೇಳಲು ನಾಚ್‌. ಕೇಳಲೂ ನಾಚಿಕೆ ಕೇಳಾ ಕೆಳದಿ 
ಸುಖರಸೆ ಮಡುಗಟ್ಟಿ ದಲ್ಲಿ 
ಉರಿಲಿಂಗದೇವನ ನೊಡಿದ ಸುಖಸಾಗರದಲ್ಲಿ ಕ್ರೀಡಿಸುತಿರ್ದೆ ಕೆಳದಿ. | ೩೦ ll 


೧೨೪೮ 


ನಲ್ಲನ ಕೂಡುವನ್ನಕ್ಕ ಸುಖದ ಸುಗ್ಗಿ ಯನೇನೆಂದರಿಯೆ, ಕೇಳಾ ಕೆಳದಿ. 
ಸುಖದ ಸೆವಿಗೆ ಸ್ರವಿಸಿ ಕೂಡಿದೆ ನೋಡವ್ವ. 
ತವಕಕ್ಕೆ ತವಕೆ ಮಿಗೆ ಮೇಲುವರಿದು ಕೂಡಿದಂತೆ 
ಕೂಡುವೆನುರಿಲಿಂಗದೇವನ. il a0 Il 


೧೨೪೯ 


ನಲ್ಲನ ಕೂಡುವ ಭರದಲ್ಲಿ ಎನ್ನು ವನಿದಿರುವನೇನೆಂದರಿಯೆನು. 
ನಲ್ಲನ ಕೂಡುವಾಗಳೂ ಎನ್ನುವ ನಲ್ಲನನೇನೆಂದರಿಯೆನು. 
ಉರಿಲಿಂಗದೇವನ ಕೂಡಿದ ಬಳಿಕ 
ನಾನೊ ತಾನೊ ಏನೆಂದರಿಯೆನು. I ೩೨ | 


೧೨4೦ 


ನಲ್ಲನ ಕೂಡುವ ಸುಖಭೋಗದ್ರವ್ಯವನೆಲ್ಲಿಂದ ತಪ್ಪೆನು ಹೇಳಾ ಕೆಳದಿ? 
ನಲ್ಲನ ಬೇಡಲು ನಾಚಿಕೆ ಎನಗೆ, ಮತ್ತೆಲ್ಲಿಯು ನಿಶ್ಲಿನು. 
ಕೂಡುವ [ಶಕ್ಲಿ1ಯ ತಾನರಿದಿಷನು ಕೇಳಾ ಕೆಳದಿ. 
ಹೆಣ್ಣು ಹೆಣ್ಣ ಕೊಡುವೆ ಸುಖವ ಮಣ್ಣಿನಲ್ಲಿ ನೆರಹುವೆನು, 
ಉರಿಖಿಂಗದೇವನ ಕೂಡುವೆನು. | ೩೩ 1 


೧೨೫೧ 


ನಲ್ಲನ ಕೂಡೆಹೆನೆಂದು ನೆನೆವನ್ನ ಬರ 
ತವಕದಿಂದ ಮೇಲುವಾಯ್ದೆ ನೋಡವ್ವಾ. 
ಮನದೊಳೆಗೆ ಮನಮಾಗಿ, 'ಪ್ರಾ ಣದೊಲಿಗೆ ಪ್ರಾಣವಾಗಿ, 
ಕಾಯದೊಳಗೆ ಕಾಯವಾಗಿ, 


©) 


೦೨ 


ಸಂಕೀರ್ಣ ವಚೆನಸಂಪುಟಿ : ಒಂದ: 


ತವಕಕ್ಕೆ ತವಕ ಮಿಗೆ ಮೇಲುವರಿದು ಕೂಡಿದಂತೆ 


ಡುವೆ ಉರಿಲಿಂಗದೇವನ. 


೧೨೫೨ 


ನಲ್ಲನ ರೂಪೆನ್ನ ನೇತ್ರವ ತುಂಬಿತ್ತು, 
ನಲ್ಲನ ನುಡಿಯೆನ್ನ ಶ್ರೋತ್ರವ ತುಂಬಿತ್ತು, 
ನಲ್ಲನ ಸುಗಂಧವೆನ್ನ ಘಫ್ರಾಣವ ತುಂಬಿತ್ತು, 
ನಲ್ಲನ ಚುಂಬನವೆನ್ನ ಜಿಹ್ವೇಯ ತುಂಬಿತ್ತು, 
ನಲ್ಲನ ಆಲಿಂಗವೆನ್ನ ಅಂತರಂಗ ಬಹಿರಂಗದಲ್ಲಿ, 
ನಲ್ಲನ ಪ್ರೇಮವೆನ್ನ ಮನವ ತುಂಬಿತ್ತು. 
ಕೂಡಿ ಸುಖಿಯಾದೆ ಉರಿಲಿಂಗದೇವನ. 


೧೨೫೩ 


ನಲ್ಲನೊಲ್ಲನೆಂದು ಮುನಿದು ನಾನಡಗಲು 
ಅಡಗುವ ಎಡೆಯೆಲ್ಲಾ ತಾನೆ, ನೋಡೆಲಗವ್ರಾ. 
ನಲ್ಲ ನೀನಿಲ್ಲದೆಡೆಯಿಲ್ಲ. 
ಅಡಗಲಿಕಿಂಬಿಲ್ಲಾಗಿ ಮುನಿದು ನಾನೇಗುವನೆನು? 
ಶರಣುಗತಿಮೋಗುವೆನು ಉರಿಲಿಂಗಜೇವನ. 


೧೨೫೪ 
ನಲ್ಲ ಮುಳಿದು ಹೋಗುತ್ತ 
ಎನ್ನ ಮನವ ನಂಬದೆ ಮ್ಸೆ ಗಾಹಾಗಿ ಇರಿಸಿದನು. 
ಉರಿಲಿಂಗದೇವನು ತಾ ಬಂದು ನೆರವನ್ನ ಬರ. 
೧೨೫೫ 


ನೀನೇ ಗತಿ ಎನಗಿನ್ಲೊಂದನರಿಯೆ, 
ನೀ ನಡೆಸಲು ನಡೆವೆ, ನೀ ನುಡಿಸಲು ನುಡಿವೆ. 
ನೀನಲ್ಲದರಿಯೆನು ಕೇಳಾ, 


ನೀನೆ ಗತಿ ನೀನೇ ಮತಿ ಎನಗಯ್ಯಾ, ನಿಮ್ಮಾಣೆ ಉರಿಲಿಂಗದೇವಾ. 


೪೨ 
43 


Il ೩% 


| a೬ t 


| Ac Kf 


Il ೩೮ ॥ 


ಗುರಿಲಿಂಗದೇವರ ವಚನ ೪೦೩ 


೧೨೫೬ 


ನೆನಹಿನ ನಲ್ಲನು ಮನೆಗೆ ಬಂದಡೆ 
ನೆನೆವುದಿನ್ನಾ ರನವ್ಪಾ ? 
ನೆರೆವ ಕ್ರೀಯಲ್ಲಿ ನೆರೆದು, ಸುಖಿಸುವುದಲ್ಲದೆ 
ನೆನೆವುದಿನ್ನಾ ರನವ್ವಾ? 
ನೆನಹಿನ ನಲ್ಲ ಉರಿಲಿಂಗವೇವನ ಕೆಂಡ ಬಳಿಕ | 
ನೆನವುದಿನ್ನಾರ ಹೇಳವ್ವಾ? Il AF || 


೧೨೫೭ 


ಮಂಗಳಮಯಲಿಂಗವ ಮನ ಹಿಂಗದೆ ಸುಸೆಂಗಿಯಾಗಿ, 
ಮಹಾಲಿಂಗದ ಪ್ರಸೆಂಗಿಯಾಗಿ ಇಪ್ಪಾತನ ಅಂಗವೆನಗೆ ಮಂಗಳತರಂಗ. 
ಆತನ ಪ್ರಸೆಂಗದಲ್ಲಿರಿಸಾ, ಉರಿಲಿಂಗದೇವಾ! | ೪0 Il 


೧೨೫೮೪ 


ಮಹಾಬೆಳೆಗಿನ ಲಿಂಗವ ಕ್ಲೆಯಲ್ಲಿ ಕೊಟ್ಟಡೆ, 
ಕೊರಳಲ್ಲಿ ಕಟ್ಟಿಕೊಳ್ಳಲೇಕೆ? 
ನೋಡುವ ಕಣ್ಣು ಹುಚ್ಚ್ಛಿದ ಮತ್ತೆ A 
ತನಗೆ ಎಡೆಯಾಟವುಂಟೆ? 
ಲಿಂಗವ ಹಿಂಗದೆ ಅಂಗೈಯಲ್ಲಿ ಕೊಟ್ಟ ಮತ್ತೆ, 
ಚಿತ್ತದಲ್ಲಿ ಹಿಂಗದಿರಬೇಕು. 
ಉರಿಲಿಂಗತಂದೆಯ ಸಿರಿಯ ಭಾಷೆ. | ೪0 1 


೧೨೫೯ 


ಮಾನಸೆದಲ್ಲಿಪ್ಪನುು ಬುದ್ಧಿಯಲ್ಲಿಗೆ ಹೋಹನು. 
ಚಿತ್ತದಲ್ಲಿ ನೆಲೆ ಎ ಎನ್ನು ನಲ್ಲಗೈೆ” ಕೀಳವ್ತಾ, ಕೆಳದಿ, 
ಅಹೆಂಕಾರ ಕೂಡಿ ಅಹಂಕಾರದ ನಲ್ಲನ ಪರಿಕರ 
ವಿಪರೀತ ಅಹೆಂಕಾರ.  ಅಹೆಂಕಾರರೀ ಮತ್ತೆ ಯಾರಲ್ಲಿ ಕೂಡಿ ಸುಖಿಸುವೆ? 
ಇವರೆಲ್ಲರ ಮುಂದೆ ತನ್ನ ಹಿಡಿದು ನೆರೆದಡೆ - 
ಅವರೆನ್ನ ನೇಗೆಯ್ವರು ಉರಿಲಿಂಗದೇವಾ. ll ೪೨ | 


೪೦೪ 


ಸಂಕೀರ್ಣ ಪಚೆನಸಿಂಪುಟ : ಒಂದು 


೧೨೬೦ 


ಲಿಂಗ ಕರಸ್ಸಲಕ್ಕೆ ಬಂದ ಮತ್ತೆ ಕಂಗಳು ತುಂಬಿವರಿಯದಿರ್ದಡೆ, 
ಆ ಲಿಂಗಪೂಜೆಯಾಕೆ? 
ಲಿಂಗ ಜಿಹೆ ಯಲ್ಲಿ ನೆನೆವಾಗ ಅಂಗವ ಮರೆಯದಿರ್ದಡೆ 
ಆ ಲಿಂಗದ ನೆನಹೆದೇಕೆ? 
ಲಿೀಗವಾರ್ತೆಯ ಕಿವಿತುಂಬ ಕೇಳಿ 
ಸರ್ವಾಂಗ ರೊಂಪಿಸಿ ಮನಮಗ್ಗ ವಾಗಿ ಇರದಿರ್ದಡೆ, ' 
ಉರಿಲಿಂಗತಂದೆಯ ಸಿರಿಯ ನೆನೆಯಲೇಕೆ? ll ೪a || 


೧೨೬೧ 


ಲೋಕದಂತೆ ಬಾರರು,, ಲೋಕದಂತೆ ಇರರು, 
ಲೋಕದಂತೆ ಹೋಗರು, ನೋಡಯ್ಯ. 
ಪುಣದಂತೆ ಬಪ್ಪ ರು, 


“ಜ್ಞಾ ನದಂತೆ ಇಪ್ಪ ರು, 
ಮುಕ್ಕಿ ಯಂತೆ ಹೋಪಹರು, ನೋಡಯ್ಯಾ. 


ಉರಿಲಿಂಗದೇವಾ, ನಿಮ್ಮ ಶಠಣರು ಉಪಮಾತೀತರಾಗಿ 
ಉಪಮಿಸೆಬಾರದು. | ೪೪ || 


೧೨3೬.೨ 


ಶಿವಶಿವಾ ಮಹಾದೇವಾ, ಉರಿಲಿಂಗಸೇವನೆ ಚೆಲುವನು. 
ಶಿವಶಿವಾ ಮಹಾದೇವಾ, ಉರಿಲಿಂಗದೇವನೆ ಗರುವನು. 
ಶಿವಶಿವಾ ಮಹಾದೇವಾ, ಉರಿಲಿಂಗದೇವನೆ ಹಿರಿಯನು. 
ಶಿವಶಿವಾ ಮಹಾದೇವಾ, ಉರಿಲಿಂಗನೇವನೆ ಪುರುಷನು. 
ಶಿವಶಿವಾ ಮಹಾದೇವೂ, ಉರಿಲಿಗನೇವನೆ ದೇವನು. | ೪೫ 1 


ಶ್ರುತಿಭ್ರಾಂತು ನಿರಸನ: ಶಿವಾಗಮಪ್ರತಿಷ್ಟೆ, 
ಕುಲಾಭಿಮಾನ ನಿರಸನ: ಶಿವಕುಲಪ್ರತಿಷ್ಠೆ, 
ಅನ್ಯದ್ಭೈವನಿರಸನ: ಏಕೋದೇವಪ್ರತಿಷ್ಟೆ, 
ಸ್ಥಾವರನಿರಸನ: ಏಕಲಿಂಗನಿಷ್ಠಾಪ್ರತಿ[ಷ್ಮೆ]. 
ಪರಮತತಿರಸ್ಮಾರ ಸೈೆಮತಸಾ ಪನದಿಂ 
ಮಾಹೇಶ್ವರೆನ ನಿಜಸ್ಸ SR 


ಉರಿಲಿಗಜೇವರ ವಚನ 


೪೦೫ 


ಅನಂತ ವೇದಶಾಸೆ ಸ್ಪಪುರಾಣಾಗಮತರ್ಕಂಗಳ 

ಆತ್ಮ ಮಾಡಿದನಲ್ತದೆ ಆತ ನನವು ಮಾಡಿದುದಿಲ್ಲ. 
ಎನ್ನಂತರಂಗದ ಅರಿವಿನ ಮರ್ತಿಯಾಗಿ 

ಎನ್ನ ಉರಿಲಿಂಗದೇವರು ಸೆಂಕಲ್ಪಿಸಿ ಆಗೆಂದಡಾದವು. 


೧೨೬೪ 


ಸಕಲಶ್ರುತಿಗಳೆ ಮುಂದಿರ್ದವರ 
ಸವಿಮಾತಿನ ವಕಕ್ಕ ಸಿಕ್ಕದೆ 
ಅತೀತವಾದ ವಸ್ತುವ ಬೇಡಿಕೊಳ್ಳಿರೆ. 
ಸಕಲಾತ್ಮ ರ ಮುಂದಿರ್ದವರ ತ ತರ್ಕಕ್ಕೆ ಉರಿಲಿಂಗವಾಗಿ ಸಿಕ್ಕದೆ 
ಈದ ವಸ್ತುವ ಬೇಡಿಕೊಳ್ಳಿರೆ. 
ಇಂತು ಸೆಕಲಾತ ರ ಹೊಂದಿಯೂ ಹೊಂದದೆ 

೨ 

ನಿತ್ಯಸಿಂಹಾ ಸನದ ಮೇಲೆ ನಿತ್ಯನಾಗಿರ್ದ 
ನಮ್ಮ ಉರಿಲಿಂಗದೇವನ ಬೇಡಿಕೊಳ್ಳಿರೆ. | ೪೭ 1 


೧೨೬೫ 


ಹಾಡುವೆ ನಲ್ಲನ, ಬೇಡುವೆ ನಲ್ಲನ, 
ಕೂಡುವೆ ನಲ್ಲನ ನಚ ಸ್ಸೈನಿಚ್ಛ ನೋಡಾ. 
ಅವನೆ ಸೆಖನೆನಗೆ, ಅವನೆ ಸುಖವೆನಗೆ, ಅವನೆ ಪ್ರಾಣವು ಕೇಳಲೆ ಕೆಳದಿ. 
ಉರಿಲಿಂಗದೇವನೆನಗೆ ಸೆಂಜೀವನ ಕೆಳದಿ. | ೪೮ | 


ಉರಿಲಿಂ ಗಪೆದ್ದಿಗಳ ವಚನ 
೧೨೬೬ 


ಅಂಗದ ಮೇಲೆ ಲಿಂಗಸೆಂಬಂಧಿಯಾಗಲು 
ಸಾಲೋಕವೆಂದರೇನೋ? 
ಗುರುಲಿಂಗಜಂಗಮಸನ್ನಿ ಧಿ ದಾಸೋಹದೊಳಗಿರಲು 
ಸಾಮೀಪ್ನವೆಂದರೇನೋ? 
ಸರ್ವಾಂಗಮನ ಇಂದ್ರಿಯಂಗಳೆ ಸಂಗಮೊಳೆಗಿರಲು 
ಸಾರೂಪ್ಯವೆಂದರೇನೊ? 
ಚೆತುರ್ದಶಭುವನಂಗಳನೊಳಕೊಂಡ ಮಹಾಘನಲಿಂಗವು 
ತನ್ನ ಮನದೊಳಗವಗವಿಸಿ ನೆನವುಶ್ತಿರಲು ಸಾಯುಜ್ಯವೆಂದರೇನೊ? 
ಇಂತೀ ಸಾಲೋಕ್ಯ ಸಾಮೊಪ ಸಾರೂಪ್ಯ ಸಾಯುಜ್ಯವೆಂಬ 
ಚತುರ್ವಿಧಪದಂಗಳೆಂದರೇನೊ? 
ಎಲೆ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ, ನಿಮ್ಮನರಿದ ಶರಣಂಗೆ. | oi 


ಅಂಗದ ಮೇಲ ಲಿಂಗಸಾಹಿತ್ಯವಾದ ಬಳಿಕ 
ಮರಳಿ ಅನ್ಯದ್ದೆ ವಂಗಳನಾರಾಧಿಸುವ ಕುನ್ನಿಗಳು ನೀವು ಕೇಳಿಭೋ 
ವಿಷ್ಣು ವೇ ದೃವವಂದು ಆರಾಧಿಸಿದ ಬಲಿಗೆ ಬಂಧನವಾಯಿತ್ತು. 
ವಿಷ್ಣು ವೇ ದೃವವಂದು ಆರಾಧಿಸಿದ ಕರ್ಣನ ಕವಚ ಹೋಯಿತ್ತು. 
ವಿಷ್ಣು ವೇ ದೈವವೆಂದು ಆರಾಧಿಸಿದ ನಾಗಾರ್ಜುನನ ಶಿರ ಹೋಯಿತ್ತು. 
ಅದಂತಿರಲ್ಲಿ, 
ಬ್ರಾಹ್ಮಣನೇ ದೈವವೆಂದು ಆರಾಧಿಸಿದ ಗೌತಮಂಗೆ ಗೋವಧೆಯಾಯಿತ್ತು. 
ಬ್ರಾಹ್ಮಣನೇ ದೈವಮೆದು ಆರಾಧಿಸಿದ ದಕ್ಷೆಂಗೆ ಕುರಿದಲೆಯಾಯಿತ್ತು. 
ಮ್ಲೆಲಾರನೇ ದೇವರೆಂದಾರಾಧಿಸಿದಾತನು 
ಕೊರಳಲ್ಲಿ ಕವಡೆಯಕಟ್ಟ, ನಾಯಾಗಿ ಬೊಗಳುತಿರ್ಪ., 
ಭೆರವನೇ ದೇವರೆಂದಾರಾಧಿಸಿದಾತನು 
ಕೊರಳಲ್ಲಿ ಕವಡೆಯ ಕಟ್ಟಿ ಕುರುಳ ಬೆರಳ ಕಡಿದಿಕ್ಸಿ, ಬಾಹಿರನಾದನು. 
ಮಾಯಿರಾಣಿಯೇ ದೃವವಂದು ಆರಾಧಿಸಿದಾತನು 
ಕೊರಳಿಗೆ ಕವಡಿಯ ಕಟ್ಟಿ, ತಲೆಯಲ್ಲಿ ಕೆರಹ ಹೊತ್ತು » 


ಉರಿಲಿಂಗಪೆದ್ದಿಗಳ ವಚನ ೪೦೭ 


ಬೇವಿನ ಸೊಪ ಸ್ಪನುಟ್ಟು ಲಜ್ಜೆ ಯ ನೀಗಿದ. 

ಈ ಬಿನುಗು ದೈವಂಗಳ ಭಕಿ ಬಣಗು ನಾಯಿ ಒಣಗಿದೆಲುವ ಕಚಿ,ಕೊಂಡು 

ಕಂಡ ಕಂಡೆಡೆಗೆ ಹರಿದಂತಾಯಿತ್ತು, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨ H 


೧೨೬೮ 


ಅಂಗಭಾವ ಹಿಂಗದೆ ಮಜ ಠ್‌ ನಕ್ಕೈರೆವಿರಿ, 
ಅರ್ಪಿತವನರಿಯದೆ ಅರ್ಪಿಸುವಿರಿ. 
ಅರ್ಪಿತ ಸೆವೆಯಿತ್ತೆ? ಲಿಂಗ ಸವೆಯಿತ್ತೆ? 
ಕರ್ಮಣಾ ಮನಸಾ ವಾಚಾ ಗೂರೂಣಾಂ ಭಕ್ತಿವತ್ತಲ! 
ಭಧಿನಿಗೆ: ಪ್ರಾಣಂ ಚ ಸೆದು )ರುಭ್ಯ್ಯೋ ನಿವೇದಯೇ ತ್‌! 

ಂತೆಂದುದಾಗಿ, ತ ನನುವರ್ಪಿತ ಗುರುವಿಂಗೆ, 

Reievees ಲಿಂಗಕ್ಕೆ, ಧನವರ್ಪಿತ ಜಂಗವಕ್ಳೆ. 
ಇಂತೀ ತಿ ಶಿವಿಧಕ್ಕೆ ಅರಿದರ್ಷಿಸುಲ್ಲಡೆ ಅರ್ಪಿತ. 
ಈ ತ್ರಿವಿಧ ಸವೆಯದೆ ಅರ್ಪಿಸುವ ಅರ್ಪಿತವೆಂತೆ 
ಉರಿಫಂಗಪೆದಿ ಯ ವಿಶ್ವೇಶ್ವರಾ? li & HM 


ಸಜನ 


2 
ಪ, 


ಅಂಗ್ಯಯ ಲಿಂಗಕ್ಕೆ ಹಿಂಗದೆ ಮಜ್ಜ ನಶ್ಸೆರೆವಿರಿ, 
ಅರ್ಪಿತ ಮುಖಂಗಳಲ್ಲಿ ಅರ್ಪಿಸುವಿರಿ. 
ಅರ್ಪಿತ ಸವೆಯಿತೆ? ಲಿಂಗ ಸೆವೆಯಿತೆ? 
ಕರ್ಮಣಾ ಮನಸಾ ವಾಚಾ ಗುರೂಣಾಂ ಭಕ್ತೆ ವತ್ಪ ಲಾಃ 
ಶರೀರಮರ್ಥಂ ಪ್ರಾಣಂ ಚಿ ಸೆದು ರುಭ್ಯೋ ನಿಷ್‌: ಯೇ 
ಇಂತೆಂದುದಾಗಿ, 
ತನುವರ್ಪಿತ ಗುರುವಿಂಗೆ, ಮನವರ್ಪಿತ ಲಿಂಗಕ್ಕೆ, ಧನವರ್ಷಿತ ಜಂಗಮಕ್ಕೆ, 
ಇಂತಿೀ ತ್ರಿ ವಿಧವನರ್ಪಿಸಿದ ಅರ್ಪಣೆಯನೂ ಮರಳಿ ಆಶೆ ಗೈದನಾದದೆ 
ನರಕದಲ್ಲಿಕ್ಟುವ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. WH ೪ H 


೧೨೭೦ 


ಅಂಗ್ಗೆಯ ಲಿಂಗವ ಕಂಗಳು ತುಂಬಿ ನೋಡಿ ಮನ ಹಾರ್ಫ ಸಿದಲ್ಲಿ 
ಅಂಗೇಂದ್ರಿಯಂಗಳೆಲ್ಲ ಲಿಂಗೇಂದ್ರಿಯಂಗಳಾದವು. 
ಅಂಜದಿರು ಮನವೆ, ಲಿಂಗವು ನನಗೆ ದೂರನೆಂದು. 


೪೦೮೦ 


ಸಂಕೀರ್ಣ ವಚನಸಿಂಪುಬ : 


ಮನೋಮಧ್ಯದೊಳಿಪ್ಪ, ಅಂಗದ ಕಂಗಳಲಿಪ್ಪ, 

ಭಾವದ ಪ್ರಾಣದಲ್ಲಿಪ್ಪ. 

ಅಂಗಪ್ರಾಣಭಾವ ಸರ್ವಾಂಗಲಿಂಗವಾದ ಬಳಿಕ, 

ಲಿಂಗಮಧ್ಯಪ್ರಾಣ, ಪ್ರಾಣಮಧ್ಯಲಿಂಗ. 

ಇದು ಕಾರಣ ಉತ್ಪ ತ್ಲಿಸಿ ತಿಲಯವುಂಟೆಂದು ಅಂಜದಿರು. 

ಅಂಜಿಕೆ ಇಲ್ಲ, ಅಳುಕಿಲ್ಲ, ಬಂದುದೇ ಲಿಂಗದ ಲೀಲೆ, 

ಇದ್ದು ದೇ ಲಿೀಗದಾನಂದ, ಭಾವಲೀಯವಾದುದೇ ಲಿಂಗನಿರವಯವು. 
ಇದು ಸೆಶ್ನ, ಶಿಮುಲ್ಲ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


೧೨೬೭೧ 


ಅಂಡಜನುದರದಲ್ಲಿ ತಂದಿಕ್ಕಿದಾ ತತ್ತಿ 
ಮುಂದಣಾಧಿಕ್ಯವನರಿಯಬಲ್ಲುದೆ ನೋಡಾ. 
ಪಿಂಡಾಧಿಕ್ಯದ ಸೆಂದಳಿಯದ ಮುನ್ನ ಮುಂದೆ ಬಂದಿಪ್ಟು ದು ಅದು ನೋಡಾ, 
ಒಬ್ಬ ಹೆಂಗೂಸಿಂಗೆ ಗಂಡು ನಾಲ್ವರು, 
ಗರ್ಭಿಣಿಯಾಗದ ಮುನ್ನ ಪ್ರಸೊತೆ, 
ಬಂಜೆಯ ಮಕ್ಕಳು ಮೂವರೈದಾರೆ, 
ನಾಲ್ವರ ಮೂಲವರಿಯದ ಕಾರಣ ಧರೆಯಮೇಲೆನಿಸಿದವು? 
ಉಪಮೆಗುಡದ ಬಣ್ಣ ನೋಡಿ ಸಿಲಿಕಿದ ಕೂಟ 
ಉಂಡು ದಣಿಯದ ತೃಪ್ತಿ 
ಶ್ರೋತ್ರೇಂದ್ರಿಯದಲ್ಲಿ ಸವಿದು ಹರಿಯದ ಪರಿಮಳ 
ಸಂದು ಸೆವೆದೊಂದಾದ ಕೂಟ 
ನೋಡುವ ನೋಟವರಿತು ವಾಸಿಸುವ ವಾಸನೆ ಅರಿತು 
ಆಚಾರ ಪ್ರಾಣವಾಗಿ ಅರಿವರಿತು 
ಮರಹು ನಷ್ಟವಾದಾತನ್ಯೆ ಕೃನು. 
ಆಚಾರವರಿತು ಅನಾಚಾರ ನಷ್ಟವಾದಾತನನುಪಮಮಹಿಮನು. 
ಶುದ್ಧ ಸಿದ್ಧ ಪ್ರಸಿದ್ಧಕ್ಷಾತ ನೆಲವನೆ, 
ಆತನ ಮೀರುವದೊಂಮೊಡ್ಡ ವಣೆಯ ಕಾಣೆ. 
ಕರುಣಾಮೃತಪೂರ್ಣವಾದ ಕುಂಭಕ್ಕೆ ವಿರಳೆ ಉಂಟೆ? 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಯ್ಯನನೊಡಗೂಡಿ 
ಸುಂದಳಿದ ಶರಣಂಗೆ ಬಳಕೆಯ ಬೇಟದ ಬಣ್ಣ ಉಂಟೆ? 


(್‌ 


ಒಂದು 


Il & | 


ಉರಿಲಿಂಗಪೆದ್ದಿಗಳ ವಚನ ೪೦೯ 
de 


ಅಂತರಂಗ ಬಹಿರಂಗವೆಂದೆಂಬರು, 
ಆವುದು ಮುಂದು ಆವುದು ಹಿಂದೆಂದರಿಯರು. 
ಎಳ್ಳೊ ಳಗಣ ಎಣ್ಣೆ ಕೆಲ್ಲೊಳಗಣ ಹೇಮ ಹಾಲೊಳೆಗಣ ತು 
ಕಾಷ್ಟ pY ಅಗಿ ಯಿಪ್ಪ ಂತಿಪ್ಪ ಚಿನುಮಯ ಮೂರ್ತಿಯ 
ಪ್ರೀಗುರುಹಸಾ, ಬ್ಲಮಂ ಶಿಷ್ಯನ ಮಸ್ತ ಕದಲ್ಲಿಟ್ಟು 
ಆಕರ್ಷಣಂ ಮಾದಿ ತೆಗೆದು 
ತೆಲ್ಲಿಂಗವನಂಗದಲ್ಲಿ ಸ್ನಾಪ್ಯವಂ ಮಾಡಿ 
ಸುಜ್ಞಾನಕ್ರೀಯ ಉಪದೇಶವಂ ಮಾಡಲು 
ಘಟದ ಹೊರಗಿಹ ಅನಲನೂ ಆ ಘಟವ ಭೇದಿಸಿ 
ತಜ್ಚಲವ ಹಿಡಿದು ತೆಗೆದುಕೊಂಬಂತೆ 
ಬಾಹ್ಯದಿಂ ಮಾಡುವ ಸೆ ಸೆಶ್ಚಿ ಯಾವರ್ತನದಿಂ 
ಜೀವಶಿವ ಸೆಂಗವಹ ಬಟ್ಟ ಯನರಿಯದೆ 
ಹೆಲವು ಬಟ್ಟೆಯಲ್ಲಿ ಹಮ 
ಅಜ್ಞಾನ ನಸಂಬಂಧಿಗಳು, ಗುರುವಚನಪರಾಜ್ಲು ಖರು, 
ಕರ್ಮನಿರ್ಮಲವಾಗದ ಜಡರುಗಳು, ಲಿಂಗನಿಷ್ಮಾವಿರಹಿತರು, 
ನಿಮ್ಮನೆತ್ತ ಬಲ್ಲರಯ್ಯ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. lal 


ಪ 
ಊ 
ನೂ 


೧೨೭೩ 


ಅಂತರಂಗ ಬಹಿರಂಗ ಪರಮಾಕಾಶದ ಪರ್ರುಹ್ಮಸ್ನಾ ್ಲಿನ ಬ್ರಹ್ಮರಂಧ್ರದ್ಲ, 
ಪರು,ಹ ನ್ರಿಹ್ಮ ಪರಮಾತ್ಮನು, 
ನಿಪ್ಪಳ ನಿರವಯ ನಿರುಪಮ ಪ್ರೀಗುರುಮೂರ್ತಿ ಲುಗಭರಿತವಾಗಿಪ್ಪನ ಮು 
"ಶಿವಂ ಪರಮಾಕಾಶಮಧ್ಯೇ ಧ್ರುವಂ ತತ್ತಾ ಎಧಿಕಂ' ಎಂದುದಾಗಿ, 
ಇದುಕಾರಣ, 
ನಾನಾ ವೇದ ಶಾಸ್ತ್ರ ಪುರಾಣ ಆಗಮಂಗಳೆ ಮತವು, ಇದು ಶ್ರುತವು 
ಭ್ರೂಮಧ್ಯ ದಲ್ಲಿ ಅಂತರಾತ್ಸನು 
ಸಕಲ ಬಷ ಪೃಲ ಪರುಜ್ಯೋತಿರ್ಲಿಂಗಮೂರ್ತಿಭತವಾಗಿಪ್ಪನ ಮ. 
“ಪರಾತ್ರ ರಂ ಜೊ ೀತಿಭೂ ರ್ರ್ರೀಮಖ್ಯೀ ತು ವ್ಯವಸ್ಥಿತಂ' ಎಂದುದಾಗಿ 
ಹ  ರಯಿಕಮಲಮಧ್ಯದಲ್ಲ ಜಿ "ವಾತ್ಮನು. 
ಕೀವಲ ಸೆಕಲಜಂಗಮಮೂರ್ತಿ ಲಂಗಭರಿತವಾಗಿಪ್ಪನ ಮ 
“ಹೃದಯ ಮಧ್ಯೇ ವಿಶ್ವೇದೇವಾ ಜಾತವೇದಾ ವತೇಣ್ಯಃ” ಎಂದುದುಗಿ, 


> 


೪೧೦ 


ಇಂತು ಪರಬ್ರಹ್ಮ, ಬ್ರಹ್ಮರಂಧ್ರ ಭ್ರೂಮಧ್ಯ ಹೃದಯಸ್ಸಾನದಲ್ಲಿ 
ನಿಷ್ಕಲ, ಸೆಕಲನಿಪ್ಪಲ, ಸೆಕಲ 

ಪರಮಾತ ಅಂತರಾತ್ಮ ಜೀವಾತ್ಮನೆಂದನಿಸಿ 

ಶ್ರುತ ದೃಷ್ಟ ಅನುಮಾನದಿಂ ಕಂಡು 

ವಿನೋದ ಕಾರಣ ಮಾಯಾವಶವಾಗಿ, ಪಂಚಭೂತಂಗಳನ್ನು ಸೈಜಿಸಿ 
ಸಕಲಪ್ರಪಂಚವನೂ ಬೆರಸಿ ಮಾಯಾಧೀನವಾಗಿ ವಿನೋದಿಸಿ 

ಆ ಮಾಯೆಯನೂ ಸಕಲಪ್ರಪಂಚೆವನೂ ತ್ಯಜಿಸಲಿಕೆ 

ಬಹಿರಂಗದಲಿ ಪ್ರೀಗುರುರೂಪಾಗಿ ಬೋಧಿಸಿ 

ಪರಮಾತ್ಮನು ಪರಬ್ರಹ್ಮವಾಗಿ ನಿಜಪದವನೆದಿ ಸುಖಿಯಾಗಿಪ್ಪ ಮು. 

ಇಂತಹ ಅರಿವೇ ಪರಬ್ರಹ್ಮ, ಮರವೆಯೇ ಮಾಯಾಸಂಬಂಧವಯ್ಯಾ 
ಉರಿಲಿಂಗಪೆದ್ದಿಪ್ರಿ ಯಃ ವಿಶ್ವೇಶ ರ. lS 


೧೨೭೪ 


ಅಂತ್ಯಜನಾಗಲಿ, ಅಗ್ರಜನಾಗಲಿ 
ಮೂರ್ಪನಾಗಲಿ, ಪಂಡಿತನಾಗಲಿ 
ಜಪಿಸುವುದು ಪ್ರೀ ಪಂಚಾಕ್ಷರಿಯ. 
ಆ ಜಪದಿಂದ ರುದ್ರನಪ್ಪು ದು ತಪ್ಪದು. 
ಅದೆಂತೆಂದಡೆ: ಲ್ಫಂಗೇ 
ಅಂತ್ಯಜೋಪ್ಯಗ್ರಜೋ ವಾಪಿ ಮೂಖರ್ಯೋ ವಾ ಪಂಡಿತೋಪಿ ವಾ! 
ಪಂಚಾಕ್ಷರೀಂ ಜಪೇನ್ನಿತ್ಯಂ ಸ ರುದ್ರೋ ನಾತ್ರ ಸಂಶಯಃ! 
ಇಂತೆಂದುದಾಗಿ, 
ಇದು ಸತ್ಯ, ಇದು ಸತ್ಯ, ಇದು ಸೆ 
ಶಪಥವ ಮಾಡಿದೆ, ಉರಿಲಿಂಗಪೆದಿ 


ಮಿ 
ಐಲ 


et 
€ 
€o 
' 
«lL 
[3 


ಮೆ ಎಂ fi 
ಯ [v ಶ್ರೇಶ್ವರ. [| € { 
೧೨೭೫ 


ಅಕಟಕಟಾ ಬೆಡಗು ಬಿನ್ಹಾಣ ಒಂದೇ ನೋಡಾ. 
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 
ಓಂ ನಮಃ ಶಿವಾಯ ಎಂಬುದೆ ಯಂತ್ರ. 
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 
ಓಂ ನಮಃ ಶಿವಾಯ ಎಂಬುದೆ ತಂತ್ರ. 
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 
ಓಂ ನಮಃ ಶಿವಾಯ ಎಂಬುದೆ ಮಂತ್ರ. 
ಪ್ರಣಮಪಂಚಾಕ್ಷರಿಯ ಮಂತ್ರವನುಚ್ಛರಿಸುವರೆಲ್ಲರೂ 


[ee] 


ಅಪ್ರಮಾಣಿಕರು ನೋಡಾ, 

ಅಪ್ರ ಣಮ ಪಂಚಾಕ್ಷರ ಮಂತ್ರವ ವಿಶ್ವಾ ಸೆದಿಂದವಗ್ರ ಹಿಸಿ 
ಪ ಾರ್ಥವ ತಿಳಿದು ಉಚ 4 ರಿಸಲರಿಯೆದ ಕಾರಣ” 
ಮತ್ತೆ Rd ಉಕಾರ ಹಸನ ಮೂಲವಂ ಭೇದಿಸಿ, 
ಓಂಕಾರದ ನೆಲೆಯಂ ತಿಳಿದು, ಆ ಓಂಕಾರದಲ್ಲಿ 
ಪಂಚವರ್ಣದ ಲಕ್ಷಣವನರಿದು, ಓಂ ನಮಃ ಶಿವಾಯ 


ಒಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಸೈ ರಿಸಬಲಡೆ 


ಇದೇ ಜಪ, ಇದೇ ತಪ, ಇದೇ ಸೆರ್ವಸಿದ್ದಿಯಯ್ಯಾ 


CRC 
ರಿಲಿಂಗಪೆದಿ ಪೆದ್ದಿಪ್ರಿಯ ವಿಶ್ವೇಶ್ವರಾ. 


೪೧೧ 


A 
} 


ಆಕಾರ ಉಕಾರ ಮಕಾರಂಗಳು ಪ ಪ್ರಕೃತಿಯಲ್ಲಿ ನಾದ ಬಿಂದು ಕಳೆಯಾದವು., 


್‌ 


ಅಕಾರ ನಾದ, ಉಕಾರ ಬಿಂದು, ಮಕಾರ ಕಳೆ. 

ಅಕಾರ ರುದ್ರ, ಉಕಾರ ಈಶ್ವ ರ, ಮಕಾರ ಡೆ 

ಆಕಾರ ಉಕಾರ ಮಕಾರಂಗಳಿಗೆ ನಾದ ಬಿಂದು ಕಳೆಯೇ ಅಧಾರ. 
ನಾದ ಬಿಂದು ಕೆಳೆಗಳಿಗೆ ಪ ಪ್ರಕೃತಿಯೇ ಆಧಾರ. 

ಆಪ ್ರಣಕೈೆ ಲಿಂಗವೇ ಆಧಾರ. 

ಅ ಎಂಬಲ್ಲಿ ನಾದವಾಯಿತ್ತು, 

ಉ ಎಂಬಲ್ಲಿ ನಾದ ಉಳಿದಿತ್ತು. 

ಮ ಎಂಬಲ್ಲಿ ಬಿಂದು ಒಂದುಗೂಡಲು ಓಂಕಾರಶಕ್ಕಿಯಾಗಿ ತೋ 
ಆ ಒಂಕಾರಶಕ್ಷಿಯಲ್ಲಿ ನಕಾರ ಮಕಾರ ಶಿಕಾರ ವಕಾರ 
ಯಕಾರಗಳೆಂಬ ಪಂಚಾಕ್ಷರಗಳುದಯಿಸಿದವು. 

ನಕಾರವೇ ಬ ಬ್ರಹ್ಮ, ವೇ ವಿಷ್ಣು, ಶಿಕಾಠವೇ ರುದ,, 


ವಕಾರವೇ ಈಶ್ವರ, ಮಕಾರವೇ ಈ ಪಂಚೆ ಶಾಖೆಗಳ 
ವಕಾರವೇ ದೇವನ ನೆತ್ತಿ ಯಲ್ಲಿ ಆ ಓಂಕಾರ ಶಕ್ತಿ ಸೆ ಸ್ವರೂಪಿಯಾಗಿ 
ಉರಿಲಿಂಗಪೆದಿ ಪಯ 'ವಶೆ ಶರಾ 

NS) 

೧೨೭೭ 


ಅಗ್ಗಿ ಮುಟ್ಟಲು ತೃಣವಗ್ಗಿ ಯಪ್ಪುದು ತಪ್ಪ ದಯ್ಯ. 

ಮೆ ಟೆ ಲ ಪೆ [8 ್ರ 
pi ಸಾದವಂಗವ ಸೋಂಕಿದಲ್ಲಿ” 

#5 ಗುರುವಪ್ಪು ದು ತಪ್ಪ ದಯ 


ಗ a pe] ಸೌ 
bp ಮನವ ಸೂಂಂರೆದಲ್ಲಿ 


py 


೪೧೨ 


ಮನ ಲಿಂಗವಪ್ಪು ದು ಸಪ್ಪ ದಯ್ಯ. 

ಜಂಗಮಪ್ರ ಸಾದ ಅರಿವ ಸೊಂಂಕಿದಲ್ಲಿ 

Po ಪ್ರ ಸನ್ನ ಪ್ರ ಸಾದವಪ್ಪು ದು ತಪ ಪ್ರದಯ್ಯ. 

ಶಿವಶಿವಾ, ಪ್ರ ಬೂ ಮಹಿಮೆಯನೇನೆಂದುಪಮಿಸುವೆ? 
ಪ್ರಸಾದವೇ a ಪ್ರಸಾದವೇ ಲಿಂಗ, ಪ ಸ್ರಸಾದವೇ ಜಂಗಮ 

ಪ್ರಸಾದವೇ ಪರಾತ್ರ ರ, ಪ್ರಸಾದವೇ ಸತವ ಅಟ 

ಪ್ರ ಸಾದವೇ ಪರಮಾಮ ತ, ಪ್ರಸಾದವೇ ಪರಮಚ್ಞಾ ನ್ಯ 

ಪ್ರ ನ ವಾಜು ನೋತೀತ್ಯ ಪ ಪ್ರಸಾದವೇ ನಿಶ್ಯಪ ಪರಿಪೂರ್ಣ. 

pr ಪಸಾದಪೆ ಕೊಂಡು ಬದುಕಿದೆನಯ್ಯ. 


[೫ ಹ 
ಗಗ ; 
ಉರಿಲಿಂಗಪೆದಿ ಪ್ರಿಯ ವಿಶ್ವೇಶ್ವರ. 


ಸ್ರಸಿಘ ಹುಚ್ಚರನೇನೆಂಬೆನಯ್ಯಾ. 
ಸೋಂಕಲೊಡನೆ 

ದಿಯಪ್ಪದು ತಪ ಸ್ಪದಯ್ಯಾ. 

ಶಿವಶಿವೂ, ಸಾದದ ದ ಮಹಮಯನೇನುದುಮಿಸ ಬಹುದಯ್ಸಾ? 


_ ನ 


(G 
೬ 
ಈ 
GL 
Ct 
ME 
೧ 


ಪ್ರಸಾದವ ಜ್ಞಾನಿ ಪ್ರ ಹಿ ಪರಾತ್ರ ರ, ಪ್ರಸಾದವೆ ಜ್ಞಾನಾತೀತ 
ಪ್ರಸಾದವ ಸಚ್ಛಿ ಬತ 

ಪ,ಸಾದವೆ ನಿತ್ಯಪರಿಪೂರ್ಣ. 

[ನಿಮ್ಮ ಶರಣ] ಇಂತಪ್ಪ ಪ್ರಸಾದಿ ಕಾಣಾ, 


b 
ಉರಿಲಿಂಗಪೆದ್ದಿಪ್ರ ಯ ಶೇ ಶ್ರೇಶ್ವ್ಯರಾ. 


> 


೧೨೭೯ 


ಅಚ್ಛಭವಿತನದಿಂದ ನಿಚ್ಚನರಕಕ್ಕಿಳಿವ 
ಕರ್ಮಚಾಂಡಾಲವಿಪ್ರರು ನೀವು ಕೇಳಿರೇ! 
ಈಶಭಕ್ಷರ ಕಂಡು ದೂಷಿಖ ನರಕಕ್ಕಿಳಿವ 
ಶಾಪಹತರು ನೀವು ಕೇಳಿರೇ! 
ವಿಭೂತಿಯನೊಲ್ಲದೆ ಬಿಳೆಯ ಮಣ್ಣ ನಿಡುವ 
ಶ್ರಪಚರೆಲ್ಲಾ ನೀವು ಕೇಳಿರೇ! 
ಹೆರಿಯೂ ಹೆರನೂ ಸೆರಿಯೆಂದು ಗಳುಹುವ 
ಮರುಳವಿಪ ಸ್ರರರು ನೀವು ಕೇಳಿರೇ! 


| ೧೨ |! 


| ೧೩ 1 


ಉರಿಲಿಂಗಪೆದ್ದಿಗಳ ವಚನ ೪೧೩ 


ಆದಿಯಲ್ಲಿ ಶ್ರೀವಿಷ್ಣು ಮೇದಿನಿಯರಿಯೆ 

ಒಂದು ನಯನವನು ಪ ಪುಷ್ಟ ಮಾಗಿತ್ತು ಪಡೆಯನೇ ವೆಕುಂಠವನು? 
ವೇದಕ್ಕೆ ನೆಲ )ಿಗಟ್ಟಾ ವುದೆಂದು ಬಲ್ಲಡೆ ನೀವು ಹೇಳಿರೆ! 

ಬಾ ್ರಹ್ಮಣಿಕೆಗ ನೆಬೆಗಟಾ ವುದೆಂಬುದು ಬಲ್ಲಡೆ ನೀವು ಹೇಳಿರೆ! 
ವೇದಕ್ಕೆ ನೆಲಗಟ್ಟು ಹ್ರನ ಬಾ ್ರಹ್ಮಣಕ್ಕೆ ನೆಲಗಟ್ಟು ಗಾಯತ್ರೀ. 
ಒಂಕಾರವೇನಹೇಳಿತ್ತು, ಗಾಯತ್ತಿಯೇನ ಹೇಳಿತ್ತೆಂಬುವ 

ತಿಳಿದು ವಿಚಾಂಸಿಕೊಳ್ಳಿರೇ ಶ್ರು ಶು 3ಗಳೊಳಗೆ. 

ಅದೆಂತೆಂದಡೆ; 

ಓಂಕಾರಪ್ರಭವಾ ವೇದಾ ಒಂಕಾರಪ್ರಭವಾಸ್ಟ ಎರಾಃ! 
ಒಂಕಾರೆಪ್ರಭವಂ ಸರ್ವಂ ತ್ರೆ ಪಲೋಕ್ಯಂ ಸಚರಾಚರಂ! 

ಇನ್ನು ಗಾಯತ್ರಿ: 

ಓಂ ಮಹಃ ಓಂ ಜನಃ ಓಂ ತಪಃ 

"ಪಿಂ ಸೆತ್ಯಂ ಓಂ ತ ತತ್ಸವಿತುರ್ವರೇಣ 0 

ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರ ಜೋದಯಾತ್‌” 
ಎಂದು ಶ್ರಾದ್ಧ ತದ್ದಿನ ಪಿಶ್ಯಕಾರ್ಯವ ಮಾಡುವಲ್ಲಿ” 

ವಿಶ್ವ ದೇವರ ಸಾ ಸ್ಥಾಪನೆಯಂ ಮಾಡುವಿರಿ. 

"ಎಶ ದೇವಾಯ ಸ ಸ್ವಾಹಾ” ಎಂದು ಅರ್ಚನೆ ವಂದನೆಯಂ ಮಾಡುವಿರಿ- 
ಯಥೋಕ್ತ ವಾಗಲಿ ಯಥಾಕಾಲವಾಗಲೆಂದು ಬೇಡಿಕೊಂಬಿರಿ. 
“ಗಯಾಯಾಂ ಪ್ರೀರುದ್ರಪಾದೇ ದತ್ತಮಸ್ಸು' ಎಂದೆಂಬಿರಲ್ಲಾ 
*ಗಯಾಯಾಂ ಪ್ರೀ ವಿಷ್ಣುಪಾದೇ ದತ್ತ ಮಸ್ತು p 
ಎಂದೆಂದುಂಟಾದಡೆ ಹೇಳಿರೇ. 

ಸತಿಗೆ ಪಿಂಡವ ಕೊಡುವಲ್ಲಿ 

ವಸು ರುದ್ರಾದಿತ್ಯರೂಪೇಭ್ಯೋ ಮಧ್ಯಪಿಂಡಸ್ತು ಪ್ರತ್ರದಃ) 
ವೇದೋಕ್ಷೆ ರುದ್ರನಿರ್ಮಾಲ್ಯಂ ಉರ್ರಸ್ಟಾ ೦ನ್ನಪವಿತ,ಕಂ! 
ಆದಿಪಿಂಡಾಂತ್ಯಪಿಂಡಂ ಚ ವರ್ಜಯೇತ್‌ ಸತತಂ ಬುಧಃ 

ಎಂದು ರುದ್ರಪಿಂಡದಿಂದ ಉತ್ಪ ತವಾಗಿ 

ಮರಳಿ ಭಕ್ತರ ಜರಿದು ಗಳೆಹುವಾ ಪಾತಕರೆಲ್ಲರೂ ನೀವು ಕೇಳಿರೇ 
ಭಕ್ತರು ಕೊಂಬುದೇ ಪಾದೋದಕ ಪ್ರಸಾದ, 

ನೀವು ಉಂಬುದೇ ಭೂತಶೇಷ. 


"ಪೂ, ಣಾಯ ಸಾಹಾ ಅಪಾನಾಯ ಸ್ಟ್ರಾ ಹಾವಾ ಮ ಹಾ 
ಉದಾನಾಯ ಸ್ವಾಹಾ ಸಮಾನಾಯ ಸ ಸ್ವಾಹಾ” ಎಂದು 
ಪಂಚೆಭೂತಕ್ಕೆ ಬಲಿಯವನಿಕ್ಳಿ 


K 


೪೧೪ ಸಂಕೀರ್ಣ ವಚನಸಂಪುಟ : ಒಂದು 


ಆ ಭೂತಶೇಷವ ತಿಂಬ ಭೂತಪ್ರಾಣಿಯ 

ಲಿಂಗಪ್ರಾಣಿಗೆ ಸರಿಯೆಂಬವನ ಬಾಯಲ್ಲಿ ಕೆರ್ಪನಿಕ್ಕಿ 

ಈಶಭಕ್ತಿಯ ಮೆರೆವ ಕ 
ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 0೪ 1 


ಅದನದನತಿಗಳೆದನೆ ಯೋಗಿ, 
ಇಹ ಪೆರವನೆ ಮೀರಿ ನಿಲಬಲ್ಲಾ ತನೆ ಯೋಗಿ. 
“ತತ್ತ ಎಮಸಿ' ವಾಕ್ಯವು ನಿಲುಕದ ಪದವ ಮೀರಿ ನಿಲಬಲ್ಲಾತನೆ ಯೋಗಿ 
ಇದು ತುದಿಪದವು ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೫ ॥ 


೧೨೮೦೧ 


ಅನಂತ ಜನ, ಗಳೆ ಪಾಪಂಗಳು ಸವೆದು ಹೋಗಿ 
ಶ್ರೀಗುರುವಿನ ಕರುಣಾಕಟಾಕ್ಷದಿಂದ 
ಪ್ರಾಣಲಿಂಗೋಪದೇಶವ ಪಡೆದು 
ಸದ್ಭಕ್ತ ರಾಗಿ ಶಿವಲಿಂಗ ದರ್ಶನ-ಸ್ಪ ರ್ಶನವ ಮಾಡಿ 
ಆ ಲಿಂಗವನಂಗದಲ್ಲಿ ಧರಿಸಿಕೊಂಡು 
ಅಂಗವೇ ಲಿಂಗ ಲಿಂಗವೇ ಅಂಗ 
ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣವಾಗಿ 
ಅಂತರಂಗ ಬಹಿರಂಗ ಸರ್ವಾಂಗವೆಲ್ಲವೂ ಲಿಂಗವಾದ ಬಳಿಕ 
ಇಂತೀ ಪ್ರೀಗುರು ಕೊಟ್ಟ ಲಿಂಗವ ಬಟ್ಟು 
ಬೇರೆ ಮತ್ತೆ ಆತ್ಮತತ್ತ ಎವ ವಿಚಾರಿಸಿ ನೋಡಬೇಕೆಂದು 
ಪರಮಾತ್ಮನಲ್ಲಿ ಯೋಗವ ಮಾಡಿ ಯೋಗಿಗಳಾಗಿ ಮುಕ್ತರಾದೆವೆಂಬಿರಿ. 
ಶಿವಶಿವಾ, ಆತ್ಮನನು ಪರಮಾತ್ಮನನು ಪ್ರೀ ಗುರುಸ್ವಾಮಿ ಒಂದು ಮಾಡಿ 
ಇದೇ ನಿನ್ನ ನಿಜತತ್ತ ಎನಂದು ಅರುಹ ಹೇಳಿ ತೋರಿಸಿಕೊಟ್ಟ ಬಳಿಕೆ 
ಇಂತಹೆ ಗುರುಸ್ತಾಮಿಯ ಆಜ್ಞೆಯ ಮೀರಿ ಲಿಂಗವನರಿಯದೆ ಲಂಗಬಾಹಿರರಾದ 
ದ್ವಿಜರನು ಯೋಗಿಯನು ಸನ್ಯಾಸಿಯನು ಗುರುವೆಂದು ಭಾವಿಸೆಬಹುದೆ? 
ಶಿವ ಶಿವಾ, ಅದು ಗುರುಖ್ರೋಹ. 
ಪರಶಿವಮೂರ್ದಿಯಾದ ಗುರುಸ್ತಾಮಿಯು 
ಷಡ್ಡರ್ಶನಗಳಿಗೂ ಸಮಸ್ಸೆಮತಂಗಳಿಗೂ ಸಮಸ್ತಾಗಮಂಗಳಿಗೆಯೂ 
ಶಿವನೊಬ್ಬನೇ ಕರ್ತನೆಂದು, ಶಿವದರ್ಶನವೇ ವಿಶೇಷವೆಂದು,, ಅಧಿಕವೆಂದು 
ಹೇಳಿ ತೋರಿ ಕೊಟ್ಟ ಬಳಿಕ 


p 


ಉರಿಲಿ ಶಿಂಗಪೆದ್ದಿ ಗಳ ವಚನ 


ಶೈವವೆಂದು ಶಾಕ್ತ €ಯವೆಂದು ವೈಷ್ಣ ವವೆಂದು 

ಗಾಣಪತ್ನ ವೆಂದು ಸೌರವೆಂದು ಕಾಪಾಲಿಕವೆಂದು 

ಇಂತೀ ಷಡ್ಡ ರ್ಶನಂಗಳಿಗೆಯೂ ಶಿವನೊಬ್ಬನೇ ಕರ್ತ, 

ಇಂತಿ ಪಡ್ಡಶ ರ್ಪಿ ೯ನಕ್ಕೆ ಶಿವದರ್ಶನವೇ ಅಧಿಕವೆಂದು, 

ಇಂತೀ ಶಿ ವದರ್ಶ ನ "ಮಾರ್ಗವಿಲ್ಲದೆ ಮಕಕ್ತಿ ಯಿಲ್ಲವೆಂದು, 

ಆ ಪರಶಿವನೆಂ ಗುರುಮೂರ್ದಿ ಆರುಹಿ ಾಣಿಸಿ ಹೇಳಿ ತೋರಿ ಕೊಟ್ಟ ಬಳಿಕ 
ಅದೆಂತೆಂದಡೆ ಶಿವಧರ್ಮೇ- 

ದರ್ಶನ ಷಡ್ತಿಧಂ ಪ್ರೋಕ್ತಂ ಶೈೈವಂ ಶಾಕ್ಷೇಯ ವೈಷ್ಣ್ಯವೇ!। 

ಗಾಣಾಪತ್ಯಂಚೆ ಸೌರಂಚೆ ಕಾಪಾಲಿಕಮಿತ ಸ್ಮ ತಮ್‌! 

ಮತ್ತ, 0 

ಷಡ್ಡರ್ಶನಾದಿ ದೇಮಷೋ ಹಿ ಮಹಾದೆವೋ ನ ಸೆಂಶಯಃ! 

ಮಂತ್ರ ಪೂಜಾದಿ ಭಿನ್ನಾನಾಂ ಮೂಲಂ ಪರಶಿವಸ್ಮಫಾ॥ 

ಎಂಬುದಾಗಿ, ಇನು 

ವೃಷ್ಣ ವವೆಂದು ಆತ್ಮಯೋಗವೆಂದು ಶಾಕ್ತಿಕವೆಂದು 

ಮೆದಿಕವೆಂದು ಇಂತೀ ಭ್ರಾಂತಿನ ದರ್ಶನಮತಂಗಳನು ಕೇಳಿ, 

ಅಲ್ಲಿಯ ಧರ್ಮಾಧರ್ಮಂಗಳನು ಕೇಳಿ, 

ಅಲ್ಲಿ ಉಪದೇಶವ ಮಾಡಿಸಿಕೊಳ್ಳ ಬಹುದೇ? 

ಶಿವಶಿವಾ, ಅದು ಗುರುದ್ರೋಹ, ಆ ಪ್ರೀಗುರುವಿನಾಜ್ಞೆಯ ಮೀರದಿರಿ. 

ಆ ಪರಶಿವಮೂರ್ತಿತತ್ತ ಎನೇ ಗುರುಸ್ತುಮಿಯಾಗಿ ಚೆನ್ನಾಗಿ ಅರುಹಿ 

ತೋರಿ ಹೇಳಿ ಕೊಟ್ಟನಲ್ಲದೆ 

ಆ ಗುರುಸ್ವಾಮಿ ಏನು ತಪ್ಪಿ ಹೇಳಿದುದಿಲ್ಲ. 

ಶ್ರುತಿ “ಏಕೋ ದೇವೋ ನ ದ್ವಿತೀಯಾಯ ತಸ್ಥೆ 4 
ಎಂದುದಾಗಿ ಶಿವನೊಬ್ಬನೇ ದೈವವೆಂದು ತೋರಿಕೊಟ್ಟ 
ಶ್ರುತಿ “ಏಕೋ ಧ್ಯೇಯ್‌” ಎಂದು 

ಶಿವನೊಬ್ಬನನ್ನೆೇ ಧ್ಯಾನಿಸಿ ಪೂಜಿಸೆಂದು ಹೇಳಿ ತೋರಿಕೊ ಇಟ್ಟ ನು ಪ್ರೀಗುರು. 
ಶ್ರುತಿ “ನಿರ್ಮಾಲ್ಯಮೇವ ಭಕ್ಷಯಂತಿ” ಎಂದುದಾಗಿ 

ಶಿವಪ ಸ್ರಸಾದವನೆ ಗ್ರಹಿಸಿಯೆಂದು ಪ್ರಸಾದವ ಕರುಣಿಸಿದ ಪ್ರೀಗುರು. 

ಇಂತಹ ಪ್ರೀಗುರು ಮರುಳನು, ನೀನು ಬುದ್ದಿ ವಂತನೇ? 

ಕೇಳ್ಲಾ, ನಮ್ಮ ಗುರುವ ಮರುಳ ಮೂಡಿದಿರಿ” ಅದೆಂತೆಂದ 


ಪೀಗುರು. 


ನಿಮ್ಮಿಚ್ಛಿಯ 2ಯೇ ಬಂದುದಾಗಿ, ಅದಲ್ಲದೆ ಘು 
ಪೂರ್ವ ಪುರು ಷೆರು ಮರುಳರು, ನೀನೊ ಬ್ರನೆ "ಬುದ್ಧಿವಂತ? ಕೇಳೋ: 
ದೂರ್ವಾಸೆ ಉಪ 


ಮನ್ಯು ದಧೀಚಿ ಜಮದಗ್ಗಿ ಮಾರ್ಕಂಡೇಯ 
ಷರಾಶರ ಮೊದಲಾದ ಯಷಿಗಳಲ್ಲ ಶಿವಾರ್ಚನೆಯಂ ಮಾಡಿದರು. 


ಸಂಕೀರ್ಣ ಪಚನಸಂಪುಟ : ಒಂದು 

ಮೊದಲಾದವರೆಲ್ಲರೂ 
ಶಿವಲಿಂಗಾರ್ಚನೆಯ ಮಾಡಿದರು, ಕೇಳಿರೇ ನೋಡಿರೇ ದೃಃ ಸೈತ 
ಮತ್ತ ಸಪ್ರೆ ರ ಕೂಸ ವರಾಹೇಶ ರ ನಾರಸಿಂಹೇಶ್ವರ ರಾಮೇಶ್ವ ರ” ಎಂಬ 
ದಶಾವತಾರಗಳಲ್ಲಿ ಶಿವಲಿಂಗಪ್ರತಿಷ್ಠೆಯಂ ಮಾಡ 
ಶಿವಲಿಂಗಾರ್ಚಾನೆಯಂ ಮಾಡಿದರು. 

ಅನೇಕ ಘ್‌ಸಸಾವ್ರರ ಪುನಾ ಕೇಳಿರೇ ನೋಡಿರೇ. 
ಯಂ ಯಂ ಕಾಮಯತೇ ಕಾಮಂ ತುಂ ತಂ ಲಿಂಗಾರ್ಚನಾಲ್ಲಭೇತೆ! 

ನ ಲಿಂಗೇ ವಿನಾ ಸಿದ್ದಿರ್ದುಲಭಂ ಪರಮಂ ಪದಂ 
ಮತ್ತಂ 
ಅಸುರಾ ದಾನವಾಶ್ಛೈ ವ ಪಿಶಾಚೋರಗರಾಕ್ತಸಾಃ। 
ಆರಾಧ್ನ ಪರಮಂ ಲಿಂಗಂ ಪ್ರಾಪುಸ್ತೆ ¢ ಸಿದ್ಧಿಮುತ್ತ ಮಾಮೌ॥ 


i) 
ಮಠ 0 
ಮೇದ ೨9೮ ೧ ಸವೆಸಿ " 
ಆಗ ಹೊ ಕ್ತ ಮೇ "ದ್ಯ ಯಜ್ಞಾಶ್ವ ಬಹುದಕ್ಷಿಣಾಃ! 
ವಸ್ಥೆ ು ನೋ ಸೆಮಾಃ! 


ಲಿ ಇಂತು ಮ ಮೊದಲಾದ 


ಜೆ 
[ee] 
ಶಿವಲಿಂಗಾರ್ಚ್ಜನೆಯಂ ಮಾಡಿದು ದಕ್ಕೆ ದೃಷ್ಟ ನೋಟಡಿರೇ: 
ರ _ ವಿ ಸ್‌ ನುತಲಣೆಗಂವ 
ಕಾಶೀಕ್ಷೇತ್ರದಲ್ಲಿ ಬ್ರ ಫಸ ಇಂದ್ರೇಶ್ವರ ಯಕ್ಷಸಿದ್ದೆ "ಪ್ರರ 


ಎಂಬ ಯು ಪ ಪ ರ್ರತಿಷ್ಟಿಸಿ ಶಿವಲಿಂಗಾರ್ಚ್ಜನೆಯಂ ಮಾಡಿದರು. 
ತಾರಕ ರಾವಹಾದಿಗಳೆ್ಲ ಶಿವಲಿಂಗಾರ್ಚ್ಜನೆಯಂ ಮಾಡಿದರು. 
ಇಂತವರೆಲ್ಲರು ಮರುಳರು, ನಿನೊಬ್ಬನೇ ಬುದ್ದಿವಂತನೆ? 
ಅದು ಕಾರಣ, ಆ ಪ್ರೀಗುರುವಿನಾಚ್ಞೆಯಂ ಮೀರಿ ಕೆಡದಿರ ಕೆಡದಿರಿ. 
ಆ ಮಹಾ ಶ್ರೀಗುರುವಿನ ವಾಕ್ಯವನೇ ನಂಬಿ 
ಗುರುಲಿಂಗಜಂಗಮವನೊಂದೇಯೆಂದು ನಿಶ ಶೈಯಿಸಿ, 
ಇದೇ ಅಧಿಕ ಇದರಿಂದ ೭ ಬಟ್ಟು ಮತ್ತಾ ಮ ಅಧಿಕವಿಲ್ಲ. 

೫ ಗುರುಲಿಂಗಜ ಜಂಗಮದಳ್ಲಿಯ ಭೌ ಯೆ ಭಕ್ತಿ, 


ಎ ಮೇ ಅರ್ಚನೆ, ಆ ಸೆಂಗವೇ ನವಯೋಗ, 

ಇದು ಸತ್ಯ ಶಿವನಾಣೆ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ll Ot || 
೧೨೮೨ 

ಅನಾದಿಶಾಶ್ವ ತೆಂ ನಿತ್ಯಂ ಚೈತನ್ಯಂ ಚಿ ಚಿತ್‌ಸೆ ನೈರೂಪಕಂ। 

ಚಿದಂಗಂ ವ್ಯ ಸಭಾಕಾರು ಚಿದ ದೃಸ್ಕ್ರ ಲಂಗನಾರೆಣಂ! 

ಪ್ರಥಮಂ ಗೂಢನಿರ್ನಾವ ರ ದ್ವಿತೀ €ಯಂ ಚಿತ್ರ ಎರೂಪಕೆಂ। 


ಶೃತೀಯಂ ಚಿದ್ದಿಲಾಸ ೦'ಚ ಚತುರ್ಥಂ ಭಸ್ಮಧಾರಣಂ! 


ಉರಿಲಿಂಗಪೆದ್ದಿಗಳ ವಚನ ೪೧೭ 


ರೋಮೇ ರೋಮೇ ಚ ಲಿಂಗಂ ತು ವಿಭೂತಿಧೂಳನಾದ್ಭವೇತ್‌! 

ಎಂದುದಾಗಿ, 

ಬಸವ ಬಸೆವಾ ಎನುತಿಪ್ಪವರೆಲ್ಲರು ಬಸೆವನ ಘನವನುರೂ ಅರಿಯರಲ್ಲಾ. 
ಅನಾದಿಪರಶಿವನಲ್ಲಿ ಅಂತರ್ಗತಮಾಗಿರ್ದ 

ಮಹಾಪ್ರಕಾಶವೇ ಬಹಿಪ್ಪರಿಸಿ ಚಿತ್ತು ಎನಿಸಿತ್ತು. 

ಆ ಚಿತ್ತು ಚಿದಂಗಬಸೆವ. 

ಆ ಚಿದಂಗಬಸವನಿಂದುದಯಿಸಿದ ಚಿದ್ದಿಭೂತಿಯನೊಲಿದು 

ಧರಿಸಿದ ಶರಣರೆಲ್ಲರೂ ಜ್ಯೋತಿರ್ಮಯಲಿಂಗವಪ್ಪದು ತಪ್ಪು ದು ಕಾಣಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೭ 1 


೧೨೮೩ 


ಅನುಭಾವಲಿಂಗದ ಮರ್ಮವನರಿವುದರಿದು, 
ಲಿಂಗಸೆಂಜ್ಞೆಯನರಿವುದರಿದು, ಲಿಂಗವೆಂದಾದುದೆಂದರಿವುದರಿದು, 
ಲಿಂಗವಂತಹುದಿಂತಹುದೆಂದರಿವುದರಿದು ನೋಡಾ. 
ಲಿಂಗದಲ್ಲಿಯೆ ಅಗಮ್ಯವಯ್ಯ. 
ಭೂಮಿಖಯೆ ಪೀಠಿಕೆ, ಆಕಾಶವೆ ಲಿಂಗವೆಂದರಿದಾತನು ಲಿಂಗವನರಿದಾತನಲ್ಲ. 
ಲಿಂಗದಲ್ಲಿಯೆ ಅಗಮ್ಯವಯ್ಯ. 
ಲಿಂಗದ ಆದಿ ಬ್ರಹ್ಮ, ಮಧ್ಯ ವಿಷ್ಣು y ಅಂತ್ಯ ರುದ್ರ. 
ಇಂತೀ ತ್ರಿಮೂರ್ತಿಲಿಂಗವೆಂದರಿದಾತನು ಲಿಂಗವನರಿದವನಲ್ಲ. 
ಲಿಂಗದಲ್ಲಿ[ಯೆ] ಅಗಮ್ಯವಯ್ಯ. 
ಲಿಂಗಮಧ್ಯೇ ಜಗತ್ಸರ್ವಂ! ತ್ರೆ 4ಲೋಕ್ಯಂ ಸೆಚರಾಚರಂ! 
ಲಿಂಗಬಾಹ್ಯಂ ಪರಂ ನಾಸ್ತಿ | ತಸ್ಮ್ರೈ ಲ್ರೀಗುರವೇ ನಮಃ! 
ಎಂಬ ಭಾವರಹಿತ ಲಿಂಗವು 
“ಬ್ರಹ್ಮ ವಿಷ್ಣಾ ಎದಿದೇವಾನಾಮಷ್ಯಗೋಚರಂ” ಎಂದು 
ಇದಂ ಮಾಹೇಶ್ವರಂ ಜ್ಯೋತಿರಾಪಾತಾಲೇ ವ್ಮವಸಿ ತಂ! 
ಅತೀತಂ ಸೆತ್ಯಲೋಕಾದೀನನಂತಂ ದಿವ್ಯಮೂಶ್ವರಂ! 
ಅಲಲಾಟಲೋಚನಂ ಚೌದ್ರಿ! ಕಲಾಮಂ ಚತುರ್ದಶಂ! 
ಅಂತರ್ವತೇಹೆ ನಿರ್ದೇಹುಂ! ಗುರುರೂಪಂ ವ್ಯವಸ್ಥಿತಂ! 
ಪಾದಭಿನ್ನ ೦ ಹಿ ಲೋಕೇನ ಮೌಳಿಬ್ರಹ್ಮಾಂಡಭಿತ್ತ ಯೇ! 
ಭುಜಪ್ರಾಂತದಿಗಂತಾನಾಂ! ಭೂತಾನಾಂ ಪತಯೇ ನಮಃ 
ನಾದಲಿಂಗಮಿತಿಜ್ಞೀಯಂ/ ಬಿಂದುಪೀಠಮುದಾಪೃತಂ! 
ನಾದಬಿಂದುಯುತಂ ರೂಪಂ ಲಿಂಗಾಕಾರಮಿಹೋಚ್ಯತೇ [| 


೪೧೮ 


ಸಂಕೀರ್ಣ ವಚನಸಂಪುಟ : ಒಂದು 


ಎಂಬ ಲಿಂಗಮೆಂದು 

ಲಿಯತೇ ಗಮ್ಯತೇ ಯತ್ರ! ಯೇನಸರ್ವಂ ಚೆರಾಚರಂ। 

ತದೇ ತಲ್ಲಿಂಗಮಿತ್ಯುಕ್ಕಂ॥ ಲಿಂ” ತತ್ತ್ವೃಪರಾಯಣ್ಯೈಃ॥ 

ಲಕಾರಂ ಲಯಸಂಪ್ರೋಕ್ಷಂ| ಗಕಾರಂ ಸೃಷ್ಟಿಮೇವ ಚ 

ಲಯಾನಾಂ ಗಮನಶ್ಸೈ ಪವ! ಲಿಂಗಾಕಾರಮಿಹೋಚ್ಯತೇ॥ 

ಎಂದರಿದಾತನು ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನೆಂದರಿದ ಶರಣಂಗೆ ಸುಲಭ, 
ಮಿಕ್ಕಿನವರಿಗಳಿಗಲಭವಯ್ಯಾ. Il ೧೮ 1 


೧೨೮೪ 


ಅಮೃತಕ್ಕೆ ಹಸಿವುಂಟೆ? ಜಲಕ್ಕೆ ತೃಷೆಯುಂಟಿ? 
ಮಹಾಜ್ಞಾನಸ್ವೆರೂಪಂಗೆ ವಿಷಯವುಂಟೆ? 
ಸೆದ್ದು ರುಕಾರುಣ್ನ್ಣವ ಪಡೆದು ಲಿಂಗಾರ್ಚನೆಯಂ ಮಾಡುವ 
ಮಹಾಭಕ್ಷಂಗೆ ಬೇರೆ ಮುಕ್ತಿಯ ಬಯಕೆ ಉಂಟೆ? 
ಅವರುಗಳಿಗೆ ಅದು ಸ್ವಯಂಭು ಸೆಹಜಸ್ತಭಾವ. 
ಇನ್ನು ತೃಪ್ತಿ ಆಪ್ಯಾಯನ ಅರಸೆಲುಂಟೆ? 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. Il oF Il 


೧೨೮೫ 


ಅಮೃತದೊಳಗೆ ಜನಿಸಿ ಅಮೃತದೊಳಗೆ ವರ್ತಿಸುವ 
ಅಮೃತದೇಹಿಗೆ ಹಸಿವು ತ್ತಷೆಯೆ? 
ಆ ಆಮೃತವೆ ಆಹಾರ, ಆ ಅಮೃತವೆ ಸೇವನೆ, 
ಬೇರೊಂದು ವಸ್ತುವುಂಟಿ? ಇಲ್ಲ. 
ಆ ಅಮೃತವೇ ಸರ್ವಪ್ರಯೋಗಕ್ಸಿ. 
ಇದಕ್ಕೆ ಕಟ್ಟಳೆಯುಂಟಿ? ಕಾಲವುಂಟೆ? 
ಆಜ್ಞೆ ಉಂಟೆ? ಬೇರೆ ಕರ್ತರುಂಟಿ? ಇಲ್ಲ. 
ಮನವೇ ಮೇರೆ, ಪರಿಣಾಮವೇ ಅವಧಿ ನೋಡಾ. 
ಪೀಗುರುಲಿಂಗದೆಲ್ಲಿ ಜನಿಸಿ, ಶಿವಲಿಂಗದಲ್ಲಿ ಬೆಳೆದು 
ಜಂಗಮಲಿಂಗದಲ್ಲಿ ವರ್ತಿಸಿ, ಪ್ರಸಾದಲಿಂಗದಲ್ಲಿ ಪರಿಣಾವಿಸಿ, 
ಗುರು ಲಿಂಗ ಜಂಗಮ ಪ್ರಸಾದ ಒಂದೆಂದರಿದು 
ಆ ಚತುರ್ವಿಧ ಏಕವಾದ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ 
ಲಿಂಗವೇ ಅಂಗ ಅಂಗವೆ ಲಿಂಗವಾದ 
ಲಿಂಗಸ್ಟಾಯತವಾದ ಲಿಂಗೆಕ್ನೆಂಗೆ 
ಜಪ ಧ್ಯಾನ ತಪಕ್ಕೆ ಅರ್ಚನೆಗೆ ಪೂಜನೆಗೆ 


ಉರಿಲಿಂಗಪೆದ್ದಿಗಳ ವಚನ ೪೧೯ 


ಆಗಮವುಂಟೆ? ಕಾಲವುಂಟೆ? ಕರ್ಮವುಂಟೆ? ಕಲ್ಪಿ ತವುಂಟೆ? ಇಲ್ಲ. 
ಸರ್ವವೂ ಲಿಂಗಮಯ. 

ಆ ಲಿಗಮತಂಗೆ ನಡೆನುನೆೇ? ಆಗಮ, ಪೂಜಿಸಿದುದೇ ಕಾಲ 
ಮಾಡಿದುದೇ ಕ್ರಿಯೆ ನುಡಿದುದೇ ಜಪ, ನೆನೆದುದೇ ಧಾನ 
ವರ್ತಿಸಿದುದೇ ತಪಸ್ಸು. 

ಇದಕ್ಕೆ ಅವಧಿಯುಂಟೆ? ಮೇರೆಯುಂಟೆ? ಇಲ್ಲ. 

ಮನವೇ ಮೇರೆ, ಪರಿಣಾಮವೇ ಅವಧಿ ನೋಡಾ. 

ಪೃ ಿ ಅಪ್ಪು , ತೇಜ, ವಾಯು, ಆಕಾಶ, ರವಿ, ಶಶಿ, ಆತ್ಮ 
ಮನೋವಾಕ್ಟಾಯ ಹೊನ್ನು ಹೆಣ್ಣು ಮಣ್ಣು 

ಮೊದಲಾದ ಸರ್ವಪದಾರ್ಥವನರ್ಪಿಸಿ, 

ಗುರು ಲಿಂಗ ಜಂಗಮದ ಪ್ರಸನ್ನ ತೆಯ ಪಡೆದ ಮಹಾಪ್ರಸಾದಿಗೆ 
ಸರ್ವವೂ ಪ್ರಸಾದವಲ್ಲದೆ ಮತ್ತೊಂದಿಲ್ಲ. 

ಆ ಪ್ರಸಾದಿಗೆ ಪದಾರ್ಥವೆಂಬ ಪ್ರಸಾದವೆಯ ಭೇದವುಂಟೆ? 
ಅರ್ಪಿತವೆಂಬ ಅನರ್ಪಿತವೆಂಬ ಸೆಂದೇಹವುಂಟೆ? 

ಕೊಡುವಲ್ಲಿ ಕೊಂಬಲ್ಲಿ ಸೀಮೆಯುಂಟೆ? 

ನಿಸ್ಟೀಮಪ್ರಸಾದಿಗೆ ಸರ್ವವೂ ಪ್ರಸಾದ. 

ಆ ಭೋಗಕ್ಕೆ ಮೇರೆ ಉಂಟೆ? ಅವಧಿಯುಂಟಿ? ಇಲ್ಲ. 

ಮನವೇ ಮೇರೆ, ಪರಿಣಾಮವೇ ಅವಧಿ ನೋಡಾ. 

ವೇದಶಾಸ್ತ್ರ ಆಗಮ ಪುರಾಣ ಮೊದಲಾದ ಸರ್ವವಿದ್ಯಂಗಳ 
ತಾತ್ರ ರ್ಯ ಮರ್ಮ ಕಳೆಗಳನರಿದ ಮಹಾಜ್ಞಾತೃವಿಂಗೆ 

ಆ ಮಹಾಜ್ಞಾನವೇ ದೇಹ, ಆ ಮಹಾಜ್ಞೀಯವೇ ಪ್ರಾಣ. 

ಈ ಮತ್ತ ಪ್ರ ಜ್ಞಾತೃ ಜ್ಞಾನ ಜ್ಞೇಯ ಒಂದಾದ 
ಮಹಾಬೆಳಗಿನ ಸುಖಸ್ವೆರೂಪಂಗೆ | 
ಮರ್ತ್ಯ ಸ್ವರ್ಗ ದೇವಲೋಕವೆಂಬ ಫಲಪದದಾಸೆಯುಂಟೆ? ಇಲ್ಲ. 
ನಿರಂತರ ತೇಜೋಮಯ ಸುಖಸ್ವೆರೂಪನು 

ವಿದ್ಯಾಸ್ತರೂಪನು ನಿತ್ಯಾನಂದಸ್ಪರೂಪನು. 

ಆ ಮಹಾಮಹಿಮನ ಮಹಾಸುಖಕ್ಳಿ 

ಅವಧಿಯುಂಟೆ? ಮೇರೆಯುಂಟೆ? `ಇಲ್ಲ. 

ಮನವೇ ಮೇರೆ, ಪರಿಣಾಮವೇ ಅವಧಿ ನೋಡಾ. 

ಆ ಮಹಾನುಭಾವಿ ತಾನೆ ಕೇವಲ ಜ್ಯೋತಿರ್ಮಯಲಿಂಗವಯ್ಯಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. | ೨೦ ॥ 


೪೨೦ ಸಂಕೀರ್ಣ ವಚೆನಸಂಪುಟ : ಒಂದು 
೧೨೮೬ 


ಅಮೃ ತ ಸರ್ವಂಗೂ ಅಮೃತವಾಗಿಪ್ಟು ಮು ದಲ್ಲದೆ 
ಕಿಲಬರಿಗೆ ಅಮೃ ತವಾಗಿ ಕೆಲಬರಿಗೆ ಸಮ ನೋಡಾ. 


೦ತು ಅಂತೆ, 
ಎ ಸೆರ್ವರಿಗೆಯೂ ಗುರುವಾಗಿರಬೇಕಯ್ಯಾ 
PR ನಿ ಬೆಲ್‌ © [| ಹಿ || 
ರರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. 
೧೨೮೭ 


ಅಮೃ ತಸೇವನೆಯಾದ ಬಳಿಕ 
ಭಿನ್ನ. dak ನಿಶ್ಪ ಯಿಸೆಲುಂಟೆ? 
ಸತ್ಯಶಾಂತಿಜ್ಞಾನವಿಂಬುಗೊಂಡ ಮಹಾಪ್ಪರುಷಂಗೆ 
ಸುಖದ ಪದವ ನಿಶ್ವಯಿಸಲುಂಟಿ? 
ಸೆದ್ದು ರುಕಾರುಣ್ಯವ ಪಡೆದ ಮಹಾಭಕ್ತಂಗೆ 
ಮುಕ್ತಿಯ ನಿಶ್ಚಯಿಸೆಲುಂಟೆ? 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೨ || 


೧೨೮೮ 


ಅಯ್ಯಾ, ನಿಮ್ಮ ಶರಣರ ಅನುಭಾವಸೆಂಗ ಸಾಲೋಕ್ಯೃಪದವಯ್ಯ. 
ಅಯ್ಯಾ, ನಿಮ್ಮ ಅನುಭಾವಿಗಳ 
ಮುಖಾವಲೋಕ ಪ್ರಯಸೆಂಭಾಷಣೆ ಸ EGG GS 5 
ಶ್ರೀ ವಿಭೂತಿ ರುದ್ರಾ ಕ್ಸಿ 
ತ ಶ್ರೀಮೂರ್ತಿಯ ಕಂಡು, 
ನದಲ್ಲಿ ಧರಿಸಿದಡೆ ಸಾರೂಪ್ಯಪದವಯ್ಯ. 
ಅವರ ಶ್ರೀಪಾದಂಗಳಲ್ಲಿ ಎನ್ನ ಶಿರಸ್ಸರುಶನದಿಂದ 
ಸಾಪಾಂಗವೆರಗಲು ಸಾಯುಜ ಪದವಯ್ಯ. 
ಇಂತು ಸ ಸಾಲೋಕ್ಯ, ಸಾಮೂಪ್ಯ, ಸಾರೂಪ್ಯ ಸಾಯುಜ್ಯವೆಂಬ 
ಚತುರ್ವಿಧಪದ ಎನಗಾಯಿತ ತ್ರಯ್ಯ, 
ನಿಮ್ಮನುಭಾವಿಗಳ ಕೃಪೆಯಿಂದ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೩ | 


೧೨೮೦೯ 
ಅಯ್ಯಾ, ನಿಮ್ಮ ಶರಣರ ಚರಣದ ಭಕ್ಮಿಯೇ 


ಎನಗೆ ಸ ಸಾಲೋಕ್ಯಪದವಯ್ಯಾ. 


ಉರಿಲಿಂಗಪೆದ್ದಿಗಳ ವಚನ 


ನಿಮ್ಮ ಶರಣರ ಅರ್ಚನೆ ಪೂಜೆಯೇ 

ಎನಗೆ ಸಾಮೀಪ್ಯಪದವಯಾ ? 

ಅಯ್ಯಾ, ನಿಮ್ಮ ಗಣಂಗಳ ಧ್ಯಾನವೇ 

ಎನಗೆ ಸಾರೂಪ್ಯಪದವಯ್ಯಾ. 

ಅಯ್ಯಾ, ನಿಮ್ಮ ಪುರಾತನರ ಚ್ಞಾನಾನುಭಾವ ಸಮರಸಾನಂದವೇ 
ಎನಗೆ ಸಾಯುಜ್ಯಪದವಯ್ಯಾ. 

ಇಂತೀ ಚತುರ್ವಿಧಪದಂಗಳನಲ್ಲದೆ ಅನ್ಯವ ನಾನರಿಯೆನಯ್ಯಾ, 
ಉರಿಲಿಂಗಪೆದ್ದಿಪ್ರಿ ಯ ವಿಶ್ವೇಶ್ವರ. 


೧೨೯೦ 


, ನೀನು ತತ್ತ್ಯಂಗಳ ಮರೆಗೊಂಡಿರ್ಪನ್ನಕ್ಕ, 
ನಾನು ಕಾಯವ ಮರೆಗೊಂಡಿರ್ದೆನಯ್ಸಾ. 
ಅಯ್ಯಾ, ನೀನು ಶಕ್ತಿಯ ಮರೆಗೊಂಡಿರ್ಪನ್ನ ಕ್ಕ, 
ನಾನು ಆಸೆಯ ಮರೆಯಲ್ಲಿರ್ದೆನಯ್ಯಾ. 


ನಿನ್ನ ಬೆಡಗು ಬಿನ್ನಾಣವ ನಾ ಬಲ್ಲೆ, ನನ್ನ ಬೆಡಗು ಬಿನ್ನಾಣವ ನೀ ಬಲ್ಲೆ. 


ಮರೆಗೆ ಮರೆಯನೊಡ್ಡಿ ಜಾರಿ ಹೋದೆಯಲ್ಲಾ. 

ಈ ಬಿನ್ಹಾ ಣದ ಮರೆಯನು ತೆರೆದು ದರ್ಶನಂ ಮಾಡಿ, 
ನಿನ್ನೊ ಛಗೆ ಎನ  ನಿರಿಸಿ, ಎನ್ನೊ ಛೆಗೆ ನಿನ ನಿರಿಸಿ 

ಪ್ರಾ 2 ಪ್ರಾ ಇದೆ ಸುಯೋಗವ' ಮಾಡಿಸೆನು 

ಶ್ರಿ i. ” ಉರಿಲಿಂಗಪೆದ್ದಿಪ್ರಿ ಯ ವಿಶ್ವೆ ಶ್ವ ರ.' 


೧೨೯೧ 


ಆಯ್ಕಾ, ಪಾದೋದಕವ ಮುಗಿಸಿ ಪ್ರಸಾದವ ಮುಗಿಸಬೇಕಲ್ಲದೆ, 
ಪ್ರಸಾದವ ಮುಗಿಸಿ ಪಾದೋದಕವ ಮುಗಿಸ ಲಾಗದು. 
ಪ್ರಸಾದವು ಮುಗಿದ ಮೇಲೆ, ಪ್ರಸಾದೋದಕವಮಲ್ಲವೆ 
ಪಾದೋದಕವೆಲ್ಲುಂಟು ಹೇಳಾ? 
ಸಂಬಂಧಾಚಾರಣೆಗಳ ಮುಖದಿಂದ ಪಾಣಲಿಂಗಾರ್ಪಿತವಾದ ಮೇಲೆ 
ಇಪ ಸ್ರಲಿಂಗಕ್ಕೆ ಪಸ ್ರಸಾದವರ್ಪಿತವಯ್ಯಾ. 
ಪಾದೊ "ದಕಸ್ತೆ ರೂಪವಾದ ಇಪ ಸಲಿಂಗಕ್ಕ 
ಪಾದೋದಕವನರ್ಪಿಸ ಕೊಳಬೇಕಯ್ಯ. 
ಪ್ರಸಾದಸ್ತೆ ರೂಪವಾದ ಪ್ರಾಣಲಿಂಗಕ್ಕೆ 
ಪ್ರಸಾದವನರ್ಪಿಸಿ ಕೊಳಬೇಕಯ್ಯ, 


೪೨೧ 


l! ೨೪ ॥| 


| 2೫ ॥| 


೪೨೨ ಸಂಕೀರ್ಣ ವಚನಸಂಪುಟ : ಒಂದು 


ಇಂತು ವಿಚಾರಮುಖದಿಂದ ಪಾದೋದಕ ಪ್ರಸಾದವ 

ದಿವಾರಾತ್ರಿಗಳೆನ್ನದೆ [ಕೊಂಡು] ಸಂತೃಪ್ತ ನಾದಡೆ, 

ಪ್ರಸಾದಲಿಂಗಕ್ಕಂಗವಾದ ಅಚ್ಚ ಶಿವಶರಣನೆಂಬೆ ನೋಡಾ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೬ | 


೧೨೯೨ 


ಅಯಾ ಮಹಾರಾಜನನೆಲ್ಲರೂ ಬಲ್ಲರು, 
ಆ ರಾಜನಾರನೂ ಆರಿಯನು. 
ಅರಿಯನಾಗಿ ಪದವಿಲ್ಲ, ಫಲವಿಲ್ಲ, ಭೋಗವಿಲ್ಲ, ಪರಿಣಾಮವಿಲ್ಲ. 
ಶಿವಶಿವಾ! ಮಹಾರಾಜಾಧಿರಾಜ ಶಿವನನೆಲ್ಲರೂ ಬಲ್ಲರು, 
ಆ ಶಿವನು ಆರನೂ ಅರಿಯನು, 
ಅರಿಯನಾಗಿ ನಿಜಸುಖವಿಲ್ಲ. 
ಇದು ಕಾರಣ ಶಿವನರಿಯದ ಸೆದ್ಭಕ್ತರ, ಅನುಭವ ಸಂಪನ್ನರ ಸಂಗದಿಂದ 
ಆ ಶಿವನು ತನ್ನನರಿವಂತೆ ಮಾಡಿಕೊಂಡೆಡೆ ಪರಮಸುಖವ ಕೊಡುವನಯ್ಯ, 
ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನು. I ೨೭ ॥ 


೧೨೯೩ 


ಅಯ್ಯಾ ಶಿವಷಡಾಕ್ಷರಮಂತ್ರವೆ 
ಸರ್ವಮಂತ್ರವೆಲ್ಲವಕ್ಕೆ ಮಾತ್ಸಸ್ಲಾನ. 
ಅಯ್ಯಾ ಶಿವಷಡಾಕ್ಷರಮಂತ್ರವೆ 
ಸರ್ವವೆಲ್ಲವಕ್ಳೆ ಉತ್ಪತ್ತಿ ಸ್ಥಿತಿ ಲಯ ಸ್ಥಾನ. 
ಅಯ್ಯಾ ಶಿವಷಡಾಕ್ಷರಮಂತ್ರವೆ 
ಸರ್ವಕಾರಣವಲ್ಲವಕ್ಳೆ ಮೂಲ, 
ಇದು ಕಾರಣ ಶಿವಷಡಾಕ್ಷರಮಂತ್ರವ 
ಸ್ಮರಿಸುವ ಸದ್ಭಕ್ಷ ನೆ ವೇದಾತೀತನು. 
ಆಅ ಸದ್ಭಕ್ತ ನೆ ಶಾಸ್ತ್ರವಾನ್‌, ಆ ಮಹಾಮಹಿಮನೆ ಪುರಾಣಿಕನು. 
ಆ ಮಹಾಮಹಿಮನೆ ಆಗಮಿಕನು. 
ಆ ಮಹಾಮಹಿಮನೆ ಸರ್ವಜ್ಞಾನಿಯಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ll ೨೮ | 


ಉರಿಲಿಂಗಪೆದ್ದಿಗಳ ವಚನ ೪೨೩ 
೧೨೯೪ 


ಅಯ್ಯಾ, ಯೋಗಭ್ಯಾಸ ಯೋಗಭ್ಯಾಸೆವೆಂದೆಬಿರಿ! 
ಯೋಗವು ಅಭ್ಯಾಸವೆ! ಯೋಗಭ್ಯಾಸವೆಂಬನ್ನ ಬರ ಅವನು ಯೋಗಿಯೆ? 
ಶ್ರೀಗುರುಕಾರುಣ್ಯದಿಂದ ಸರ್ವವು ಪರಬ್ರಹ್ಮವೆಂದರಿವುದು. 
ಶ್ರೀಗುರುವಿನ ಶ್ರೀಪಾದಧ್ಯಾನವೆ ಯೋಗಾಭ್ಯಾಸೆವಯ್ದಾ ಓ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೨€ |i 


೧೨೯೫ 


ಅರಿದಡೆ ಆತ್ಮನಲ್ಲ, ಅರಿಯದಿದ್ದಡ ಆತ್ಮನಲ್ಲ. 
ತೋರಿತ್ತಾದಡೆ ವಿಷಯ, ತೋರಿದಿದ್ದ ಡೆ ಶಫ್ರಾವನನುಗ 
ಬೊಮ್ಮ! = ಅರಿವಿನ್ನೆ ಲ್ಲಿಯದೊ? 
ಅರಿವು 'ಅಾನರಿವಾಗಿದ್ದು, ಸ್ಪಾ ್ರಿನುಭಾವದ ಹೊರೆಯಲ್ಲಿದು ್ಸ 
ಸನ ಥಿ, ನಿತ್ಯನಿಜಾನಂದಾತ್ಮ.” 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನೆಂದರಿವುದು. ll ao Il 


೧೨೯೬ 


ಆರಿದು ಮರೆದವನು ಶಿವಭಕ್ತನೆ? ಅಲ್ಲ. 
ಶಿವಭಕ್ತನರಿದ ಬಳಿಕ ಮರೆಯನು. 
ಅರಿದು ಮರೆದವನು ಮದ್ದಗುಣಿಕೆಯ ಮೆಲಿದವನು. 
ಮದಮಧುವ ಸೇವಿಸಿದವನು. 
ಅರಿದು ಮರೆದವನು ಅಜ್ಞಾನಿಗಳ ಸೆಂಗವ ಮಾಡಿದವನು. 
ಶ್ವಾನಮೂತ್ರವನುಂಡವನು. 
ಅವಿದರುಗಳಿಗೆ ಅರಿವು ಮರವೆ ಸಹಜವಾದ ಕಾರಣ 
ಅರಿದವನಲ್ಲ, ಅರಿತು ಮರೆದವನಲ್ಲ ಶಿವಭಕ್ಷನು. 
ನಂಬುವನಲ್ಲ ನಂಬುಗೆಗೆಡುವನಲ್ಲ ಶಿವಭ5,ನು. 
ವಿಶ್ವಾಸೆವ ಮಾಡುವನಲ್ಲ ಅವಿಶ್ವಾಸವ ಮಾಡುವನಲ್ಲ ಶಿವಭಕ್ತನು. 
ಮರೆದಡೆ ಮರೆದವರಂತೆ ಅರಿದಡೆ ಶಿವನಂತೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. lao! 


೧೨೯೭ 


ಅರಿದು ಮಾಡದ ಭಕ್ತಿ ಭವಕ್ಕೆ ತಂದಿತ್ತು. 
ಅದೆಂತೆಂದಡೆ, 


೪೨೪ 


ಸಂಕೀರ್ಣ ವಚನಸಂಪುಟ ; 


ಫಲಭೋಗಂಗಳೆ ಬಯಸುವನಾಗಿ 

ಫಲವನುಂಡು ಮರಳಿ ಭವಕ್ಕೆ ಬಹನಾಗಿ. 

ಇದು ಕಾರಣ, 

ಅರಿದು ಮುಕ್ತಿಯ ಹಡೆವಡೆ ಅನುಭವವೇ ಬೇಕು 
ಉರಿಲಿಗಪೆ ಡಿ ಪ್ರಿಯ ವಿಶ್ವೆ ಶ್ವ ರ. 


೧೨೯೮ 


ಅರಿಯದ ಕಾರಣ ಭವಕ್ಕೆ ಬಂದರು. 
ಅರಿವಿಲ್ಲದವಂಗೆ ಆಚಾರವಿಲ್ಲ, ಆಚಾರವಿಲ್ಲದವಂಗೆ ಅರಿವಿಲ್ಲ. 
ಅರಿವಿಲ್ಲದವಂಗೆ ಗುರುವಿಲ್ಲ, ಗುರುವಿಲ್ಲದವಂಗೆ ಲಿಂಗವಿಲ್ಲ. 


ಲಿಂಗವಿಲ್ಲದವಂಗೆ ಜಂಗಮವಿಲ್ಲ, ಜಂಗಮವಿಲ್ಲದವಂಗೆ ಪ್ರ ಸಾದವಿಲ. 


~ 


ಪ ್ರಸಾದವಿಲ್ಲದವಂಗೆ ಮಹಾಲಿಂಗವಿಲ್ಲವಯ್ಯಾ. 

ಈ ಆರು ಸಹಿತ ಆಚಾರ, ಆಚಾರಸೆಹಿತ ಗುರು 
ಗುರುಸಹಿತ ಲಿಂಗ, ಲಿಂಗಸೆಹಿತ ಜಂಗಮ, 
ಜಂಗಮಸಿಹಿತ ಪ್ರಸಾದ, ಪ್ರಸಾದಸೆಹಿತ ಮಹಾಲಿಂಗ. 
ಆದಿಲೀಗ ಅನಾದಿಶರಣನಾಗಿಬಂದು 
ಷಡುಸ್ಥೆ ಲವ ನಡೆದು ತೋರಿದ. 

ಅಂತಲ್ಲದೆ ಒಂದೊಂದ ಕಳೆದು ನಡೆದೆನೆಂದಡೆ 
ಸೊಃಪಾನದ ಕಟ್ಟೆಯ ಕಲ್ಲು ಬಿದ್ದಂತೆ. 
ಇದು ಆರಿಗೂ ಅಳವಡದು ಬಸೆವಣ್ಣ ೦ಗಳವ 
ಆ ಬಸವಣ್ಣನ ಭ ತ್ಯನಾಗಿರಿಸಯ್ಯಾ 
ಉರಿಲಿಂಗಿಪೆದ್ದಿಪ್ರಿಯ ವಿಶ್ವೇಶ್ವರ, 


2 
Te 


೧೨೯೯ 


ಅರಿಷಡ್ವರ್ಗದುರವಣಿಗೆಗೊಳಗಾಗನಾಗಿ ಭಕ್ಕಕಾಯನಾದ. 
ಪಂಚೇಂದ್ರಿಯದ ಬಳಿ ಸೆಲ್ಲನಾಗಿ ಗುರುಭಕ್ಷನಾದ. 
ಸೆಪ್ತಧಾತುವಿನ ಗುಣವಿಡಿಯನಾಗಿ ಸಮಯಾಚಾರಿಯಾದ. 
ಅಷ್ಟ ಮದಗಜದ ಬಟ್ಟೆ ಯ ಮೆಟ ಸಿನಾಗಿ ಆಚಾರವಂತನಾದ. 
ಕರ ಕಾಯದಲ್ಲಿ ಬರೆಸೆಲ್ಲನಾಗಿ ಭಿರ್ಮಲ ನಿತ್ಯ ಸತ್ಯನಾದ. 
ಜ್ಞಾನಕಾಂಡದಲ್ಲಿ ಹೊಣೆಹೊಕ್ಕನಾಗಿ ಸೃಷ್ಟಿಯೊಳಗೆ 
ಭಕ್ತಿ ಎಂ ಅಚ್ಛ್ರಾದ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. 


ನ 
ಒಂದು 


| aa ll 


ll av I 


ಉರಿಲಿಂಗಪೆದ್ದಿಗಳ ವಚನ ೪೨೫ 


೧೩೦೦ 


ಅರುಹೆಂಬ ಗುರುವಿನ ಕ್ಸ ಯಲ್ಲಿ, 
ವಿರತಿಯೆಂಬ ಶಿವದಾರಮಂ ಕೊಟ್ಟು, 
ಸುಮತಿಯೆಂಬ ಸಜ್ಜೆ ಯಂ ಪವಣಿಸಿ, 
ಸಮತೆಯಿಂಬ ಲಂಗಸಾಹಿತ್ಯವ ಬಿಜಯಂಗೆ,ಸಿಕೊಂಡು, 
ಸರ್ವಜೀವದಯಾಪರನೆಂದು ಲಿಂಗಾರ್ಚ್ಜನೆಯಂ ಮಾಡುವ ಭಕ್ತನ 
ಕರಾಧಾರದ ಲಿಂಗವು ತಪ್ಪಿ ಆಧಾರಸಾ ್ಸಿಪ್ಯವಾದಡೇನು? 
ಶಂಕೆಗೊಳೆಲಿಲ್ಲ. 
ತೆಗೆದುಕೊಂಡು ಮಜ ಠನಕ್ಕೈರೆವುದೇ ಸೆದಾಚಾರ. 
ಮುನ್ನ ಶಿ ಶ್ರೀಗುರು ಷಟ್‌ಸ್ನೆ ಲವನು 
ಅಂತರಂಗದಲ್ಲಿ ನಿಕ್ಷೇಪಿಸಿದೆನಾಗಿ 

ದೃಶ್ಯಕ್ಕೆ ತ್ಯಾಗವಲ್ಲದೆ ಅದ ೃಶ್ಯಕ್ಕ ತ್ಯಾಗವುಂಟೇ? ಇಲ್ಲ 
ಉಂಟೆಂದನಾದಡೆ ಗುರುದ್ರೊ €ಹ. 
ಆ ಭಕ್ತನಿಂತವ ಸರಸರ ದೂಷಿಸಿ ನುಡಿದವರಿಗೆ 

 ಅಘೋರನರಕ ತಪ್ಪ ದಯ್ಯಾ, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. i as 1 
೧೩೦೧ 
ಗ್ರಂಥ: 


ಅಫನ್ಯಂ ಪಾದ್ಯಂ ತಥಾಚಮ್ಯಂ ಸ್ನಾನಂ ಪಂಚಾಮೃತಾದಿಭಿಃ a 
ದರ್ಪಣಂ ಧೂಪದೀಪಂ ಚ ಚಾಮರಂ ಆತಪತ್ರ ಕಂ॥| 

ಗೀತಂ ವಾದ್ಯಂ ತಥ ತಥಾ ನೃತ್ಯಂ ನಮಸ್ವಾರಂ ಹಕ ತಥಾ 
ಪ್ರದಕ್ಷಿಣಂ ಕ್ರಮೇಣೋಕ್ಷ ೦ ಹೋಡಶಸ್ನೋಪಚಾರಕಂ॥ 
ಗಂಧಾಕ್ಷತಂ ಚ ಪುಷ್ಪಂ ಚ ವಸ್ರ್ಯಾಭರಣಾನುಲೇಪನಂ! 
ನೈವೇದ್ಯಂ ಚೆ ತಾಂಬೂಲಂ ಅರ್ಚನಂ ಚಾಷ್ಟಮಂ ಭವೇತ್‌! 
ಇಂತು ಅಷ,ವಿಧಾರ್ಚನೆ ಹೋಡಶೋಪಚಾರವು. 
ಗುರುವಿಂಗೆ ತನು, ಲಿಂಗಕ್ಕೆ ಮನ, 

ಜಂಗಮಕ್ಕೆ ಧನ ಮುಂತಾಗಿ ಮಾಡುವುದು. 

ಭಕ್ತಿ ಜ್ಞಾನ ವೈರಾಗ್ಯವಿನೆಂದರಿಯಲು ಮೋಕ್ಷ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರೂ. W a೬ | 


ಸಂಕೀರ್ಣ ವಚನಸಂಪುಟ : ಒಂದು 


೧೩೦೨ 


ಅರ್ಪಿತದ ಮಹಿಮೆಯ ಅನುವ, ಪ್ರಸಾದದ ಮಹಿಮೆಯ 
ಆವಂಗಾವಂಗರಿಯಬಾರದು. 
ವಿಷ್ಣಾದಿ ದೇವ ದಾನವ ಮಾನವ, 
ಯಷಿಜನಂಗಳಿಗೆಯೂ ಅರಿಯಬಾರದು. 
ಕಿಂಚಿತ್ತರಿದಡೆಯೂ ಅರ್ಪಿಸೆಬಾರದು. 
ಕಿಂಚಿತ್‌ ಅರ್ಪಿಸಿದಡೆಯೂ ಪ್ರಸಾದವ ಹೆಡೆಯಬಾರದು. 
ಕಿಂಚಿತ್‌ ಪ್ರಸಾದವ ಹೆಡೆದಡೆಯೂ, ಆ ಪ್ರಸಾದವ- 
ಭೋಗಿಸಿ ಪರಿಣಾಮದಿಂ ಮುಕ್ತರಾಗಿರಲರಿಯರು. 
ಶಿವೆ ಶಿವಾ! ಗುರು ಲಿಂಗ ಜಂಗಮಕ್ಕೆ 
ತನು ಮನ ಧನವನರ್ಪಿಸೆಲರಿಯರು. 
ಗುರು ಲಿಂಗ ಜಂಗಮವನೇಕೀಭವಿಸಿ 
ಮಹಾಲಿಂಗವನು ನೇತ್ರದಲ್ಲಿ ಧರಿಸಿ, 
ನೇತ್ರಲಿಂಗಕ್ಸೆ ನೇತ್ರದ ಕೈಯಲೂ ರೂಪವನರ್ಪಿಸೆಲರಿಯರು. 
ಆ ಮಹಾಲಿಂಗವನು ಶ್ರೋತ್ರದಲ್ಲಿ ಧರಿಸಿ 
ಶ್ರೋತ್ರಲಿಂಗಕ್ಕೆ ಶ್ರೋತ್ರದ ಕೈಯಲ ಮಹಾಶಬ್ದವನರ್ಪಿಸೆಲರಿಯರು. 
ಆ ಮಹಾಲಿಂಗವನು ಘಫ್ರಾಣದಲ್ಲಿ ಧರಿಸಿ 
ಫ್ರಾಣಲಿಂಗಕ್ಕೆ ಘ್ರಾಣದ ಕೈಯಲೂ ಸುಗಂಧವನರ್ಪಿಸಲರಿಯರು. 
ಆ ಮಹಾಲಿಂಗವನು ಜಿಹ್ವಯಲ್ಲಿ ಧರಿಸಿ 
ಜಿಹ್ಟೆಯಲಿಂಗಕ್ಕೆ ಜಿಷ್ಟೇಯ ಕೈಯಲೂ ಮಹಾರಸವನರ್ಪಿಸಲರಿಯರು. 
[ಆ ಮಹಾಲಿಂಗವನು ತ್ವಕ್ಕಿಸಲ್ಲಿ ಧರಿಸಿ ಮ 
ತ್ವಕ್‌ಲಿಂಗಕ್ಕಿ ಘಫ್ರಾಣದ ಕೈಯಲ್ಲಿ ಮಹಾಸ್ಪರ್ಶವನರ್ಪಿಸಲರಿಯರು] 
ಆ ಮಹಾಲಿಂಗವನು ಭಾವದಲ್ಲಿ ಧರಿಸಿ 
ಭಾವಲಿಂಗಕ್ಕೆ ಭಾವದ ಕೈಯಲೂ ಸರ್ವಸುಖಪರಿಣಾಮ 
ಮೊದಲಾದ ಭಾವಾಭಾವ ನಿಪ್ರಲವಸ್ತು ವನರ್ಪಿಸೆಲರಿಯರು. 
ಆ ಮಹಾಲಿಂಗವನು ಮನದಲ್ಲಿ ಧರಿಸಿ 
ಮನೋಮಯಂಲಿಂಗಕ್ಕೆ ಮನದ ಕೈಯಲೂ 
ಸೆಕಲ ನಿಷ್ವಲಾದಿ ರೂಪವನರ್ಪಿಸಲರಿಯರು. 
ಆ ಮಹಾಲಿಂಗವನು ವಾಕ್ಚಿನಲ್ಲಿ ಧರಿಸಿ 
ವಾಕ್‌ಲಿಂಗಕ್ಕೆ ವಾಕ್ಸಿನ ಕೈಯಲೂ 
ಪರಿಪದಾರ್ಧ ಮೊದಲಾದ ಸೆಕಲದ್ರವ್ಯಂಗಂಳ 
ರುಚಿ ಮೊದಲಾದ ಸುಖವನರ್ಪಿಸೆಲರಿಯರು. 


ಉರಿಲಿಂಗಪೆದ್ದಿಗಳ ವಚನ ೪೨2 


ಆ ಮಹಾಲಿಂಗವನು ಇಂತು ಮನೋವಾಕ್ವಾಯವೆಂಬ ತ್ರಿವಿಧದಲ್ಲಿ 
ಏಕಾದಶ ಅರ್ಪಿತ ಸ್ಥಾನವನರಿದು 

ಅರ್ಪಿತವಾದ ಏಕಾದಶ ಪ್ರಸಾದವನರಿಯರು. 

ಮಹಾರ್ಪಿತವನು ಮಹಾಪ್ರಸಾದವನು ಎಂತೂ ಅರಿಯರು. 
ಪರಂಜ್ಯೋತಿಃ ಪರಂ ತತ್ತ ೦ ಪರಾತ್ಸರತರಂ ತಥಾ! 

ಪರವಸ್ತು ಪ್ರಸಾದಃ ಸ್ಯಾದಪ್ರಮಾಣಂ ಪ್ರಸಾದಕಃ॥ 
ಎಂಬುದನರಿಯರು. 

ಪೂಜಕಾ ಬಹೆವಸ್ಪಂತಿ ಭಕ್ತಾ ಶ್ಯತಸೆಹೆಸ್ರಶಃ। 
ಮಹಾಪ್ರಸಾದಪಾತ್ರಂ ತು ದ್ವಿತ್ರಾ ವಾ ನೈವ ಪಂಚಿಷಃ! 
ಪ್ರಸಾದಂ ಗಿರಿಜಾದೇವಿ ಸಿದ್ಧ ಕಿನ್ನರಗುಹ್ಯಕಾಃ। 

ವಿಷ್ಣು ಪ್ರಮುಖದೇವಾಶ್ವ ನ ಜಾನಂತಿ ಶಿವಂಕರಂ॥ 

ಎಂಬ ಪ್ರಸಾದ ಎಲ್ಲರಿಗೆಯೂ ಅಸಾಧ್ಯ. 

ಅರ್ಪಿತ ಮುನ್ನವೇ ಅಸಾಧ್ಯ. 

ಅರ್ಪಿತವೂ ಪ್ರಸಾದವೂ ಚನ್ನ ಬಸೆವಣ್ಣಂಗಾಯಿತ್ತು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Il a೭ H 


೧೩೦೩ 


ಅಪ್ಟಾಷಷ್ಠಿ ತೀರ್ಥಂಗಳ ಮೀಯಲ್ಕಿ 
ಆತ ಹಿರಿಯನೇ? ಅಲ್ಲ, ಆತನ ಅಂತಃಕರಣ ಶುದ್ಧವಿಲ್ಲಾಗಿ. 
ಸೆಂಧ್ಯಾ ಸಮಾಧಿ ಜಪ ತಪ ಮಂತ್ರರೂಢನಾಗಿರಲಿಕೆ 
ಆತ ಹಿರಿಯನೇ? ಅಲ್ಲ, ಆತನ ಮನ ಶುದ್ಧವಿಲ್ಲಾಗಿ. 
ವಚನಾರಂಭದಲ್ಲಿ ನುಡಿಗಲಿತಲ್ಲಿ ಆತನನುಭವಿಯೆ? 
[ಅಲ್ಲ] ಆತ ಇದಿರ ಬೋಧಿಸುವ ಭುಂಜಕನಾಗಿ. 
ಕೋಪವೇ ರಾಶಿ, ಕುಟಿಲವೇ ಲಚ್ಛಣ, 
ಸಟೆಯೇ ಕೊಳಗ, ಮಾಯವೇ ಅಳತೆ, 
ಅರಿಷಡ್ವರ್ಗ ಪಂಚೇಂದ್ರಿಯವಿಡಿದಾಡುವನ್ನ ಕೃ ಭಕ್ತನೇ? ಭಕ್ತನಲ್ಲ. 
ಭಕ್ಕನ ನಡೆ ಪಾವನ, ನುಡಿಯೇ ತೀರ್ಥ, ಒಡಲೇ ಕ್ಷೇ ತ್ರ. 
ನಿಮ್ಮ ಶರಣರ ಅಂಗಳವೇ ವಾರಣಾಸಿ, ಕೇವಲ ದಾಸೋಹವೇ ಕರ್ತವ 


[) 
ಇ ಬಿ 6, &¢ || 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. ೩೮ ॥ 


೪೨೮ 


ಸಂಕೀರ್ಣ ವಚನಸಂಪುಟ 
೧೩೦೪ 


ಅರ್ಹನ್‌, ಬುದ್ಧ, ಚಾರ್ವಾಕ, ಮೀಮಾಂಸಕ, ನೀಲಪಟರೆಂಬವರು 
ಕಾಯದರುಶನಂಗಳಲ್ಲಿ ದೀಕ್ಷಿತರಾಗಿ 
ಸೌರ ಶಾಕ್ಷೇಯ ವೃಷ್ಣ ವ ಗಾಣಾಪತ್ಯ ದರುಶನಂಗಳೆಂ ಹೊಕ್ಕು, 
ಒಡಲ ಮುಡುಹಂ ಸುಟ್ಟು, ಮಟ್ಟಿಯನಿಟ್ಟು 
ಉಭಯಗೆಟ್ಟು ಶಿವಧ್ಯಾನವಿಲ್ಲದೆ ನರಕಕ್ಕಿಳಿದು 
ಅಧಮರಾಗಿ ಹೋಗಿ ಎಂದು ಹೇಳಿತ್ತೆಯಾ ವೇದ? 
ಅವಾರ್ಚನವಿಹೀನಂ ತು ಜನ್ಮಮೃತ್ಯೂ ನ ಮುಂಚಿತ? ಎಂದುದಾಗಿ 
ಮರಳಿ ಮರಳಿ ಜನ್ಮಕ್ಕೆ ಬಂದು 
ಮಾಡಿದ ಕರ್ಮದಿಂದ ನರಕಕ್ಕಿಳಿದು ಮಗ್ಗ ರಾಗಹೇಳಿತ್ತೆ ಯಾ ಬೇದ? 
“ಓಂ ಅಪ್ರಶಿಖಾಯಾಂ ತ್ವಾಮಯಾಧನ್ಯ ಜೀವಾಗಮತ್‌(?)? 
ಎಂದು ಹೇಳಿದ ಶ್ರುತೃರ್ಥವನರಿಯದೆ 
ಹೋತನಂ ಕೊಂದು ಹೋಮಂಗಿಕ್ಕಿ 
ಚಾಂಡಾಲರಾಗ ಹೇಳಿತ್ತೆಯಾ ವೇದ? 
ಶಿವಾರ್ಚಕಪದದ್ವಂದ್ರ್ವ ಯಜನಾದ್ಧಾರಣಾದಪಿ! 
ಶಿವನಾಮ್ನ ಸದಾಕಾಲಂ ಜಪಾದ್ವಿಪ್ರೋ ಭವಿಷ್ಯತಿ 
ಎಂಬರ್ಥವನರಿದೂ ಅರಿಯದೆ 
ನರಕಕ್ಲಿಳಿಯ ಹೇಳಿತ್ತೆಯಾ ವೇದ? 
“ಏವಂ ರುದ್ರಾಯ ವಿಶ್ವದೇವಾಯ 
ರುದ್ರಪಾದಾಯ ದತ್ತಮಸ್ತು' ಎಂದುದಲ್ಲವೆ 
“ವಿಷ್ಣು ಪಾದಾಯ ದತ್ತಮಸ್ಸು' ಎಂದು ಹೇಳುವ ವೇದ ಉಳ್ಳರೆ ಹೇಳಿ? 
ಅದಂತಿರಲಿ, 
ಕಾಶಿಕಾಂಡದಲ್ಲಿ ಹೇಳಿದ ಪುರಾಣಾರ್ಥದ ಹಾಗೆ 
ವ್ಮಾಧನ ಕೆಯಿಂದ ವಿಷ್ಣು ಹತವಾದನೆಂದಡೆ ಪರಿಣಾಮಿಸುವರು, 
ವೀರಭದ್ರನ ಕೈಯಿಂದ ವಿಷ್ಣು ಹತವಾದನೆಂದಡೆ ಅದು ಮಿಥ್ಯವೆಂಬರು. 
ಮಹಾಭಾರತದಲ್ಲಿ ವಿಷ್ಣು ಈಶ್ವರಂಗೆ ಬಿನ್ನಹೆಂ ಮಾಡಿದುದು: 
ಮನ್ನಾಥೋ ಲೋಕನಾಥಶ್ಚ ಆದ್ಯಕ್ಷರ ಸೆಮಾಯುತಃ| 
ಏಕ ಏವ ಮಹಾದೇವೋ ಮಹೇಶಾನಃ ಪರಸ್ಸಿ ತಃ॥| 
ಈಶ್ವರಸ್ಯ ಸಮೋ ನಾಸ್ತಿ ಬ್ರಹ್ಮಾವಿಷ್ಣುಶ್ಚ ಕಿಂಕರ! 
ಶಿವವಾಕ್ಯ ಸೆಮೋ ನಾಸ್ತಿ ವೇದಶಾಸ್ಟಾಗಮೇಷು ಚ॥ 
ಎಂಬ ಮಹೂವಿಷ್ಣು ಏನ ಮಹಾಭಾಷ್ಯವ ಕೇಳೆರಿಯಿರೇ, 


ಒದಿದ ವೇದದ ಮಾತು ತಥಧ್ಯವೆ? ಅಲ್ಲ. 


*: ಒಂದು 


ಉರಿಲಿಂಗಪೆದ್ದಿಗಳ ವಚನ ೪೯ 


ನಿಮ್ಮಧಿದೇವತೆಯಾಗುತಂ ಇಹೆ ವಿಷ್ಣುವಿನ ಮಾತು ಮಿಥ್ಯವೆಂದರೆ ಬಿಡಿ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಯ್ಯನ 
ಜಾತನೆಂದಿಫ್ಫಿದೆ ಮುಂಡಿಗೆಯನಾರ್ಪವರೆತ್ತಿಕೊಳ್ಳಿರೆ. I ೩೯ 1 


೧೩೦೫ 


ಆಚಾರ ಕರ್ಪರವಳವಟ್ಟಿತ್ತು ಶಂಕರದಾಸಿಮಯ್ಯಂಗಳಿಗೆ. 
ವಿಚಾರಕರ್ಪರವಳವಟ್ಟಿತ್ತು 5 ಸೆಕಳೇಶಮಾದಿರಾಜಯ್ಯಂಗಳಿಗೆ. 
ಅವಿಚಾರಕರ್ಪರವಳವಟ್ಟಿ ತ್ತು ಸ ಅಲ್ಲಮಪ್ರಭುವೇವರಿಗೆ. 
ಇಂತೀ ತ್ರಿವಿಧಕರ್ಪರವಳವಟ್ಟಿತ್ತು, ನಿಜಗುಣದೇವಂಗೆ. 
ಇಂತೀ ನಾಲ್ವರೊಳಡಗಿತ್ತು ಜಂಗಮಸ್ಸೆ ಬ್ಯ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. li ೪0 Il 


೧೩೦೬ 


ಆಚಾರಕರ್ಪರ, ವಿಚಾರಕರ್ಪರ, ಅವಿಚಾರಕರ್ಪರದ 
ನರ್ಣಿಯವಾವುದೆನಲು, 
ಅನ್ಯದವ ಭವಿಮಿಶ್ರ ಅನಾಚಾರ ಭಕ್ಷಾಭಕ್ಷ ಪೇಯಾಪೇಯ ಅನ್ಯಾಯ 
ಇಂತಿವರನುಸರಣಿಗೊಳ್ಳದೆ 
ವಿಚಾರಿಸಿ ಭಕ್ತರ ಗೃಹವ ಹೋಗುವುದೀಗ ಆಚಾರಕರ್ಪರ. 
ನಾನಾರೊ? ಎಂದು ವಿಚಾರಿಸಿ 
ತನಗೆ ಮುಸುಕಿದ ಮಾಯಾಪಟಲದ ಭ್ರಮೆಯಂ ಪರಿದು 
ಶ್ರೀಗುರುವಿನ ಸೆದ್ಭಾವಜ್ಞಾನಮನಕರಣದಿಂ 
ಉದಯಿಸಿದವನಜಾತಸ್ವಯಂಭುವೆಂದರಿದ್ದು, 
ಆಶೆಯಾಮಿಷ ಕಾಯಗುಣ ಇಂದ್ರಿಯದುರವಣೆ 
ಮನೋವಿಕಾರಾದಿಗಳಿಗೆ ಸಿಲ್ಪದೆ, 
ಆ ಮನ ಮೊದಲಾದ ಕಾರಣಂಗಳೆ ತನ್ನ ರಿವಿನಾಜ್ಞೆಯಿಂ 
ಲಿಂಗದಲ್ಲಿ ನೆನಹು ನೆಲೆಗೊಳಿಸಿ, ನೋಟವನಿಮಿಷವನಿಸಿ, 
ಅನ್ಯನುಡಿ ಅನ್ಮ್ನನಡೆಯೆಲ್ಲಮಂ ಮುನ್ನವೆ ತ್ಯಜಿಸಿ, 
ಲಿಂಗದ ನಡೆ ನುಡಿ ಚೈ ತನ್ಯವಳವಟ್ಟು, 
ಪರಶಿವನ ಪರತತ್ವವ ಪರಮಕರ್ಪರ ವಿಷಯ, 
ಶಿಕ್ಷಾದಂಡವೆ ಕಟ್ಟಿಗೆ, ಪಂಚೆಭೂತಕಾಯವನಃುಳಿದ ಅಕಾಯವೆ ಕಂಥೆ, 
ಪರಮವೆ ರಾಗ್ಯವೆ ಯೋಗವಟ್ಟಿಗೆ, 
ನಿರಾಶಾಪಥವೆ ಯೋಗವಾವುಗೆ, ನಿಷ್ಕಾಮಿತವೆ ಒಡ್ಯಾಣ. 
ಬಿಂದುಚಲಿಸಿದ ಸೆಂಧಾನಗತಿ ನಿಂದು 


ಸಂಕೀರ್ಣಿ ವಚನಸಂಪುಟ : ಒಂದು 


ಲಿಂಗಸಂಯೋಗದ ಸೆಮರತಿಯ ಮುಕ್ತ $೦ ಗನೆಯೆನಿಸುವ 
ಚಿಚ್ಛಕ್ತಿ ಕಿಯ ಕೂಟದ ಊದಧ್ಬ ೯ರೇತಸ್ಸಿನ ದ ಪರಮವಿಶ್ರಾಂತಿಯೆ ಕೌಪೀನ, 
ಅಪ್ರಮಾಣ ಚಾರಿತ್ರ ತ್ರ್ಯವೆ ಧಾರೆ, 
ES ಮಹ ಹೆದೈಶ್ವರ್ಯವೆ ವಿಭೂತಿ, 
ನಿರುಪಾಧಿಕ ತೇಜೋಮಯವಾದ ಮಹಾಲಿಂಗದ ಪ್ರಕಾಶವೆ 
ಭಸೆ ಸ್ಕೂ "ದೂ ಛಳನಾಗಿ, 
ಆ ಭಸ್ನೋದ್ಧೂಳನ ಪ್ರ ಪ್ರಕಾಶದಿಂ ಅಜ್ಞಾನತಮವಳಿದ ಸುಜ್ಞಾನಕ್ಷೇತ್ರದಲ್ಲಿ ಸುಳಿವ 
ಸುಳುಖೆ ಡೇಶುಜರಗ ಚರಿಸುವುದೆಂತೆಂದಡೆ: 
ಜಂಗಮಸ್ಯ ಗ್ಯ ಗೃಹಂ ನಾಸ್ತಿ ಸ ಸ ಗಚ್ಛೇತ್‌ ಭಕ್ಕಮಂದಿರಂ! 
ಯದಿ ಗಚ್ಛೆ ಫ್‌ ಭವೇಗೇಹಂ ತದ್ದಿಗೋಮಾಂಸೆಭಕ್ಷಣಂ!! ಎಂದುದಾಗಿ 
ಇಂತೀ ವಿಹಾರದ ೪ ಸುಳಿವ ಸುಳುಹೆ ವಿಚಾರಕರ್ಪರ. 
ವೇದಾತೀತಾಗಮಾತೀತಃ ಶಾಸಾತೀತೋ ನಿರಾಶ್ರಯಃ! 
ಆನಂದಾಮ್ಮ ತಸೆ ಸಂತುಷ್ಟೊ € ನಿರ್ಮಮೋ ಜಂಗಮಃ ಸ್ಮ ತ 
ಇಂತೆಂದುದಾಗಿ, 
ಕಾಯಗುಣವಳಿದು, ಪರಕಾಯಗುಣವುಳಿದು, 
ಇಂದ್ರಿಯಗುಣವಳಿದು, ಅತೀಂದ್ರಿಯ ತ್ರದಲ್ಲಿ ವಿಶ್ರಾಂತಿಯನೈದಿ, 
ಕರಣಗುಣವಳಿದು, ನಿರಾವರಣ ನಿರ್ಮಲ ನಿರ್ವಿಕಾರ 
ನಿಜಲಿಂಗದಲ್ಲಿ ನಿಶ್ಚಲಿತನಾಗಿ, 
ಜೀವನ ಗುಣವಳಿದು, ಪರಮಾತ್ಮಲಿಂಗದಲ್ಲಿ 
ಘನಚ್ಚೆತನ್ನ ತಲ್ಲೀಯವಾಗಿ, 

ನಗಿದಿರಿಟ್ಟು ತೋರುವ ತೋರಿಕೆಯೆಲ್ಲವೂ 
ತಾನಲ್ಪದೇನೆ ಇಲ್ಲವೆಂದರಿದು, 
ಕಾಬವೆಲ್ಲವೂ ಶಿವರೂಪು, ಕೇಳುವನೆಲ್ಲವೂ ಶಿವಾನುಭಾವ, 
ನಡೆದುನೆಲ್ಲವೂ ಶಿವಮಾರ್ಗ, ನುಡಿದುದೆಲ್ಲವೂ ಶಿವತತ್ವ, 
ಕೊಡುವ ಕೊಂಬೆಡೆಯಲ್ಲಿ ಎಡೆೆರಪಿಲ್ಲದೆ' 
ಅಖಂಡಾದ್ವ ಯ ಪರಿಪೂರ್ಣಚಿದಾನಂದರೂಪ ತಾನೆಂದರಿದು, 
ನಿಂದ ನಿಲಖ ಅವಿಚಾರಕರ್ಪರ. 
ಅದೆಂತೆಂದಡೆ: 
ಚರಾಚರವಿಹೀನಂ ಚ ಸೀಮಾಸೀಮಾವಿವರ್ಜಿತಂ! 
ಸಾಕ್ಷಾನ್‌ ಮುಕ್ತಿ ಪದಂ ಪ್ರ ಹುರುತ್ತಮಂ ಜಂಗಮಸ್ಸೆ ಲಂ 
ಎಂದುದಾಗೆ, 
ಶಬ್ದ ಚಲನೆಯಿಲ್ಲದುದೆ ಲಿಂಗವೆಂದರಿದು, 
ಬಿಂದುಚಲನೆಯಿಲ್ಲದುದೆ ಜಂಗಮವೆಂದರಿದು, 


ಉರಿಲಿಂಗಪೆದ್ದಿಗಳ ವಚನ ೪೩೧ 


ಆ ಬಿಂದುವನೆ ಲಿಂಗಮುಖದಲ್ಲಿ ನಿಲಿಸಿ 

ಆ ನಾದವನೆ ಘನಚ್ಛಿತನ್ಯ ಜಂಗಮಮುಖದಲ್ಲಿ ನಿಲಿಸಿ, 

ಆ ನಾದಬಿಂದುವನೊಂದು ಮಾಡಿ 

ನಿಂದ ನಿಲವೆ ಉಪಮಾತೀತವದೆಂತೆಂದಡೆ:; 

ನಾದನಿಶ್ವಃ ಲತೋ ಲಿಂಗಂ ಬಿಂದುನಿಶ ಲತೋ ಚರಃ! 
ನಾದಬಿ ಸ್ಮ ಸಮಾಯುಕ್ತ ಶ್ರ "ಪ್ರ 0 "ತಲಿಂಗಜ ೦ಗಮಂ! 
ಎಂದುದಾಗಿ, 

ಮನಶ್ಚಂದಿರ ಇತ್ಯುಕ್ತ ೦ಚ ಚಿನ್ಷುರಾದಿತ್ಯ ಉಚ್ಛ ತೇ 
ಚಂದಿರಾದಿತ್ಯಸಂಯ, ೦ ಉತ್ತಮಂ ಜಂಗಮೆಸ್ಸ ಲಂ 
ಎಂದುದಾಗಿ, 

ಮನಸ್ಥೆ 0 ಮನೋಮಧ್ಯಸ್ಥೆ ೨ ಮನೋಮಧ್ಯಸ ವರ್ಜಿತಾಃ! 
ಮನಸಾ ಮನ ಆಲೋಕ್ಕ ಸ್ವಯಂ ಸಿದ್ಧಾ ಸುಯೋಗಿನಃ॥ 
ಇಂತೆಂದುದಾಗಿ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಶ್ವ ರ್ಸಾ. 

ನಿಮ್ಮ ಶರಣರಾದ "ಅನುವ ಪಮಚಿರಿತರು. 90 | 


೧೩೦೭ 


ಆತ್ಮಃ ಶುದ್ದಿ: ಗುರು ಹಸ್ತವ ಮಸ್ತಕದಲ್ಲಿ ನ್ಯಸ್ತ್ಯ ಮಾಡಿದನಾಗಿ. 
ಸ್ಥಾನಶುದ್ದಿ. "ಶಿವಲಿಂಗವಿದ್ದುದೇ ಅವಿಮುಕ್ತಕ್ಷೇತ್ರವಾಗಿ. 
ದ್ರವ್ಯಶುದ್ಧಿ - ಶಿವಲಿಂಗಸನ್ನಿಧಿಮಾತ್ರ ಪವಿತ್ರೀಕೃ ತವಾಗಿ. 
ಮಂತ್ರ ಶುದ್ಧಿ: : ಹೆರಮಂತ್ರಮಯವಾಗಿ. 
ಅಂಗಪುದ್ದಿ: 7 ಫಿರ್ಮಳ ನಿರುಪ ಮ ನಿತ್ಯಸೆತ್ಯ ತಾನಾಗಿ. 
ಇಂತು ಪರಿಚಶುದ್ಧಿ ಎಂದರಿದು, 
ಪ್ರಾಣಲಿಂಗಸೆಂಬಂಧಿಯಾಗಿಪ್ಪು ದೇ ಆಗಮ. 4: 
ಬೇರೆ ಆಗಮವಿಲ್ಲ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ೪೨ 1 


6 ೫ 
OAV 


“ಆತ್ಮಾಹಂ' ಎ ಎಂಬರು ತಾವು ಆ ಹ ಗಳೆ 
ಆತ್ಮ ನಂಥವನಿಂಥವನೆಂದು ಕಂಡವರುಂಃ 


ಆತ ಜ್ದ್ಹಾ ತಾತಃಹಂ' ಎಂಬ ಶು [ವ 
ಆತ್ಮ ವಾಜ್ಮನಕ್ಕ ಗೋಟ್‌ ಸ 


24 "ತತ pe p> pe ಇ 
wr ತ್ವಮಸಿ ಏಂಬ ಐ ಲಂಕ ಕೃದಿಂದತ್ತತ್ವಲಯ್ಯಾ. 


ಆತ್ಸನ ಕಂಡಿಹೆನೆಂಬ ಅರೆಮರುಳೆ ಕೇಳಾ, 
ಹಿ 


೪೩೨ 


ಸಂಕೀರ್ಣ ವಚನಸಂಪುಟ : ಒಂದು 


ಆತ್ಮನು ತಾನಾದ ವಸ್ಸು, 

ನೀರು ನಿರ ಕೂಡಿದಂತೆ, ಇಹು ಸಹಜಾತ್ಮನ ಕಾಬಡೆ 

ಕಾಯವಿಡಿದು ಕಾಣಬಹುದೆ ಅಯ್ಯಾ? 

ಓಂ ಆತ್ಮನು ಪ್ರಾಣೇಶಲಿಂಗ, ಪ್ರಸಾದಕಾಯವೆಂದರಿದಾತನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವದ್ಧ. | ೪a I 


೧೩೦೯ 


ಆದಿಮಧ್ಯ ಅವಸಾನದಲ್ಲಿಯೂ ಎನ್ನನು 
ಆಶೆಯೇ ಗ್ರಹಿಸುತ್ತಿ ದೆ. 
ಶಿವ ಶಿವಾ, ಆಸೆಯಿಂದ ಘಾಸಿಯಾಗುತ್ತಿ ದ್ದೇನೆ. 
ಶಿವ ಶಿವಾ ಆ ಹೊನ್ನು ಹೆಣ್ಣು ಮಣ್ಣಿ ನ ಆಶೆ 
ಘಾಸಿಮಾಡಿ ಕಾಡುತ್ತಿದೆ. 
ಶಿವ ಶಿವಾ ಈ ಆಶೆಯ ಕೆಡಿಸಿ 
ನಿಮ್ಮ ಪೀಪಾದದಾಸೆಯೆ ನಿವಾಸವಾಗಿರಿಸಯ್ಯಾ ಎನ್ನನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | PY I 


೧೩೧೦ 


ಆದಿಲಿಂಗ ಅನಾದಿಶರಣನೆಂಬುದು 
ತನ್ನಿಂದ ತಾನಾಯಿತ್ತು ಕೇಳಿರಣ್ಣಾ - 
ಆದಿ ಕಾಯ, ಅನಾದಿ ಪ್ರಾಣ 
ಈ ಉಭಯದ ಭೇದವ ತಿಳಿದು 
ವಿಚಾರಿಸಿ ನೋಡಿರಣ್ಣಾ ು 
ಅಂತು ಅನಾದಿಯ ಪ್ರಸಾದ ಆದಿಗೆ ಸಲುವುದು. 
'ಆದೆಂತೆಂದಡೆ, 
ಅನಾದಿಜಂಗಮಶ್ರೈವ ಆದಿಲಿಂಗಸೆ ಲಂ ಭವೇತ್‌! 
ಅನಾದೇಶ್ಚ ವಿರೋಧೇನ ತದುಚ್ಛಿಷ್ಟಂ ತು ಕೆಲ್ಲಿಷಂ॥ 
ಇಂತೆಂದುದುಗಿ, 
ಪ್ರಾಣಪ್ರಸಾದವಿರೋಧವಾಗಿ ಪಿಂಡಪ್ರಸಾದವ ಕೊಂಡಡೆ 


ಬ 
ಕೊಂಡುದು ಕಿಲ್ಫಿಷ ಉರಿಲಿಂಗಪೆವ್ದಿಪ್ರಿಯ ವಿಶ್ವೇಶ್ವರ. i ೪೫ 1 


೧೩೧೧ 


ಆದಿ ಸಿಂಹಾಸನವಾಗಿ, ಫಣಿ ಭೂಷಣವಾಗಿ, 
ಕೂರ್ಮನುತ್ತ ಮಾಂಗವಾಗಿ, ದಿಕ್ಕರಿಗಳೆಂಟೂ ಪುಷ್ಟವಾಗಿ 


> 


ಉರಿಲಿಂಗಪೆದ್ದಿಗಳ ವಚನ ೪2೬೩ 


ಹದಿನಾಲ್ಕು ಭುವನದೊಳೆಗೊಂದಾಗಿ, 

ಮೇರುಗಿರಿ ನಾಲ್ಕು ದಿಕ್ಟೂ ಶೃಂಗಾರವಾಗಿ, 

ಮೇರು ರುದ್ರನ ಹಾವುಗೆಯಾದ ಪರಿಯೆಂತೊ? 
ಹೊತ್ತುದನತಿಗಳೆದು ನಿಜದೊಳಗೆ ನಿಲಬಲ್ಲಡೆ 
ನಿರಾಕಾರವ ನಿರ್ಮಿಸಬಾರದು. 

ನರಾಕಾರವ ನಿಯಮಿಸುವಡೆ ಕರಣಾದಿಕಂಗಳಲ್ರ 
ಕಂದೆರದಡೆ ಜನನಕ್ಕೆ ದೂರ. 

ಆಕಾರದಾಯು ಆಧಾರವಾಯು ಬ್ರಹ್ಮರಂಧ್ರದೊಳೆಗೆ 
ಕಾಠಣಪ್ರರುಷ ತಾನಾಗಿದ್ದು, 

ಆರ್ಸೆದು ಗಮನಿಸುವನಲ್ಲದೆ 

ಕಾಯದಿಚ್ಛೆಗೆ ನಡೆದು ಸ್ಥಿತಿಕಾಲಕ್ಕಿ ಗುರಿಯಹನಲ್ಲ. 
ಕಾಯ ಭೋಗಿಸುವ ಭೋಗವ ಭುಂಜಿಸುವನ್ನ ಕೃರ 
ವಾಯುಪ್ರಾಣಿ ಸಾಯದಲ್ಲಾ, 
ಅದೇನು ಕಾರಣವೆಂದಡೆ 

ಕರ್ಪುರದ ಪುಶ್ನ ೪ಿಯ ಕಿಚ್ಚಿನಲ್ಲಿ ಸುಟ್ಟು 
ಜಸಿ ಯನರಸೆಲುಂಟೆ? 

ಜ್ಞಾನಾಗ್ಲಿ ಯಿಂದ ಪ್ರಾಣಭೋಗ ನಷ್ಟ, 

ಆಕಾರದ ಪ್ರಾಣದ ಪರಿ ನಷ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. } ೪೬ || 


೧೩೧೨ 


ಆಯುಷ್ಯಭಾಷೆಯನು ಲಿಂಗವೆ ಕೊಡುವನಯ್ಯಾ. 
ಇನ್ನಾರಿಗೂ ಕಕ್ಕುಲತೆ ಬಡದಿರಿ. 
ಲಿಂಗವು ಕೊಡುವ ಕಂಡಾ! 
ಆದಡಿನ್ನು ಮತ್ತಾರಿಂಗೂ ಕಕ್ಟುಲತೆಯ ಬಡದಿರಿ. 
ಲಿಂಗವಂತಂಗೆ ಕಕ್ಟುಲತೆಯಾದಡೆ ಲಿಂಗವಂತನೆನಿಸನು. 
ಕಕ್ಕುಲತೆಯಲ್ಲಿ ಅನ್ಯರನಾಸೆಸೈದಡೆ ಲಿಂಗವು ರಕ್ಷಿಸನು, ಶಿವನಾಣೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೪೭ 1 


೧೩೧೩ 


ಆಯುಪ್ಯವ ಹಿರಿದಾಗಿ ಕೊಟ್ಟಡೆ, ಲಿಂಗ ಒಲಿದುದಲ್ಲ. 
ಭಾಷೆಯ ಹಿರಿದಾಗಿ ಕೊಟ್ಟಡೆ, ಲಿಂಗ ಒಲಿದುದಲ್ಲ. 


೪ಪಿ೪ ಸಂಕೀರ್ಣ ವಚನಸಂಪುಟ : ಒಂದು 
ಅಷ ಮಹದೆ ಶ್ರರ್ಯವ ಹಿರಿದಾಗಿ ಕೊಟ್ಟಡೆ 
ಲಿಂಗ ಒಲಿದುದಕ್ಕೆ ಕುರುಹಲ್ಲ. 
ಕಾಯ ಬೆರಸಿ ಕೈಲಾಸಕ್ಕೆ ಕೊಂಡು ಹೋದರೂ ಲಿಂಗ ಒಲಿದುದಲ್ಲ. 
ಇವೆಲ್ಲಾ ಪೂಜಾ ಫಲಂಗಳು, ಕೈಕೂಲಿಕಾರತನವ್ಯೈಸೆ. 
ಲಿಂಗ ಒಲಿದ ಪರಿ: 
ಗುರುಲಿಂಗಜಂಗಮ ಒಂದೆಂದು ಅರಿದು 
ನಿಶ್ಚಯ ಭಾವದಿಂ ತನು ಮನ ಧನವನಲ್ಲಿಯೇ ಅರ್ಪಿಸುವುದು 
ಲಿಂಗ ಒಲಿದುದು. 
ಕಾಯಭಾವವಳಿದು ಲಿಂಗವೆಂದು ಭಾವಿಸಿ 
ಭಾವಸಿದ್ದಿ ಯಾದುದು ಲಿಂಗ ಒಲಿದುದು. 
ಲಿಂಗವಲ್ಲದೆ ಇನ್ನಾ ವುದು ಘನ? ಎಂದರಿದುದೆ ಲಿಂಗ ಒನಿದುದು. 
ಲಿಂಗವಂತನೆ ಲಿಂಗವೆಂದರಿದುದು ಲಿಂಗ ಒಲಿದುದು. 
ಸದಾಚಾರ ಲಿಂಗ ಒಲಿದುದು. 
ನಿಷ್‌ ಲಿಂಗ ಒಲಿದುದು. 

ಸರ್ವಭೋಗವನು ಲಿಂಗವಮಂತರಿಗೆ ಭೋಗಿಸಲಿತ್ತು 
ಸ ದೆ ಲಿಂಗವಂತಂಗೆ 
ವಿಶೇಷ ಭೋಗ ತಾತ್ಪರ್ಯ ಮೋಹವಾಗದಡೆ ಲಿಂಗ ಒಲಿದುದು. 
ಪರಧನ ಪರಸ್ತ್ರ € ಪರದ ವ್ರವ್ಯ ಪರದ್ಯೆವದಲ್ಲಿ 
ರಿಸದಿದ್ದಡೆ ಲಿಂಗ ಒಲಿದುದು. 
ಲಿಂಗದಲ್ಲಿ ಭಕ್ತನಲ್ಲಿ ಅವಿನಾಭಾವವಳವಟ್ಟು ಭಾವಶುದ್ಧವ ವಾಗಿ 
ಸರ್ವಕ್ರೀ ಲಂಗ €ಯಾದಡೆ ಲಂಗ ಒಲಿದುದು ದ ಷದ ವಖಯ್ಯಾ, 


ಲ'ಟಿ 
ಬರಿಲಿಂಗ ಸೆದ್ದಿಪ್ರಿಯ ವಿಶ್ವೇಶ್ವರ. Il ೪S H 


೧೩೧೪ 


ಆವಾವ ದ್ರವ್ಯಪ ಪದಾರ್ಥಂಗಳನು ಶಿವಲಿ ಲಿಂಗಕ್ಕರ್ಪಿ 

ಪ್ರಸಾದವಾದಲ್ಲದೆ ಕೊಳ್ಳೆವೆಂಬ ಪ್ರಸಾದಿಗಳಿರಾ 

ನೀವು ಅರ್ಪಿಸಿದ ಪರಿಯೆಂತು? ಪ ಪ್ರಸಾದವ ಕೊಂಡ ಪರಿಯೆಂತು ಹೇಳಿರೆ? 

ರೂಪಾರ್ಪಿತವಾಯಿತ್ತು ನೇತ್ರ ದಿಂದ, 

ಮ್ಸ ದು, ಕಠಿಣ, ಶೀತೋಷ್ಣ pA ಅರ್ಪಿತವಾದವು ಸ್ಪ ರ್ಶನದಿಂದ. 

ನೇತ್ರ ಹ ಹಸ್ತೆ ವೆರಡಿಂದ್ರಿಯಂಗಳಿಂದವೂ ರೂಪು ) ಸ್ಪರ್ಶನವೆಂಬೆರಡೆ 

SR 

ನೀವಾಗಳೇ ಪ್ರಸಾದವಾಯಿತ್ತೆಂದು ಭೋಗಿಸೆತೊಡಗಿದಿರಿ. 

ಇಂತು ದ್ರವ್ಯಂಗಳ ರಸವನ್ನೂ ಗಂಧವನೂ, ಶಬ್ದವನೂ, 


ಉರಿಲಿಂಗಪೆದ್ದಿಗಳ ವಚನ ೪೩೫ 


ಶೊ ತೃ, ಘ್ರಾಣ, ಜಿಹ್ವೆಗಳಿಂದ ಮೂರು ವಿಷಯಂಗಳನೂ 
ಅರ್ಪಿಸದ ಮುನ್ನ ಪ್ರಸಾದವಾದ ಪರಿ ಎಂತೊ? 
ಅರ್ಪಿತವೆಂದನರ್ಪಿತವ ಕೊಂಬ ಪರಿ ಎಂತೊ? 


ಪಂಚೇಂದ್ರಿಯಂಗಳಿಂದವೂ, ಶಿವಲಿಂಗಪಂಚೇಂದ್ರಿಯ ಮುಖಕ್ಕೆ 
ಪಂಚೆವಿಷಯಂಗಳನೂ ಅರ್ಪಿಸಬೇಕು. 

ಅರ್ಪಿಸಿ ಪ್ರಸಾದವ ಕೊಂಡಡೆ ಪ್ರಸಾದಿ. 

ಅಲ್ಲದಿರ್ದಡೆ ಅಷ್ಟವಿಧಾರ್ಚನೆ ಹೋಡಶೋಪಚಾರ ಕ್ರಿಯೆ ಅಲ್ಲ. 

ಪ್ರಸಾದಿಯಲ್ಲ, ಭಕ್ತಿಯ ಪರಿಯೂ ಅಲ್ಲ. 

ಪೂಜಕರೆಂಚಿನೆ ಪೂಜೆಯ ಒಪ್ಪವಲ್ಲ. 

ಸಾಧಾರಣ ಪೂಜಕರಪ್ಪರು ಕೇಳಿರಣ್ಣಾ ್ಯ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನ 

ಸಾವಧಾನಾರ್ಪಿತದಲ್ಲಿ ಸ್ವಯವಾಗರಯ್ಯ. | ೪೯ | 


೧೩೧೫ 


ಆಸರಿನ ಭಕ್ತಜಡರುಗಳು ಬೇಸೆತ್ತು 
ಜಂಗಮಕ್ಕೆರಗಿ ಪಾದಪ್ರಕ್ಷಾಲನೆಯಂ ಮಾಡಿ 
ಪಾದೋದಕವ ಧರಿಸುತ್ತಿರ್ಪರು. 
ಆವುದು ಕ್ರಮವೆಂದರಿಯರು. 
ಆರಿದಡೆ ಪಾದೋದಕ, ಅರಿಯದಿರ್ದಡೆ ಬರಿಯ ನೀರೆಂದರಿಯರು. 
ಅರಿದರಿದು ಬರುದೊರೆಮೋದರು ಮಾನವರೆಲ್ಲ. 
ಅರಿವು ಸಾಮಾನ್ಯವೇ? 
ಶಿವಾತ್ಮಕಪದದ್ವಂದ್ರಪ್ರಕ್ಷಾಲನ ಜಲಂ ನರಾಃ! 
ಯೇ ಪಿಬಂತಿ ಪುನಸ್ತ ನ್ಯಂ ನ ಪಿಬಂತಿ ಕದಾಚನ 
ಇಂತೆಂಬ ವಚನವ ಕೇಳಿ ನಂಬುವುದು. 
ನಂಬದಿರ್ದಡೆ, ಮುಂದೆ ಭವಘೋರ ನರಕ ತಪ್ಪದು, 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರ. ll ೫೦ 1 


೧೩೧೬ 


ಆಶೆಯುಳ್ಳನ್ನ ಬರ ಆಶ್ರಯಿಸುವ ಆಶ್ರಯವು 
ದಾಸಿಯಿಂದ ಕರಕಷ್ಟ ಕಾಣಿರೊ! 
ಆಸೆಯೆ ದಾಸಿ ಕಾಣಿರೊ, ಅಯ್ಯಾ! 


೪೬ 


ಸಂಕೀರ್ಣ ವಚೆನಸಪುಂಟ : ಒಂದು 


ಆ ನಿರಾಶೆಯೆ ಈಶ ಪದ, ಕಾಣಿರಣ್ಣಾ! 

ದಾಸೆತ್ವ ದ ಈಶತ್ವದ ಅನುವನು ವಿಚಾರಿಸಿ, 

ಆಶೆ ಅಡಗಿದಡೆ ಅದೆ ಈಶ ಪದ, ತಪ್ಪ ದಯ್ಯಾ, 

ಉರೀ ್ಲ ¢ | #0 | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ೫ 


೧೩೧೭ 


ಆಹ್ವಾನ ವಿಸೆರ್ಜನೆಗಳ ಮಾಡಲೇಕಯ್ಯ ಶರಣಂಗೆ? 
ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಬಕ್ಕನೆಂದೆನಿಸಿದ ಬಳಿಕ 
ಉಂಟೆ ಲೌಕಿಕರ ಉಪಚಾರಂಗಳು? 
ನಿತ್ಯನಿರಂಜನನೈೈಕ್ಯನೆಂಬ ನಿರೂಪದಲ್ಲಿ ಸ್ವರೂಪ ತಾನಾದ ಬಳಿಕ 
ಉಂಟೆ ಲೌಕಿಕರ ತನುವಿನಂತೆ ತನುಗುಣ? 
ತನುಗುಣ ನಾಸ್ತಿಯಾದ ಬಳಿಕ ಉಂಟೆ ತಾವಸಕ್ಕಿ ಎಡೆ? ಇಲ್ಲ. 
ಅದು ಹೇಗೆಂದಡೆ-- 
ಗುರುಕೃಪಾದ್ದ ಪಿಯಿಂದ ತಾನೆಯಾದ ಬಳಿಕ 
ಇಲ್ಲಿಲ್ಲ ದೇಹಾದಿ ವಿಕಾರಂಗಳು, 
ಇಲ್ಲಿಲ್ಲ ಕರಣೇಂದ್ರಿಯಾದಿ ವಿಕಾರಂಗಳು. 
ಆದ್ವೆ ತವ ಮೀರಿದೆ, ಬೊಮ್ಮವ ಸಾರಿದೆ, 
ಸಾಕಾರವ ಹರಿದೆನು. [ಇದರಿಂದ] ನೂನೈೈಶ್ವರ್ಯವದುಂಟೆ? 
ವಾಜ್ಕ್ಮಾನಸೆಜಿಹ್ವೆಗೆ ಅಗೋಚರವಾಗುತಮಿದ್ದ ಂತಹ ವಸ್ತುವ ಕಂಡೆ. 
ಸೆಕಲ ಶೂನ್ಯಾತೀತವ ಎಯ್ದಿ ದೆ 
ಸ್ವಾನುಭಾವವನೊಡಗೂಡಿದೆ. 
ಮಹಾಲಿಂಗದ ಬಾಧೆ ಬಂದಡೆ ಉಣ್ಣೆ ನುು ಉಂಡಡೆ ಕಾಣೆ, 
ಕಂಡಡೆ ಮುಗಿಲ ಮುಟ್ಟಿದುದರುದ್ದವ ನೋಡಾ. 
ಎಂದು ದೀಕ್ಷೆ ಶಿಕ್ಷಿ ಸ್ವಾನುಭಾವವ ಸೆಂಬಂಧಿಸಿ 
ಶುದ್ಧ ನಿಪ್ಪಲವಾದ ಬಳಿಕ ಮರಳಿ ಪ್ರಪಂಚಿನ ಹೆಂಗುಂಟೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ? | | #೨ ॥ 

೧೩೧೮ 

ಇಂತಪ್ಪ ಶಿವಯೋಗಿಯಂ 
ಇಂದ್ರಿಯಂಗಳು ಕೂಡಿಯಾಡುವ ಮಾನವನು 
ಬಹು ಚೆಚ್ಚಿಯನುಳ್ಳ ವಾನರನಂ ಬಂಧಿಸಿ ತನ್ನಿಚ್ಛ ಯಲಿ ಆಡಿಸುವ 
ಯಕ್ಷನ ಹಾಂಗೆ ಉಲಾಯೋಗ ಸ್ಸ ನಂಗಳಲ್ಲಿ ಬ್ರಹ್ಮಾನುಸಂಧಾನದಲ್ಲಿಯುಂ 


ಉರಿಲಿಂಗಪೆದ್ದಿಗಳ ವಚನ ೪೩೭ 


ಎಲ್ಲಾ ಪದಾರ್ಧಂಗಳು ತಟ್ಟು ಮುಟ್ಟಂಗಳಲ್ಲಿಯವುಬಹುವೆ? 

ಸೆಂಸಾರ ಪ್ರಪಂಚವ ಪರಿಹರಿಸುವೆ ಪರಮಾರ್ಥವ ಕಾಣಬಹುದೆ? 

ತೆರೆಯಲ್ಲದೆ ಜಲದ ವರ್ತನೆ ನಡೆವುದೆ? 

ಆ ಜಲವನು ಪ್ರಯೋಗಿಸುವಂತೆ 

ಪರವನು ಪ್ರಯೋಗಿಸುವುದಯ್ಯಾ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. il ೫a || 


೧೩೦೯ 


ಇಂದ್ರಿಯಂಗಳಿಗೆ ಪ್ರೇಮದಿಂದಾಡಿ ನುಡಿದು, 
ಅವರಿಚ್ಛೆಯ ಬಳಿಸೆಲುವ ಇಚ್ಛೆ ಪುರುಷರು ಅನೇಕರು. 
ಆ ಇಂದ್ರಿಯಂಗಳ ನಂದಿಸಿ, ಲಿಂಗೇಂದ್ರಿಯಂಗಳ ಮಾಡಿ, 
ಪಂಚೇಂದ್ರಿಯಂಗಳಲ್ಲಿ ಪಂಚಲಿಂಗಪ್ರತಿಷ್ಟೆ ಯ ಮಾಡಿ, 
ಪಂಚಪ್ರೇಮದಿಂದ ನುಡಿದು, 
ಶಿವಜ್ಞಾನಪಥವ ಹತ್ತಿಸುವ ಪುರುಷರದೇ ಮಾರ್ಗ. 
ಅವರ ಕಂಡಡೆ ನೀನೆಂಬೆನು ಕಾಣಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. il ೪ || 


೧೩೨೦ 


ಇಚ್ಛಾ ಜ್ಞಾನ ಕ್ರಿಯಾ ಶಕ್ತಿ ನಿಮ್ಮಿಚ್ಛೆ ಎಂಬುದಂ ಬಲೆ. 
ಸರ್ವವೂ ಶಿವನಾಜ್ಞೆಯೆಂಬುದಂ ಬಲ್ಲೆ. 
ಸರ್ವವೂ ಶಿವನಾಜ್ಞೆ ಯೆಂದು ನಿಮ್ಮಡಿಗಳು 
ಬೆಸೆಸಿದ ಸರ್ವಶ್ರುತಿಗಳಂ ಕೇಳಿ ಬಲ್ಲೆನು. 
ಈ ಹೀಂಗೆಂದರಿದು ಮನ ಮರಳಿ ಬಿದ್ದು 
ಗುರುಲಿಂಗಜಂಗಮಕ್ಕೆ ನಾನೂ ಮಾಡಿನೆನೆಂಬ 
ಅವಿಚಾರದ ಮನದ ಮರವೆಯ ನೋಡಾ. 
ಇದಿರ ಬೇಡಿದಡೆ 
ಕೊಡರೆಂಬ ಮನದ ಘಸೇಣಿಯ ನೋಡಾ. 
ಶಿವ ಶಿವ ಮಹಾದೇವ, ಮನೋನಾಥ ಮನೋಮಯ, 
ಎನ್ನ ಮನವ ಸೆಂತವ ಮಾಡಿ 
ನಿಮ್ಮಲ್ಲಿ ಬೆರಸು, ಬೆರಸೆದಿದ್ದಡೆ ನಿಮಗೆ ಮಹಾಗಣಂಗಳಾಣೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | #೫ ॥ 


೪೩೮ 


ಸಂಕೀರ್ಣ ವಚನಸಂಪುಟ : ಒಂದ 


೧೩೨೧ 


ಇಚ್ಛೆಯರಿದು, ಕಾಲಕಾಲದಲ್ಲೂ ಇಚ್ಛೆಯ ಸಲಿಸಿ, 
ನಿರುಪಾಧಿಕ ದಾಸೋಹವ ಮಾಡಿ, 
ಶಿವನಾನೆಂಬ ಅಹೆಂಕಾರವಡಗಿದಡೆ ಭಕ್ತನು. 
ಮಹಾವಸ್ತುಗಳೆ ಆವ ಕಾಲ ಆವ ಹೊತ್ತು 
ಆತ ಬೆಸುತ್ತು ದ ಮಹಾಪ್ರಸಾದವೆಂದು, 
ಪ್ರತ್ಯುತ್ತ ರನಿಲ್ಪದೆ ಆಜ್ಞೆಯಲ್ಲಿ ನಡೆದು, ಆಜ್ಞೆಯಲ್ಲಿ ನುಡಿದು 
ಇರಬಲ್ಲಡೆ ಆತನೇ ಭಕ್ತನು. 
ಈಸ ಸೆದ್ಭಕ್ತಿ ಬಸೆವಣ್ಣ ಂಗಲ್ಲದೆ 
ಸರ್ವಬ್ರಹಾ ಂಡದೊಳೆಗಣ ಸರ್ವಲೋಕದ 
ದೇವ ದಾನಜೆ ಮಾನವರಾರಿಗೂ ಅಳವಡದು, ಅರಿಗೂ ಆಗದು. 
ಸೆದ್ಭಕ್ತಿ ಬಸೆವಣ್ಣ ಂಗಳವಟ್ಟಿತ್ತು ಬಸವಣ್ಣ ನೇ ಭಕ್ತನು, 
ಬಸೆವಣ್ಣ ನ ನೆನೆವುದೇ ಭತ್ತಿಯ ಪಥವು, 
ಬಸೆವಣ್ಣ ನ ನೆನೆವುದೇ ಮುಕ್ತಿಯ ಪಥವು, 
ಬಸೆವಣ್ಣ ನ ನೆನೆದು ಬದುಕಿದೆನಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರ. | Bi |i 


೧೩೨೨ 


ಇನ್ನು ಮುಕ್ತನೆಂದಡೆ ಮುನ್ನಲೇನು ಬದ್ಧನೇ? 
ಮುನ್ನ ಮುನ್ನ ವೇ ಮುಕ್ತನು. 
ಬಿ ಕಾರಣಿದಿಂದ ಬದ ಸ್ಲನಾದಡೇನು? ಗುರುಕರುಣದಿಂದ ಮುಕ್ತನು. 
ಗುರುಕರುಣದಿಂದ ಗುರುವಾದ ಬಳಿಕೆ 
ಬದ್ಧ -ಮುಕ್ತ ನೆಂಬ ದಂದುಗದ ನುಡಿ ಹೊದ್ದ ಲುಂಟೆ? 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. Il #೬ ll 


೧೩೨೩ 


"ಇಷ್ಟಂ ಪ ಪ್ರಾ ಸ್ತಥಾ ಥಾ ಭಾವಸ್ರ್ರಿ ಧಾ ಏಕಂ” 
ಎಂದುದಾಗಿ, 
ಲ್ರೀಗುರು ಮಾಡಿದ ಕಾರಣ, 
ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ. 
ಅಂತರೆಂಗ ಬಹಿರಂಗ ಸ್ವಾಯತ ತವಾಗಿ ರ ಧರಿಸಿಕೊಂಡಿಪ್ಪ 
ಕೌಯವು ಲಂಗದ ಕಾಯವು. 


ಉರಿಲಿಂಗಪೆದ್ದಿಗಳ ವಚೆನ ೪ರ 


ಪ್ರಾಣ ಲಿಂಗವಾದ ಬಳಿಕ ಕಾಯ ಬೇರೆ ಇನ್ನಾರದಯ್ಯಾ? 

ಕಾಯ ಲಿಂಗಕಾಯ, ಆ ಕಾಯ ಲಿಂಗವು 

ಇದು ಕಾರಣ, ಭಾವಭೇದವಿಲ್ಲ. 

ಲಿಂಗ ಕಾಯ ಒಂದೆಯಾಗಿ ಸರ್ವಾಂಗಲಿಂಗ 

ಕಾಯಕ್ರೀ ಎಲ್ಲವೂ ಲಿಂಗಕ್ರೀ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. sg (! 


೧೩೨೪ 


ಇಷ್ಟಲಿಂಗಕ್ಕೆ ಕಾಯದ ಕೈಯಿಂದ ಮುಟ್ಟಿ 
ಅಷ್ಟವಿಧಾರ್ಚನೆ, ಪಹೋಡಶೋಪಚಾರ 
ಮೈದೋರಿದಲ್ಲದೆ ಆಕಾರನಾಸ್ತಿಯಾಗದು. 
ಬರಣಿಯಲ್ಲಿ ಅಗ್ಲಿ ಮೈದೋರದಿದ್ದಡೆ ಆಕಾರನಾಸ್ತಿಯಾಗದು. 
ಲಿಂಗದಲ್ಲಿದ್ದ ಜವನಿಕೆ ಬಗೆದೆಗೆದಡೆ 
ಕಾಯವಿಲ್ಲದೆ ಪ್ರಾಣದ ಪರಿ ನಸ್ಟ, 
ಜ್ಞಾನಾಗ್ನಿಯಿಂದ ಭೋಗ ನಷ್ಟ. 
ಇದು ಕಾರಣ, 
ನಿಮ್ಮ ಶರಣರ ಮತಣ್ಯರೆಂದಡೆ ನರಕ ತಪ್ಪದು 
ಗಿರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ಗ I ೫೯ 


ಈರೇಳು ಭುವನ ಚೌರಾಸಿಲಕ್ಷ ಯೋನಿಮುಖಜೀವರಾಶಿಗಳೊಳೆಗೆ 
ಓರಂತೆ ತೊಳಲುತ್ತಿ ಪ್ಪ ಹೆಂಸೆನ ಗತಿಗೆಡಿಸುವ 
ಪರಮ ಪಶುಪಾಶಪತಿ ಜ್ಞಾನದ ಪದವನರುಹುವ 
ಗುರುವಿನ ಮಥನವೆ ಗುರುವಿನ ಶೇಷ. 
ಹೆ ತುಂಡಲದ್ವಾದಶಾಂತತ್ರಿತತ್ವ ದ ಮೇಲೆ ತನ್ನ ಜೀವವು 
ಶಾಂತ್ಯತೀತವಾದ ತಾನೆ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ 
ಗುರುಭಕ್ತ ಪ್ರಸಾದಿಯ ಹೊಲಬಿನ ಸಂಗದಿಂದ ಲಿಂಗಸುಸಂಗವೇದ್ಯ. | ೬೦ Il 


ಉದಯದಲ್ಲಿ ಉತ್ಪತ್ತಿ, ಮಧ್ಯಾಷ್ಟೆದಲ್ಲಿ ಸ್ಥಿತಿ, 
ಅಸ್ತೆಮಾನದಲ್ಲಿ ಲಯವಪ್ಪುದು- 
ಸರ್ವರಿಗೆಯೂ ಈ ವಿಧಿ ನೋಡೂ, 
ಇನ್ಟೇತಕ್ಕೆ ತೆರಹುಂಟು? 


afl 


೪೪ 


ಸಂಕೀರ್ಣ ವಚನಸಂಪುಟ : ಒಂದು 


ಮಧ್ಯಾಹ್ನದ ಸ್ಪಿತಿಯಲ್ಲಿ ಸಂಸಾರ ಪ್ರಪಂಚು ಕಾರಣ 
ಹೊನ್ನು ಹೆಣ್ಣು ಮಣ್ಣು ಲಾಭನಿಮಿತ್ತ 

ಆರಂಬ ವ್ಯವಹಾರ ಸೇವೆ 

ಇಂತಿವರಲೂ ಅತಿಲಯಪ್ಪುದು ತಪ್ಪ ಹು, 

ಉದಯೇ ಜನನಂ ನಿತ್ಯಂ ರಾತ್ರೌ ಚ ಮರಣಂ ತಥಾ! 
ಅಜ್ಞಾನಂ ಸರ್ವಜಂತೂನಾಂ ತದ್ವಿಧಶ್ವ ಪುನಃ ಪುನಃ! 
ಎಂದುದಾಗಿ, 

ಮರಳಿ ಮರಳಿ ಈ ವಿಧಿ ನೋಡಾ. 

ಉತ್ಪತ್ತಿ ಸ್ಥಿತಿ ಲಯವ ಮೊೂರುವ 

ನಿತ್ಯ ಸದ್ದು ರು ಲಿಂಗ ಜಂಗಮ ಪೂಜಾಕ್ರಿಯೆ 

ನಿತ್ಯಂ ಲಿಂಗಾರ್ಚನಂ ಯಸ್ಯ ನಿತ್ಥಂ ಜಂಗಮಪೂಜನಂ! 
ನಿತ್ಯಂ ಗುರುಪದಧ್ಯಾನಂ ನಿತ್ಯಂನಿತ್ಯಂ ನ ಸಂಶಯಃ॥ 


ಇಂತೆಂದುದಾಗಿ, 

ತ್ರಿವಿಧಲಿಂಗಾರ್ಚನೆಯಂ ಮಾಡಲು ನಿತ್ಯಪದವಪ್ಪುದು ಸತ್ಯ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | | KAO 
೧೩೨೭ 


ಎಂಬತ್ತುನಾಲ್ಪು ಲಕ್ಷ ಯೋನಿಯೊಳು ಜನಿಸುವ ಜನನವಲ್ಲರಿಗೆಯು. 
ಆ ಜನ್ಮಾಂತರದ ಯೋನಿಗಳೊಳು ಜನಿಸದಾತನೆ ಯೋಗಿ. 
ಆ ಯೋಗಿ ಜನ್ಮಾಂತರ ಕಳೆದಹನು, ಹೇಗೆಂದಡೆ: 
ಫ್ರೀ ಗುರುಕರಪಲ್ಲವದಿಂದ ಬೆಸಲಾಯಿತ್ತಾಗಿ 
ನ ಮಕ್ತಿರ್ನ ಚ ಧರ್ಮಶ್ಚ ನ ಪುಣ್ಯಂ ಚ ನ ಪಾಪಕಂ! 
ನ ಕರ್ಮಜನ್ಮ ನೇಚ್ಛಾ ವ್ಯ ಗುರೋಃ ಪಾದನಿರೀಕ್ಷಣಾತ್‌॥ 
ಎಂದುದಾಗಿ, 
ಇಂತು ಯೋನಿಜನಾಾ೦ತರವ ಕಳೆದ ಶರಣಂಗೆ 
ಮತ್ತೆ ಭವಮಾಲೆಯುಂಟೆ ಉರಿಲಿಂಗಪೆದ್ದಿ. ಪ್ರಿಯ ವಿಶ್ವೇಶ್ವರ? il ೬೨ || 


೧೩೨೮ 


ಎನಗಾದ ಮಹಾಪದವನರಿಯದೆ ನಾನು ಬಳಲಿವೆನಯ್ಸಾ, 
ಎನ್ನ ಪದವ ಈಗ ಅರಿದೆನು, 
ಬಳಲಿಕೆ ಹೋಯಿತ್ತು ಪರಿಣಾಮವಾಯಿತ್ತು. 
ಶಿವ ಶಿವಾ, ಶಿವನೆ ಕರ್ತನು, ನಾನು ಭ ತ್ಯನು 
ಸಃ 5) 
ಮಿಕ್ಕುವಲ್ಲಾ ಮುಫ್ಯವಂದರಿದು 


ಉರಿಲಿಂಗಪೆದ್ದಿಗಳ ವಚನ 


ಈ ಮಹಾಜ್ಞಾನಪದಕ್ಕೆ ಈ ಘನತರಸುಖಕ್ಕೆ 

ಈ ಮಹಾಪರಿಣಾಮಕ್ಕೆ ಇನ್ನಾವುದೂ ಸರಿಯಲ್ಲ. 

ಉಪಮಾತೀತ ವಾಜ್ಮನೋತೀತ ನೀನೆ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೬೩ | 


೧೩೨೯ 


ಎನಗೆ ನೀನು ಪ್ರಾಣ, ನಿನಗೆ ನಾನು ಪ್ರಾಣ. 
ಇನ್ನೇನೋ ಇನ್ನೇನೋ ಹಂಗಿಲ್ಲ, ಹೆರಿ ಇಲ್ಲ. 
ಮತ್ತೇನೂ ಪ್ರಪಂಚಿಲ್ಲಾಗಿ, 
ನೀ ನಡೆಸಿದಂತೆ ನಡೆದೆ, ನೀ ನುಡಿಸಿದಂತೆ ನುಡಿದೆ, 
ನೀ ನೋಡಿಸಿದಂತೆ ನೋಡಿದೆ, ನೀ ಆಡಿಸಿದಂತೆ ಆಡಿದೆ, 
ನೀ ಮಾಡಿಸಿದಂತೆ ಮಾಡಿದೆ. 
ಈ ಸುಖದುಃಖ ಪ್ರಣ್ಯಪಾಪಕ್ಕೆ ಕಾರಣನು ನೀನೇ ಅಯಾ 


ಕ್ರಿ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. il ೬9 | 


೧೩೩೦ 


ಎನ್ನಂಗದಲ್ಲಿ ನಿನಗೆ ಮಜ್ಜ ನ್ಯ 
ಎನ್ನ ಲಲಾಟದಲ್ಲಿ ನಿನಗೆ ಗಂಧಾಕ್ಷತೆ, 
ಎನ್ನ ತುರುಬಿನಲ್ಲಿ ನಿನಗೆ ಕುಸುಮಪೂಜೆ. 
ಎನ್ನ ನೇತ್ರದಲ್ಲಿ ನಿನಗೆ ನಾನಾರೂಪು ವಿಚಿತ್ರವಿನೋದ, 
ಎನ್ನ ಶ್ರೋತ್ರದಲ್ಲಿ ನನಗೆ ಪಂಚಮಹಾವಾದ್ಯ ಕೇಳಿಕೆ, 
ಎನ್ನ ನಾಸಿಕದಲ್ಲಿ ನಿನಗೆ ಸುಗಂಧ, ಧೂಪಪರಿಮಳ, 
ಎನ್ನ ಜಿಹ್ವೈಯಲ್ಲಿ ನಿನಗೆ ಪಡ್ರಸಾನ್ನನೈವೇದ್ಯ, 
ಎನ್ನ ತ್ವಕ್ಕಿನಲ್ಲಿ ನಿನಗೆ ವಸ್ತ್ಯಾಭರಣಾಲಂಕಾರಪೂಜೆ, 
ಎನ್ನ ಸೆಚ್ಚಿದಾನಂದಸಜ್ಞೆ ಗೃಹದಲ್ಲಿ ನೀನು 
ಸ್ರ ರ್ಶನಂಗೆಯ್ದು ನೆರೆದಿಪ್ರೆ ಯಾಗಿ ನೀ ನಾನೆಂಬೆರಡಳಿದು 
ತಾನು ತಾನಾದ ಘನವನೇನೆಂಬೆನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೬೫ || 


A 


ಸಂಕೀರ್ಣ ವಚನಸಂಪುಟ : ಒಂದು 


೧೩೩೧ 


ಎನ್ನ ಅಂತರಂಗದಲ್ಲಿ ಅವರ್ತಿಸಿ 
ಬಹಿರಂಗದಲ್ಲಿ ವರ್ತಿಸಿ ತೋರುವೆಯಯ್ಯಾ. 


ಎನ್ನ ಕಂಗಳ ಮೊದಲ- ಕೊನೆಯಲ್ಲಿ ನೀ ತೋರುತ್ತಿಪ್ಪೆಯಯ್ಯಾ. 


ಲಿಂಗಂ ಪ್ರಕಾಶಮವ್ಯಕ್ಷೆಂ ಲಿಂಗಂ ಪ್ರತ್ಯಕ್ಷಗೋಚಿರಂ! 
ಲಿಂಗಂ ಪ್ರಸನ್ನರೂಪಂ ಚೆ ತಲ್ಲಿಂಗಂ ಜ್ಯೋತಿರಾತ್ಮಕಂ॥ 
ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಜ್ಯೋತಿ ನೀನೇ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


೧೩೩೨ 


ಎನ್ನ ಕರಸ್ಸಲದಲ್ಲಿಯ ಲಿಂಗಕ್ಕೆ ಬಂದ 
ಪದಾರ್ಥಂಗಳನರ್ಪಿಸುವೆನೆ? ಅರ್ಪಿಸಲಮ್ಮೆ, 
ಅದೇನು ಕಾರಣವೆಂದಡೆ: 
ಎನ್ನ ಕಂಗಳು ಕಂಡವಾಗಿ, ಎನ್ನ ಶ್ರೋತ್ರಗಳು ಕೇಳಿದವಾಗಿ, 
ಎನ್ನ ಕೈಗಳು ಮುಟಿ ಸ್ಲಿದವಾಗಿ, ಎನ್ನ ನಾಸಿಕ ವಾಸಿಸಿತ್ತಾಗಿ, 
ಎನ್ನ ಜಿಹ್ವೆ ರುಚಿಸಿತ್ತಾಗಿ. 
ಇಂತಪ್ಪ ಎನ್ನ ಅಂಜಿಕೆಯ ನಿಮ್ಮ ಶರಣರು ಬಿಡಿಸಿದರಾಗಿ. 
ಅದೆಂತೆಂದಡೆ: 
ಎನ್ನ ಶ್ರೋತ್ರದಲ್ಲಿ ನಿಮ್ಮ ಸಾಹಿತ್ಯವ ಮಾಡಿದರಾಗಿ, 
ಎನ್ನ ನೇತ ದಲ್ಲಿ ನಿಮ್ಮ ಸಾಹಿತ್ಯವ ಮಾಡಿದರಾಗಿ, 
ಎನ್ನ ತ್ವಕ್ಕಿನಲ್ಲಿ ನಿಮ್ಮ ಸಾಹಿತ್ಯವ ಮಾಡಿದರಾಗಿ, 
ಎನ್ನ ಜಿಹ್ವಯಲ್ಲಿ ನಿಮ್ಮ ಸಾಹಿತ್ಯವ ಮಾಡಿದರಾಗಿ, 
ಎನ್ನ ನಾಸಿಕದಲ್ಲಿ ನಿಮ್ಮ ಸಾಹಿತ್ಯವ ಮಾಡಿದರಾಗಿ, 
ಅಲ್ಲಲ್ಲಿ ಅರ್ಪಿತಂಗಳಾಗುತ್ತಿರ್ದವಾಗಿ, ಇನ್ನಂಜೆ ಅಂಜೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 

೧೩೩೩ 

ಎನ್ನ ಗತಿ, ನಿನ್ನ ಗತಿ 
ಎನ್ನ ಕೇಳಿಕೆ, ನಿನ್ನ ಕೇಳಿಕೆ 
ಎನ್ನ ನೋಟವೇ, ನಿನ್ನ ನೋಟ, 
ಎನ್ನಂಗ ಸ್ಪರ್ಶನವೇ, ನಿನ್ನಂಗ ಸ್ಪ ರ್ಶನ 
ಎನ್ನಂಗ ಸುಖಭೋಗವೇ, ನಿನ್ನಂಗ ಸುಖಭೋಗ. 


| ೬೬ || 


ll ೬೭ | 


ಉರಿಲಿಂಗಪೆದ್ದಿಗಳ ವಚನ ೪೪೩ 


ಎನ್ನೊಳಗೆ ನೀನು ನಿನ್ನೊಳೆಗೆ ನಾನು 

ಎನ್ನ ಪ್ರಾಣ ನೀನು ನಿನ್ನು ಪ್ರಾಣ ನಾನಾದ ಕಾರಣ 

ಎನ್ನ ಸೋಂಕಿತ್ರೆಲ್ಲ ನಿನ್ನ ಪೂಜೆಯಯ್ಯಾ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೬೮ | 


೧೩೩೪ 


ಎನ್ನ ನಾನರಿಯವೆ ಪುರಾಕೃತ ಕರ್ಮಫಲದಿಂ ಕರ್ಮವಶನಾಗಿ 
ಅಜ್ಞಾನಿಯಾಗಿ ಮಹಾದೀನನಾಗಿದ್ದಲ್ಲಿ 
ಪಾಪಪುಣ್ಯ ಸುಖದುಃಖಾದಿಕ್ರಿಯಾಕರ್ಮವೆಲ್ಲವು ಎನ್ನದು, ನಾನೇ ಸೆಂಸೂರಿ. 
ಎನ್ನ ಸೆಂಸಾರವ ಕೆಡಿಸಿ, ಫಣಾಮೂರ್ತಿ ಸದುರು ಕಪೆಮಾಡಿ 
ಪೂರ್ವಜಾತವ ಕಳೆದು ಪ್ರನರ್ಜಾತನ ಮಾಡಿ 
ಶಿವಜ್ಞಾನಸೆಂಪನ್ನನ ಮಾಡೆ ಬದುಕಿದೆನು. 
ಎನ್ನ ನಿಜವನರಿದೆನು ನಾನೇ ಗುರುಪುತ್ರನು. 
ಕಾಯವು ಪ್ರಸಾದಕಾಯ, ಭಕ್ತಾಕಾಯನಾಗಿ ಕಾಯಲಿಂಗ 
ಪ್ರಾಣವು ಲಿಂಗಪ್ರಾಣವಾಗಿ ಪ್ರಾಣಲಿಂಗವು 
ಎನ್ನ ಪ್ರೀಗುರುಲಿಂಗ ಎನ್ನ ಜಂಗಮಲಿಂಗವು 
ಪ್ರಸಾದ ಲಿಂಗವು ಮಂತ್ರಲಿಂಗವು 
ಪೀವಿಭೂತಿ ಲಿಂಗವು ಮಹಾಜ್ಞಾನ ತಾನೆ ಲಿಂಗವು. 
ಸೆಂಸಾರದಲ್ಲಿ ಕೆಡುವ ಪ್ರಾಣಿಗಳ ಕೆಡದಂತೆ ಮಾಡಿದನು 
ಬೇಡಿತ್ತ ಕೊಡುವ ಲಿಂಗವನು ಬೇಡಿಕೊಳ್ಳಿರೆ. 
ಅನಾಥನಾಧನು ಅನಾಥಬಂಧುವು 
ವರದಮೂರ್ತಿಯು ದಾನಗುಣಶೀಲನು 
ಭಕ್ಕದೇಹಿಕ ದೇವನು, ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ, HF | 


೧೩೩೫ 


ಎನ್ನ ಮನಕ್ಕೆ ಮತ್ತೊಂದ ನೆನೆಯಲು ತೆರಹಿಲ್ಲಯ್ಯಾ 
ಮಹಾದೇವನು ನೀನು, ಎನ್ನ ಮನಿವನವಗ್ರಹಿಸಿದೆ. 
ಆ ಮನವು ನಿನ್ನನೇ ಅವಗ್ರಹಿಸಿತ್ತಾಗಿ. 
ಎನ್ನ ವಾಕ್ಕಿಂಗೆ ಮತ್ತೊಂದ ನುಡಿಯಲು ತೆರಹಿಲ್ಲಯ್ಯಾ 
ಮಹಾಮಂತ್ರಮಯ ನೀನು, ಎನ್ನ ವಾಕ್ಕನವಗ್ರಹಿಸಿದೆ. 
ಎನ್ನ ಮಂತ್ರ ನಿನ್ನನೇ ಅವಗ್ರಹಿಸಿತ್ತಾಗಿ. 


ಎನ್ನ ಕಾಯಕ್ಕೆ ಮತ್ತೊಂದ ಭೋಗಿಸೆ ತೆರಹಿಲ್ಲಯ್ಯ. 


೪೪೪ ಸಂಕೀರ್ಣ ವಚನಸಂಪುಟ : ಒಂದು 


ಮಹಾಪ್ರಸಾದರೂಪನು ನು, ಎನ್ನ ಕಾಯವನವಗ್ಯಹಿಸಿದೆ, 

ಆ ಕಾಯವು ನಿನ್ನನೇ ಅವಗ್ರಹಿಸಿದುದಾಗಿ. 

ಇಂತು ಮನೋವಾಕ್ಕಾಯದ ಅಂತರಂಗಬಹಿರಂಗದ ಒಳೆಹೊರಗೂ 
ಸರ್ವಾಂಗಲಿಂಗವಾದ ಕಾರಣ 

ಮನೋವಾಕ್ಟಾಯದ ಸ್ಥಿತಿಗತಿ ನೀನೇ ಅಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೭೦ ॥ 


೧೩೩೬ 


ಎನ್ನ ಸೆದ್ದು ರುವು ಮಾಡುವ ಗುರುತ್ತ ಉಪಮಾತೀತವಯ್ಯ 

ಅದೆಂತೆಂದಡೆ: ಎನ್ನ ನೇತ್ರದಲ್ಲಿ ತನ್ನ ರೂಪ ತುಂಬಿ, 

ಎನ್ನ ನೇತ್ರವನು ಗುರುವು ಮಾಡಿದ. 

ಏನ್ನ ಶ್ರೋತ್ರದಲ್ಲಿ ಮಹೂಮಂತ್ರವ ತುಂಬಿ, 

ಐನ್ನ ಶ್ರೋತ್ರವನು ಗುರುವು ಮಾಡಿದ. 

ಎನ್ನ ಫ್ರಾಣದಲ್ಲಿ ಗುರುಪಾದಪದ್ಮದಲ್ಲಿಹ ಮಹಾಗಂಧವ ತುಂಬಿ 

ಎನ್ನ ಫ್ರಾಣವನು ಗುರುವು ಮಾಡಿದ. 

ಎನ್ನ ಜಿಪ್ವಯಲ್ಲಿ ತನ್ನ ಕರುಣಪ್ರಸಾದವ ತುಂಬಿ 

ಎನ್ನ ಜಿಹ್ವೆಯನು ಗುರುವು ಮಾಡಿದ. 

ಎನ್ನ ಕಾಯವನು ಭಕ್ತಕಾಯ ಮಮಕಾಯವೆಂದು ಪ್ರಸಾದಕಾಯವೆಂದೆನಿಿ, 

ಎನ್ನ ಕಾಯವನು ಗುರುವು ಮಾಡಿದ. 

ಎನ್ನ ಪ್ರಾಣದಲ್ಲಿ ಲಂಗಪ್ರಾಣಸಂಬಂಧವ ಮಾಡಿ 

ಎನ್ನ ಪ್ರಾಣವನು ಗುರುವು ಮಾಡಿದ. 

ಇಂತು ಎನ್ನ ಅಂತೆರಂಗ ಬಹಿರಂಗವನು ಗುರುವು ಮಾಡಿ, 

ಸರ್ವಾಂಗವನೂ ಗುಪ್ತವ ಮಾಡಿದ ಮಹಾಶ್ರೀಗುರುವಿಂಗೆ 

ನಾನಿನ್ನೇನ ಮಾಡುವೆನಯ್ಯ? ಮಾಡುವೆನಯ್ಯ ಗುರು ಪೂಜೆಯನು 

ಆವಾವ ಬ್ರವ್ಯಂಗಳನು ಆವಾವ ಪದಾರ್ಥಂಗಳನು, 

ಆವಾವ ಪುಷ್ಟಫಲಾದಿಗಳನು ವಿಚಾರಿಸಿ ನೋಡಿದಡೆ ಅವಾವಕ್ಕು ಗುರುತ್ವವಿಲ್ಲ| 

ಸರ್ವದ್ರವ್ಯ ಮೂಲ ಮನ ಸೆರ್ವಪದಾರ್ಥಮೂಲ ಮನ! 

ಸೆರ್ವರಸ ಪುಷ್ಟ ಫಲಾದಿಗಳಲ್ಲವಕ್ಕೇಯು ಮೂಲಿಗ ಮನವು! 

ಇದು ಕಾರಣ ಸರ್ವಗುರುತ್ತವನುಳ, ಎನ್ನ ಮನೋವಾಕ್ಲಾಯ 
ವಸ ರ 

ಸಹಿತವಾಗಿ ಗುರುವಂಗಿತ್ತು 

ಎನ್ನಿ ರವನು ಪ್ರೀಗುರುವಿನ ದರ್ಶನ ಸ್ಪರ್ಶನವ ಮಾಡಿ 


ಸುಖಯಾಗಿಪ್ಪೆ ನಯ್ಯಾ ಉರಿಲಿಂಗಪೆದ್ದಿ ಪ್ರಿಯ ಎಶ್ವೇಶ್ವರಾ. | ೭೧ 


ಉರಿಲಿಂಗಪೆದ್ದಿಗಳ ವಚನ ೪೪೫ 
೧೩೩೭ 


ಎನ್ನ ಸರ್ವಾಂಗದಲ್ಲಿ ಲಿಂಗವೈದಾನೆ, ಐದಾನೆ, 
ಎನ್ನ ಮನವನರಿಯದೆ ಕೆಟೆ, ಕೆಟೆನಯ್ಸಾ. 
ಎನ್ನ ಅಂತರಂಗ ಬಹಿರಂಗದಲ್ಲಿ ಲಿಂಗವೈದಾನೆ, 
ಮನವನರಿಯದೆ ಕೆಟ್ಟೆ ಕೆಟ್ಟೆ. 
ವಿಶ್ವಾಸದಿಂ ಗ್ರಹಿಸೆಲೊಲ್ಲದೆ ಕೆಟ್ಟೆ ಕೆಟ್ಟಿನಯ್ಯಾ. 
ಈ ಮನ ವಿಶ್ವಾಸದಿಂದ ಗ್ರೃಹಿಸಿದಡೆ 
ಸೆತ್ಯನಹೆ VE ಮುಕ್ತನಹೆ, 
ಉರಿಲಿಂಗಪೆ ಪೆದ್ದಿಪ್ರಿಯ ಎಶ್ವ ಶ್ವ ರ. ll ೭೨ | 


೧೩೩೮ 


ಎನ್ನೊಳೆಗೆ ನೀನು ಪ್ರ ವೇಶ, ನಿನ್ನೊ ಳಗೆ ನಾನು ಪ್ರವೇಶ, 
ದೇವ ನೀನಲ್ಲದಿಲ್ಲ, ಭಕ: ನಾನಲ್ಲದಿಲ್ಲ. 
ಈ ಪರಿಯ ಮಾಡುವರಿನ್ಲಾ ರು ಹೇಳಾ? 
ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ 
ಇನ್ನೆ ಕೆ ಜವನಿಕೆ ಉರಿಲಿ ಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ವ ರ? | ೭೩ || 


೧೩೩೯ 


ಎರಡ ನುಡಿದ ವಿಷ್ಣು ವೇನಾದ? ಎರಡ ನುಡಿದ ಬ್ರಹ್ಮೆನೇನಾದ? 

ಎರಡ ನುಡಿದ ಇಂದ್ರನೇನಾದ? ಎರಡ ನುಡಿದ ದಕ್ಷನೇನಾದ? 
ಎರಡ ನುಡಿದ ವ್ಯಾಸನೇನಾದನೆಂದು, 
ಇವರುಗಳು ನುಡಿದ ಪರಿಯನೂ, ಅವರ ಪರಿಯನೂ 
ವಿಚಾರಿಸಿ ನೋಡಿದಡೆ, ಶಿವನೆಃ ಕರ್ತನೆಂದು ನುಡಿದು, 
ಮರಳಿ "ಅಹೆಂ ಕರ್ತಾ” ಎಂದು ನುಡಿದು ಶಾಸ್ತಿಗೊಳಗಾದರು, 
ಮಾನಹಾನಿಯಾದರು ನೋಡಿರೇ. 
ಎಶ್ವವೆಲ್ಲವೂ ಪಶು, ಶಿವನೊಬ್ಬನೇ ಪತಿ 

ಸರ್ವವೆಲ್ಲವೂ ಶಕ್ಕಿರೊಪು, ಶಿವನೊಬ್ಬನೇ ಪುರುಷನು ಎಂದರಿದು 
ಸರ್ವರೂ ಭ ೈತ್ಯರು, ಘರ್‌ ಸ್ಟ ಕರ್ತನೆಂದರಿದು 
ಮನ ವಚನ ಒಂದಾಗಿ ನೆನೆವುತ್ತಿಪ ಪ್ರವರು 
ಶಿವನೊಂದಾದರಖ್ಯಾ. ಉರಿಲಂಗಪೆ ದ್ಲಿಪ್ರಿ ಯ ವಿಶ್ವೆ ಶ್ವ ರ, 
ದೇವನೊಬ್ಬನೆ, ಎರಡಲ್ಲ. | cv Il 


ಫಲ 


ಸಂಕೀರ್ಣ ವಚನಸೆಂಪುಟ : ಒಂದು 


೧೩೪೦ 


ಎಲ್ಲಾ ವ್ರತಂಗಳಿಗೆ ಮೇಲಾದ ವ್ರತ ವಿಭೂತಿಯ ವ್ರತ. 
ಸಕಲ ದುಃಖದುರಿತಗಳ ಪರಿಹಾರವ ಮಾಳ್ಬುದೀ ಭಸ್ಮವ್ರೃತ 
ತನುಶುದ ತೆ ಮನಶುದ್ಧ ತೆ, ಶಿವಾತೆ ಕ್ನಮಾರ್ಗ ಸೋಪಾನಕೆ 
ಶ್ರೀವಿಭೂತಿ ಮುಖ್ಯವಯ್ಯ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾಾ ೭೫! 


೧೩೪೧ 


“ಏಕ ಏವ ರುದ್ರೋ ನ ದ್ವಿತೀಯಾಯ ತಸ್ಥೆ ನ? 
ಎಂಬ ಶ್ರು ತಿಮತವಿಡಿದು ಏಕಲಿಂಗನಿಷ್ಮಾ ಇರದು ಮಾಹೇಶ್ವ ರನು. 
“ಶಿವ ಸ ಧ್ಯ €ಯಃ ಶಿವಂಕರಃ ಸರ್ವಮನ್ಯತ್ವ ರಿತ್ಯಾಜ್ಯಂ' 
ಎಂಬ ಶ್ರು ತಿ ಕಡಿದು ಅನ ದೈೈವಂಗಳಂ ಬಿಟು 
ನಿಮ್ಮ; ನ್ನೇ ಧ್ಯಾನಿಸುವನಯ್ಯಾ, ನರಂತರ ನಿಮ್ಮ ಮಾಹೇಶ್ವ ರನು. 
“ಭರ್ನೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರ ಚೋದಯಾತ್‌' 
ಎಂಬ ಶ್ರುತಿಮತವಿಡಿದು ನಿಮ್ಮನೆ ಉಪಾಸ್ಮಿಯ ವನಿ 
ಲಿಂಗಾರ್ಚನೆಯ ಮಾಡುವರಯ್ಯಾ ನಿಮ ಮಾಹೇಶ್ವರರು. 
ಅದು ಕಾರಣ ನಿಮ್ಮ ಐಕ್ಕವ ನಿಮ್ಮ ಮಾಹೇಶ್ವರನೆ ಬಲ್ಲ. 
ನಿಮ್ಮ ಮಾಹೇಶ್ವರಾಧಿಕ್ಯವ ನೀವೇ ಬಲ್ಲಿರಿ. 
ಉಳಿದ ದೇವ ದಾನವ ಮಾನವಾದಿಗಳು ಅರಿಯಬಹುದೆ?. 
ನಿಮ್ಮ ಫನವನು, ನಿಮ್ಮ ಮಾಹೇಶ್ವರರ ಘನವನು 
ಶಿವನೆ ಬಲ್ಲ, ಶಿವನ ಮೀರುವ ಪದವುಂಟೆ? 
ಸಕಲಬ್ರಹಾ ಂಡವನೂ ಅವಗ್ರಹಿಸಿಕೊಂಡಿಪ್ಪನಾಗಿ ಶಿವನು, 
ಆ ಶಿವನನವಗ್ರ ಹಿಸಿಕೊಂಡಿಪ ಸರು ಮಾಹೇಶ್ವ ರರು 
ಅಣುಮಹತ್ತಿ ಸೊಳ ಛಗೆ ಸ ಸಂಪರರ್ಣರಪ್ಪ ಫಸ 
"ಅಣೋರಣೀಯಾನ,್ನ ಹತೋ ಮಹೀಯಾನ್‌* 
ಎಂದುದಾಗಿ, 
“ಯಥಾ ಶಿವಸ್ತಥಾ ಭಕ್ತಃ 
ಎಂದುದಾಗಿ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ರ ಶ್ರರಯ್ಯನ ಶರಣರ 
ಮೀರಿದ 2 ಪದ" ಖಂಟಾದನೆ್‌ ಬಲ್ಲರೆ ಹೇಳ? | ೭೬ | 


ಉರಿಲಿಂಗಪೆದ್ದಿಗಳ ವಚನ ೪೪೭ 


೧೩೪೨ 


ಏಕತತ್ತ 3 ತ್ರಿತತ್ತ 3 ಪಂಚತತ್ತ ಪಂಚೆವಿಂಶತಿತತ್ತ ಷಟ್‌ತ್ರಿಂಶತ್‌ ತತ್ತ ಖು 
ಇಂತೀ ತತ್ತ್ಯೃಂಗಳಲ್ಲವನೂ ಗರ್ಭೀಕರಿಸಿಕೊಂಡಿಪ್ಪ 
ಈ ತತ್ತ್ಯೃಂಗಳೆಲ್ಲವಕ್ಕೆಯೂ ಅಧಿಕವಾಗಿಪ್ಪ ಮಹಾತತ್ತ ವೂ 
"ನ ಗುರೋರಧಿಕಂ ನ ಗುರೋರಧಿಕಂ' ಎಂದುದಾಗಿ 
“ನಾಸ್ತಿ ತತ್ತ ವರ ಗುರೋಃ ಪರಂ” ಎಂದುದಾಗಿ 
“ಅದ್ವೆ 43೦ ತ್ರಿಷು ಲೋಕೇಷು ನಾದ್ವೆ ತಂ ಗುರುಣಾ ಸೆಹ' ಎಂದುದಾಗಿ 
"ಗುರುದೇವಮೋ ಮಹಾದೇವೋ” ಎಂದುದಾಗಿ 
ಶ್ರೀಗುರುತತ್ತ ಮೇ ಪರತತ್ತ ಎವ. 
ಶಿವ ಶಿವಾ ಸಕಲವೇದ ಶಾಸ್ತ್ರಪುರಾಣ ಆಗಮ 
ಅಷ್ಟಾದಶವಿದ್ಯಂಗಳು ಸರ್ವವಿದ್ಯಂಗಳು 
ಸಪ್ತ ಕೋಟಿಮಹಾಮಂತ್ರಂಗಳು ಉಪಮಂತ್ರಂಗಳು 
ಅನಂತಕೋಟಿಗಳನೂ ಗರ್ಭೇಕರಿಸಿಕೊಂಡಿಪ್ಪ 
ಇವಕೆ ಮಾತೃಸ್ಸಾ ನವಾಗಿ, 
ಇವಕೆ ಉತ್ಪತ್ತಿ ಸ್ಥಿ ತಿ ಲಯ ಕಾರಣಂಗಳಿಗೆ ಕಾರಣವಾಗಿಪ್ಪ 
ಮಹಾತತ್ತ _ ಮಹಾಮುತ್ರರಾಜನು, ಶ್ರೀಮೂಲಮಂತ್ರವು. 
ಈ ಮಹಾತತ್ತ ಎವ ಏಕವಾದ ಮಹೂಲಿಂಗವು. 
ಈ ಮಹಾಲಿಂಗವೆ ಅಂಗವಾಗಿಪ್ಪ ಮಹತ್ತಪ್ಪ ಮಹಾಸದ್ಭ ಕನು. 
ಆತನೇ ತತ್ತ ಎಜ್ಞನು, ಆತನೇ ತತ್ತ ಮಯನು, ಆತನೇ ತತ್ತ ಮೂರ್ತಿ. 
ಈ ಮಹಾಮಂತ್ರ ಮುಖೋದ್ದ ತವಾದ ಮಹಾಭಕ್ಷನು. 
ಆತನೇ ವೇದವಿತ್ತು, ಆತನೇ ಶಾಸ್ತ್ರಜ್ಞನು, ಆತನೇ ಪುರಾಣಿಕನು, 
ಆತನೇ ಆಗಮಜ್ಞನು, ಆತನೇ ಸರ್ವಜ್ಞ ನು. 
ಈ ಮಹಾಘನ ಮಹತ್ತನೊಳಕೊಂಡ ಸೆದ್ಭಕ್ಲಂಗೆ 
ಇತರ ತತ್ತ ೨೦ಗಳನೂ ಇತರ ದೇವತೆಗಳನೂ 
ಇತರ ದೇವದಾನವಮಾನವರುಗಳನೂ 
ಇತರೆ ಮಂತ್ರಂಗಳನೂ ಇತರ ಪದಂಗಳನೂ ಸೆರಿ ಎನಬಹುದೆ? 
ಶಿವ ಶಿವಾ ಸರಿ ಎಂದಡೆ ಮಹಾದೋಷವು. 
ಈ ಮಹಾಭಕ್ಷನೇ ಉಪಮಾತೀತನು ವಾಜ್ಮನೋತೀತನು. 
ಈ ಮಹಾದೇವನ ಭಕ್ತ ನೇ ಮಹಾದೇವನು. 
ಈ ಮಹಾಭಕ್ತನ ಪೂಜೆಯೇ ಶಿವಲಿಂಗಪೂಜೆ. 
ಈ ಮಹಾಭಕ್ತನ ಪದವೇ ಪರಮಪದವಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವ ರ. || ೭೭ || 


೪೪೮ ಸಂಕೀರ್ಣ ವಚನಸಂಪುಟ: ಒಂದು 
೧೩೪೩ 


ಏಕಮೂರ್ತಿ ತ್ರಿಧಾ ಭೇದವಾಯಿತ್ತು 
ಗುರುಲಿಂಗಜಂಗಮವೆಂಬುದನರಿಯುರೆ. 
ಅರಿದು ಮತ್ತೇಕೆ ಮರೆದಿರಿ? 
ಲಿಂಗರೂಪಿನಲ್ಲಿ ಹಿರಿದ ಕೊಟ್ಟು 
ಜಂಗಮರೂಪಿನಲ್ಲಿ ಕಿರಿದ ಬೇಡಿಕೊಂಡು 
ಗುರುರೂಪಿನಲ್ಲಿ ಹಿರಿದು ಪರಿಣಾಮಿಸಿ ಮುಕ್ತಿಯ ಕೊಡುವನು. 
ಅಕಟಕಟ ಭಕ್ತಿಯನರಿಯರು, ಮುಕ್ತಿ ಗೆಟ್ಟಿತ್ತು $ 
ಕೊಡುವವನು ಶಿವನು, ಶಿವನೆಂದರಿದು ಬದುಕಿರೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೭೮ | 


೧೩೪೪ 


“ಏಕೆ ಏವ ರುದ್ರೋ ನದ್ವಿತೀಯ”ನೆಂದು ಶ್ರುತಿ ಸಾರುಶ್ತಿರೆ 
ಮರಳಿ ವಿಷ್ಣುವಲ್ಲದೆ ದೈವವಿಲ್ಲವೆಂಬಿರಿ. 
ಅಚ್ಯುತಂಗೆ ಭವವುಂಟೆಂಬುದಕ್ಕೆ 
ಮತ್ತ್ಯೃಕೂರ್ಮವರಾಹನಾರಸಿಂಹಾವತಾರವೆ ಸಾಕ್ಷಿ. 
ಹೆರಿ ಹರನ ಭೃತ್ಯನೆಂಬುದಕ್ಕೆ 
ರಾಮೇಶ್ವರಾದಿಯಾದ ಪ್ರತಿಷ್ಠೆಯೇ ಸಾಕ್ಷಿ. 
ಇಂತಪ್ಪ ಹೆರಿಯನು ಹರಂಗೆ ಸರಿಯೆಂದು ನುಡಿವುತ್ತಿಹ ವಿಪ್ರರ ಬಾಯಲ್ಲಿ 
ಸುರಿಯವೆ ಬಾಲಹಳುಗಳು. 
ಹರಿಗೆ ಹೆತ್ತು ಪ್ರಳೆಯ, ಬ್ರಹ್ಮೆಂಗೆ ಅನಂತಪ್ರಳೆಯ. 
ನಮ್ಮ ಹೆರಂಗೆ ಪ್ರಳಯ ಉಂಟಾದರೆ, ಬಲ್ಲರೆ ನೀವು ಹೇಳಿರೆ! 
ನಿಮ್ಮ ವೇದದಲ್ಲಿ ಹೇಳಿಸಿರೆ! 
ಅರಿಯದಿರ್ದಡೆ ಸೆತ್ತೆ ಹಾಂಗೆ ಸುಮ್ಮನಿರಿರೆ. 
ಇದು ಕಾರಣ 
ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರದೇವನೊಬ್ಬ ನೆ, ಎರಡಿಲ್ಲ. ೭೯ | 


[Ca 


೧೩೪೫ 


ಒಂದೇ ವಸ್ತು ತನ್ನ ಲೀಲೆಯಿಂದ 
ಪರಮಾತ್ಮ ಜೀವಾತ್ಮನಾಯಿತ್ತು. 
ಆ ಪರಮಾತ್ಮನೆ ಲಿಂಗ, ಜೀವಾತ್ಸನೆ ಅಂಗ, ಸೆಂಗವೆ ಏಕಾತ.. 
ತತ್‌ಪದವೆ ಪರಮಾತ್ಮ, ತ್ವಂ ಪದವ ಜೀವಾತ್ಮ, 


ಉರಿಲಿಂಗಪೆದ್ದಿಗಳ ವಚನ ೪೪ಳ್ಭೀ 


ಅಸಿ ಪದವೆ ತಾದಾತ್ಮ ಸಿವಯ್ಯಾ, 
y ನೆಣ ೨ Ce 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೮೦ I 


೧೩೪೬ 


ಒಳಗೊಂದು ಗಾಲ್ಲಿ, ಹೊರಗೊಂದು ಗಾಲಿ 
ಎರಡಕ್ಕೆ ಹೊಡಿದುದೊಂದು ಹರಿಯಚ್ಚು, 
ಮೇಲೆ ಹಾಸಿದ ನೀಳ ಚೌಕದ ಕುರುಗುಣಿಯ ಕೊಂಬಿಂಗೆ ಈಚೆರಡು. 
ಏಳು ಹುರಿಯ ಬಲುವಿಣಿಯಿಂ ಆಳವನಿಕ್ಸಿದ ಕಾಮನ ನೊಗ. 
ಆರೆತ್ತು ಹೊಡಿ, ಹಾಸು ದಡಿಕೆ ಒಂದು, ಮೇಲು ದಡಿಕೆ ಎರಡು, 
ಒಂದು ದೊಡ್ಡ ದು, ಒಂದು ಚಿಕ್ಕದ್ದು ಒಂದುರೆ ಚಿಕ್ಕದ್ದು, 
ಬಂಡಿಯ ಮೇಲೊ ಬ್ಲ ಮೊದಲೆತ್ತ ಹೊಡೆವ, 
ತಲೆಯಾರು ನಡುವಣಾರು ಹೊಡೆವರಿಬ್ಬರು. 
ಬಂಡಿ ನಡೆವ ಬಟ್ಟಯಯ್ದು » ತುಂಬಿದ ಭಂಡವೃದ್ದು 
ಐದು ಬಟ್ಟೆಯಂ ತೆಪ್ರಿಸಿ ಆರು ಬಟ್ಟೆಯಲಿ ನಡೆಸಿ, 
ಹೇರಿದ ಭಂಡವನೊಡೆಯಂಗೊಪ್ಪಿ ಸೆಲರಿಯವೆ, 
ಎಡೆಯ ಕಡಿದು ಭುುಜಿಸಿ ಒಡೆಯಂಗೆ ದೂರಾಗಿ, 
ಬಹುಮುಖದ ದಂಡಣೆಗೊಳಗಾಗಿ ಬಹಳ ಘೂ ಬಂದು, 
ಹೇರಡವಿಯ ಕಗ್ಗ ತ್ವಲಲ್ಲಿ ತೊಳಲಿ ಭ್ರಮಿಸುವ ಹೊ ಲಬರಿಯನೆ 
ಹೊಲಬುಗೆಟ್ಟ ಮಲಮಾಯಾಧಿಕರು 
ನಿಮ್ಮನೆತ್ತ ಬಲ್ಲರೆಯ್ಸಾ, ಉರಿಲಿಂಗಪೆನ್ನಿ ಪ್ರಿಯ ವಿಶ್ವೇಶ್ವರಾ? 4 ೮೧ I 


೧೩೪೭ 


ಓಂಕಾರಂ ಬಿಂದು ಸಂಯುಕ್ತಂ! ನಿತ್ಯಂ ಧ್ಯಾಯಂತಿ ಯೋಗಿನಂ! 
ಕಾಮದಂ ಮೋಕ್ಷದಂ ಚ್ಛವ। ಸಂಕಾರಾಯ ನಮೋ ನಮಃ 
ನಮಂತಿ ಯುಷಿಯೋ ದೇವಾ। ನಮಂತಿ ಈಶ್ವರಾದಯಃ। 
ನಮಂತಿ ದೇವ ದೇವೇಶ। "ನ'ಕಾರಾಯ ನಮೋ ನಮಃ! 
ಮಹಾದೇವೋ ಮಹಾತಾ ನೆ oN ಮಹಾಜ್ಞ್ಯಾ ನ ಪರಾಯಣಂ 
ಮಹಾಪಾಪ ಹರಂ ನಿತ್ಯಂ *ಮ'ಕಾರಾಯ ನಪ ನಮಃ 
ಶಿವಂ ಶಾಂತಧರಂ ದೇವಂ! ಲೋಕಾನುಗ್ರಹೆ ಕಾರಣಂ! 
ಶಿವಮೇಕಂ ಪರಬ್ರಹೈ! *ಶಿ'ಕಾರಾಯ ನಮೋ ನಮಃ| 
ವಾಹನಂ ವೃಷಭಶೈವ। ವಾಸುಕೀ ಕಂಠಭೂಷಣಂ! 


೪೪೦ ಸಂಕೀರ್ಣ ವಚಿನಸೆಂಪುಟ : ಒಂದು 
ವಾಮಶಕ್ಷಿಧರಂ ದೇವಂ! “ವ'ಕಾರಾಯ ನಮೋ ನಮಃ! 

ಯತ್ರ ತತ್ರ ಸ್ಲಿತಂ ದೇವಂ! ಸರ್ವಂ ವ್ಯಾಪಿ ಮಹೇಶ_ರಂ! 

ಯೋ ಗುರುಃ ಸರ್ವದೇವಾನಾಂ! “ಯ” ಕಾರಾಯ ನಮೋ ನಮಃ॥ 

ವೇದ: 

ನಕಾರಾಯ ಮಕಾರಾಯ! ಶಿಕಾರಾಯ ತಥೈವ ಚ] 

ವಕಾರಾಯ ಯಕಾರಾಯ!। ಓಂಕಾರಾಯ ನಮೋ ನಮಃ! 

ವೇದಮಾತಾ ಚೆ ಗಾಯಿತ್ರೀ। ಮಂತ್ರ ಮಾತಾ ಷಡಕ್ಷರೀ! 

ಸರ್ವದೇವಪಿತಾ ಶಂಭುಃ| ಭರ್ಗೋ ದೇವಸ್ಯ ಧೀಮಹಿ 

ಷಡಕ್ಷರಮಿದಂ ಪುಣ್ಯಂ ಯಃ ಪಠೇತ್‌ ಶಿವಸನ್ನಿಧೌ! 

ಶಿವಲೋಕ ಮವಾಪ್ನೋತಿ! ಶಿವೇನ ಸಹ ಮೋದತೇ 

ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ- ಎನ್ನದಿರ್ದಡೆ 
ಭವಬಂಧನ ಇಹಪರ ಸೆಂಸಾರಾದಿ ಪ್ರಪಂಚೆಬಂಧನ ಬಿಡದು. 

ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 

ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದಡೆ ಮೋಕ್ಷಸಿದ್ದಿ. 

ಸಾಕ್ಷಿ: 

ಷಡಕ್ಷರಜಪಾನ್ನಾ ಸ್ತಿ! ಸರ್ದೇಷಾಂ ಬಂಧನಂ ತಥಾ! 

ತನ್ಮಂತ್ರಂ ಚ ಜಪನ್‌ ಭಕ್ಕಾ| ಸದ್ಯೋ ಮುಕ್ತೋ ನ ಸೆಂಶಯಃ॥ 

ಎಂಬುದಾಗಿ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಯ್ಯ ಬಂದು 

ಮೋಕ್ಷ ತಾನೇ ಓಂ ನಮಃ ಶಿವಾಯ. ll ೮೨ ॥ 


೧೩೪೮ 


ಓಂಕಾರವೆಂಬ ವೃಕ್ಷದಲ್ಲಿ 

ಖಯಗ್ವೇದ ಯಜುರ್ಮೇದ ಸಾಮವೇದ ಅಥರ್ವಣವೇದಗಳಿಖ 
ನಾಲ್ಕು ಶಾಖೆಗಳು, 
ಅನಂತವ್ಯ ಉಪವೇದಂಗಳೆಂಬ ಉಪಶಾಖೆಗಳು, 
ಶಾಸ್ತ್ರ ೦ಗಳಂಬ ಅಂಕುರ ಪಲ್ಲವ, ಪುರಾಣಂಗಳೆಂಬ ಪುಷ್ಟ 
ಆಗಮಂಗಳೆಂಬ ಕಾಯಿ ಬಲಿದು, 
ಲ್ರೀ ಪಂಚಾಕ್ಷರಿ ಎಂಬ ಮಧುರಪಣ್ಣು ಗಳು. 
ಆಗಣಿತಫಲವನೂ ಅನಂತಕಾಲ ಭೋಗಿಸಲು 
ಮತ್ತಂ ಜಿಪ್ಟೆಯೊಳಗೆ ಬಂದಿರಲು ಭೋಗಿಸಿ ಸುಖಿಯಹುದಲ್ಲದೆ 
ಇದಿರ ವಿದ್ಯೆಗಳೆಂಬ ಸಸಿಯ ಸಾಕಿ ಸೆಲಹಲುಂಟಿ 

\ ಇನಿನ್ಸಿ ೨ | 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ? li 6೩ Il 


A3೨3 ¢ 
ಉರಿಲಿಂಗಪೆದ್ದಿಗಳ ವಚನ ೪೫೧ 


೧೩೪೯ 


ಓಂ ನಮಃ ಶಿವಾಯ ಎಂಬುದೆ ಆಚಾರಲಿಂಗ, 
ಓಂ ನಮಃ ಶಿವಾಯ ಎಂಬುದೆ ಗುರುಲಿಂಗ, 
ಓಂ ನಮಃ ಶಿವಾಯ ಎಂಬುದೆ ಶಿವಲಿಂಗ, 
ಒಂ ನಮಃ ಶಿವಾಯ ಎಂಬುದೆ ಚೆರಲಿಂಗ, 
ಓಂ ನಮಃ ಶಿವಾಯ ಎಂಬುದೆ ಪ ಪ್ರಸಾದಲಿಂಗ, 
ಓಂ ನಮಃ ಶಿವಾಯ ಎಂಬುದೆ ಮಜಾಕನಗ. 
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದೆನಲು ಪರಶಿವನು 
ಉರಿಲಿಂಗಪೆದ್ದಿಪ್ರಿ ಪ್ಲಿಯವಿ ವಿಶ್ವೇಶ್ವ ರ. | C೪ i 


೧೩೫೦ 


ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 
ಎನ್ನದಿದ್ದ ಡೆ ಬಂಧನ, 
ಓಂ ನಮಃ ಶಿವ್‌ಯ ಓಂ ನಮಃ ಶಿವಾಯ 
ಎಂದಡೆ ಮೋಕ್ಷ, ಅದೆಂತೆಂದಡೆ; 
ಷಡಕ್ಷರಜಪಂ ನಾಸ್ತಿ ಸರ್ವೇಷಾಂ ಬಂಧನಂ ತಘಾ। 
ತನ್ಮಃ ಂತ ತ್ರಜಪತೋ ಭಕ್ಯಾ ಸೆದ್ಯೋ ಮೋಕ್ಷೇ ನ ಸೆಂಶಯಃ!! 
ಎಮ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ರ ರ 
ಬಂಧನ ಮೋಕಿವು ಓಂ ಮ ಸಸ | ೫ Il 


೧೩೫೧ 
ಓಂ ನಮಃ ಶಿವಾಯ ಎಂಬುದೆ ಯಷ್ಠಿ 
ಓಂ ನಮಃ ಶಿವಾಯ ಎಂಬುದೆ ಮಂತ್ರ, 
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದೆನೆ ಸದ್ಯೋನ್ಸುಕ್ತಿ, 
ಉರಿಲಿಂಗಪೆದ್ದಿಪ್ರಿಯ ಯ ಯ ವಿಶ್ವೇಶ್ವ ರ, | ೬ 1 


ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುಸೆ ಛಂದ. 
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುದೆ ಯಪ ತಾನು. 
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುದೆ ಅಧಿದೇವತೆ. 


೪೫೨ 


ಸಂಕೀರ್ಣ. ವಚೆನಸಂಪುಟಿ: ಒಂದು 


ಸಂ ನಮಃ ಶಿವಾಯ, ಓಂ ಸಮಃ ಶಿವಾಯ ಎಂದೆನಲು ಸೆಮ್ಯೋನು ಕೆ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. i ೮೭ | 


೧೩೫೩ 


ಓಂ ನಮಃ ಶಿವಾಯ ಎಂಬುದೆ ಮಂತ್ರ, 
ಓಂ ನಮಃ ಶಿವಾಯ ಎಂಬುದೆ ತಂತ್ರ, 
ಓಂ ನಮಃ ಶಿಪಾಯ ಎಂಬುದೆ ಯಂತ್ರ, 
ಓಂ ನಮಃ ಶಿವಾಯ ಎಂಬುದೆ ವಶ್ಯ. ¥ 


ಇದು ಕಾರಣ, 

ಓಂ ನಮಃ ಶಿವಾಯ ಎಂಬುದೆ ಸಕಲಸಿದ್ದಿ _ 

ಉರಿಲಿಂಗಸೆದ್ದಿಪ್ರಿಯ ವಿಶ್ವೇಶ್ವರ. il 6೮ | 
೧೩೫೪ 


ಒಂ ನಮಃ ಶಿವಾಯ ಎಂಬುದೆ ವೇದ, 
ಒಂ ನಮಃ ಶಿವಾಯ ಎಂಬುದೆ ಶಾಸ್ತ್ರ, 
ಓಂ ನಮಃ ಶಿವಾಯ ಎಂಬುದೆ ಪುರಾಣ, 
ಒಂ ನಮಃ ಶಿವಾಯ ಎಂಬುದೆ ಆಗಮ, 
ಹಂ ನಮಃ ಶಿವಾಯ ಎಂಬುದೆ ಸಕಲಕಲೆ. 
ಬಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದೆನಲು ಸರ್ವಜ್ಞ, 


MATT ; ) c 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. le | 
೧A೫HR 


ಕರಸ್ಸ ಲದಲ್ಲಿ ಶಿವಲಿಂಗವ ಬಿಜಯಂಗ್ಯಸಿಕೊಂಡು 
ಕಣ್ಣು ಮುಚ್ಚಿ, ಬಾಯ ತೆರೆದು, ಅನ್ಯವ ನೆನೆವನ್ನ ಬರ 
ಇನ್ನು ಲಿಂಗದ ಮರ್ಮವನರಿದುದಿಲ್ಲ. 
ಉಂಟಾದುದ ಹುಸಿಮಾಡಿ, ಇಲ್ಲದುದ ನೆನೆದಡೆ 
ಅದು ಸೆಹಜವಾಗಬಲ್ಲು ದೆ? 
ದೇವದೇಹಿಕ ಭಕ್ತ, ಭಕ್ಕೆದೇಹಿಕ ದೇವನೆಂದುದಾಗಿ, 
ತನ್ನೊಳಗೆ ಲಿಂಗ ಲಿಂಗದೊಳಗೆ ತಾನು, 
ನೆನೆಯಲಿಲ್ಲ, ನೆನೆಯಿಸಿಕೊಳ್ಳಲಿಲ್ಲವಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Heol 


NಜಿನDಿಗ್ಗನ್‌ 
ಉರಿಲಿಂಗಪೆದ್ದಿಗಳ ವಚನ ೪೫೩ 


ಕರುವಿನ ರೂಪಿಂಗೆ ಒಳೆಗೊಂದು ಹೊರಗೊಂದಲ್ಲದೆ 
ಪರುಷದ ರೂಪಿಂಗೆ ಒಳಗೊಂದು ಹೊರಗೊಂದುಂಟೆ? 
ಅಲ್ಲ, ನಿಲ್ಲು ಮಾಣು, ಪರೀಕ್ಷಿಸಿ ನೋಡಾ. 
ಪಂಚಭೂತೆಸಮ್ಮಿ ಶ್ರನಾದಡೆ ದೇವ ದಾನವರೊಳಗಾದ 
ಪ್ರಕೃತಿಕಾಯವಾದಾ ತನುವಿಂಗೆ ಒಳೆಗೊಂದು ಹೊರಗೊಂದು 
ಆದೂ ಕ್ರಿಯಾಕರ್ಮ ಬೇರೆ ದ್ರಂದಗ್ರಸ್ತ ವಾಗಿಹುದು. 
ಆ ಪ್ರಕಾರವಲ್ಲ ನೋಡಾ. 
ಗುರುಲಿಂಗಜಂಗಮ ಪ್ರಸನ್ನವಾದ ಪ್ರಸಾದಕಾಯ ಮಹಾಜ್ಞಾ ನತನು 
ಪ್ರಾಣಲಿಂಗ ಸಾ ಯತವಾಗಿಪ್ಪ 
ಘನತರ ಶಿವಲಿಂಗಮೂರ್ತಿ ಸರ್ವಾಂಗಲಿಂಗ ಮೂರ್ತಿಯ ಪರೀಕ್ಷಿಖಿ ನೋಡಿ, 
ಇಂತು ಸದ್ದು ರುಸ್ವಾಮಿ ಪ್ರಾಣಲಿಂಗಪ್ರತಿಷ್ಠೆ ಯಂ ಎಂದು ಮಾಡಿದನೋ 
ಅಂದೇ ಐಕ್ಯನು, ಅಂದೇ ಶರಣನು, ಅಂದೇ ಪ್ರಾಣಲಿಂಗಿ, 
ಅಂದೇ ಪ್ರಸಾದಿ, ಅಂದೇ ಮಾಹೇಶ್ವರ, ಅಂದೇ ಭಕ್ತನು. 
ಇಂದಿನ್ನಾ ವುದು ಹೊಸತಲ್ಲ ನೋಡಾ. A 
ಗುರುಲಿಂಗಜಂಗವಕ್ಕೆ ತ್ರಿವಿಧಭಕ್ಕಿಯ ಮಾಡುತ್ತಿ ಪ್ರ ಭಕ್ತ ನಾಗಿಪ್ಪನು 
ಪರಧನ ಪರಸ್ತ್ರೀ ಪರನ್ಭೃವಂಗಳ ಬಿಟ್ಟು ಮಾಹೇಶ ರನಾಗಿಪ್ಪನು. 
ಕರ್ಮಣಾ ಮನಸಾ ವಾಚಾ ಗುರೂಣಾಂ ಭಕ್ತ ವತ್ಸಲಃ! 
ಶರೀರಮರ್ಥಂ ಪ್ರಾಣಂ ಚ ಸದ್ದು ರುಭ್ಯ್ಯೋ ನಿವೇದಯೇ ತ್‌! 
ಎಂಬುದನರಿದು 
ಈ ತ್ರಿವಿಧವನೂ ಗುರುಲಿಂಗಜಂಗಮಕ್ಕೆ ಅರ್ಪಿಸಿ 
ನಿರಂತರ ಪ್ರಸಾದವನವಗ್ರಹಿಸಿ | 
ಭಕ್ಷಕಾಯ ಮಮಕಾಯವೆಂಬೀ ವಾಕ್ಕದಲೂ 
ತನು ಶಿವತನುವೆಂದರಿದು ಸದ್ದು ರು ಪ್ರಾಣಲಿಂಗವನೇಕೀಭವಿಸಿದ 
ಲಿಂಗವೇ ಪ್ರಾಣವೆಂಬುದರಿದ ಬಳಿಕ 
ಪ್ರಾಣಲಿಂಗವೆಂದರಿದು, ಒಳೆಗು ಹೊರಗೆಂದರಿಯದೆ 
ಸರ್ವಾಂಗಲಿಂಗವೆಂದರಿದು, ಪ್ರಾಣಮಯ ಶಿವನೆಂದರಿದು 
ತತ್ತಮಯಶಿವನೆಂದರಿದು 
ಸರ್ವಕ್ರಿಯಾಕರ್ಮಂಗಳೆಲ್ಲವನೂ ಶಿವಕ್ರೀ ಎಂದರಿದು 
ಕರಣಂಗಳೆಲ್ಲವೂ ಶಿವಕರಣಂಗಳೆಂದರಿದು 
ಶಿವಪ್ರೇರಣೆಯಿಂದ ಬಂದ ಪದಾರ್ಥಂಗಳೆಲ್ಲವೂ ಸರ್ವಶುದ್ಧ ಎಂದರಿದು 
ಶಿವಹಸ್ಮದಲ್ಲಿ ಶಿವಾರ್ಪಿತವಂ ಮಾಡಿ ರೂಪನರ್ಪಿಸಿ 


೪೫೪ 


ದು 


ಸಂಕೀರ್ಣ ವಚೆನಸಂಪುಟ : ಒಂ 
ಶಿವಜಿಹ್ರೈಯಲ್ಲಿ ಶಿವಾರ್ಪಿತವಂ ಮಾಡಿ ರುಚಿಯನರ್ಪಿಸಿ 
ಅರ್ಪಿಸಿದೆನೆಂದೆನ್ನ ದೆ, ಶಿವಕ್ರೀ ಎಂದರಿದು 
ಮಹಾಜ್ಞಾನ ಪರಿಣಾಮಪ್ರಸಾದವ ನಿರಂತರ ಗ್ರಹಿಸುವನು. 
ಮನೋವಾಕ್ಟಾಯದಲ್ಲಿ ಮಿಥ್ಯವ ಕಳೆದು 
ke ಅಪ ನ್ವಭೋಗಂಗಳ ಸಲಿಸಿ ಪ್ರಸ ಸನ್ನತೆ ತೆಯಂ ಪಡೆದು 
ಪ್ರ ಸೆನ್ನಪ ಪ್ರ ಸಾದವ ಪ ಪ್ರ ನದಿಯಾಗಿ ಗೆ ಗೃಹಿಸು[ವನ ]. 
REE ಭಕ್ತಿ ಅದೆ ತ ತೆವೆಂಬ 'ವಾಕ್ಯಕ್ಕ ೦ಜಿ 
ಸರ್ವಕ್ರೀಯಲ್ಲಿ ಎಚ್ಚ ಸತ್ತ. ನಡೆವನು. 
ಪ್ರಾಣ ಲಿಂಗವೆಂದರಿದು. ಪ್ರಾಣಲಿಂಗಿಯಾಗಿ 
ಸುಖ ದುಃಖ ಭಯಾದಿ ದ್ವಂದ್ವಕರ್ಮಂಗಳು ನಾಸ್ತಿಯಾಗಿಪ್ಪ ನು 
ಸರ್ವಕ್ರಿಯಾಕರ್ಮಂಗಳೆಲ್ಲವನೂ 
ಲಿಂಗದಲ್ಲಿ ಇರಿಸಿ, ಧರಿಸಿ, ಸುಖಿಸಿ, ಶರಣನಾಗಿಪ್ಪನು. 
ಸರ್ವಕ್ರೀಯಲ್ಲಿ ನಡೆದು ತನುಮನಧನವ ಸವೆಸಿ 
ಮಹಾಜ್ಞಾನವಳವಟ್ಟು, ನಿಸ್ಪಂಗಿಯಾಗಿ ಸರ್ವಕ್ರೀಯನ (ಕೀಭವಿಸಿ 
ಕ್ರಿಯಾನಾಸ್ತಿಯಾಗಿ ಐಕ್ಯನಾಗಿಪ್ಪ ನು. 
ಕ್ರಿಯಾಕ್ರಿಯೆ ಅಂದು ಇಂದು ಎಂದೂ ಒಂದೇ ಪರಿಯಯ್ಯಾ. 
ಈ ವಿಚಾರ ಒಮ್ಮಿಂದೊಮ್ಮೆ ಅರಿಯಬಾರದು. 
ಅರಿಯದಿದ್ದರೇನು? 
ಬಾಲ್ಯದಲ್ಲಿ ಸೆತಿಪತಿಗಳೂ ಮಾತಾಪಿತರುಗಳು ವಿವಾಹವ ಮಾಡುವಲ್ಲಿ 
ಒಮ್ಮಿಂದೊಮ್ಮೆ ಬಾಲಕ್ರಿಯಾಕರ್ಮ ರತಿಸುಖವನರಿಯಬಾರದು, 
ಅರಿಯದಿದ್ದ ರೇನು? 
ಬಾಲ್ಯ ಸತಿಪತಿಗಳಲ್ಲಿ ಮುಂದೆ ಯೌವನದಲ್ಲಿ 
ಕ್ರಿಯಾಕರ್ಮಕರದಿ ಸುಖವನರಿವಂತೆ 
Jn ಸರ್ವಕ್ರಿಯಾ ಸೆಂಪನ್ನ ತ್ರವನೂ, 
ಮಹಾನುಭಾವರ ಂಗದಿಂದಲರಯಬಹುದು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ll ೯0 il 


ಕಕ್ಷಿ ಕರಸ್ಥಲ ಉತ್ತಮಾಂಗ ಉರಸ್ಥೆ ಲ 
ಮೊದಲಾದ" ಸ ಸ್ಸ್ಯಾನ ನಂಗಳಂ ಶುದ್ಧ ವ ಮಾಡಿ, 
“ಯಾ ತೇ ರುದ್ರ ಶಿವಾತನೂರಘೋರಾ ಪಾಪಕಾಶಿನೀ” 
ಎಂಬ ಶಿವಲ್ರಿ i ಸ್ಪಾಪಿಸಿ, 


ಉರಿಲಿಂಗಪೆದ್ದಿಗಳ ವಚನ ೪೫೫ 


ತತ್‌ಶಿಷ್ಯನ ಶರೀರವೆ ನಡೆದೇವಾಲಯವೆಂಬಂತೆ 

ಪ್ರೀಗುರು ಪಾವನವ ಮಾಡಿ ತೋರಿದನಾಗಿ 

ಅಂಗದ ಮೇಲೆ ಲಂಗವುಳ್ಳವರ ಕಂಡು ಮರಳಿ ಮಾನವರೆಂದಡೆ 

ನಾಯಕನರಕ ತಪ್ಪ ದಯ್ಯಾ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ll €೨2 | 


೧೩೫೮ 


ಕಾಮ ಕ್ರೋಧ ಲೋಭ ಮೋಹಾದಿಗಳ ಆಗರನೆನಿಪ ಒಡಲ 
ಒಡತಿ ಎಳದೊಯ್ಯುತ್ತಿ ರಲು 
ವಾಗದ್ದೆ ತವಾ ಬೊಮ ವೆಂಚೆನು. 
ಆಗಳೂ ಇಂದ್ರಿಯಂಗಳ ಬೆನ್ನಲಿ ಹರಿವುತ್ತ 
"ಸೋಹಂ ಎಂಬರಿವನರಿಯದೆ 
ಶಿವಜ್ಞಾನ ಮೊಗೆಯದೆ ವಾಗದ್ದೆ ತದಲ್ಲಿ ಹುರುಳಿಲ್ಲ. 
ನಂಬು, ಸುಖಸಾರಾಯ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ - li Fa | 


೧೩೫೯ 


ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ 
ರಾಗ ದ್ವೇಷವನಿಪ ಒಡಲಿರೆ, 
ರಾಗ ದ್ವೇಷ ಗಮಾನಾಗಮನಂಗಳಿರುತ್ತಿರೆ, 
ಬ್ರಹ್ಮವಾನೆಂಬ ಬರಿಯ ವಾಗದ್ವೈೈ ತದಲ್ಲಿ ಫಲವಿಲ್ಲ. 
ನಂಬು, ಸುಖಸಾಗರವನರಿ, 
ಗರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನ. | h 9 Il 


೧೩೬೦ 


ಕಾಮಧೇನು ಕಲ್ಪ ತರು ಚಿಂತಾಮಣಿ ಪರುಷ ಮೊದಲಾದ 
ಮಹಾವಸ್ತುಗಳ ಮುಂದಿಟು ಕೊಂಡು 
ಕಾಮಿಸುವ ಮನಸಿನೊಳಗಿರುತ ಇದಾನೆ ಕಾಣಾ, 
ಈ ಕೊಡುವ ಗುಣವುಳ್ಳ ಮಹಾಶಿವನು. 
ಹಿರಣ್ಯಪತಿ ಹಿರಣ್ಯಬಾಹು 
ವರದಹಸ್ತೆನು ಅಭಯಹಸ್ವನು ಮಹಾದೇವನಿದಾನೆ. 
ಒಲಿಯಲರಿಯಿರಿ ಒಲಿಸೆಲರಿಯಿರಿ 
ಬೇಡಲರಿಯಿರಿ ಕೊಡಲರಿಯಿರಿ, ಕೊಂಡು ಪ್ರಯೋಗಿಸಲರಿಯಿರಿ, 


ಸಂಕೀರ್ಣಿ ವಚೆನಸಂಪುಟ : ಒಂದು 


ನೀವು ಕೊಳಲರಿಯಿರಲ್ಲದೆ, ಶಿವನೇನೂ ಕೊಡಲರಿಯನೆ? 
ಅಂಗಭೋಗಕ್ಕೆಂದಡೆ ಕೊಡನ್ಮು ಲಿಂಗಭೋಗಕ್ಕೆಂದಡೆ ಕೊಡುವನು. 
ಇದು ಸತ್ಯ ಶಿವನಾಣೆ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. i €% || 


೧೩೬೧ 


ಕಾಮಧೇನು ಕಾಮಿಸಿದುದ ಕುಡದಿರ್ದಡೆ 
ಆ ಕಾಮಧೇನು ಬಂಜೆ ಆಕಳಿಂದ ಕಷ್ಟ ನೋಡಾ. 
ಕಲ್ಪ ತರು ಕಲ್ಪಿ ಸಿದುದ ಕುಡದಿರ್ದಡೆ 
ಆ ಇಲ ತರು ಇಂಿತಾರಿ ಬೊಬ್ಬುಲಿಯಿಂದವೂ ಕಪ್ಪ ನೋಡಾ 
ಚಿಂತಾಮಣಿ ಚಿಂತಿಸಿದುದ ಕುಡದಿರ್ದಡೆ 
ಆ ಚಿಂತಾಮಣಿ ಗಾಜುಮಣಿಯಿಂದವೂ ಕರಕಪ್ಪ ನೋಡಾ. 
ಪೀಗುರುಕಾರುಣ್ಯವ ಪಡೆದು ಸೆ ಸೆದ್ಭಕ್ತ ನಾಗಿ 
ಪೀಗುರುಲಿಂಗಜ ಜಂಗಮಕ್ಕೆ ಪ್ರಿ ಮ್ಲೀತಿಯಿಂದ ದಾಸೋಹವ ಮಾಡದಿರ್ದಡೆ 
ಆ ಭಕ್ತನು ಲೋಕದ ಭನಿಗಳಿಂದವೂ ಕರಕಷ ್ಟ ನೋಡಯ್ಯಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ವ ಭ್ಯ | et || 


೧೩೬೨ 


ಕಾಮವುಳ್ಳಲ್ಲಿ ಲ್ಲಿ ಭಕ್ತಿ ಇಲ್ಲ, ಕೊ ್ರೀಧವು ವೈಳ್ಳಲ್ಲಿ ಭಕ್ಲೆ ಇಲ 
ಲೋಭವುಳ್ಳ > ಭಕ್ತಿ ಇಲ್ಲ ಮೋಹ 'ವ್ರಳ್ಳಲ್ಲಿ ಜ ಕ್ಕಿ ಇಲ್ಲ 
ಮದವುಳ್ಳಲ್ಲ ಫಿ ಭಕ್ತಿ ಇಲ್ಲ ಮತ್ತ ಕೃರವುಳ ಲ್ಲ ಭಕ್ತಿ ಇಲ್ಲವಯ್ಯ 
ಮಹಾ ಲೆರಿಷಡ್ಡರ್ಗೆವುಳ್ಳಲ್ಲ ಲ ಥ್ರ ಇಸ 
ಇವು ಉಂಟಾಗಿ ಭಕ್ಷ ಸಿರು 
ಅದೇಕಯ್ಯ? ಹಗೆಯ ಸಮೂಹವಿದ್ದ ಲ್ಲಿ ಕೇಳಿರೆ, ಒಬ ಸಿನೆಂತಿಪ್ಪ ಸ್ಪನಯ್ಯಾ? 
ಇದು ಕಾರಣ, 
ಅರಿಷಡ ತ್ರರ್ಗವುಲ್ಲ ಲ್ಲ ಲ್ಲ ಭಕ್ತಿ ಇಲ್ಲ, ಭಕ್ತಿ ವುಳ್ಳ ಲ್ಲ ಅರಿಷ ಷಡ್ವರ್ಗಗಳಿಲ್ಲ. 
ಪ್ರ ಅರಿಷಡ್ವ ಗವಿಲ್ಲದವನೇ ಭಕ್ಷ, ಇಂತ ತ್‌ ಭಕ್ತದೇಹಿಕ ದೇವನು 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. ll ೯೭ || 


೧೩೬೩ 


ಕಾಮಿಸುವ ವಸ್ತು ಕರಸ್ತೆ ಸಲಕ್ಕೆ ಬಂದ ಬಳಿಕ 
ಕಾಮಿಸಲೇನುಂಟು? : ಇನೆ ನ ಕಾಮಿಸುವುದಯ್ಯಾ? 
ನಮೋ ಹಿರಣ್ಯಬಾಹವೇ ಸೇನಾನ್ಯೇ ದಿಶಾಂ ಚ ಪತಯೇ ನಮೋ 


ಉರಿಲಿಂಗಪೆದ್ದಿಗಳ ವಚನ ೪೫ 


ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯಃ ಪಶೂನಾಂ ಪತಯೇ ನಮೋ 
ಎಂಬ ವಸ್ತು 
py 5 | ಈ 99 
೦ಯೋ ವ್ಸ ರುದ್ರಸ್ತಭಾವಾನ್‌ ಅನ್ಯಚ್ಛ ಮೃತಂ 
ಎಂಬ ವಸ್ತು, 
ಸುಖಸ್ವೆರೂಪನು ಅಭಯಹಸ್ವೆನು ಶಾಂತನು ಕರುಣಿ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೯೮ 1 


೧೩೬೪ 


ಕುಲಕಪ್ಪಮಶತಿಹೀನನಿಗೆ ಉಪದೇಶವ ಕೊಡಲಾಗದು 
ವಿಭೂತಿಯ ನೀಡಲಾಗದು, ಕರ್ಣಮಂತ್ರವ ಹೇಳಿ ಲಿಂಗವ ಕಟ್ಟಲಾಗದು. 
ಕಟಿದರೂ ಹಿಂದಣ ಪೂರ್ವಜನ್ಮವ ಬಿಡದಿದ್ದಡೆ 
ಹೊಲೆಯರ ಮನೆಯ ಶ್ವಾನಬಳಗದಂತೆ. 
ಕುಲಕಪ್ಪನಾದಡೆಯೂ ಅಗಲಿ 
ಉಪದೇಶವ ಕೊಡಲಿ, ವಿಭೂತಿಯ ನೀಡಲಿ 
ಕರ್ಣಮಂತ್ರವ ಹೇಳಲಿ, ಲಿಂಗವ ಕಟ್ಟಲಿ, 
ಕಟ್ಟಿದೆ, ಸ್ಪೆಪ್ಪ ಜಾಗ್ರದಲ್ಲಿ ಶಿವಜ್ಞಾನಿಯಾಗಿದ್ದಡೆ 
ಲೋಕಕ್ಕೆ ಆತನೇ ಉಪದೇಶಕರ್ತ ಕಾಣಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. lee 


೧೩೬೫ 


ಕೇಳಾ ಹೇಳುವೆನು: 
ಮಹಾಘನಲಿಂಗಭಕ್ಕನು ಆಚರಿಸುವ ಸೆದೃರ್ತನನಿರ್ಣಯವ, 
ಅದು ಪಷರಶಿವಲಿಂಗದ ನಿತ್ಯಪದದ ಮಾರ್ಗ: 
ಗೌರವಂ ಲ್ಫಂಗಿಕಂ ಚಾರಂ ಪ್ರಸಾದಂ ಚರಣಾಂಬುಕಂ 
ಭಾಕಿಕಂ ಚ ಮಯಾ ಪ್ರೋಕ್ತ 0 ಷಡ್ತಿಧಂ ವ್ರತಮಾಚೆರೇತ್‌ 
ಗುರುದೇವಃ ಶಿವಃ ಸಾಕ್ಷಾತ್‌ ತಚ್ಛಿಷ್ಕೋ ಜ್ಞಾನಸಾರವಿತ್‌ 
ತ್ರಿವಿಧಂ ಪೃದಿ ಸೆಂಭಾವ್ಯ, ಕೀರ್ತಿತಂ ಗೌರವಂ ವ್ರತಂ 
ಗುರುಣಾ ಚಾರ್ಪಿತಂ ಲಿಂಗಂ ಪ್ರಾಣಲಿಂಗಂ ಪ್ರಕಥ ತೇ 
ತಥೈವ ಭಾವನಾದ್ದೆ ತಂ ತದ್ವ ತೆಂ ಲೈಂಗಿಕಂ ಸ್ಮ ಏತಂ 
ಗುರುಲಿಂಗಚರಾಧೀನಂ ನಿರ್ಮಾಲ್ಗಂ ಭೋಜನಾಬಕಂ! 


ತಸ್ಯಾನುಭಾವ ನಂ ದೇವ ತತ್ರ ರಂ ವ್ರತಮುತ್ತೈ ಮಂಗ 


೪೫೮ 


ಸಾ ವಚನಸಂಪುಟ : 


ಗುರುಪಾದಾಬ್ದ ಸೆಂಭೂತಂ ಉಜ್ಜಲಂ ಲೋಕಪಾವನಂ! 
ತೆಜ್ಜ ಲಸಾ ್ಲ ನಪಾನಾದಿ ತದ್ವ ತೆಂ ಚರಣಾಂಬುಕಂ॥ 
ಗುರುಲಿ ಮ ಚಪ ್ರಸಾದಂ ಪಾದವಾರುಣಂ। 
ಪರ್ಯಾಯಭಜನಂ ಭಕ. ತದ್ರ ತಂ ಭಾಕ್ತಿಕಂ ಸೆ ಏತಂ! 
ಕ್ರಿಯಾದ್ದೆ ತೆಂ ನ ಕರ್ತವ್ಯಂ ಭಾವೆ ತೆಂ ಸಮಾಡರೇತ ಈ 
ಕ್ರಿಯಾಂ ನಿರ್ವಹತಶೇ ಯಸ್ಸು ಭಾವಶುದ್ಧಂ ತು ಶಾಂಕರಿ॥ 
ಎಂದುದಾಗಿ, 
ಪೂಜಿಶೈಃ ಶಿವಭಕ್ಸೈಶಪ್ಸ ಪರಕರ್ಮ ಪ್ರಪಂಚಿತಂ। 
ಪುಣ ಸೆ ಸ್ರವಧರ್ಮ ಸ್ಯಾತ್‌ ವಜ್ರಸೂಚಿಸ್ಸಮಬ್ರವೀತ್‌! 
ಪಾತ ತ್ರಶಾಸನಯೋರ್ಮಧ್ಯೆ € ಶಾಸೆನಂ ತು ವಿಶಿಷ ಶಿಷ್ಯ. 
ತಸ್ಮಾ ತ್‌ ಶಾಸನಮೇವಾಡ್‌ ಪೂಜ್ಯತೇ ಚ ಶಿವೋ ಯಥ ಥಾ 
ಗುಣಪತ್ತಾತ್ರ ತ್ರಪೂಜಾಯಾಂ ವರಂ ಶಾಸೆನಪೂಜನಂ! 
ಶಾಸೆನಂ ಪೂಜಯೇತ್ತ ಸ್ಮಾದವಿಚಾರಂ ಶಿವಾಜ್ಞಂ ಯಾಗ 
ಸನರೋ ಭತ ತ್ಯಸದೈಕ್ತ ಕ ಪತಿಕರ್ಮಾ ಚ ಜಂಗಮಂಃ! 
ರೂಪಂ ಚ ಗುಣಶೀಲಂ ಚ ಅವಿಚಾರಂ ಶುಭಂ ಭವೇತ್‌! 
ಗುಣೋಗುಣಶ್ಚ ರೂಪಂ ಚ ಅರೂಪಂ ಚನ ವಿದ್ಯತೇ! 
ಪಶ್ಯತ್ನ 2 ಮೋ ಘೂದೇನ್‌ಸ ನರಃ ಸುಖಮೇಧತೇ 
ದುಪ್ರೀಲಃ ಶೀಲಸೆರ್ವಜ್ಞ ೦ ಮೂರ್ಯಭಾವೇನ ಪಶ್ಯತಿ! 
ಪಶ್ಯಂತಿ ಲಿಂಗಭಾವೇನ ಸೆದ್ಭ ಕ್ಮಾ ಮೋಕ್ಷಭಾವನಾಃ। 
ಯಥಾ ಲಿಂಗಂ ತಥಾ ಭಾವಃ ಸ ಸತ್ಯಂ ಸೆತ್ಯಂ ನ ಸೆಂಶಯಃ॥। 
ಯಥಾ ಭಕ್ತಿಸ್ನಥಾ ಸಿದ್ಧಿಃ ಸೆಶ್ಯಂ ಸತ್ಯಂ ನ ಸೆಂಶಯಃ! 
ಸೆತ್ಯಭಾವಿ 'ಮಹಾಸತ್ಯಂ' ಸೆತ್ಯ ೦ ಸ್ಯಾಚ್ಛಿ ಚ್ಛೈವಲಕ್ಷಣಂ! 
ಮಿಥ್ಯಾಭಾವೀತ್ವಹಂ ಮಿಥ್ಯಾ ಸತ್ಯಂ ಸ್ಯಾಚ್ಚಿವಲಕ್ಷಣಂ। 
ದಕ್ಷಿಣೇ ತು ಮಹಾದೇವೇ ಪದಾರ್ಥೇ ಕಿಂ ಪ್ರಯೋಜನಂ! 
ಅದಕ್ಷೇ ತು ಮಹಾದೇವೇ ಪದಾರ್ಥೇ ಕಂ ಪ ಸಯ. ೀಜನಂ॥ 
ಅರಿರ್ಮಿತ ತ್ರಂ ವಿಷಂ ಪಥ್ಯಂ ಅಧರ್ಮೋೇ ಕಾ ವೇತ್‌!| 
ಪ್ರಸನ್ನ ಬವ ದೇವೇ ತು ವಿಪರೀತಂ ಭವೇದೆ ಹವ" 
ಸ್ಸಾ ವರು ಜಂಗಮಶ್ರೈವ ದ್ವಿವಿಧಂ ಲಿಂಗಮುಚ, ಕ್ಸ್ಯತೇ ತೇ! 
ಜಂಗಮಸಾ ಸ್ಕಾವಮಾನೇನ ಸ ಸ್ಟಾವರಂ ನಿಷ್ಟಲಂ ಭವೇತ್‌ | 
ನಮೇಪಿ ಬ್ರಿಯಶ ಗ ತುರ್ನೇದಿೀ ಮದ್ಭ ಕ ಶ್ರಪ ಪಚೋಪಿ ವಾ! 
ತಸೆ ದೇಯಂ 28 ಗಾ ಷಂ ಸ ಸ ಫಜ್ಯಶ್ವ ಯಥಾ ಹೆ ಹ್ಯಹಂ! 
ಸೆದು ರುರ್ಭಾವಲಿಂಗಂ ಚ ತಲ್ಲಿಂಗಂ ಚಿತ 3 ರೂಪಕ! 


[a 


ತದ್ಭಾವಶುದ್ದಿ ಸಿದ್ದಸೆ ಸ್ಯ ಸ ನಿ ಸ್ಯ್ಯೋ ನ್ಕುಕ್ತಿ $ ಸುಖಂ ಭವೇತ್‌ 


ಒಂದು 


ಉರಿಲಿಂಗಪೆದ್ದಿಗಳ ವಚನ 


ಗುರುಃ ಪರಶಿವಚೆವ ಜಂಗಮೋ ಲಿಂಗಮೇವ ಚ! 
ತದ್ಭಾವಶುಗ್ಸಿಸಿದ್ದಸ್ಯ ಸೆದ್ಯೋನ್ಸುಕ್ಷಿಃ ಸುಖಂ ಭವೇತ್‌ 
ಲಿಂಗಾಂಗೀ ಗುರುರ್ಲಿಂಗಂ ತ್ರಿವಿಧಂ ಲಿಂಗಮುಚ್ಯತೇ! 

ತತ್ತ ಎದೀಪಿಕಾಯಾಂ 

ಪ್ರಸಾದೋ ಮುಕ್ತಿಮೂಲಂ ಚ ತೆಶ್ರಸಾದಸ್ತ್ರಿಧಾ ಮತಃ! 
ಶಿವಃ ಸರ್ವಾಧಿದೇವಃ ಸ್ಯಾತ್‌ ಸರ್ವಕರ್ಮ ಶಿವಾಜ್ಞ ಯಾಗ 
ತತ್ತ ಎದೀಪಿಕಾಯಾಂ 

ಮಾಹೇಶ್ವರಸ್ಯೆ ಸೆಂಗಾದ್ದಿ ಶಿವಯೋಗಂ ಲಭೇನ್ಸರಃ! 
ಪ್ರಸಾದಂ ತ್ರಿವಿಧಂ ಗ್ರಾಹ್ಯೆಂ ಮಹಾಪಾಪವಿನಾಶಕಂ॥। 

ತತ್ತ ಎದೀಪಿಕಾಯಾಂ 

ಧನಪುತ್ರಕಲತ್ರಾದಿಮೋಹೆಂ ಸೆಂತೃಜ್ಯ ಯೋ ನರಃ! 
ಶಿವಭಾವೇನ ವರ್ತೇತ ಸಮ್ಯೋನ್ಮುಕ್ತ್ಯ ಸ್ಪುಖೀ ಭವೇತ್‌! 
ಪ್ರಾಣಲಿಂಗೇತ್ವವಿಶ್ವಾಸಾತ್‌ ಭಕ್ಕಿಮುಕ್ತಿ ದ್ವಯಂ ನ ಚ! 
ಪ್ರಾಣಲಿಂಗಸ್ಯೆ ವಿಶಾಸಾತ್‌ ಸಿದ್ಧಿ $ ಸ್ಯಾತ್‌ ಭಕ್ತಿಮುಕ್ತಿದಾ 
ಪ್ರಾಣಲಿಂಗಮವಿಶ್ಪ ಸ್ನ ತೀರ್ಥಲಿಂಗಮುಪಾಸೆತೇ। 

ಸೆ ನರಃ ಸ್ಪರ್ಗಮಾಪ್ನೊ ತಿ ಗಣತ್ತಂ ನ ಪ್ರಯುಜ್ಯತೇ॥ 
ಪ್ರಾಣಲಿಂಗಸಮಾಯುಕ್ಕಃ ಪರಹಸ್ತಸಮರ್ಚನಾತ್‌! 
ತತ್ರೂಜಾ ನಿಪ್ಪಲಾ ದೇವಿ ೮ೌ್‌ರಮಂ ನರಕಂ ವ್ರಜೇತ್‌! 
ಪ್ರಾಣಲಿಂಗಸೆಮಾಯಕ್ತಃ ಪರಹಸ್ತೇ ದದಾತಿ ಚೇತ್‌! 
ನಿಮಿಪಾರ್ಧವಿಯೋಗೇನ ವಿಶೇಷಂ ಪಾತಕಂ ಭವೇತ್‌! 
ಪ್ರಾಣಲಿಂಗಸೆಮಾಯುಕ್ತ ಏಕಭುಕ್ತೋಪವಾಸೆತಃ। 
ಗುರುಲಂಘನಮಾತ್ರೇಣ ಪೂಜಾ ಯಾ ನಿಷ್ಟಲಾ ಭವೇತ್‌ 
ಇಷ ಲಿಂಗ ಸೆಮುತ್ತ ಎಜು ಅನ್ಯಲಿಂಗಸ್ಯ ಪೂಜನಾತ್‌! 
ಸ್ಟೇಷ್ಟಂ ನ ಲಭತೇ ಮರ್ತ್ಯೃಃ ಪರಂ ತತ್ತ ವಿ ನಿಹತ್ಯಸೌ॥ 
ಅತ್ಯಂತಮಹಿಮಾರೂಢಂ ಶಿವಮಾಹಾತ ಸವಸ ರಂ! 
ಯೋಪಿ ದೃಷ್ಟಾ ಎಸ್ಯವಿಶ್ವಾಸೀ ಸ ಭಕ್ತೋನರಕಂ ವ್ರಜೇತ್‌! 
ಅಥ ಯೋ ಯಾದವ ಶೈವ ರಾಜಾನಶ್ಯ ವೋ ಗ್ರಹಾ! 
ನ್ಸವಪೀಡ್ಯಸ್ತು ಯತ್ಯತ್ವಾ ನರಂ ಹಾರಪರಾಯಣಂ 
ಹಿರಣ್ಯರೂಪದೇಹಸ್ತ 0 ಹಿರಣ್ಯಪತಿಪ್ರಾಣಿನಾಂ! 

ಆಶಾಧನ ಹಿರ್ರ್ಯ್ಯಂ ಚೆ ತದ್ದೆಂಹೆಂ ಲಿಂಗವರ್ಜಯೇತ್‌! 
ಘಣಾಮೂರ್ತಿರ್ಮಹಾದೇವೋ ಹಿರಣ್ಣೋದ್ಗಾಹು ಶಂಕರಃ! 
ವರದಾಭಯ ಮತ್ಸಾ ವನ್‌ ಯೇ ಆಶಾದನ್ಯಂ ವಿವರ್ಜಯೇತ್‌! 


ಸಂಕೀರ್ಣ ವಚೆನಸಂಪುಟ : 


ಆಶಾ ಚ ನರಕಂ ಬೃವ ನಿರಾಶಾ ಮುಕ್ತಿರೇವ ಹಿ! 
ಆಶಾನಿರಾಶಯೋರ್ನಾಸಿ ತತು ಖಸ್ಯ ಸ ಸಮಂ ಪರಂ 
ಘಿ; 
ಜಪತ್ರಾಂತಃ ಪುನಧ್ಯಾ ೯ಯೇತ್‌ ಧಾ ್ರನಶ್ರಾ ೦ತಃ ಪುನರ್ಜಪೇತ್‌! 
ಜಪಧ್ಯಾನಾದಿಯ pF ಶಿವಃ ಕ್ಷಿಪ್ರಂ ಪ್ರಸೀದತಿ॥ 
ಗಚ್ಛೆನ್‌ ತಿಷ್ಪನ್‌ ಸ್ಪ ಸ್ವಫಥ್‌ ಜಾಗ್ರನ್‌ ಉನ್ಮಿಷನ್‌ ನಿಮಿಷನ್ನ ಪಿ! 
ಶುಚಿರ್ವಾಪ್ಯಶುಚಿರ್ವಾಪಿ ಪಿ ಶಿಮ ಸ ೯ತ್ರ ಇತಯೇತ್‌। p> 
ಅಪವಿತ್ರಃ ್ಲ ಪವಿಶ್ರೊ €ವಾ ಸರ್ವಾ ವಸ್ಯಾಂ ಗತೋಪಿ ವಾ! 
ಯಸ್ಸೆ ರೇತ್‌ ಸತತಂ ರುದ್ರಂ ಸೆ ಬಾಹಾ ಭ್ಯ ೦ತರಂ ಶುಚಿಃ 
ಹ ಭಂ ಮಾನುಷಂ ಜನ್ಮ ಏವನವೇಕಸೆ ಸ್ಮರ ಭಃ! 
ದುರ್ಲಭಾ ಚ ಶಿವೇ ಭಕ್ತಿಃ $ವಜ್ಞಾನು ತು ದುರ್ಲಭಂ 
ಇಂದ್ರಿಯಪ್ರೀತಿದಾತಾರಾ ಪುಮಾಂಸೋ ಬಹೆವಃ ಕಿಲ! 
ಶಿವಜ್ಞಾನಾರ್ಥದಾತಾರಃ ಪುಮಾಂಸೋ ಲೋಕದುರ್ಲಭಾಃ॥ 
ಶಿಂಗಭಕ್ಕ್ಯಾ ಮನಃ ಪೂತಂ ಅಂಗಂ ಪೂತೆಂ ತು ದೇಶಿಕಾತ್‌| 
ಭಾವಸ್ತು ಜಂಗಮಾತ್‌ ಪೂತಸ್ತ್ರ ವಿಧಾ ಭಕ್ತಿರುತ್ತಮಾಗ 
ಅಷ್ಟವಿಧಾರ್ಚನಂ ಲಿಂಗೇ ಅಷ ನಭೋಗಸ್ಸು, ಫ್‌ 
ಲಿಂಗೇ ಹೋಡಶೋಪಚಾರಾಃ ಸರ್ವೇ ತಾತ್ತರ್ಯಜಂಗಮೇ॥ 
ಮನೋ ಲೀನಂ ಮಹಾಲಿಂಗೇ ದ ನ್ರವ್ಯಂ ಲೀನಂ ತು ಜಂಗಮೇ! 
ತನುರ್ದೀನೋ ಗುರೌ ಲಿಂಗೇ ಇತಿ ಭಕ್ತಸ್ಯೈ ವೆ ಸ್ಟ ಧೃವಂ॥ 


. ಸೆಕಲಂ ಭಕ್ತರೂಪಂ ಚ ನಿಷ್ಫಲಂ Ee ನ 


ಸಕಲಂ ನಿಷ್ಪಲಂ ಮಿಶ್ರಂ ಚರರೂಪಂ ವಿಧೀಯತೇ 

ಸೆತ್ವಿ ಯಾಂ ಪೂಜಯೇತ್ಛಾತರ್ಮಧ್ಯಾಹ್ನೇ ಭೋಜನಾವಧಿಂ! 
ಸಾಯಂಕಾಲೇ ಮಹಾಪೂಜಾಂ ತ ತತ್ರ ಮಸ್ತು ವಿಶಿಷ್ಯತೇ॥ 
ಮನಃಪೂತಾರ್ಚ್ಜನಂ ಭಕಾ ಕ್ಯಾ ಪ್ರಾ ತಃಕಾಲವಿಧಿಕ್ರ ಮಃ। 
ಸುಜಲಂ ಸುರಸೆಂ ಚೈವ ೩ ped aE Shee ದ ್ರವ್ಯಕಂ। 
ಅರ್ಪಯೇ ಚ್ಛೈರಲಿಂಗಾಯ ಮಧ್ಯಾಹ್ನೆ € ಪೂಜನಕ್ರಮಃ! 
ಗಂಧಂ ಪುಷ್ಪ ೦ ಚ ಕರ್ಪೂರಂ ಚಂದನಂ ಲೇಪನಂ ತಥಾ! 
ಅರ್ಪಯೇತ್‌ ಫಲತಾಂಬೂಲಂ ಸಂಧ್ಯಾಪೂಜಾವಿಧಿಕ್ರಮಃ। 
ad. ಸೀ ಸರ್ವಂ ಪ ನಾಸ ಧನಾನಿ! 


ನ್‌ Imig ಉಪ್ಪ 0 ನೈವೇದ್ಯಮತ್ತವ ಮಂ॥ 
ಯಥಾಸಂಭವಂ ಸಂಧಾ ಯಾಂ ನಾದಾದೀನಿ ಎಥಧಿಕ್ರಮಾತ್‌! 
ಶರಸೆಂಯುಕ್ಷಪೂಜಾಯಾಂ ಕೇವಲಂ ನರಕಂ ಭವೇತ್‌॥ 


ಒಂದು 


ಉರಿಲಿಂಗಪೆದ್ದಿಗಳ ವಚನ ೪೬೧ 
ನಿಶ್ವಶಃ ಪೂಜಕಶ್ರೈವ ಕೇವಲಂ ಮುಕ್ತಿಕಾರಣಂ! 
ಅಷ್ಟಾದಶಾನಾಂ ಜಾತೀನಾಂ ಶಠಕರ್ಮಸ್ಸೆ ಭಾವತಃ!| 

ನಿಶ್ವಶಾಃ ಕುಲಮರ್ಯಾದಾಃ ಸೆದ್ಭಕ್ತಾಶ್ಚ ಶಿವಪ್ರಿಯಾಃ! 
೦ಗಧಾರೀ ಮಹಾಲಿಂಗಂ ನ ಭೆೇದೋ ತತ್ರ ದ್ಹಶ ತೇ 

ದ್ರೆ ತೊ ¢ ಭೃತ್ಯರೂಪಶ್ಚ ಸತ್ಯಂ ಸೆತ್ನಂ ಸಮೋ ನ ಚ। 
ಕರ್ತ್ರ್ವೃಭೃತ್ಯಸ್ಯ ಸೆನ್ಮಾರ್ಗದುರ್ಮಾರ್ಗಸಮಭಾವತಃ॥ 
ಅಹಂಕಾರೋ ಮಹಾಪಾಪುಂ.... 

ಜನ್ಮಾಂತೆರಸೆಹಸ್ರ್ರೇಷು ತಪೋಧ್ಯಾನಪರಾಯಣ್ಯಃ! 

ನರಾಣಾಂ ಕ್ಷೀಣಪಾಪಾನಾಂ ಶಿವೇ ಭತ; ಪ್ರಜಾಯತೇ॥ 
ತತೋ ವಿಷಯವೆ ರಾಗ್ಗಂ ವೈರಾಗ್ಯಾತ್‌ ಜ್ಞಾ ನಸೆಂಭವಃ! 
ಜ್ಞಾನೇನ ತು ಪರಾ ಭ್ರೂ: ಪ್ರಸಾದಸ್ತೆದನಂತರಂ॥ 
ಪ್ರಸಾದಾನ್ಮುಚ್ಯತೇ ಜಂತುರ್ಮುಕ್ಕಿಃ ಶಿವಸಮೋ ಭವೇತ್‌! 
ಅಸಾರೇ ದಗ್ಗಸೆಂಸಾರೇ ಸಾರಂ ದೇವಿ ಶಿವಾರ್ಚನಂ॥! 

ಸೆತ್ಯಂ ವಚ್ಚಿ ಹಿತಂ ವಚ ವಚಿ, ಪಥ್ಮಂ ಪುನಃ ಪುನಃ! 
ಉಪಾಧಿಃ ಸ್ಯಾನ್ಮಹಾಭಕ್ತ ರುಪಾಧಿಸ್ಯಾತ್ರ ಸಾದಕಃ॥ 

ಉಪಾಧಿಃ ಸ್ಯತ್ಸಿ ೨ಯಾಸ್ಸೆರ್ವಾಶ್ರಿವಸ್ಯಾಸ್ಯಾ$ ಪ್ರಸಾದತಃ! 
ನಿರುಪಾಧಿಕ ಮದ್ಭಕ್ತಿ ರ್ನಿರುಪಾಧಿಕ ಪ್ರಸಾದತಃ॥ 
ನಿರೂಪಾಧಿಕ್ರಿಯಾಸ್ಪರ್ವಾಃ ಶಿವಃ ಶೀಘ್ರಂ ಪ್ರಸೀದತಿ! 

ದಿನೇ ದಿನೇ ವಿಶೇಷಂ ಚ ಮಾಸೇ ಮಾಸೇ ಮಹಾದ್ಭುತಂ॥ 
ವತ್ಪರೇ ವತ್ಸರೇ ಚೋದ್ಯಂ ಸೆದ್ಭಕ್ಷ, ಸ್ಯಾಭಿವರ್ಧನಂ 

ದಿನೇ ದಿನೇ ವಿಶೇಷಂ ಚ ಮಾಸೇ ಮಾಸೇ ಹಿ ದೃಶ್ಯತಾಂ॥ 
ವತ್ಪರೇ ವತ್ಸರೇ ನಷ್ಟಾ ಮಹಾವಾಸಕ್ರಿಯಾಸ್ತ್ಯ ಥಾ! 
ದಾಸೋಹಂ ಚೆ ಮಹಾಖ್ಯಾತಿರ್ದಾಸೋಃಹಂ ಲಾಭ ಏವ:ಚ॥ 
ದಾಸೊೋಃಹೆಂ ಚ ಮಹೆತ್ಪೂಜ್ಯಂ ದಾಸೋಹಂ ಸೆತ್ಯಮುಕ್ತಿ ದಂ! 
ಸೆದ್ಭಕ್ಷ ಸೆಂಗಸಿದ್ದಿಃ ಸ್ಯಾತ್‌ ಸರ್ವಸಿದ್ದಿರ್ನ ಸಂಶಯಃ! 

ಭಕ್ತಿ ಜ್ಞಾ ೯ನಂ ಚ ವೈರಾಗ್ಯಂ ವರ್ಧತಾಂ ಚ ದಿನೇ ದಿನೇ! 
ಮಹೆತ್ಸುಖಂ ಮಹಾತೋಹೋ ಲಿಂಗಭಕ್ಟ್ಯಾಯಥಾ ಶಿವೇ! 
ಪ್ರಾಣಲಿಂಗಪ್ರತೀಕಾರಂ ಕುರ್ವಂತೀಹ ದುರಾತ್ಮನಃ! 


ಅತ್ಯುಗ್ರನರಕಂ ಯಾಂತಿ ಯುಗಾನಾಂ ಸಪ್ತ ವಿಂಶತಿ। 


ಹುತಭುಗ ತಿತಾಂಭೋಜಗತಿಃ ಪಾತಕಿನಾಂ ಭವೇತ್‌! 
gg Ned 
ಸುಜ್ಞಾನ ಸದ್ಭಕ್ತಿ ಪರಮವೈೆರಾಗ್ಯಕ್ಸೆ ಶಿವನೊಲಿವನಲ್ಲದ 
ಸಾಮಾನ್ಯ ತಟ್ಟು ಮುಟ್ಟು ತಾಗು ನಿರೋಧದಲ್ಲಿ ಅನುಸರಿಸಿದಡೆ 
—— 
[09 


ಇಲ ವಿನಿ ಶು ce ye y pk ೧೫ pe) 
ಶಿವಮೆಚ್ಚುವನೆ? ಸತ್ಯಶುದ್ಧ ನಿತ್ಯಮಃಕ್ತ್ಯ ಶರಣರು ಸಚ್ಛ್ಚುವರೆ? 


A 


: 


ಸೆಂಕೀರ್ಣ ವಚನಸಂಪುಟ : 


ಶಿವನೊಲವು ಶರಣರೊಲವು ಸೂರೆಯೇ? 

ಧೇಫನಾನಿವ ಮಾನವರುತೆ ಶಿವನಲ್ಲಿ ಭಕ್ತಿಯನು ಅನುಸರಿಸಿ 
ಡೆವುದು ಭಕ್ತ ಯೇ? ಅಲ್ಲ. 

ವ ರಾಜಸ ಉಳ್ಳುದು ಭಕ್ತಿಯ ಕುಳವಲ್ಲ, ಸದ್ಭಕ್ತಿಗೆ ಸ್ಪದು. 

ಗುರು ಲಿಂಗ ಜಂಗಮಕ್ಕೆ ಮರುಗಿ ತ್ರಿವಿಧಪದಾರ್ಥವ 

ಮನೋವಾಕ್ಕಾಯದಲ್ಲಿ ವಂಚನೆಯಿಲ್ಲದೆ 

ತನು ಮನ ಧನವನರ್ಪಿಸಿ ಮನ ಮುಟ್ಟಿದಡೆ 

ಗುರು ಲಿಂಗ ಜಂಗಮದ ಘನಮಹಿಮೆಯ 

ವೇದಪುರಾಣಾಗಮಂಗಳಿಂ ಗುರುವಾಕ್ಯದಿಂ 

ಪುರಾತನರ ಮತದಿಂದರಿದು ಮರೆವುದು ಜ್ಞಾನವಲ್ಲ. 

ಅರಿದು ಮರೆವುದು ಶ್ವಾನಜ್ಞಾನವಲ್ಲದೆ 

ಇಂತಪ್ಪ ಅಜ್ಞಾನಕ್ಕೆ ಒಲಿವನೇ ಶಿವನು? ಮೆಚ್ಚುವರೇ ಶರಣರು? 

ಲ್ರೀಗುರುಲಿಂಗಜಂಗಮವೊಂದೆಂಬರಿವು 

ಕರಿಗೊಂಡು ಸೆದ್ಭಾವದಿಂ ಭಾವಿಸಿ ಸಿ ಭಾವಶುದ್ಧಿ ಯಾದುದು ಸು ಸುಜ್ಞಾನ. 

ಗುರುಲಿಂಗಜಂಗಮದ ಅರ್ಚನೆ ಪೂಜನೆ ಅರ್ಫಿತ 

ದಾಸೋಪಕ್ರಿ ವಿಡಿದು ಸಂಸಾರಕ್ರಿ ¢ 

ಪರಧನ ಪರ್ರ್ರ ¢ ಅನ್ಯದೈವ is 

ಅನುಸರಿಸಿ ಒಡಿದುದು ರಾಗವ ವೇ? ಅಲ್ಲ, ಅದು ಮರ್ಕಟ ವೈರಾಗ್ಯ. 

ಇವ ಬಿಟ್ಟು ಸೆದ್ಭಕಿ ಕೆ ಸಮ್ಯಗ್‌ಜ್ಞಾ ನಪ ಪರಮವೈರಾಗ್ಯಯುತನಾಗಿ 

ಸುರು ಜಂಗಮಕ್ಕೊಲಿದು ಒಲಿಸುವುದು, 

ಸೆದ್ಭಕ್ತಿಪ್ರ ಪ ಸಾದಮಃಕ್ತಿ ಯ ಹಡೆವುದು. 

ಈ ಸತಿ ” ಯಾಭಕ್ತಿ ಯುಳ್ಳ ಡೆ ಲೇಸು, 

ಅಲ್ಲದಿದ ಡೆ ಸಾವುದೇ ಲಸಯ್ಯ, 


belle de Sea WW al ್‌ 
ಉರಿಲಿಂಗಪೆದ್ದಿ ಪಿಯ ವಿಶ್ವೇಶ್ವರ. | ೧೦೦ I 


ರ) 
೧೩೬೬ 


ಕೇಳಿದಾತ ಶಂಕರದಾಸಿಮಯ್ಯ, 
ಹೇಳಿದಾತ ಸೆ ಸಕಳೇಶಮಾದಿರಾಜಯ್ಯ, ಕಂಡಾತನಲ್ಲಮಪ್ರಭು, 
ಉಂಡಾತ ನಿಜಗುಣನು. 
ಇಂತೀ ನಾಲ ರ ಕಂಡು ನಾಚಿದುತನಜಗಣ ನ ್ಲನಯ್ಯಾ, 


ಉರಿಲಿಂಗಪೆದ್ದಿ ಪ್ರ ಯ ವಿಶ್ವೆ ಶ್ರ ರಾ. | ೧೦೧ ॥ 


ಉರಿಲಿಂಗಪೆದ್ದಿಗಳ ವಚನ ೪೬೩ 


೧೩೬೭ 


ಕೊಡುವ ಲಿಂಗವನು ಬೇಡಿಕೊಳಲರಿಯದೆ 
ಕೊಡದ ಮಾನವರನಾಸೆಗೈದ ಲಿಂಗವಂತನನೇನೆನಬಹುದು? 
ಕೊಟ್ಟನು ನೋಡಿರೆ ಲಿಂಗವು, 
ಮಾರ್ಕಂಡೇಯಂಗೆ ಮಳೆಯರಾಜಂಗೆ ಆಯುಷ್ಯವ. 
ಕೊಟ್ಟ ನು ನೋಡಿರೆ ಲಿಂಗವು 
ಲಿಂಗವಂತರು ಕುಡ ಹೇಳಿದವರಿಗೆ ಆಯುಸ್ಯವ. 
ಮುಸುಟೆಯ ಚೌಡಿರಾಯ, ಮದಡಿವಾಳೆ ಮಾಚಿನೇವರು 
ಬಸೆವರಾಜದೇವರು ಹೇಳಿದವರಿಗೆ ಆಯುಪ್ಯವ ಕೊಟ್ಟನು ನೋಡಿರೆ, 
ಚೋಳಂಗೆ ಹೊನ ಸ ಮಳೆಯನ್ನೂ, ದಾಸೆಂಗೆ ತವನಿಧಿಯನೂ 
ದೇವದಾನವ ಮಾನವರಿಗೆ ಇಬ್ಬ ಯನರಿದು. 
ಬೇಡಿದವರಿಗೆ ಬೇಡಿದ ಪದವ ಕೊಟ್ಟ 
ಆಯುಷ್ಯ ಭಾಷೆಯ ಫಲವ ನೋಡಯ್ಯಾ: 
ಲಿಂಗವೂ ಸಾಧ್ಯವಾಯಿತ್ತು 2 
ಗುರುಲಿಂಗವೆಂದರಿದು ಲಿಂಗಾರ್ಚನೆಯ ಮಾಡಿದ ಫಲವ ನೋಡಯ್ಯಾ. 
ಜಂಗಮ ಸಾಧ್ಯವಾಯಿತ್ತು . 
ಲಿಂಗ ಜಂಗಮವೆಂದರಿದು ಜಂಗಮಾರ್ಚನೆಯ ಮಾಡಿದ ಫಲವ ನೋಡಯ್ಯಾ: 
ಪ್ರಸಾದ ಸಾಧ್ಯವಾಯಿತ್ತು 
ಪ್ರಸಾದ ಪ್ರ ಜ್ನ ನಪರ ಕೇವಲ ಮುಕ್ತಿಯೆಂದು 
ಗ್ರ ಹಸಿದ ಸ ನೋಡಯ್ಯಾ. 
ಶ್ರೀಗುರು ಲಿಂಗ ಜಂಗಮ ಒಂದೇ ಎಂದು 
ಪ್ರಸಾದ ಒಂದೇ ಎಂದು ಅರಿದೆನು. 
ಇದೇ ಜ್ಞಾನ, ಇದೇ ಮುಕ್ತಿ, ಇದೇ ಪದ, ಇದೇ ಮಹಾಫಲ. 
ಇನ್ನು ಮೇಲೆ ಈ ಪದಕ್ಕೆ ಪದ ಉಂಟೇ? 
ಈ ಫಲಕ್ಕೆ ಫಲ ಉಂಟೇ? ಇಲ್ಲ. ನಿಮ್ಮಾಣೆ 
ಇದೇ ಮಹತ ತ್ರರಿಣಾಮವಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಶ್ರ ರ. 1-೧೦೨ 1 


ಕ್ಷುಧೆಯಾರ್ಥ ಎತ್ತೆ ರಹೆದಲ್ಲಿ ಇಂಬಿಟ ಟ್ವಡೆ 


ಆದಕ್ಕದು ವರ್ಮಕಳೆ 7 ಅದಕ್ಕದು ಸಂತಾನವೇ ಅಯ್ಯಾ? 


೪೬೪ 


ಸಂಕೀರ್ಣ ವಚನಸಂಪುಟ : ಒಂದು 


ಜಲದ ಬಿಂದುವಿನಲ್ಲಿ ಹುಟ್ಟಿಸಿ ಜಗವ ಲೋಲಾಡಿಸಿದೆಯಯ್ಯಾ 
ಉರಿಲಿಂಗಪೆದ್ದಿಪ್ರಿಯ « il ೧೦೩ | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ ೧೦೩ | 


ಗುರುಕಾರುಣ್ಯವ ಪಡೆದು ಲಿಂಗವೇ ಪ್ರಾಣವಾಗಿ 
ಪೀಗುರು ಲಿಂಗ ಪ್ರಾಣ ಒಂದಾಗಿ 
ಕೆರಸ್ಸೆಲದಲ್ಲಿ ಶ್ರೀಗುರು ಲಿಂಗವನು ಬಿಜಯಂಗೈಸಿ ಕೊಟ್ಟ ಬಳಿಕ 
ಲಿಂಗದ ಅಂಗ, ಲಿಂಗದ ನೇತ್ರ, ಲಿಂಗದ ಶ್ರೋತ್ರ 
ಲಿಂಗದ ಘ್ರಾಣ, ಲಿಂಗದ ಜಿಹ್ವೆ, ಲಿಂಗದ ಹಸ್ತ 
ಶಂಗದ ಪಾದ, ಲಿಂಗದ ಶಿರ, ಲಿಂಗದ ಮನ 
ಲಿಂಗದ ಬುದ್ದಿ, ಲಿಂಗದ ಚಿತ್ತ, ಲಿಂಗದ ಅಹಂಕಾರ. 
ಅಂಗತತ್ತ್ಯೃವಲ್ಲ ಲಿಂಗತತ್ತ , ಅಂಗಕ್ರೀಯೆಲ್ಲ ಲಿಂಗಕ್ರೀ. 
ಇದು ಕಾರಣ, ಸೋಹೆಂಕ್ರಿ € ಸೋಹಂಭಾವ 
ಪ್ರೀಗುರು ಮಾಡಿದ ಕ್ರೀ ಉಪಮಾತೀತ. 
ವೇದಶಾಸ್ತ್ರ ಪುರಾಣಾಗಮಂಗಳ ಕ್ರೀಯಲ್ಲ, 
ವಿಷ್ಣಾದಿಗಳ ಹವಣಲ್ಲ, ಲೋಕಾದಿ ಲೋಕಂಗಳೆ ಪರಿಯಲ್ಲ. 
ಇವೆಲ್ಲವ ಮೀರಿದ ವಿಪರೀತ ಮಹಾಘನ ಕ್ರೀಯ 
ಪೀಗುರು ತಾನೆ ಬಲ್ಲನಯ್ಯಾ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ೧೦೪ | 
೧೩೭೦ 


ಗುರುತ್ವವುಳ್ಳ ಮಹದ್ದುರುವನರಿಯದೆ 
ನಾನು ಗುರು ತಾನು ಗುರುವೆಂದು ನುಡಿವಿರಿ. 
ಧನದಲ್ಲಿ ಗುರುವೆ? ಮನದಲ್ಲಿ ಗುರುವೆ? 
ತನುವಿನಲ್ಲಿ ಗುರುವೆ? ನಿತ್ಯದಲ್ಲಿ ಗುರುವ? 
ವಿದ್ಯೆಯಲ್ಲಿ ಗುರುವೆ? ಭಕ್ತಿಯಲ್ಲಿ ಗುರುವೆ? 
ಜ್ಞಾನದಲ್ಲಿ ಗುರುವೆ? ವೈ ರಾಗ್ಯದಲ್ಲಿ ಗುರುವೆ? 
ದೀಕ್ಷೆಯಲ್ಲಿ ಗುರುವೆ? ಶಿಕ್ಷೆಯಲ್ಲಿ ಗುರುವ? 
ಸ್ವಾನುಭಾವದಲ್ಲಿ ಗುರುವೆ? ಮಾತಾಸಿತರಲ್ಲಿ ಗುರುವೆ? 
ದೇವದಾನವ ಮಾನವರೆಲ್ಪ್ಲರು ನೀವೆಲ್ಲರು 
ಆವ ಪರಿಯಲ್ಲಿ ಗುರು ಹೇಳಿರಣ್ಣಾ? 
ಗುರುವಾರು ಲಘುವಾರೆಂದರಿಯರಿ, 
ಮನ ಬಂದಂತೆ ನುಡಿದು ಕೆಡುವಿರಾಗಿ. 


ಉರಿಲಿಂಗಪೆದ್ದಿಗಳ ವಚನ ೪೬೫ 


ಹೆರಿಬ ್ರಿಹ್ಮರು ಗುರುತ ಕ್ಕ ಸೆಂವಾದಿಸಿ 
ಮಹದು )ರುವಪ್ಪ ಪರಂಜ್ಯೋತಿರ್ಲಿಂಗದ 
ಆದಿಮಧ್ಯಾವಸಾನದ ಕಾಲವನರಿಯದೆ ಲಘುವಾಗಿ ಹೋದರು. 
ಮತ್ತಂ ಅದೊಮ್ಮೆ ವಿಷ್ಣಾ ದಿ ದೇವಜಾತಿಗಳೆಲ್ಲರೂ ನೆರೆದು 
ನಾ 'ಘನ್ಮ ತಾ ಘನ, ನಾನು ಇರು, ತಾನು ಗುರುವೆಂದು 
ಮಹಾಸೆಂವಾದದಿಂದ ಅತಿತರ್ಕವ ಮಾಡಿ 
ಗುರುತ್ವವುಳ್ಳ ಪುರುಷನ ನಿಶ್ಚೈ ಪಸಲರಿಯದೆ, 
ಆ ಸಭಾಮಧ್ಯದಿ ಪರಮಾಕಾಶದಿ 
"ಅತ್ಯತಿಷ್ಟದ್ದ ತಾಂಗುಲನೆನಿಪ' ಮದ್ದು ರುವಪ್ಪ ಮಹಾಲಿಂಗವು 
ಇವರುಗಳ ಅಜ್ಞಾನವ ಕಂಡು ಮಹಾವಿಪರೀತಕ್ರೀಯಲ್ಲಿ ನಗುತಿರಲು 
ನಮ್ಮೆಲ್ಲರನೂ ನೋಡಿ ನಗುವ ಪುರುಸನಾರು? 
ಈ ಪ್ರರುಷನ ನೋಡುವ, 

ಈ ಪುರುಷನಿಂದ ನಮ್ಮ; ಲ್ಲಿ 
ಆರು ಘನ ಆರು ಗುರುಖಂದು ಕೇಳುವೆವೆಂದು 
ಆ ಮಹಾಪ್ಪರುಷನ ಸೆಮೀಪಕೆ 
ಅಗ್ನಿ ವಾಯು ಮೊದಲಾಗಿಹ 
ದೇವಜಾತಿಗಳೆಲ್ಲರೂ ಪ ಪ್ರತ್ಯೇಕರಾಗಿ ಹೋಗಲು 
ಅತ್ಯತಿ ೈದ್ದಶಾಂಗುಲ ಮಾಗಿರ್ದು 
ಇವರುಗಳ ಗುರುತ್ತ ವೆಲ್ಲವನೂ ಒಂದೇ ತ್ಸ ಣದಲ್ಲಿ ಮುರಿದು 
ತ್ವ ಣದಿಂದವೂ ಕಪ್ಪ ಲಘುತ್ತ ವ ಮಾಡಿದು. 
ನಿದು ಕಾರಣ, ಪರಶಿವನೆ ನೆಮ್ನ ರು ಕಾಣಿರೆ. 
ಧನದಲ್ಲಿ ಗುರುವೆ? 
ನೀವೆಲ್ಲರು ಧನದಲ್ಲಿ ಗುರುವೆಂಬಡೆ ನೀವು ಕೇಳಿರೆ, 
ಕಾಣಿವುಳ್ಳವಂಗೆ ಶತಸೆಂಖ್ಯೆ ಉಳ ವನೆ ಗುರು, 
ಶತೆಸೆಂಖ್ಯೆ ಉಳ್ಳ ವಂಗೆ ಸೆಹೆಸ್ತ್ರ ಸೆಂಖ್ಯೆ ಉಳ್ಳ ವನೆ ಗುರ 
ಸೆಹಸೆ ಸ್ರಸಂಖ್ಯೆ ವಿ ಳ್ಫ ವಂಗೆ ಮಹದೈಶ್ತ ರ್‌ ಉಳ್ಳ ವನೆ ಗುರು, 
ಮಹದೈಶ್ವ ರ್ಯ ಲೈಳ್ಳ ವಂಗೆ 
ಕಾಮಧೇನು ಕಲ್ಪವ್ನ ಕ್ಸ ಚಿಂತಾಮಣಿ ಮೊದಲಾದ 
ಮಹದೈಶ್ವರ್ಯವುಳ 4 ಇಂದ್ರನೆ ಗುರು. 
ಇಂದ್ರಂಗೆ ಅನೂನೈಶ್ನ ರ್ಯವನುಳ್ಳ ಬ್ರಹ್ಮನೆ ಗುರು, 
ಆ ಬ್ರಹ್ಮೆಂಗೆ ಐಶ್ವರ್ಯಕ್ಕೆ ಅಧಿದೇವತೆಯಪ್ಪ 
ಮಹಾಲಕ್ಷಿ ಒಯನುಳ್ಳೆ ವಿಷ್ಣು ವೆ ಗುರು, 


AY 


ಥ್‌ 


ಸಂಕೀರ್ಣ ವಚನಸಂಪುಟ : ಒಂದು 


ಆ ವಿಷ್ಣು ವಿಂಗೆ ಅಷ ಪೃಮಹದ್ಯೆ ಶ್ರರ್ಯ ೯ವನ ಸುಳ್ಳೆ ರುದ್ರನೆ ಗುರು, 
ಆ ರುದ್ರ ೦ಗೆ ಈಶ್ಪ ರನೆ ಗುರು, ಈಶ್ರ ರಂಗೆ ಸದಾಶಿವನೆ ಗುರು. 
ಬ್ರಹ್ಮಾ ವಿಷ್ಣು ಫ್‌ ರುದ್ರ ಶ್ಯ ಈಶ್ವ ರ್ರ ಸದಾಶಿವಃ! 
ಯೇ ತೇ ಗಭ 4-೫ ಯಸ್ಯ ತನೆ ಪಿಲಿ ಪ್ರೀಗುರವೇ ನಮಃ 
ಎಂದುದಾಗಿ, 
ಅಂತಹ ಸೆದಾಶಿವಂಗೆ ಎಮ್ಮ ಪರಶಿವಮೂರ್ತಿ 
ಪ್ರೀಗುರುವೆ ಗುರು ಕಾಣಿರೆ. 
ಮನದಲ್ಲಿ ಗುರುವೇ? 

"ವೆಲ್ಲರು ದುರ್ಮನಸ್ಸಿ ಗಳು 
ಪರಧನ ಪರಸ್ತ್ರೀ ಅನ್ಯದೈವಕ್ಕ ಅಸೆ ಮಾಡುವಿರಿ. 
ಇಂತಹ ದುರ್ಮ ನಸ್ಸಿನವರನೂ ಸುಮನವ ಮಾಡಿ 
ಸುಜ್ಞಾನಪದವ ತೋರುವ 
ಪರಶಿವಮೂರ್ತಿ ಪ್ರೀಗುರುವೆ ಗುರು ಕಾಣಿರೆ. 
ತನುವಿನಲ್ಲಿ ಗುರುವೆ? 
ಜನನ ಮರಣ ಎಂಬತು ್ಲುನಾಲ್ಪು ಲಕ್ಷ ಯೋನಿಯಲ್ಲಿ 
ಜನಿಸುವ ಅನತಿ ನಿಮಗೆ. 
ಇಂತಪ್ಪ ತನುವನುಳ,ವರ 
ಪೂರ್ವ: 'ಜಾತನ ಕಳೆದು ಪುನರ್ಜಾತನ ಮಾಡಿ 
ಪಂಚೆಭೂತತನುವ ಕಳೆದು, ಶುದ್ಧ ತನುವ ಮಾಡಿ 
ಭಕ್ಕಕಾಯ ಮಮಕಾಯವೆಂದು ಶಿವನುಡಿದಂತಹೆ 
ಪ್ರಸಾದಕಾಯವ ಮಾಡಿ is 
ಪರಶಿವಮೂತಿ ಹ: ಗುರು ಕಾಣಿರೆ. 

ವಿದ್ಯೆಯಲ್ಲಿ ಗುರುವೆ? 
ನೀವೆಲ್ಲರು ವೇದದ ಬಲ್ಲಡೆ, ಶಾಪ್ತ್ರವನ 
ವೇದಶಾಸ್ತ್ರ ವ ಬಲ್ಲಡೆ, ಪುರಾಣ BR 
ವೇದಶಾಸ್ತ್ರ ಪುರಾಣವ ಬಲ್ಲಡೆ, ಆಗಮವನರಿಯರಿ, 
ವೇದಶಾಸ್ತ್ರಪ್ಪ ಪ್ರರಾಣ € ಅಗಮನ ಬಡೆ 
ಅವರ ತಾತ ಶ್ರಿರ್ಯವನರಿಯರಿ, 
ಅಷಾ ದಶವಿವ್ಯೆಗಳ ಮರ್ಮವನರಿಯರಿ. 


ಈ 
ಎ 
ಏವ ರುದ್ರೋ ನ ದ್ರಿತೀ €ಯಾಯ ತಸ್ಟ € ಎಂದವು. 
ಅದನ್ನ ರಿಯರಿ ವ್ರ ಮ: 


AN 
WL ಶಿವ gE ದ್ವೇ ಯಃ ಶಿವಂಕರಃ ಸ ಸುವ ಮನ್ಯತ್ಸರಿತ್ಯಾಜ್ಯಂ' 


ಉರಿ ರಿಂಗಪೆದ್ದಿಗಳ ವಚನ ೪೬ 


ಎಂದವು, 

ನೀವು ಅನ್ಯವ ಧ್ಯಾನಿಸುವಿರಿ, ಅನ್ಯವ ಪೂಜಿಸುವಿರಿ, ವಿವ್ಯೆ ನಮಗಿಲ್ಲ, 
ನಮಗೆ ಹೇಳಿಕೊಡುವ ವ್ಯಾಸಾದಿಗಳಿಗಿಲ್ಲ, 

ಅವರಿಗೆ ಅಧಿಕನಾಗಿಹ ಏಷ್ಟು ಬ ್ರಿಹ್ಮಾದಿಗಳಿಗಿಲ್ಲ, 

ವೇದಾದಿ ಅಷ್ಟಾದಶವಿದ್ಯೆಗಳ ಶಿವನೆ ಬಲ್ಲನು. 

ಸರ್ವವಿದ್ಯೆಗಳನೂ ಶಿವನೇ ಮಾಡಿದನು, ಶಿವನೇ RE 
“ಅದಿಕರ್ತಾ ಕವಿಸ್ಟಾ ಕಾತ್‌ ಶೂಲಪಾಣಿರಿ ತಿಶ್ರುತಿಃ 

ಎಂದುದಾಗಿ. 

“ನಮೋ ಮಂತ್ರಿಣೇ ವಾಣಿಜಾಯಂ ಕಕ್ಷಾಣಾಂ ಪತಯೇ ನಮಃ 
ಎಂದುದಾಗಿ, 

“ಈಶಾನಸೆ ನೈರ್ವವಿದ್ಯಾನಾಂ' 

ಎಂದುದಾಗಿ, 

ವಿದ್ಯಾರೂಪ ಪನಪ್ಪ ಎಮ್ಮ ಪ ಪರಶಿವಮೂರ್ತಿ ಪ್ರೀಗುರುವೇ 
ವಿದ್ಯೆಯಲ್ಲಿ ಗುರು ಕಾಣಿರೆ, 

ದೀಕ್ಷೆಯಲ್ಲಿ ಗುರುವೇ? 

ನೀವು "ವರ್ಣಾನಾಂ ಬಾ ಾಹ್ಮಣೋ ಗುರುಃ” ಎಂಬಿರಿ, 

ಆ ವಿಷ್ಣುವ ಭಜಿಸಿ ವಿಷ್ಣುವೇ ಗುರುವೆಂಬಿರಿ. 

ಅಂತಹ ವಿಷ್ಣುವಿಂಗೆಯೂ ಉಪ ಪಮನ್ಯು ಗುರು ಕಾಣಿರೆ. 

ಅಂತಹ ಉಪ ಪಮನ್ಯು ಮೊದಲಾದ ದೇವಯಷಿ ಬ್ರಹ್ಮಯಪಷಿ ರಾಜಯಷಿ 
ದೇವಜಾತಿ ಮಾನವಜಾತಿಗಳಿಗೆ ಪರಶಿವನಾಚಾರ್ಯನಾಗಿ 
ಉಪದೇಶವ ಮಾಡಿದನು. 

ವೇದಶಾಸ್ತ್ರ ಆಗಮ ಪುರಾಣಂಗಳಲ್ಲಿ, ವಿಚಾರಿಸಿ ನೋಡಿರೆ. 

ಅದು ಕಾರಣ ಮಹಾಚಾರ್ಯನು ಮಹಾದೀಕ್ಷಿತನಪ್ಪ 

ಎಮ್ಮ ಪರಶಿವಮೂರ್ತಿ ಮಹಾಸದ್ದು ರುವೇ ಗುರು ಕಾಣಿರೆ. 
ಶಿಕ್ಷೆಯಲ್ಲಿ ಗುರುವೇ? 

ನಮಗೆ ಶಿಕ್ಷಾಸೆತ್ವ ವಿಲ್ಲ. 

ವೀರಭದ್ರ "ದೂರ್ವಾಸ ಗೌತಮಾದಿಗಳಿಂ ನೀವೆಲ್ಲಾ ಶಿಕ್ಷೆಗೊಳಗಾದಿರಿ. 
ಶಿಕಾಮೂರ್ತಿ ಚರಲಿಂಗಮವಾಗಿ ಶಿಕ್ಷಿಸಿ ರಕ್ಷಿಸಿದನು ಪರೆಶಿವನು. 

ಯೇ ರುದ್ರಲೋಕಾದವತೀರ್ಯ ರುದಾ ೨ ಮಾನುಷ್ಯಮಾತ್ರಿತ್ಯ ಜಗದ್ದಿತಾಯ! 
ಚರಂತಿ ನಾನಾವಿಧ: ಚಾರುಚೇಷ್ಟಾಸ್ತೆ ಭ್ಯೋ ನಮಸ್ತ್ರ 5೦ಬಕೆಪೊಜಕೇಭ್ಯ॥ 
ಎಂದುದಾಗಿ, 

ದಂಡಕ್ಷೀರದ್ದ ಯಂ ಹೆಸ್ತೇ ಜಂಗಮೋ ಭಕ್ಕಿಮಂದಿರಂ। 

ಅತಿಭಕ್ಕಾ ಫೀ ನಗಸುತುಷಿ ರಪಹಾಸ್ಯಂ ಯಮದಂಡನಂ!! 


೪೬ರ 


ಸಂಕೀರ್ಣ ವಚನಸಂಪುಟ : 


ಎಂದುದಾಗಿ, 

ಶಿಕ್ಷೆಯಲ್ಲಿ ಗುರು ಎಮ್ಮ ಪರಶಿವಮೂರ್ತಿ 

ಮಹೆದ್ದುರುವೇ ಗುರು ಕಾಣಿರೆ. 

ಸ್ವಾನುಭಾವದಲ್ಲಿ ಗುರುವ? 

ನೀವು ದೇವದಾನವಮಾನವರೆಲ್ಪರು ದೇಹಗುಣವಿಡಿದು ಮದಾಂಧರಾಗಿ 
ಸ್ವಾನುಭಾವ[ ರಹಿತರಾದಿರಿ]. 

ಸ್ವಂದ ನಂದಿ ವೀರಭದ್ರ ಭೃಂಗಿನಾಥ ಬಸವರಾಜ 

ಮೊದಲಾದ ಎಮ್ಮ ಮಾಹೇಶ್ವರರೇ ಸ್ವಾನುಭಾವಸೆಂಪನ್ನರು. 
ಇಂತಹ ಮಹಾಮಹೇಶ್ವರರಿಗೆ ಸ್ವಾನುಭಾವವ ಕರುಣಿಸಬಲ್ಲ 


ಎಮ್ಮ ಪರಶಿವಮೂರ್ತಿ ಮಹದ್ದು ರು[ವೇ] ಸ್ವಾನುಭಾವದಲ್ಲಿ ಗುರು ಕಾಣಿರೆ. 


ಮಾತಾಪಿತರೆ ಗುರವೆಂಬಿರಿ, 

ಲಘುವಿನಲ್ಲಿ ತಾವೆಲ್ಲರು ಜನಿಸಿದಿರಿ. 

ತಮ್ಮ ಸ್ಥಿತಿಯೂ ಲಘು, ಲಘುವಾಗಿ ಲಯವಪ್ಪುದು ಗುರುವ? ಅಲ್ಲ. 
ಸೋಮಃ ಪವತೇ ಜನಿತಾ ಮತೀನಾಂ ಜದಿತಾ ದಿವೋ! 
ಜನಿತಾ ಪೃಥ್ವಿವ್ಯಾ ಜನಿತಾಗ್ಗೆ €ರ್ಜನಿತಾ ಸೂರ್ಯಸ್ಯ ॥ 
“ಜನಿತೋದವಿಷ್ನೊ ೬ 

ಎಂದುದಾಗಿ, 

“ಶಮೋ ಮಮ್ಮೆವ ಪಿತಾ” 

ಎಂದುದಾಗಿ, 

ಸರ್ವರಿಗೂ ಮಾತಾಪಿತನಪ್ಪ ಎಮ್ಮ ಪರಶಿವಮೂರ್ತಿ 
ಮಹಾಸೆದ್ದು ರುವೇ ಗುರು ಕಾಣಿರೊ. 

ಭಕ್ಕಿಯಲ್ಲಿ ಗುರುವೆ? 

ನಿಮಗೆ ಲವಲೇಶ ಭಕ್ಷಿಯಿಲ್ಲ, ನೀವೆಲ್ಲರು ಉಪಾಧಿಕರು. 
ನಿರುಪಾಧಿಕರು ಎಮ ಮಹಾಸದ್ದಕ್ತ, ರು. 

ತನು ಮನ ಧನವನರ್ಪಿಸಿ ಉಂಡು ಉಣಿಸಿ 

ಆಡಿ ಹಾಡಿ ಸುಖಿಯಾದರು ಶರಣರು. 

ಇಂತಹ ಶರಣಭರಿತ ಸದಾಶಿವಮೂರ್ತಿ 
ಮಹಾಸೆದ್ದುರುವೇ ಭಕ್ತಿಯಲ್ಲಿ ಗುರು ಕಾಣಿರೆ. 
ಜ್ಞಾನದಲ್ಲಿ ಗುರುವೇ? 

ನೀವೆಲ್ಲರು ದೇವದಾನವ ಮಾನವರು ಅಜ್ಞಾನಿಗಳು. 
ಜ್ಞಾತೃ ಜ್ಞಾನ ಜ್ಞೇಯವಪ್ಪ ಪರಶಿವಲಿಂಗವನರಿಯದೆ 
ಅಹಂಕಾರದಿಂ ಲಘುವಾದಿರಿ. 

ಪರಧನ ಪರಸ್ತ್ರೀ ಪರಕ್ಷೇತ್ರಕ್ಕೆ ಆಸೆಮಾಡಿ ಲಘುವಾದಿರಿ. 


ಒಂದೂ 


ಉರಿಲಿಂಗಪೆದ್ದಿಗಳ ವಚನ 


ನರಾಶಾಸೆಂಪೂರ್ಣರು ಶಿವಜ್ಞಾನಸೆಂ ಸಂಪನ್ನ ರು ಎಮ್ಮ ಮಾಹೇಶ ರರು. 


er ಮಾಹೇಶ್ವರರಿಂಗೆ ಶಿವಜ್ಞಾ ಬ್ಹನವ: ಕರುಣಿಸುವ 
ಪರಶಿವಮೊತಿ- ಮಹಾಸದ್ದು ರುವೇ ಗುರು ಕಾಣಿರೆ. 

ದಗ ಗುರುವೆ? 

ನೀವು ಆಶಾಬದ್ಧರು, 

ನಿರಾಶಾಸೆಂಪೂರ್ಣರು ಎಮ್ಮ ಸೆದ್ಭ ಕರು. 

ಇಂತಹೆ ಭಕ್ತ ದೇಹಿಕನಪ್ಪ ದೇವ ಎಮ್ಮ ಪರಶಿವಮೂರ್ತಿ 

ಮಹಾಸೆದ್ದುರುವೇ ವೈರಾಗ್ಯದಲ್ಲಿ ಗುರು ಕಾಣಿರೆ. 

ಇದು ಕಾರಣ, 

ನಿತ್ಯದಲ್ಲಿ, ಸತ್ಯದಲ್ಲಿ, ಅಷ್ಟಮಹದೈಶ್ವ ರ್ಯದಲ್ಲಿ 

ದೀಕ್ಷೆಯಲ್ಲಿ, ಸ್ತಾನುಭಾವದಲ್ಲಿ, ಜ್ಞಾ ನ್ಲಿನದಲ್ಲಿ 

ವಿದ್ಯೆಯಲ್ಲಿ, ಬದಿ ಯಲ್ಲಿ, ವೈರಾಗ್ಯದಲ್ಲಿ ಮಾತಾಪಿತರಲ್ಲಿ 

ಉಪಮಾತಿತನಪ್ಪ ಸ್ನ ಪರಶಿವಮೂರ್ತಿ 

ಮಹಾಸೆ ಸದ್ದು ರುಪೇ ಗುರು ಕಾಣಿರೆ. 

“ನಾಸ್ತಿ ತತ್ತ 40 ಗುರೋಃ ಪರಂ” ಎಂದುದಾಗಿ, 

ಮಹಾಘನತರವಪ್ಪ ಪರಶಿವಮೂರ್ತಿ 

ಮಹಾಸೆದ್ದು ರುವೇ ಗುರು ಕಾಣಿರೆ. 

ಲಲಾಟಲೋಚನಂ ಚಾಂದ್ರೀಂ ಕಲಾಮಪಿ ಚ ದಬೋರ್ದ್ಗಯಂ! 

ಅಂತರ್ನಿಧಾಯ ವತೇಹೊ ಗುರುರೂಪೋ ಮಹೇಶ್ವರಿ! 

ಎಂದುದಾಗಿ ಪರಶಿವನೇ ಗುರು, ಪ್ರೀಗುರುವೇ ಪರಶಿವನು. 

ಇಂತಹ ಮಹಾಸೆದ್ದು ರುವಪ್ಪ ಪರಶಿವಮೂರ್ತಿ 

ಕಾರುಣ್ಯವ ಮಾಡಿ, ಸೆದ್ಭಕ್ತಿ ಪದವ ತೋರಿದ 

ಎಮ್ಮ ಗಣನಾಥದೇವರೇ ಗುರು ಕಾಣಿರೆ. 

ಇದು ಕಾರಣ, 

ಶರಣಮೂರ್ತಿ ಪ್ರೀಗುರು. 

ಪೀಗುರು ಲಿಂಗ ಜಂಗಮ ಒಂದೆಯಾಗಿ 

ಪ್ರೀಗುರುವೇ ಗುರು, ಉಳಿದದ್ದೆಲ್ಲಾ ಲಘು. 

ಪರಶಿವಲಿಂಗವೇ ಗುರು, ಉಳಿದವೆಲ್ಲವೂ ಲಘು. 

ಜಂಗಮವೇ ಗುರು, ಉಳಿದವೆಲ್ಲವೂ ಲಘು. 

ಇದನರಿದು ಪ್ರೀಗುರುವನೇ ನಂಬುವುದು. 

ತನು ಮನ ಧನವನರ್ಪಿಸುವುದು, 

ನಿರ್ವಂಚೆಕನುಗಿ ನಿರುಪಾಧಿಕನಾಗಿ ನಿರಾಶಾಸೆಂಪೂರ್ಣನಾಗಿ, 

ಧ್ಯಾನಿಸಿ ಪೂಜಿಸಿ ಸವ್ನಕಿ ಯಿಂ ವರ್ತಿಸಿ 


ಸಂಕೀರ್ಣಿ ವಚನಸಂಪುಟ : ಒಂದು 


ಪ್ರಸಾದವ ಪಡೆದು ಮುಕ್ತನಪು ದಯ್ಯಾ 


po ಈ] 
ಉನಿನಿಂಗೆಪೆದಿ ಪಯ ವಿಶೆೇ A [C೦೫ 1 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ 
೧೩೭ 


ಗುರುಲಿಂಗ ಪರಂಜ್ಯೋತಿರ್ಲಿಂಗವೆಂದರಿದವನು ಬಲ್ಲವನು, 
ಗುರುಲಿಂಗ ಪ್ರಾಣ ಏಕೀಭವಿಸಿದ ಲಂಗ, 
ಪರಂಜ್ಯೋತಿರ್ಲಿಂಗವೆಂದರಿದವನು ಬಲ್ಲವನು. 
ಈ ಮಹಾವಸ್ತುಗಳನರಿಯದವನು ಅರಿಯದವನು. 
ಈ ಮಹಾವಸ್ತುಗಳನರಿಯದವರನು ಅರಿದವನು ಅರಿಯದಬವನು, 
ಅರಿಯದವಂಗೆ ಪೂಜೆ ಎಂತೆಕ್ಕು? 
ಪೂಜೆ ಇಲ್ಲದವಂಗೆ ಭಕ್ಕಿಯಿಲ್ಲ, 
ಭಕ್ತಿ ಇಲ್ಲದವಂಗೆ ಗುರುಲಿಂಗಜಂಗಮಪ್ರಸೆನ್ನ ವೆಂತಪ್ಪು ದು? 
ಪ್ರಸೆನ್ನ ತೆಯ ಹಡೆಯದವಂಗೆ ಪ್ರಸಾದವಿಲ್ಲ 
ಪ್ರಸಾದ ಪ್ರಸನ್ನ ತೆಯ ಹೆಡೆಯದವಂಗೆ ಮುಕ್ತಿ ಎಂತೂ ಇಲ್ಲ. 
ಇದನರಿದರಿವುದು, ಪ್ರಸೆನ್ನ ತೆಯಪ್ಪಂತೆ ನಡೆವುದು, 
ಪ್ರಸಾದವ ಹೆಡೆವುದು, ಭೋಗಿಸಿ ಮುಕ್ತ ರಪ್ಪು ದಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೧೦೬ 1 


೧೩೭೨ 


ಗುರು ಲಿಂಗ ಜಂಗಮ ಪ್ರಸಾದ- 


ಧರ್ಮ ಅರ್ಥ ಕಾಮ ಮೋಕ್ಷ 

ಸಾಲೋಕ್ಯ ಸಾಮೊಪ್ಯ ಸಾರೂಪ್ಯ ಸಾಯುಜ್ಯ. 

ಈ ಚತುರ್ವಿಧಫಲಪದವಿಯ ಕೊಡುವ[ವು]. 

ಗುರು ಲಿಂಗ ಜಂಗಮ ಪ್ರಸಾದವೆಂದು ನಂಬುವುದು, 

ಇದು ಸತ್ಯ, ಶಿವ ಬಲ್ಲ, ಶಿವನಾಣೆ. 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೧೦೭ 1 


೧೩೭೩ 
ಗುರುಲಿಂಗಜಂಗಮವೆ ಶಿವನೆಂದು ಅರಿದು 


ಮರೆವನು ಶಿವಭಕ್ತನೆ ಅಲ್ಲ 


pA 


ಉರಿಲಿಂಗಪೆದ್ದಿಗಳ ವಚನ ೪೭೧ 


ಶಿವಭಕ್ಷನು ಅರಿದ ಬಳಿಕ ಮರೆಯನು., 

ಆರಿದು ಮರೆವನು ಮದ್ದು ಕುಣಿಕೆಯ ಕಾಯ ಮದ್ದ ವನು, 

ಮದ್ಯ ಮಾಂಸವ ಸೇವಿಸಿದವನು, 

ಅರಿದು ಮರೆವವನು ಅಜ್ಞಾನಿಗಳ ಸಂಗವ ಮಾಡಿದವನು, 

ಶ್ವಾನನ ಮಿತ್ರನು. 

ಅವಂದಿರುಗಳಿಗೆ ಅರಿವು ಮರವೆ ಸಹಜವಾದ ಕಾರಣ 

ಅರಿದು ಮರೆವವನಲ್ಲ ಶಿವಭಕ್ತನು, 

ಮರೆದು ಅರಿವವನಲ್ಲ ಶಿವಭಕ್ಕನು, 

ನಂಬಿದವನಲ್ಲ ಶಿವಭಕ್ಷನು, ನಂಬಿ ಕೆಡದವನಲ್ಲ ಶಿವಭಕ್ಷನ್ನು, 

ವಿಶ್ವಾ ಸವ ಮಾಡುವವನಲ್ಲ ಶಿವಭಕ್ತನು ಅವಿಶ್ಲಾಸೆ ಮಾಡುವವನಲ್ಲ ಶಿವಭಕ್ಷನು. 
ಮರೆದಡೆಯು ಮರೆದವನಂತೆ, ಅರಿದಡೆಯು ಶಿವನಂತೆ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ, I! ೧೦೮ 1 


೧೩೭೪ 


ಗುರುವ ಕಂಡಲ್ಲಿ ನಿನ್ನ ನೇ ಕಾಬಿ, 
ಲಿಂಗವ ಕಂಡಲ್ಲಿ ನಿನ್ನನೇ ಕಾಬೆ, 
ಜಂಗಮವ ಕಂಡಲ್ಲಿ ನಿನ್ನನೇ ಕಾಬೆ. 
ನಿನ್ನಲ್ಲದ ಮತ್ತೊಂದ ತೋರದಿಹೆ ಅರಿವು ನೀನೇ ಬಲ್ಲೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ll ೧೦೯ ॥ 


೧೩೭೫ 


ಗುರುವನರಿವನ್ನ ಕ್ಕರ ಅಷ್ಟಾದಶ ವಿದ್ಯೆಯನರಿಯಲುಂಟು 
ಒದಲುಂಟು ಕೇಳಲುಂಟು ಹೇಳಲುಂಟು. 
ಗುರುಕರುಣದಿಂದ ಗುರುವನರಿದ ಬಳಿಕ, ಗುರುವಲ್ಲದೆ ತಾನಿಲ್ಲ. 
ಕೇಳಲಿಲ್ಲ ಹೇಳಲಿಲ್ಲ, ಹೇಳಲಿಲ್ಲಾಗಿ ಅರಿಯಲಿಲ್ಲ. 
ಅರಿಯಲಿಲ್ಲದ ಅರಿವನರುಹಿಸಿದ ಗುರುವನರಿಯಲುಂಟೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೧೧೦ ॥ 


೧೩೭೬ 


ಗುರುವಿನ ಮಹತ್ವವನು, ಶಿಷ್ಯನ ಗುರುತ್ತವನು 
ಆರಯ್ಯ ಬಲ್ಲವರು? 


ಭಕ್ತಿ 


ಸಂಕೀರ್ಣ ವಚನಸಂಪುಟಿ ': ಒಂದು 


ಗುರು ಶಿಷ್ಯನಾದ ಪರಿಯನು; ಶಿಷ್ಯ ಗುರುವಾದ ಪರಿಯನು 
ಆರಯ್ಯ ಬಲ್ಲವರು? 

ವಾಜ್ಮನೋತೀತ ಉಪಮಿಸೆಬಾರದ ಘನವು, ಮಹಾಕ್ರೀಯನು. 
ಭಕ್ತಿಯಿಂದ ಗುರು ಭಕ್ತಿವತ್ಸಲನಾಗಿ ಶಿಷ್ಯ ಗುರುವಾದ ಪರಿ, 
ಅದು ಬೀಜವೃಕ್ಷನ್ಯಾಯದಂತೆ ಅವಿನಾಭಾವವಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ೧೧ 


೧೩೭೭ 
ಗುರುವೆ ಪರಶಿವನು 


"ಪರಶಿವನೇ ಶರಣಭರಿತನಾಗಿ ಎಮ್ಮ ಶರಣರೇ ಗುರು. 


ಒಂದು ದೀಕ್ಷೆಯಲ್ಲಿ ಗುರುವೆಂದಡೆ, 

ನಿಮಗೆಲ್ಲಕೆ ಕರ್ತನಹ ವಿಷ್ಣು ಎಮ್ಮ ಶರಣ ಉಪಮನ್ಯೂವಿನ ಕೈಯಲ್ಲಿ 
ದೀಕ್ಷೆಯ ಪಡೆದು ಶಿಷ್ಯನಾದನ್ನು, 

ಅಂತಾಗೆ ಎಮ್ಮ ಶರಣರೆ ಗುರು. 

ಲಿಂಗಿನಾ ಸೆಹ ವರ್ತಿತ್ರಂ ಲಿಂಗಿನಾ ಸೆಹೆ ವಾದಿತಾ! 

ಬಿಂಗಿನಾ ಸೆಹ ಚಿಂತಾ ಚ ಲಿಂಗಯೋಗೋ ನ ಸೆಂಶಯಃ!! 
ಲಿಂಗಾಂಗಿನಾ ಚ ಸಂಗಶ್ಚ ಲಿಂಗಿನಾ ಸೆಹ ವಾಸಿತಾ! 

ಲಿಂಗೇನ ಸಹಭುಕ್ತಿ ಶೃ ಲಿಂಗಯೋಗೋ ನ ಸಂಶಯಃ 

ಒಂದು ದೀಕ್ಷೆಯಲ್ಲಿ ಗುರುವೆ ನೀವು? 

ನಿಮಗೆ ಕರ್ತರಹ ವಿಷ್ಣು ಬ್ರಹ್ಮ ಮೊದಲಾದವರನು 

ನಮ್ಮ ಶರಣರೆ ಶಿಕ್ಷಿಸಿಕೊಳ್ಳುತಿಪರಾಗಿ 

ನಮ್ಮ ಶರಣರೇ ಗುರು ಕಾಣಿರೋ ಸ್ವಾನುಭಾವದಲ್ಲಿ. 

ಗುರುವೆ ದೇವ ದಾನವ ಮಾನವರೆಲ್ಲರೂ? 

ಪರಸ್ತ್ರೀಯರಿಗೆ ಅಳಿಪ್ಪವುದು ಹಿರಿದು ಗುರುತ್ವವೇ? ಅಲ್ಲ. 

ಪರಧನ ಅನ್ಯದ್ಭವ ಉಭಯವಿಜ್ಞಾನ ಅಜ್ಞಾನ 
ದ್ವಂದ್ವಕ್ಷಿಯಾ ವರ್ತಿಸುತ್ತಿಹರಾಗಿ. 

ಅದು ಕಾರಣ, ಸರ್ವರೂ ಲಘುವಾದರು 
ಅನುಭಾವಸಿದ್ದಿಯಾದ ನಿಮ್ಮ ಶರಣರೇ ಗುರು. 
ಶಿವತನು ಲಿಂಗಪ್ರಾಣವಾದ ಬಳಿಕ 

ಉತ್ಪ ತ್ರಿ ಸ್ಸ ತಿಲಯವೆಂದು ಧ್ಯಾನಿಸುವೆ ಚಿಂತಿಸುವೆ ಅಂಜುವೆ ಮನವೇ 
ನೀನೊಂದು ಕ್ರೀಯಾಕರ್ಮ ಉಪಾಧಿಯಿಂದ. 

ಈ ತ್ರಿವಿಧಕ್ಕೆ ತತ್ತಿ ೨ಯಾಕರ್ಮ ಉಪಾಧಿಯಿಂದ 


> 


ಉರಿಲಿಂಗಪೆದ್ದಿಗಳ ವಚನ ೪೭೩ 


ಈ ತ್ರಿವಿಧಕ್ಕೆ ತತ್ತಿ ವಯಾಕರ್ಮವ ಮಾಡಿ ಸಂಸಾರವ ಗೆಲಿವೆನೆಂಬೆ 
ಮನವೆ, ಇದು ಜ್ಞಾನವಲ್ಲ. 

ನಿರುಪಾಧಿಕನಾಗಿ ಮಹಾಲಿಂಗ ಕರುಣಿ 

ಗುರುವಾದ ಲಿಂಗವಾದ ಜಂಗಮವಾದ ಪ ಪ್ರಸಾದವಾದ 
ಲಿಂಗತನುವಾದ ಲಿಂಗಪಾ ಾಣವಾದ ಲಿಂಗಕ್ತಿ ಮೂಕ. 

ಸರ್ವಕ್ತಿ ಯಾ ಕರ್ಮಂಗಳು ಲಿಂಗಕಿ ಕ್ರಿಯಾಕರ್ಮ, 

ಉತ್ಪ p ಶ್ರಿಸಿ ಿತಿಲಯವೆಂಬುದಿಲ್ಲ ಸರ್ವವೂ ಲಿಂಗಸ್ಸಿ ತಿ, 

ದುಖ. ಂತೆಯ ಬಿಡು ನಿರುಪಾದಿಕನಾಗು. 

ಗುರುಕರುಣಿಸಿದ ಲಿಂಗಕ್ಕೆ ನೀನು ಉಪಾಧಿಕ ಕ್ರೀಯ ಮಾಡದೆ 
ಸುಚಿತ್ತ ದಿಂದ ನರನ ಧ್ಯಾನಿಸಿ ಪೂಜಿಸಿ ಚಿಂತಿಸಿ 
ಅಲ್ಲಿಯೇ ಸುಖಿಯಾಗು 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ ರಕ್ಷಿಸುವನು. ೧೧೨ ॥॥ 


೧೩೭೮ 


ಗುರುಸ್ಪೆ ರೂಪನಾಗಿ ಮಹಾಸಾ ನದಲ್ಲಿರುತ್ತಿ ದ್ದೆ, 
ಲಿಂಗಸ್ಪೆ ರೂಪನಾಗಿ ಭೂ ್ರಮಧ್ಯದಲ್ಲಿರುತ್ತಿದ್ದೆ ord 
ಜಂಗಮೆಸ್ಪ ರೂಪನಾಗಿ ಪೃದಯಕಮಲಮಧ್ಯ ದಲ್ಲಿರುತ್ತಿ ದ್ದೆ 
ಷಂ ಪರಿಯಲ್ಲಿ ಅಂತರಂಗದಲ್ಲಿ ಭರಿತನಾಗಿದೆ $ಯಯ್ಯಾ. 
ಬಹಿರಂಗದಲ್ಲಿ, ಶ್ರೀಗುರುಲಿಂಗವಾಗಿ ದೀಕ್ಷಿಸಿ ರಕ್ಷಿಸಿದೆ, 
ಶಿವಲಿಂಗವಾಗಿ ಕರಸೆ ಸಲದಲ್ಲಿ ಪೂಜೆಗೊಂಡು ರಕೆ.ಸಿದೆ, 
ಜಂಗಮಲಿಂಗವಾಗಿ 'ಶಿವಗುಣಂಗಳೆಲ್ಲವನೂ ಕಳೆದು ಶಿಕ್ಷಿಸಿ ರಕ್ಷಿಸಿದೆ, 
ಇಂತೀ ತ್ರಿವಿಧವು ಒಂದೇ ರೂಪಾಗಿ, 
ಎನ್ನ ಅಂತರುಗಟಹನನಸಗಭರತಯ | 
ಪ್ರಸಾದವ ಕರುಣಿಸಿ ಮುಕ್ತನ ಮಾಡಿದೆಯಯಾ 


\ | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೧೩ ॥ 


೧೩೭೯ 
ಗೃಹ ಗ್ರಾಮ ನಾಡು ದೇಶಂಗಳೆಂಬ ಭೂಮಿಯ 
ಆಗು-ಚೇಗಯ ರಾಗ-ದ್ವೇಷ, 


ಮರಳಿ ಭೂಮಿಯ ಆಶೆ, ಅಲ್ಪಭೂಮಿಯ ಆಶೆ. 
ಖಗ ೦ ry [Sa 
ಅಲ್ಪಭೂಮಿ ಅಲ್ಪ ೦ಗಲ್ಲದೆ 


ಕೀರ `ವಚೆನಸಂಪುಟ : 


ಪಂಚಾಶತಕಕೋಟಿ ಯೋಜನ ಭೂಮಿಯನೂ ಒಳಕೊಂಡ ಬ್ರಹ್ಮಾಂಡ 
ಅಂತಹ ಬ್ರಹಾ ಂಡವನೇಕವನೂ 
ಅಭರಣವೆ ಮಾಡಿಯಿ ನಟ್ಟು ಕೊಂಡಿಪ್ಪ 
ಅಂತಹ ಅಭರಣದಿಂದ ಸೂಜೆಗೊಂಡಿಪ್ಪ k 
ಲಿಂಗವೇ ಪ್ರಾಣವಾಗಿ ಭೂಮಿಯಲ್ಲಿ ನಿಂದ ಲಂಗ್ಯೃಕ್ಯಂಗೆ 
ಭೂಮಿಯ ಚಿಂತೆ ಇನ್ನೆಲ್ಲಿಯದೋ? ಕಾಣೆ. 
ಕೋಟಿ ಕ್ಷಿತಿಪರಿಯಂತರ ಧನದಾಗುನಿರೋಧ 
ಆಗುಚೇಗೆಯ ನಿರೋಧಸುಖದುಃಖ ತನುಮನಧನಕಾಂಕ್ಷೆ ಅಲ್ಪ ಗಲ್ಲದೆ 
ಮಹಾಲಕ್ಷಿ ೬ಯೂೊಡೆಯನಾಗಿ, ಮಹದ್ಭಶ್ರ ರ್ಯ ಸಂಪನ್ನನಾಗಿ, 
ಹಿರಣ್ಯಪತಿಯೇ ಪ್ರಾಣವಾಗಿ, ಹಿರಣ್ಮಪತಿಯೇ ಕಾಯವಾ 
ಮಹಾಲಿಂಗೈಕ್ಯಂಗೆ ಧನದ ಚಿಂತೆ ಇನೆ ಸ ಛಿಯದು? 
ಉತ್ತಮ ಮಧ್ಯಮ ಕನಿಷ್ಪ ನಿಕೃಷ್ಟ 
ಹಸನ ನ ಚಿತ್ತಿನಿ ಪದಿ ್ಲನಿಯರೆಂಬ ನಾಲ್ಕು ತೆ ತೆರದ ಸ್ತ್ರಿ €ಯರ ಸಂಗ; 
ಪಾತರ, ದಾಸಿ, ವೇಶ್ಯಾಗಮನ, ಪರಸ್ತ್ರಿ € ಪರಸಂಗ 
ಅವಿಚಾರ ಅನ್ಯಜಾತಿಯ ಸೆಂಗ ಸ ಸುವ 
ಕ್ರೂರಾತ್ಮಂಗೆ ಹೆಣ್ಣಿನ ಚಿಂತೆಯಲ್ಲದೆ, 
ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ಷಿಯ ವರ್ತನೆಯ ಮೀರಿ 
ಮಹಾಶಕ್ತಿ ತಾನಾಗಿ(ಹ) ಮಹಾಪುರುಷನಲ್ಲಿ 
ಮಹಾಸಂಗವಾದ ಮಹಾಶರಣಂಗೆ ಹೆಣ್ಣಿನ ಚಿಂತೆ ಇನ್ನೆ ಫ್ಲಿಯದೋ? 
ವೇದಶಾಸ್ತ್ರ ಪುರಾಣಾಗಮಾದಿಯಾಗಿ 
ಅಷಾ ಸದಶವಿದ್ಯಂಗಳನೋದುವ ಕೇಳುವ ವಿಚಾರಿಸುವ ತಿಳಿವ 
ವದ್ಯದ ಬೆಂತೆ ಅಲ್ಪ ಮತಿಯ € ಅಲ್ಪ ಂಗಲ್ಲದೆ 
ಮ ವತೆಗೆ ಅಧಿವೈ ವಮಪ್ಪ ಮಹಾವಿದ್ಯೆಯೇ ದೀಹೆವಪ್ಪ 
ವಿದ್ಯಾರೂಪ ಪಿ ಸಶಿ ಪ್ರಾಣವಾಗಿ, ಮಹಾದೇವನೇೇ ಕಾಯವಾಗಿ 
ಮಹಾದೇವನೇ ಜಿಹ್ವೆ ಯಾಗಿ, ಪಿ ಮನಬಾಗಿಹ 
ಮಹಾಲಿಂಗೆ ಸ್ರಕ್ಯಂಗೆ ಇನ್ನು ಳಿದ ಚಿಂತೆ ಇನ್ನೆ ಛಅಯಹಮೋ?ಿ 
ಭಕ್ಕಕಾಯ ಶಿವನಾಗಿ ಶಿವನೇ ಪ್ರಾ ಹ ನಿಂದ Ae ಕೃಂಗೆ 
ye. ಚಿಂತೆಯೂ ಇಲ್ಲ, ಆತ ನಿಶಿ ಸಂತ ಪರಮಸುಖಪರಿಣಾಮಿ 
ಸತ್ಯನು ನತ್ಮನು ಉರಿಲಿಂಗಪೆ ಪೆದ್ದಿಯ ಯ ವಿಶ್ವೇಶ್ವರ. | 


Sse 
we Ud 


ಉರಿಲಿಂಗಪೆದ್ದಿಗಳ ವಚನ ೪೭೫ 
0೩೮೦ 


ಘನಕ್ಕೆ ಘನ ಮಹಿಮೆಯ ಪಡೆವರೆಲ್ಲರು ರುದ್ರಾಕ್ಷಿಯ ಧರಿಸಿಪ್ಪರು, 
ಆ ಮನುಜರು ಮತಣ್ಯರಲ್ಲ ನೋಡಿರೆ. 
ಮುನ್ನೊ ಬ ನಿ ವ್ಯಾಧನು ಶ್ವಾ ಶ್ಲಾನನ ಕೊರಳಲ್ಲಿ ರುದ್ರಾಕ್ಷಿಯ ಕಟ್ಟ ಲು 
ಆಶಾ ನವೊ ರುದ್ರ ಲೋಕ್ಕೆ ಐದಿತೆಂಬುದು ಪುರಾಣಸಿದ್ಧ ಸೋಡಿರೆ. 
ಅದು y 
ಶಿಖೆಯಲ್ಲಿ ಒಂದು, ಶಿರದಲ್ಲಿ ಮೂವತ್ತಾರು 
ಗಳದಲ್ಲಿ ಮೂವತ್ತೆರಡು, ಕರ್ಣದ್ವಯದಲ್ಲಿರಡು 
ಹಾರದಲ್ಲಿ ನೂರೆಂಟು ತೋಳಿನಲ್ಲಿ ಹದಿನಾರು 
ಕರದಲ್ಲಿ ಹನ್ನೆರಡು, ಜಪದಲ್ಲಿ ಇಪ ಸ್ಪತ್ತೆಂಟು 
ಪ ಕ್ರ ಮ ರುದ್ರಾಕ್ಷಿಯ ಧರಿನಿದಾತನೇ ರುದ್ರನು, 
Be ಸದ್ಯೋನ್ಮುಕ್ಷನು, 
ಆತನೇ ಇಹಲೋಕ ಪರಲೋಕ ಪೂಜ್ಯನು, ಅಯಾ 


b 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. °° loos 


೧೩೮೧ 


ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ ಗಲ 
ವಾಜ್‌ ಮಾನಸಾಗೋಚರವೆಂದು ಹೇಳುತೆ ತ್ರೈದಾವೆ ವಾಕ್ಯಂಗಳು. 
ಅದಂತಿರಲಿ, 
ಐತಿಹಾಸಿಕರು ಪೌರಾಣಿಕರು ಆಗಮಿಕರು ಅರಿದರಾದಡೆ 
ದೃಶ್ಯನೆಂಬರೆ ಶಿವನನು? ಅದೃಶ್ಯನೆಂಬರೆ ಶಿವನನು? 
ವಾಜ್‌ ಮಾನಸಾಗೋಚರನೆಂಬರೆ ಶಿವನನು? 
"ಅತ್ಯತಿಷ್ಠದ್ದಶಾಂಗುಲಂ' “ಏಕೆ ಏವ ಪುರುಷಃ” 
ಎಂಬ ಶ್ರುತಿಯಿರಲು 
ಮತ್ತಚಿತ್ತನೆ ಶರಣನು? 
ಅಣುವಿನೊಳಗಣವಮಾಗಿ, ಮಹತ್ತಿನೊಳಗೆ ಮಹತ್ತಾಗಿ, 
ಇಹಪರವೆಂಬ ಸೆಂದ ಹರಿದು, ಅಧ್ಯಕ್ಷತನಕ್ಕೆ ಕಾರಣಿಕನಾಗಿ 
ಇಹೆಲೋಕವೆ ಪರ, ಪರವೆ ಇಹಲೋಕ... 
ಅದು ಹೇಗೆಂದಡೆ: 
ನಿತ್ಯಂ ಲಿಂಗಾರ್ಚನಂ ಯಸ್ಯ ನಿತ್ಯಂ ಜಂಗಮಪೂಜನಂ! 
ನಿತ್ಯಂ ಗುರುಪದಧ್ಯಾನಂ ನಿತ್ಯಂ ನ ಸೆಂಶಯಃ॥ 


ಖಂಟ ಆಗಮವಾಕ್ಯವನರಿದು, 


ಸಂಕೀರ್ಣ ವಚೆನಸಂಪುಟ ; ಒಂದು 


ಗುರುವಿಂಗೆ ತನುಮುಟ್ಟಿ, ತ್ರಿವಿಧಲಿಂಗಕ್ಕೆ ಮನಮುಟ್ಟಿ, 
ತ್ರಿವಿಧಜಂಗಮಕ್ಕೆ ಧನಮುಟ್ಟಿ, ತ್ರಿವಿಧ ನಿವೇದಿಸಿ, 

ಆ ಗುರುವಿಂ ಶುದ್ಧ [ಪ್ರಸಾದವ] ಆ ಲಿಂಗದಿಂ ಸಿದ್ಧ [ಪ್ರಸಾದವ] 
ಅ ಜಂಗಮದಿಂ ಪ್ರಸಿದ್ಧ [ಪ್ರಸಾದವ]ನವಗ್ರ ಹಿಸಿ 

ಈ ಲಿಂಗಾರ್ಚನೆಯ ಸ್ವಾನುಭಾವದಿಂದೇಕವ ಮಾಡಿ ಅರ್ಚಿಸಲಲ್ಲಿ 
ಶರಣರು ಸ್ವತಂತ್ರರು. 

ಅಂಗದಾಸೆಯಲ್ಲಿ ಹರಿವುದ ಬಿಟ್ಟ ನಿಸ್ಪಂಗಿಗಳು. 

ಶ್ರೋತ್ರ ನೇತ್ರ ತ್ವಕ್ಟು ಜಿಹ್ವೆ ಘ್ರಾಣ ಪಂಚೇಂದ್ರಿಯಂಗಳ 
ಶಿವನ ಮುಖವೆಂದರಿದು ಅನ್ಯಸೆಂಗಂಗಳಿಗೆ 

ಎಳೆಸಿ ಬಳಸಿ ಬಣ್ಣ ಕರಪ್ಪ ರೆ ಶರಣರು? 

ಲಿಂಗಾರ್ಚನವಿಹೀನಸ್ಸು ದ್ವಿಜೋಪಿ ಶ್ರಪಚಾಧಮಃ। 
ಅಿಂಗಾರ್ಜನಪರೋ ನಿತ್ಯಂ ಶ್ರಪಚೋಪಿ ದ್ವಿಜೋತ್ತ ಮಃ 
ಎಂದುದಾಗಿ, 

ನಿಮ್ಮ ಶರಣರಿಗೆ ಸೆರಿ ಉಂಟೆ ಲೋಕದೊಳಗೆ? 

ಶೂನ್ಯವನಿಸುವ ವಸ್ತುವ ರೂಹಿಂಗೆ ತಂದು 

ನೆರೆದು ತಾನೆ ರೂಪಾಗಬಲ್ಲ ಶರಣನು. 

ಆತನ ಮಹಾೂಮಹಿಮೆಗೆ ನಮೋ ನಮೋ ಎಂಬೆನು ಕಾಣ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. l ೧೧೬ | 


೧೩೮೨ 


ಜಗವೊಂದೆಸೆ ತಾನೊಂದೆಸೆ, 
ಮತ್ತಾ ಜಗದೊಳೆಗೆ ತೂ, ತನ್ನೊಳಗೆ ಜಗ. 
ಆಗಮವೆಣಂದೆಸೆ, ತಾನೊಂದೆಸೆ, 
ಮತ್ತಾ ಆಗಮದೊಳಗೆ ತಾ, ತನ್ನೊಳಗೆ ಆಗಮ. 
ವಿಧಿಯೊಂದೆಸೆೆ, ತಾನೊಂದೆಸ4ೆ, 
ಮತ್ತಾ ವಿಧಿಯೊಳಗೆ ತಾ, ತನ್ನೊಳಗೆ ವಿಧಿ. 
ಕ್ರೀಯೊಂದೆಸೆ ತಾನೊಂದಸ್ಸೆ ಃ 
ಮತ್ತಾ ಕ್ರೀಯೊಳಗೆ ತಾ, ತನ್ನೊಳಗೆ ಕ್ರೀ. 
ಇಂತೀ ಜಗ, ಆಗಮ್ಮ, ವಿಧಿ, ಕ್ರೀ ನಿಷೇಧವಾಗಿ, 
ಹೊದ್ದಿಯೂ ಹೊದ್ದನು, ನೀರ ತಾವರೆಯಂತೆ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. | ೧೧೭ 


ಉರಿಲಿಂಗಪೆದ್ದಿಗಳ ವಚನ ೪೭ 


೧೩೮೩ 


ಜನನವೆಲ್ಲರಿಗುಳ್ಳ ಯೋನಿಗಳಲ್ಲಿ ಜನಿಸದೆ 
ವಿಚಾರೆ ವಿಜ್ಞಾನದಿಂದ ವಿಚಾರಿಸಿ 
ಲೀಗುರು ಕರುಣಾಮೃತಸಾಗರದಲ್ಲಿ ಜನಿಸಿದ ಶಿಷ್ಯನ ಪರಮವಿವೇಕವೆ 
ವೇದಾದಿವಿದ್ಯೈಗಳ ಸರ್ವಸಾರ. 
ಆ ಸರ್ವಸಾರಾಯದ ಸಮರಸೆಸ್ಟರೂಪೆ | 
“ಓಂ ನಮಃ ಶಿವಾಯ” ಎಂಬ ಮಂತ್ರವೇದ್ಯವಾವುದೆಂದಡೆ: 
ಆ ಷಡಕ್ಷರಮಂತ್ರವೆ ಷಡಂಗ ಷಟ್ಟ ಒಲಿಲಿಂಗ 
ಹಸ್ತೆ ಮುಖ ದ್ರವ್ಯ ಅರ್ಪಣ ಪ್ರಸಾದ ಪ್ರಸಾದಭೋಗ ಸಂತೃಪ್ಲಿ K 
ಇಂತೀ ಸತ್ಯ ನಿತ್ಯ ನಿರಂಜನ ಸಹಜ ಸನ್ಮಾರ್ಗವ ಸಾಧಿಸಿದರು 
ನಮ್ಮ ಪುರಾತನರು. ೌ” 
ಇದನರಿದ ಮಹಾಂತನೆ ವೇದ್ಯನು, | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. Il ೧೧೮ ॥| 


೧೩೮೪ 


ಜನ್ಮದ ಭವಬಂಧನವ ತೊಡೆಯಬಲ್ಲಡೆ 
ಷಡಕ್ಷರವೇ ಬೀಜಮಂತ್ರ, 
ಕಾಲಕರ್ಮದ ದೆಸೆಯನೊರಸೆಬಲ್ಲಡೆ 
ಶಿವನ ತನುಧೂಳಿತಮಪ್ಪ ಶ್ರೀವಿಭೂತಿ, 
ಸಟೆ ಕುಪಕೆ ಪ್ರಪಂಚ ಗೆಲುಲ್ಲಡೆ ಮಹೆಂತರ ಸಂಗ, 
ಶುಕ್ಲ ಶೋಣಿತದ ತನುವಿನ ಕಲ್ಮಷವ ತೊಡೆಯಬಲ್ಲಡೆ 
ಜಂಗಮದ ಪಾದೋದಕ ಪ್ರಸಾದ, 
ಮನ ಬುದ್ಧಿ ಚಿತ್ತ ಅಹೆಂಕಾರವ ಗೆಲುವಡೆ ಏಕೋಭಾವನಿ್ಠೆ. 
ಇವು ತಾನೆ ತನ್ನೊ ಳಗಾಗೆ ಬೇರಾವುದೂ ಘನವಿಲ್ಪ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೧೧೯ ॥॥ 


೧೩೮೦೫ 
ಜನ್ಮಾಂತರಸೆಹೆಸ್ಟೇಷು ತಪೋಧ್ಯಾನಸಮಾಧಿಭಿಃ। 
ನರಾಣಾಂ ಕ್ಷೀಣಪಾಪಾನಾಂ ಶಿವಭತ್ತಿಃ ಪ್ರಜಾಯತೇ॥ 
ಇಂತೆಂದುದಾಗಿ, 


ಅನೇಕ ಜನ್ಮದ ಪಾಪಂಗಳು ಸೆವೆದು, ಲೀಗುರುಕಾರುಣ್ಯಮಂ ಪಡೆದು . 
ಶಿವಭಕ್ತನಾಗಿ ಶಿವರಿಂಗವಂ ಧರಿಸಿ, ಶಿವಶಿಂಗದರ್ಶನಸ್ಪ ರ್ಶನಂ ಮಾಡಿ 


೪೭೮ 


ಸಂಕೀರ್ಣ ವಚನಸಂಪುಟ : ಒಂದು 


ಇಷ್ಟ ಲಿಂಗ ಪಾ ಾಣಲಿಂಗಸಂಬಂಧ, ಅಂತರಂಗ ಬಹಿರಂಗ ಸರ್ವಾಂಗವಾದ ಬಳಿಕ . 

ಮರಳಿ ಆತ್ಮತತ್ತ ವ ವಿಚಾರಿಸಿ, 

ಪರಮಾತ್ಮ ನಲ್ಲ ಯೋಗವ ಮಾಡಿ ಯೋಗಿಗಳಾದೆವೆಂಬಿರಿ. 

ಅದೇನು ದಾದ. 

ಆತ್ಮ; ನೇ ಪ್ರಾಣ, ಪರಮಾತ್ಮನೇ ಶಿವಲಿಂಗ. 

ಇಂತೀ ಪ್ರಾ ಸಾತ ನನೂ ಪರಮಾತ್ಮನಪ್ಪ ಶಿವಲಿಂಗವನೂ 

ಶ್ರೀಗುರು `ಯೋಗವ ಮಾಡಿ ತೋರಿಕೊಟ್ಟು, ಕರುಣಿಸಿದ ಬಳಿಕ 

ಗುರ್ವಾಜ್ಞಿಯಂ ಮೀರಿ, ದ್ವಿಜರನು ಸನ್ಯಾಸಿ ಸಿಯನು 

ಶ್ರೀಗುರ್ವಾಜ್ಞೆಯನರಿಯದ, ಶಿವನ ಮಹಾತ್ಮೆಯನರಿಯದ 

ಶಿವಲಿಂಗವೇ ಪರಮಾತೆ ತ್ಮನೆಂಬ ತಾತ್ತರ್ಯವನರಿಯದ 

ಈ ಭ್ರಷ್ಟರ ಮರಳಿ ಮರಳಿ ಗುರುವೆಂದು ಮಾಡಿ 

ಉಪದೇಶವಂ ಮಾಡಿಸಿಕೊಳೆಬಹುದೆ? 

ಶಿವ ಶಿವಾ! ಅದು ಗುರುದ್ರೋಹ, ಪ್ರೀಗುರು ತಪ್ಪಿ ಮಾಡಿದುದಿಲ್ಲ. 

ಪ್ರೀಗುರು ಸರ್ವಧರ್ಮಂಗಳಿಗೆಯೂ 

ಅಧಿಕಾಧಿಕವೆಂದು ಹೇಳಿ ತೋರಿಕೊಟ್ಟು ಕರುಣಿಸಿದ ಬಳಿಕ 

ಆತ್ಮ ಯೋಗವೆಂದು ವೃದಿಕವೆಂದು ಸೆ ಸೆಕಲವೆಂದು ನಿಷ್ಟಲವೆಂದು | | 

ವೃಷ್ಣ ವವೆಂದು ಮಾಯಾವಾದಿಗಳೆಂದು ಚಾರ್ವಾಕರೆಂದು ಬೆ ಬೌದ್ಧ ರೆಂದು 

ಇತ್ಯಾದಿ ಭಿನ್ನದರ್ಶನಂಗಳಲ್ಲಿ ಧರ್ಮಶಾಸ್ತ್ರಂಗಳ ಕೇಳ 

ಮರಳಿ ಉಪದೇಶವಂ ಮಾದಿಸಿಕೊಳೆಬಹುದೆ? 

ಶಿವ ಶಿವಾ ಅದು ಗುರುದ್ರೋಹ, ಫ್ರೀಗುರು ತಪ್ಪಿ ಮಾಡಿದುದಿಲ್ಲ.. 

ಲ್ರೀಗುರುವೇ ಪರಶಿವನಾಗಿ | 

"ಏಕ ಏವ ರುಮ್ರೊ €ನ ದ್ರಿ ತೀಯಾಯ ತಸ್ನೆ [ 

ಎಂದುದಾಗಿ, 

“ಶಿವ ಏಕೋ ಧ್ಯೇಯಃ' 

ಎಂದುದಾಗಿ, 

ಶಿವನನೇ ಪೂಜಿಸಿ ಶಿವನನೇ ಧ್ಯಾನಿಸಿ 

ಎಂದು ಹೇಳಿ ತೋರಿಕೊಟ್ಟು ಕರುಣಿಸಿದ ಬಳಿಕ 

ನಿವನಿಪ್ಟೋ ಲಕ ಶುದ್ದಂ ಭುಂಜೀಯಾತ್‌ ಸರ್ವತೋ ದ್ವಿ ಜ! 

ಅನ್ಯ ದೈವಸ್ಯ ನಿರ್ಮಾಲ್ಯ 0 ಭುಕ್ಕ್ಯಾಚಿ ಕುಂದ್ರಾಯಣಂ : ಚರೇತೌ॥ 

ಇಂತೆಂದುದಾಗಿ, 

ಪ್ರಸಾದವ ಕರುಣಿಸಿದನು ಪ್ರೀಗುರು. 

ಆ ೨ ಶ್ರೀಗುರುವ ಭ್ರ ಷನ ಮಾಡುವಿರಿ, ಗುರು ನಿಮ್ಮಿಚ್ಛ ಚೆಗೆ ಬಾರನಾಗಿ. 
೬೪ 

ಪೂರ್ವ ಖಹಷರು್‌ a ನೀನೊಬ್ಬನೆ ನೇ ಬುದ್ದಿ ವಂತನೇ? 


ಉರಿಲಿಂಗಪೆದ್ದಿಗಳ ವಚನ 


ಕೆಡದಿರು ಕೆಡದಿರು. 

ದೂರ್ವಾಸ್ಯೆ, ಆಗಸ್ಕೃ p ಭೃ ಗು, ದಧೀಚಿ, ಮಾರ್ಕಂಡೇಯ 
ಮೊದಲಾದ ಯಖಪಿ Ps 

ಶಿಷಲಿಂಗಪ್ಪ ತಿಷ್ನೆ ಯ ಮಾಡಿ ಶಿವಲಿಂಗಾರ್ಚ್ಜನೆಯಂ ಮಾಡಿದರು. 
ಇವರೆಲ್ಲರು: ಮರುಳುಗಳ್ಳು ನೀನೊಬ್ಬ ನೇ ಬುದ್ದಿ ವಂತನೇ? 
ಕೆಡದಿರು ಕೆಡದಿರು. 

ಮತ್ತೆ ವಿಷ ಷ್ಣ ಬ್ರಹ್ಮ ಇಂದ್ರ ಮೊದಲಾಗಿ 

ಶಿವಿಂಗಪುಃ $ಷಿ: ಯಂ ಮಾಡಿ ಶಿವಲಿಂಗಾರ್ಚನೆಯಂ ಮಾಡಿದರು. 
ಇವರು ಮಾಡಿದುದಕ್ಕೆ ದ್ಯ ದ ಪ್ಪ ವ ನೋಡಿರೆ: 


ಮತ್ತ ತ್ಯೃಕೇಶ್ವ of ಕೂರ್ಮೇಲ್ಸೆ ರ, ಮಾಹೇಶ್ವ ರ, ರಾಮೇಶ ಶರವೆಂದು | 


ಲಿಂಗಪ್ಪ ತಿಷ್ಮೆ ಯಂ ಮಾಡಿ ನವಲಿ ನಂಗಾರ್ಚನೆಯಂ ಮಾಡಿವೆರು. 
ಇವರುಗಳಿಲ್ಲರು ಮರುಳರು, ನೀನೊಬ್ಬ ನೇ ಬುದಿ ್ಲಿವಂತನೇ? 
ಕೆಡದಿರು ಕೆಡದಿರು. 
ಹರಿಶ್ಚಂದ್ರ ಮೊದಲಾದ ಚಕ್ರವರ್ತಿಗಳು 
ಶಿವಲಿಂಗಪ್ರ ತಿಷ್ಮೆ ಯಂ ಮಾಡಿ ಶಿವಲಿಂಗಾರ್ಚನೆಯಂ ಮಾಡಿದರು. 
ಇವರು ಮಾಡಿದುದಕ್ಕೆ ದೃ ದಷ ಸೈವ ನೋಡಿರೆ: 

ಶೀಪ್ರರದಲ್ಲಿ ಇಂದ್ರೇಶ ರು ಬ್ರಹ್ಮೆ ಶ್ರ ರ, ಯಕ್ಷಸಿದ್ದೆ ಶ್ರ ಶರವೆಂದು 
ಲಂಗವ ತಿಷ್ಮೆ ಯಂ ಮಾನೆ ಶಿವನಿಂಗಿರ್ಜೆನೆಯ ಮಾಡಿದರು. 
ಇವರೆಲ್ಲರೂ ಮರುಳುಗಳು, ನೀನೊಬ ನೇ ಬುದ್ಧಿ ವಂತನೇ? 
ಕೆಡದಿರು, ಕೆಡದಿರು. 
ತಾರಕಾಸುರ ರಾವಣಾದಿಗಳೆಲ್ಲರೂ 
ಶಿವಲಿಂಗಪ್ಪ ತಿಷ್ಟೆ ಯಂ ಮಾಡಿ, ಶಿವರಿಂಗಾರ್ಚ್ಜನೆಯಂ ಮಾಡಿದರು. 
ಇವರೆಲ್ಲರೂ ಮರುಳುಗಳು, ನೀನೊಬ್ಬ ನೇ ಬುದಿ ್ಲಿವಂತನೇ? 
ಇದು ಕಾರಣ, 
ಪ್ರೀಗುರುವೆ ಅಧಿಕ, ಶಿವಲಿಂಗವೇ ಅಧಿಕ 
ಶಿವಲಿಂಗಾರ್ಚನೆಯೇ ಅಧಿಕ, ಆ ಸೆಂಗವೇ ಸಂಗ, 
್ರೀಗುರುಲಿಂಗಜಂಗಮದ ಪೂಜೆಯೇ ಪೂಜೆ, 
ಅರ್ಚನೆಯೇ ಅರ್ಚನೆ, ಆ ಸೆಂಗವೇ ಸೆಂಗ ಕಾಣಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. 


೧೩೮೬ 


ಜನಿತವಿಲ್ಲದ [ಜನಿತ]ನಾದ ಹರನೆ, ನೀನು ನಿರೂಪನು. 
ಎನ್ನ ಭಕ್ತರು ರೂಪರುಯೆಂದಡರೆ ಅಲ್ಲಲ್ಲ, 


Il « 


೧೨೦ ॥ 


೪೮೦ 


ಸಂಕೀರ್ಣ ವಚನಸಂಪುಟ ; 


ಎನ್ನ ಭ ಭಕ್ಕರೆ ನಿರೂಪ ಪರು. 
ಹೆಸರಿಲ್ಲದ ವಸ್ಸುವ ತಂದು ಹೆಸರಿಟ್ಟು 
ಕರುಹುಗೊಂಡುದಿದೆಂದು 
ಅರಿಯಬಾರದಾತನ ತಂದು ಕುರುಹಿಟ್ಟು 
ಪಾಲಿಸಿದರಾದಕಾರಣ ದೇವನಾದೆ. 
ಒಡಲುಗೊಂಡವರ ಜರಿಯಲೇತಕೆ? 
ನೀನೊಮ್ಮೆ ಒಡಲುಗೊಂಡು ನೋಡಾ. 
ಜಾಗ್ರತ್‌ಸ್ನ ಪ್ಲಸುಷುಪ್ತಿ ಯಲ್ಲಿ ನಿನ ಸೆ ಧ್ಯಾನವಲ್ಲವೆ 
ಅನ್ನ? ಧಾನ್ಯ ವುಂಟೆ ಎನ್ನ ವರಿಗೆ? 
ನಿನ್ನ ಹಂಗಳ ಹೊಗಳಲಾರದೆ 
ಆಅ ಔೇದಂಗಳು ವಾಜು ನಕ್ಕಗೋಚರನೆಂದವು, 
ಕಾಣಬಾರದ ಶೂನ್ಯನೆಂದವು. 
ಇಂತೀ ಪರಿಯಲಿ ಶ್ರುತಿಗಳು ಹೊಗಳಿದವು. 
“ಯಜ್ಞೇನ ಯಜ್ಞಮಯಜನ್ಹ ದೇವಾಃ 
ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ 
ತೇ ಹ ನಾಕಂ ಮಹಿಮಾನಸಿ ಸೈಚಂತೇ 
ಯತ್ರ. ಪೂರ್ಮೇ ಸಾಧ್ಯಾಸ್ಸೃ ge, ದೇವಾಃ? 
ಎಂದವು ಶ್ರುತಿ. 
ನಿನ್ನಾಯತವ ಎಮ್ಮ ಶರಣರೇ ಬಲ್ಲರು. 
ಆಗಮ ಶ್ರುತಿ ಪುರಾಣಂಗಳೆ ಹಾಂಗೆ 
ಶೂನ್ಯವ ಹೇಳುವರೆ ನಿಮ್ಮ ಶರಣರು? 


ನಿತ್ಯನಂದು ದಿಟಪುಟ ಮಾಡಿ ಸದ್ಭಕ್ತರ ಹೃದಯ ಮನ ಶಾಸನ 


ಮಾಡಬಲ್ಲ ಶರಣರು, ಶಿವಂಗೆ ಜನಕರು ಕಾಣಾ 
ಉರಿಲಿಂಗಪೆ ದಕ ಪ್ರಿ ಯ ವಿಶ್ವೆ ಶ್ವ ರ. 


೧೩೮೭ 


ಜನಿತವಿಲ್ಲದೆ ಜನಿಸಿ ಸ್ಲೆಯವಾದ ಹರನೇ ನೀನು ನಿರೂಪನೇ? 
ಜನಿಸಿ ಜನಿತವ ಬಗೆಯರಾಗಿ ಎಮ್ಮ ಪುರಾತನರೇ ನಿರೂಪರು, 


ಕುಲದಲ್ಲಿ ಹುಟ್ಟಿ ಕುಲವ ಬೆರೆಸೆರಾಗಿ ಎಮ್ಮ ಪುರಾತನರೇ ಕುಲಜರು. 


ದಿಲಿಂಗ . 
ಸ ದೆಶೆಗೇಡಿ ಲಿಂಗವ ವಶಕ್ಕೆ ತಂದು 
ಹೆಸರಿಟ್ಟು ಕರೆದರೆ ನೀನು ಸುಲಭನೇ? ಅಲ್ಲ. 
ನೀನು ಕುಲಗೇಡಿ, ನಿನ್ನನಾರು ಬಲ್ಲರು? ನೀನಗೋಚರ. 


ಒಂದು 


| ೧೨೦೧ ॥ 


ಉರಿಲಿಂಗಪೆದ್ದಿಗಳ ವಚನ ೪೮೧ 
ಹರನೇ, ನೀ ಬೇಡಿತ್ತ ಸಟ ನೀ ಬಂದರೆ ನಿಸ್ನನಾಗುಮಾಡಿದರಲ್ಲದೆ 
ನ * ಪುರಾತನರು ; ನಿಮ್ಮಲ್ಲಿ ಗೆ ಬಂದು ದೈನ್ಯ ಬಟ್ಟು ಬೇಡಿದರಲ್ಲಿ ಫೃ 

ಗುರಿಲಿಂಗಪೆದ್ದಿ ಪ್ರಿ ಯ ಎತ ಶ್ವ ರಾ. | ೧೨೨ | 


೧೩೦೮ 


ಜಲಕುಂಭಚ ಕಂದ್ರ ವತ್ತೆಂಬ ಯಥಾ ನ್ಯಾಯವನರುಹಿಸಿ 

ಕುಂಭ ಹೆಲವಾದಡೆ ಚಂದ್ರ ನೊಬ್ಬ ನೊ? ಇಬ್ಬ ರೊ? 
ಬಲ್ಲರೆ, ನೀವು ಹೇಳಿರೆ. 
ಆ ಭೂಮಿಯಲ್ಲಿ ಅಡಿಗೊಂದೊಂದು ಸೆ ಸ್ಸ ಲವಾಗಿ 
ಸೆ ಸೈಲಕ್ಟೊದು ಬಣ್ಣ ವಪ್ಪ ಮೃ ತ್ಲಿಕೆಯ ದು ಘಟವಂ ಮಾಡಿ 
ಆ ಘಟವ, ಬಹುವಿಧಮಂ ಕೊಡಿ, ದಗ್ಗವ ಮಾಡಿ 
ಏಕಶಾಯಿಯಂ ಮಾಡೆ, ಉಪಯೋಗಕ್ಕೆ ಸೆಂದುದೊ ಘಟಿವು? 
ಇಂತೀ ಪರಿಯಲ್ಲಿ ತಿಳಿದು ಕೇಳಿರೆ. 
ಇಂತು ಗುರುಕಾರುಣ್ಯವುಳ್ಳ ದೇಹಕ್ಕೆ 
ವರ್ಣಾಶ್ರಮವನತಿಗಳೆಯದಿದ್ದಡೆ 
ಆ ಗುರುಕಾರುಣ್ಯ ತಾನೆಂತಿಪ್ಪು ದು ಹೇಳಿರೆ? 
ಆ ಅ ಗಾನ ಹ ಸ್ಪಮಸ ಸ್ರ ಕಸುಯೋಗವ ಮಾಡಿ, 

ಸಷ್ಮಿಡವ ಕಳೆದು ಮಂತ ತ್ರಪಿಂಡವಂ ಮಾಡಿ, 
ಸ ಸಂಯ್ರಿಣಿಯ ಕಳೆದು ಲಿಂಗಪ್ರಾ ಣಿಯ ಮಾಡಿನ. 
ಶಿವಜಸ್ರಾಬಲಯುತರಾಗಿ 
ಶಿವನ ಶಲಣರು ವಾಜ್‌ ಮಾನಸಾಗೋಚರರೆನ ದಿದ್ದಡೆ 


ತ 
ಕುಂಭೀಪಾತಕನಾಯಕನರಕ ತಪ್ಪದ ದು, ಸೆತ್ನಸೆತ್ನ ಅವರಿಗಿದೇ ಗತಿ. 


ಇನ್ನು ಅನಂತಕೋಟಿಬ ನ್ರಿಹ್ಮಕಲ್ಪ ಉಳ್ಳನ್ನಶ್ಯರ' 

ಇಹರು ಕಾಣಾ ನರಕದಲ್ಲಿ, 

ಇದಕೆನ್ನು ಶ್ರುತಿ: 

ಪಾತಕಂತು ಮನುಷ್ಯಾಣಾಂ ತನುಭಾವೇಷು ವರ್ಧನಂ 

ಜನ್ಮ! ಕರ್ಮ ಮರಣಾಂತಂ ಅಜಕಲ್ಪಾ ವಧಿಂ ಭವೇತ್‌! 

ಮುಕ್ತಿ ಎಂಬುದು ಉಂಟಾದುದಕ್ಕೆ ಉಪದೃಷ್ಟವ ಹೇಳಿಹೆನು: 

ಹಿಂದೆ ಅರಿಯಿರೆ, ನಿಮ್ಮ ಯಷಿ ಮೂಲಾಂಕುರವನು, ಉಪದೇಶಗಮ್ಯರಾಗಿ. 
ಅಷ್ಟಾದಶಕುಲಂಗಳನೂ ಏಕವರ್ಣವ ಮಾಡಿರೆ 

ಉಪದೇಶಗಮ್ಯದಿಂದಲೂ ಇನ್ನರಿದು 

ಹೆಡೆದ ಪದಫಲಾದಿಗಳ ನೋಡಿರೆ. 


೪೮೨ 


ಸಂಕೀರ್ಣ ವಚೆನಸಂಪುಟ 


ಇನ್ನಿ ನಿವೃತ್ತಿ ಯಾಗದೆ ಒಬ್ಬ ಯಷಿಗೆ? 

ಜೀವಃ ನದ ಮೊದಲಲ್ಲಿ ಅವ ಬೇದ ಕಾಣಾ. 

ನದಿಂದ ಅಂತಂತು ಮಾಡಿದಡೆ, 

ಶಿವ ಹ ನಿಂದೆಯಿಂದ ಒಂದು ಬ್ರಹ ಕಲ್ಪ ಪರಿಯಂತರ 
ಕುಂಭೀಪಾತಕನಾಯಕನರಕದಲ್ಲಿ 'ಅಯೆದಾನೆ ಎಂದುದು ಶ್ರುತಿ: 
ಲಿಂಗಸ್ಮಾರಾಧನೇ ವಿಘ್ನಂ ಯತ್ಲತಂ ಸ್ವಾರ್ಥ a 
ನಿಮೇಷಮಖಪಿ ತತ್ಪಾಪ ಪಂ ಕರೋತಿ ಚ ಕುಲಕ್ಷಯಂ॥!! 
ಶೂಕರಃ ಕೋಟಿಜನಾ ನಿ ಲಭತೇ ಶತಕೋಟಿಭಿಃ! 
ಮೃಗಶ್ಚ ಕೋಟಿಜನಾ ನಿ ಶೃಗಾಲಃ ಕೋಟಿಜನ್ನ ಭಃ! ೬ 
ಅರಿಧಕ್ತ ಲಕ್ಷಜನಾ ನ ಕುಬ್ಬಸ್ಸಾ $ದಬ್ದ ಜನ್ಮಭಃ $l ಬರ 
ಹನಿ ಕೋಟರನಾ ನಿ ಶಿಖಂಡೀ ಜಾಯತೇ ತಥಾ 
ಉಲೂಕೋ ವಾಯಸೋ ಗ ಧ್ರಶ್ಯೂಕರೋ ಜಂಬುಕಸ್ತೈಥಾ/ 
ಮಾರ್ಜಾಲೋ ವಾನರಶ್ಸ ಫವ ಯುಗಕೋಟಿ ಶತಂನರಃ। 
ಲಿಂಗಾರ್ಚನರತಂ ವಾಚಾ ಸೆಕ್ಕಲ್ಲಿಂಗಂ ಚೆ ದೂಷಯನ್‌! | 
ಯುಗಕೋಟಿ ಕಿ ಕ್ರಿಮಿರ್ಭೂತ್ತಾ ವಿಷ್ಟಾಯಾಂ ಜಾಯತೇ ಪ್ರನಃ!! 


ಕೀಟಃ ಪತಂಗೋ ಜಾಯೇತ ಕತವ ಶಿ )ಿಕದರ್ದುರಃ) 1 
ಜಾಯಂತೇ ಚ ಮ್ರಿಯಂತೇ ಚ ನರೆ. ನಾಸ್ತಿ ವೈ ಸುಖಂ. ಸ 
ಇಂತೆಂದುದಾಗಿ- ಇಸ್‌ 


ಅಂದೊಮ್ಮೆ ಬಂದುದು ದೂರ್ವಾಸನೆಯ ಯಷಿಗೆ ಔಟ್‌ 
ಮರ್ತ್ಯಲೋಕದಲ್ಲಿ ಮಹಾಪವಾದ. - } ೬ 
ಆದ ಮರಳಿ ಪರಿಹರಿಸಿಕೊಳನೆ ಮತಣ್ಯಲೋಕದಲ್ಲಿ sr 
ಶಿವಾರ್ಜನೆಯಂ ಮಾಡಿ? 

ಶಿವಭಕ್ತರಿಗೆ ಮನೋಹರವಂತಹ ಪೂಜೆಯ ಮಾಡಿ 

ಆ ಪರಶಿವನ ಘನಲಿಂಗವೆಂದರಿದು ಅರ್ಚಿಸಿ, 

ಪರಮಭಕ್ತ ರ ಪಾದತೀರ್ಥಪ್ರಸಾದದಿಂದ 

ಆ ಉಯಷಿ ಅಮರಕಾಯನೆಂಬ ನಾಮವ ಪಡೆಯನೆ? 
ಆಕಾರಾಧ್ಯಕ್ಷರಂಗಳಿಗೆ ನಾಯಕವಂತಹ ಅಕ್ಷರ 
ಪಂಚಾಕ್ಷರವೆಂಬುದನರಿದು 

ಶಿವನೇ ಸರ್ವದೇವರಿಗೆ ಅಧಿದ್ಯವವೆಂದರಿದು 

ವೇದಶಾಸ್ತ್ರಪು ರಾಣಾನಿ ಸ್ಪ ಷ್ಟ ವೇಶ್ಯಾಂಗನಾ ಇವ! 

ಯಾ ಪುನಿಶ್ಯಾಂಕರೀ ವಿದ್ಯಾ ಗುಪ್ತಾ ಕುಲವಧೂರಿವ 

ಎಂದುದಾಗಿ; 


ಶಿವಾರ್ಚ್ಜಕಪದದ ಂದ ಸ್ನಾರ್ಚನಾತ್‌ ಸ ರಹಾದಪ 
J ಸ್ವಸ್ಯ ನಾ ಸ್ಮರಣಾದಪಿ। 


“jh, 


. 
PR 


ಉರಿಲಿಂಗಪೆದ್ದಿಗಳ ವಚನ ೪೮೨ 


ಕೋಟಿಜನ್ಮಸು ಸೌಖ್ಯಂ ಸಾ ಸೆರುದ್ರೊ ¢ ನಾತ್ರ ಸೆಂಶಯಃ॥ 
ಎಂಬರ್ಥವನರಿದು ಆಂಗಿರಸ್ಥ, ಶಾಂಡಿಲ್ಲ, ನೇದಮಾಸ ಸ್ಯ 
ವಾಲಿ ಕಿ, ಮಾಂಡವ್ಯ ನಭಂಗಿಹೇಲ ಯಷಿಗಳಿಲ್ಲರೂ 
ಶಿವನುದೆ, ಶಿವಭಕ್ಕರ ನಿಂದೆಯ ಮಾಡಿ 
ಶಿವನ ಕ್ಷೇತ್ರವಹ ವೇದಾದಿಶಾಸ್ತ್ರಾ ಗಮಂಗಳಿಗೆ 
ಪ ರ್ರತಿಯಿಟ್ಟು ಕರ್ಮಶಾಸ್ತ್ರಂಗಳನೆಸಗಿ 
Bre SSR 
ತ್ರ ತ್ರ್ಯಕ್ಷನ ಶರಣ ಕ ಸಪಾವರದಾನಿ ಏಕನಿಷ್ಮ 
ಪರಮಮಾಹೇಶ್ವ ` ಸಾನಂದನು 
ಕರುಣದಿಂದಲೆತ" ತ್ರನೆ ಅವರೆಲ್ಲರ ನರಕಲೋಕದಿಂದ? 
ಇಂತಿವಕ್ಕೆ ಸ ಸಾಸ್ಷದ್ಧ ಷಾ ವಿಂತಗ್ಗ ಗ್ರಂಥಗಳ ಪೇಳುವಡೆ, 
ಅಂತಹವು ಅನಂಠ ಉಂಟು. 
ಆಗಮ ಪುರಾಣದಲ್ಲಿ ಅರಿವುಳ್ಳ ವರು 
ತಿಳಿದು ನೋಡುವುದು. 

ಶಾಪಹತರೆನಿಸುವ ಪಾಪಿಗಳು ಅವ ಮುಚ್ಚಿ ವಏತಥವ ನುಡಿವರು. 
ಇದನರಿದು ನಿತ್ಯ ಸಹಜ ಶಿವಲಿಂಗಾರ್ಚನೆಯಂ ಮಾಡಿ 
“ತತ್ತ ಮಸಿ? ವಾಕ್ಯಂಗಳನರಿದು 
ತತ ತ್ರದೇನೋಚ್ಯತೇ ಲಿಂಗಂ ತ ಶ್ರಂಪದೇನಾಂಗಮುಚ್ಯತೇ! 
ಲಿಂಗಾಂಗಸೆಂಗೋಃಸಿಪದಂ ಪರಮಾರ್ಥನಿರೂಪಣೇ॥। 
ಎಂಬುದನರಿದು ನಿತ್ಯನಿರ್ಮಳಜ್ಞಾನಾನಂದ ಪ್ರಕಾಶವೆಂಬ 
ಮಹಾಮನೆಯಲ್ಲಿ ಪರಮಸುಖದಲ್ಲಿ 
ಆಕಾರಂಗಳೆ ಲಯವನು ತಮ್ಮಲ್ಲಿ ಎಯ್ದಿಸಿ 
ನಿತ್ಯನಿರ್ಮಲಶಿವನ ಪ್ರ ಪ ಸನ್ನಪ್ಪ ಪ,ಸ ಸ್ರಸಾದವನೈದಿದ 
ಮಹಾನುಭಾವರನೆನಗೆ ತೋರಯ್ದಾ. 
ನಾ ನಿನ್ನನರಿದುದಕ್ಕೆ ಫಲವಿದು 
ನೀನೆನ್ನ ನೋಡಿದುದಕ್ಕೆ “ಫಲವಿದು. 
ಸುಖಸೆಚಿ ಸೈೆದಾನಂದಸ್ಸ ರೂಪ 
ಅನಿತ್ಯವ ಮೀರಿದ ನಿತ್ಯ ನೀನಲ್ಲದೆ ಮತೊ ಾಂದುಂಟೆ? 
ಎನಗೆ ನಿನ್ನ 0ತೆ ನಿರ್ಮಲಜ್ಞಾ ನಾನಂದಪದವನಿತ್ತು 
ಎನ್ನೆ ನಿನ್ನ "ಅತೆ ಮಾಡಿ ಉದ್ಭರಿಸೆ ರಿಸೆಯಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ತೆ ಶ್ರೇಶ್ವರ. | ೧೨೩ 1 


೪೮೪ 


ಸಂಕೀರ್ಣ ವಚನಸಂಪುಟ : ಒಂದು 


೧೩೮೯ 


ಜಗದೊಳಗಣ ಸೊರ್ಯನಂತಿರ್ಪ್ಷನಯ್ಗೆ ಶಿವನು. 
ಲೋಕಾದಿ ಲೋಕಂಗಳೊಳೆಗಿರ್ದಡೇನು, 
ಜಗದ ಪುಣ, ಪಾಪ, ಸ್ವರ್ಗ, ನರಕ, ಬಂಧ, ಮೋಕ್ಷಕ್ಟೊಳಗೂವುತನೇ ಅಲ್ಲ. 
ಅದೆಂತೆಂದಡೆ, 
ಜಲದೊಳೆಗಣ ಪ್ರಕೃತಿ ವಿಕೃತಿಗಳು ಜಲಕ್ಕಲ್ಲದೆ ಸೊರ್ಯಂಗಿಲ್ಲವಾಗಿ, 
ಲೋಕದ ಸ್ಥಿತಿಗತಿ ಲೋಕಕ್ಕಲ್ಲದೆ, ಶಿವನಿಗಿಲ್ಲವಾಗಿ. 
ಅನಂತಕೋಟಿ ಬ್ರಹ್ಮಾಂಡಗಳು ತನ್ನ ಒಡಲೊಳಗೆ ಅಡಗಿದವೆಂದಡೆ 
ತಾ ಹೊರಗಾಗಿ ಅಡಗಲೆಡೆ ಏನುಂಟು? 
ಇದು ಕಾರಣ, 
ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನು 
ವಿಶ್ವದೊಳಗೆ ಹೊದ್ದಿಯೂ ಹೊದ್ದದಿರಬಲ್ಲ, 
ವಿಶ್ವಾಧಿಪತಿಯಾಗಲೂ ಬಲ್ಲ. | ೧೨೪ ॥ 


೧೩೯೦ 


ಜಲ ಮಲಿನ[ವಪ್ಪು]ವ ತೊಳೆವಂತೆ, ಮನದ ತಮಂಧವ ತೊಳೆ[ದು] 
ದರ್ಪಣದಡದೊಳೆಗಣ ಪ್ರತಿಬಿಂಬದಂತೆ ಇಪ್ಪಿರಿಯಯ್ಯಾ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. | ೧೨೫ 11 


೧೩೯೧ 


ಜಾತವೇದಸ್ಸಿನಲ್ಲಿ ಶೋಧಿಸಿ 
ಪ್ರಟವಿಟ ಬೂದಿಯಂತಾದೆನಯ್ಯಾ ನಿಮ್ಮನಾರಾಧಿಸಿ. 
ಅದೆಂತೆಂದಡೆ: 
ಜ್ಞಾನಾಗ್ದಿ ಸ್ಫರ್ವಕರ್ಮಾಣಿ ಭಸ್ಮಸಾತ್ಕುರುತೇ ಎಂದುದಾಗಿ 
ಕಾದ ಲೋಹದ ಮೇಲೆ ಉದಕವನೆರೆದಂತಾದೆನಯ್ಯಾ 


ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. | ೧೨೬ || 
೧೩೯೨ 


ಜಾತಿಬ್ರಾಹ್ಮೆಣಂಗೆ ಕರಸ್ನೆಲದಲ್ಲಿ ಲಿಂಗ, 
ಉರಸ್ನೆಲದಲ್ಲಿ ರುದ್ರಾಕ್ಷಿಮಾಲೆ, ಉಪನಯನ ನೊಸೆಲಕೆಣ್ಣು ' 
ಕಾವಿಯ ಧೋತ್ರ, ಗಾಯತ್ರಿಮಂತ್ರ 
ಪುರುಷಪ್ರಮಾಣ ದಂಡ, “ಭವತಿಭಿಕ್ಷಾಂದೇಹಿ'ಯೆಂದು 


ಉರಿಶಿಂಗಪೆದ್ಧಿಗಳ ವಚನ ೪ಲಭಿ 

ಪರಬ್ರಹೆ ವನಾಃ ಚೆರಿಸಿಕೊಂಡಿಪ್ಪಾ ತನೆ ಬ್ರಾಹ್ಮಣ. 

ಇಂ ತಲದೆ' ವಿಕೆ ವರೆಲ್ಲ ಶಾಃ ಪಜರ ವಿಪ್ರ ರು ನೀವು ಕೇಳಿರೊ. 

ಈ ತೆಯುಗ ಮೂವತ್ನಾ ಲ್ಕು ಲಕ್ಷದ ಬಿವತೂ ರು ಸಾವಿರ ವರುಸಂಗಳಲಲ್ಲಿ 
ಗಜಾಸುರನೆಂಬ ಆನೆಯ ಹ 

ಹೋವಮಕ್ಯಿಕ್ಸಿ ಮಾಂಸವ ತಿನ್ನಹೇಳಿತ್ತೆ € ವೇದ? 

ಅಹುದು ತಿನ್ನ ಹೇಳಿತ್ತು. ಅದೆಂತೆಂದಡೆ: 

ಕುಲ ಚಲ ಯೌವನ ರೂಪು ವಿದ್ಯಾ ರಾಜ್ಯ ತಪವೆಂಬ 

ಅಷ್ಟಮದಂಗಳೆ ಕೊಲ್ಲ ಹೇಳಿತ್ತಲ್ಲದೆ 

ಆನೆಯ ತಿಂಬ ಹೀನ ಹೊಲೆಯರ ಮುಖವ ನೋಡಲಾಗದು. 

ತ್ರೇತಾಯುಗದ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರುಷಂಗಳಲ್ಲಿ 

ಆಶ್ವನೆಂಬ ಕುದುರೆಯ ಕೊಂದು ಹೋಮ್ಯಿಕ್ಸಿ 

ಮಾಂಸೆವ ತಿನ್ನ ಹೇಳಿತ್ತೇ ವೇದ? 

ಅಹುದು ತಿನ್ನ ಹೇಳಿತ್ತು ವೇದ. ಅದೆಂತೆಂದಡೆ: 

ಪ್ರಾಣ ವ್ಯಾನ ಅಪಾನ ಉದಾನ ಸೆಮಾನ ನಾಗ ಕೂರ್ಮ ಕಕರ 

ದೇವದತ್ತ ಧನಂಜಯವೆಂಬ ಕುದುರೆಯ ಕೊಂದು 

ತಿನ್ನ ಹೇಳಿತ್ತಲ್ಲದೆ, ಕುದುರೆಯ ತಿಂಬ 

ಜಿನುಗು ಹೆ ಹೊಲೆಯರ ಮುಖವಂ ನೋಡಲಾಗದು. 

ದ್ವಾಪರ ಎಂಟು ಲಕ್ಷದ ಐವತ್ನಾಲ್ಪು ಸಾವಿರ ವರುಷಂಗಳಲ್ಲಿ 

ಮಹಿಷಾಸುರನೆಂಬ ಕೋಣನ ಕೊಂದು ಹೋಮಕ್ಕಿಕ್ಸಿ 

ಮಾಂಸವ ತಿನ್ನ ಹೇಳಿತ್ತೇ ವೇದ? 

ಅಹುದು ತಿ ನ್ನ'ಹೇಳಿತ ಹಿ. ಅದೆಂತೆಂದಡೆ: 

ಜಾತಿ ಸಿ "ಶ್ರ ಮ ಕುಲಗೋತ್ರ ನಾಮವೆಂಬ 

ಕೋಣನ ಕೊಲ್ಲ 'ಹೇಳಿತ್ತ ಲ್ಲದೆ, Fr ತಿಂಬ 

ಕುನ್ನಿ ಹೊಲೆಯರ ಮುಖವ ನೆ ನೋಡಲಾಗದು. 

ಕಲಿಯುಗದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರುಷಂಗಳಲ್ಲಿ 

ಮಾಂಸೆವ ತಿನ್ನ ಹೇಳತ್ತೆ € ವೇದ? 

ಅಹುದು ತಿನ್ನ “ಹೇಳಿತ್ತು, ಅದೆಂತೆಂದಡೆ, 

ಮನ ಬುದ್ಧಿ “ಚಿತ್ತ ಅಹಂಕಾರವೆಂಬ 

ಹೋತನ ಕೊಲ್ಲ ಹೇಳಿತ್ತಲ್ಲದೆ, 

ಹೋತನ ಕೊಂದು ತಿಂಬ ಹೊಲೆಯರ ಮುಖವ ನೋಡಲಾಗದು. 

ಇಂತೀ ನಾಲ್ವು ಯುಗದಲ್ಲಿ ಮಾಂಸವ ಶಿಂಬ 

ಅನಾಚಾರಿ ಹೊಲೆಯರ ಮುಖವಂ ನೋಡಲಾಗದು 

ಅಜಂಗೆ ದ್ವಿಜನೆ ಗುರು, ದ್ವಿಜಂಗೆ ಹರಿಯೆ ಗುರು. 


FE 


ಲಲ 


ಸಂಕೀರ್ಣ ಭಚನಸಂಪುಟ : ಒಂದು 


ಹರಿ ಹರಿಣಾವತಾರವಾದಲ್ಲಿ ಎರಳೆಯ ತಿಂಬುದಾವಾಚಾರ? 
ಹರಿ ಮತ್ಸ್ಯಾವತಾರವಾದಲ್ಲಿ ಮೀನ ತಿಂಬುದಾವಾಚಾರ? 
ಇಂತೀ ಹೊನ್ನ ಗೋವ ತಿಂಬ ಕುನ್ನಿಗಳ ತೋರದಿರಾ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೧೨೬೭ ॥ 
೧೩೯೩ 


ಜಾತ,ವ ಜ್ಞಾನ ನುಂಗಿ, ಜ್ಞಾನವ ಜ್ಞೇಯ ನುಂಗಿ, 
ಜ್ಞೇಯವು ತನ್ನಲೆ ತಾ ವಿಶ್ರಮಿಸಿ, 
ಶ್ರವಣ ಮನನ ನಿಧಿಧ್ಯಾ ಸನದಲ್ಲಿ ತಲ್ಲೀಯವಾಗಿ, 
ಸೂ ಲ ಸೂಕ್ಷ ಸ hr 
ಒಂದೇ ಸೆಂವಿಧಾನವಾಗಿ, ಅನ್ಯಸಂಧಾನವರತು. 
ಪರಮಾನಂದವೆ ಆಲಿಂಗನವಾಗಿ, ಆಲಿಂಗನವೇ ಪರಮಾನಂದವಗಗಿ, 
ಪ್ರತಿದೋರದ ಅಪ್ರತಿಯಾಗಿ, 
ಉರಿಯೊಳು ಬೈಚಿಟ್ಟ ಕಪ್ಪ ಕರ್ಪರದಂತಿರ್ದುದೆ ಭಕ್ಕಮಾಹೇಶ್ತರೆ ಶದ್ವೈಕ್ಯ ಸ 
ಇಂತಿರ್ದುದೆ ಪ್ರಸಾದಿ ಪ್ರಾ ್ರಾಣಲಿಂಗಿಗಳ್ಳಕ್ಕ ೨ ಇಂತಿರ್ದುದೆ ಫಿ ಲಿಂಗೈಕ್ಯ, 
ಇಂತಿರ್ದುದೆ ಜೀವಪ ಪರಮೈಕವಯ್ಯಾ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ) ೧೨೮ 1 
೧೩೯೪ 


ಜ್ಞಾತ್ಸವೇ ಗುರು, ಜ್ಞಾನವೇ ಲಿಂಗ, ಜ್ಞೇಯವೇ ಜಂಗಮ. 
ಈ ತ್ರಿವಿಧವ ಶ್ರೀಗುರು 
ಅಂಗತ್ರಯ, ಮನತ್ರಯ, ಆತ್ಮತ್ರಯದ ಮೇಲೆ ತೋರಿದನಾಗಿ, 
ಜ್ಞಾತೃ ಜ್ಞಾನ ಜ್ಞೇಯ ಬೇರಿಲ್ಲದರಿವು ತಾನೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೨೯ 


೧೩೯% 


ಜ್ಞಾನವೇ ಪ್ರ ಪ,ಸಾದಕಾಯ, ಜ್ಞ €ಯವೇ ಚಿನ್ಮ ಯಲಿಂಗ, 
ಜ್ಞಾನ ಜ್ಞ (ಯಸ ಸಂಪುಟದಿಂದ 
ಶರಣನೆನಿಸಿಕೊಂಡ ಜಂಗಮನ ಅಂತರಂಗದಲ್ಲಿಯೂ ನೀನೇ, 
ಬಹಿರಂಗದಲ್ಲಿಯೂ ನೀನೇ, 
ಎಂತು ನೋಡಿದಡೆ ಶರಣರ ಕ: ಗ್ಗ ಮೊದಲಲ್ಲಿಯೂ ನೀನೇ 


ಉರಿಲಿಂಗಪೆದ್ದಿಗಳ ವಚನ ೪೦೭ 


ಲವಜ್ಞಾ ನಸಂಪನ್ನ ನಾದ ಶರಣಂಗೆ 
ಕಾ. ವಿಸರ್ಜನೆ ಎಂಬುದಿಲ್ಲ 


ಉರಿಲಿಂಗಪೆದಿ ಪ್ರಿಯ ವಿಶ್ವೇಶ ರರ. | ೧೩೦ 

೧೩೯೬ 
ಜ್ಞಾನ ಸೆದ್ಭ 2 ಸಾ ಲಿಂಗ ಮುಂತಾಗಿ ಮಾಡಿದ ಕ್ರೀ ಲಿಂಗಕ್ರೀ. 

ಧ್ಯಾನ ಪೂಜೆ ಭಕ್ತಿಯೆರ್ಪಿತ ತ ಪ್ರಸಾದ ಮುಕ್ತಿ - ಇವೆಲ್ಲವು ತನೊ ಇಗ 

ಅಜ್ಞಾನ ಅಭಕ್ಷಿ ಮರವೆ ಮುಂತಾದ ಕ್ರೀ ಅಂಗ್ರಿ «, ಅದು ಹೊರಗು. 

ಜ್ಞಾನ ಸದ್ಭಕ್ತ ಸನ್ನ ಬಿತವಾದುದ ಮುಕ್ತಿ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ, | ೧೩೧ ॥ 
೧೩೯೭ 


ಜ್ಯೋತಿಕರ್ಪರದ ಸೆಂಗ ಜ್ಯೋತಿಯಪ್ಪ ೦ತೆ, 
ಅಪ್ಪ ವಿನ ಸೆಂಗದಿಂದ ಉಪ್ಪು ವಪ್ಪು ವಪ ಸಂತೆ, 
ಶ್ರೀಗುರುವಿನ ಸಂಗವ ಶಿಶ್ಯಮಾಡಿ ಪ್ರೀಗುರುವಪ್ಪು ದು ತಪ್ಪದು. 
ಶಿವನಾಣೆ, ಉರಿಲಿಂಗಪೆದ್ದಿ ಪ್ರಿಯ ವಿಶ್ರೆ ಪ್ರ ರಾ. de 


೧೩೯೮ 


ತಂದೆಎತಾಯಿ ಸೆಂಯೆ ei ಂಭೂತನಲ್ಲದವನ್ನು 
ಶ್ವೇತ, ಪೀತ ಕಪೋತ pS ರೀತ, ಕೃಷ್ಟ ಷ ನ ಮಾಂಜಿಪ್ಟವಂಬ ಷ ಪಡುವ ರ ರಹಿತಮು ಳೂ 
ಆದಿಮಧ್ಯಾ ವಸಾನಂಗಳಿ Jes ಸ್ವ 


ತಂ ಂತ್ರಃ ಮಹಿಮನು, 
ನೇವಮಿಸೂದ ರೂಹಿಸೆಟ್ಲಿ ಎರದವನು, 
ಬಲ್ಲೆನೆಂಬ ಹಿರಿಯರ ಒಗ್ಗೆಗೂ ಮಿಕ್ಸಿಪ್ಪ 
ರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. HW ೧೩೩ 1 
೧೩೯೯ 


ತತ್‌ ಪದ ಲಿಂಗವೆಂದರುಓಿ 
ತ್ಪಂ ಪದ ಅಂಗವೆಂದರುಹಿ 
ಅಸಿ ಪದ ಪ್ರಾಣವೆಂದರುಹಿ 
ಅಂಗವೇ ಲಿಂಗ, ಲಿಂಗವೇ ಪ್ರಾಣವಂದು 
ಲೀಗುರು ಇಷ್ಟಲಿಂಗವ ಕೊಟ್ಟು, ದೃಷ್ಟಲಿಂಗವ ತೋರಿದ ಬಳಿಕ 


೪೮೮ 


ಸಂಕೀರ್ಣ ವಚನಸಂಪುಟ : ಒಂದು 


“ತತ್ರ ಎಮಸಿ” ಪದ ನಿಮ್ಮ ಶರಣರು 
ಉರಿಲಿಂಗಪೆದಿ ಪ,ಯ ವಿಶ್ಲೇಶ್ತರಾ. | ೧೩೪ | 
ಎಲ ವಷ 


೧೪೦೦ 


ತನ ತಾನರಿಹವೇ ಪರಮಾತ್ಮ್ತಯೋಗ, 
ತನ್ನ ತಾಮರಹೆವೇ ಮಾಯಾಸೆಂಬಂಧ. 
ಅಂತರಂಗ ಬಹಿರಂಗ ಪರಮಾಕಾಶಮಧ್ಯದಲ್ಲಿ 
ಪರಮಾತ್ಮನು ಪರಬ್ರಹ್ಮಸ್ವರೂಪನು, 
ನಿತ್ಯ, ನಿರಂಜನ, ಉಪಮಾತೀತ 
ನಿಪ್ಪತಿ, ಕೇವಲ ನಿಷ್ಪಲಸ್ಪರೂಪನು. 
ಭ್ರೂಮಧ್ಯದಲ್ಲಿ ಪರಮಾತ್ಮನೇ 
ಅಂತರಾತ್ಮ ನೆನಿಸಿ ಸಕಲ ನಿಷ್ಪಲನಾಗಿಪ್ಪ. 
ಹೈದಯಸ್ಥಾನದಲ್ಲಿ ಆ ಪರಮಾತ್ಮನೇ 
ಜೀವಾತ್ಮನಾಗಿ ಕೇವಲ ಸಕಲನಾಗಿಪ್ಪ. 
ಬ್ರಹ್ಮ ರಂಧ್ರಸ್ಥಾನದಲ್ಲಿ ನಿಸ್ಫಳಗುರುಮೂತಿರ್ಲಿಂಗ 
ಭ್ರೂಮಧ್ಯದಲ್ಲಿ ಸಕಲನಿಷ್ಯಲ ಪರಂಜ್ಯೋರ್ತಿಲಿಂಗ 
ಹೆದಯಸಾ ನದಲ್ಲಿ ಕೇವಲ ಸೆಕಲ ಜಂಗಮಲಿಂಗ 
ಇಂತು ಪರಮಾತ್ಮನೇ ಪರಬ್ರಹ್ಮ, 
ಪರಮಾತ್ಮನೇ ಅಂತರಾತ್ಮ ಪರಮಾತ್ಮನೇ ಜೀವಾತ್ಮ. 
ಬಹಿರಂಗದಲ್ಲಿ ಪರಮಾತ್ಮನೇ ಗುರುಲಿಂಗ 
ಪರಮಾತ್ಮನೇ ಶಿವಲಿಂಗ 
ಪರಮಾತ್ಮನೇ ಜಂಗಮಲಿಂಗ. 
ಇಂತು, 
ಪರಮಾತ್ಮನೇ ಪರಬ್ರಹ್ಮ, ಪರಮಾತ್ಮನೇ ಸರ್ವಾತ್ಮ, 
ಪರಮಾತ್ಮನೇ ಸರ್ವಗತ, ಪರಮಾತ್ಮನೇ ಆತ್ಮಗತ. 
ಇದು ಕಾರಣ, 
ಪರಮಾತ ನೇ ಅಂತರಂಗ. ಬಹಿರಂಗಭರಿತ ಪ್ರಾಣಲಿಂಗ. 
ಇಂತು ಅರಿವುದೇ ಪರಮಾತ್ಮಯೋಗ, ಮರವೇ ಮಾಯಾ ಸೆಂಗ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೩೫ ॥ 


೧೪೦೧ 


ತನು ತನ್ನದಾದಡೆ, ದಾಸೋಹಕ್ಕೆ ಕೊರತೆಯಿಲ್ಲ, 
ದಾಸೋಹ ಸೆಂಪೂರ್ಣ, ದಾಸೋಹವೇ ಮುಕ್ತಿ ) 


ಉರಿಲಿಂಗಪೆದ್ದಿಗಳ ವಚನ 


ಮನ ತನ್ನ ಮಾನ್ಯ ಜ್ಞಾನಕ್ಕೆ ಕೊರತೆಯ ಲ 
ಜ್ಞಾನ ಸಂಪೂರ್ಣ, ಆ ಜ್ಞಾ ನವೇ ಮುಕ್ತಿ. 
ಧನ ತನ ದಾದಡೆ, ಭಕ ಗೆ ಕೊರತೆಯಿಲ. 

ಮ sd [ವ 
ಭಕ್ತಿ ಸಂಪೂರ್ಣ, ಭಕ್ತಿಯಲ್ಲಿ ಮುಕ್ತಿ. 
ತನುಮನಧನವೊಂದಾಗಿ ತನ್ನ ದಾದಡೆ 
ಗುರುಲಿಂಗಜಂಗಮವೊಂದೆಯಾಗಿ ತಾನಿಪ್ಪನು 
ಬೇರೆ ಮುಕಿ ಎಂತಪು ದಯ್ಗಾ? 

wd ಬ ಪಿ 

ENA ಇನೆ ೮ ನಸು ೧ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


೧೪೦೨ 


ತನು ಮನ ಶುದ್ಧವಾದಡೆ 
ಸ್ವಲ್ಪ ದ್ರವ್ಯ ಘನತರವಾಯಿತ್ತು ನೋಡಿರೆ 
ಮೋಳಿಗೆಯ ಮಾರತಂದೆಗೆ, ನುಲಿಯ ಚೆಂದಯ್ಯಂಗೆ 
ಆಯ್ದ ಕ್ರಿಯ ಮಾರಣ್ಣಗಳಿಗೆ. 
ತೆನು ಮನ ಶುದ್ಧವಲ್ಲದಡೆ 
ಬಹಳತರೆ ಮಹದ್ಭೆಶ್ವರ್ಯ ಸ್ವಲ್ಪವಾಗಿ ಕರಗಿ 
ಕೆಟ್ಟು ಹೋಗದೆ ರಾವಣಂಗೆ? ಇಂಗಿ ಹೋಗೆ ದಕ್ಷಂಗೆ? 
ಉರಿದು ಉರಿದು ಹೋಗಯನೆ ತ್ರಿಪುರದಾನವರಿಗೆ? 
ಇದನರಿದು ತನು ಮನ ಶುದ್ದ ವಾಗಲು 
ತೃಣ ಮಹಾಮೇರುಪ ೯ತವಪ್ಪು ದಯ್ಯಾ. 
ಇಹೆದಲೂ ಮಹಾಗ್ರಾಸ, ಪರವಲೂ ಮಹಾಮಕ್ತಿ, 
ಉರಿಲಿಂಗಪೆದಿ ಪ.ಯ ವಿಶೇಶ. 

ಐಖ ವವ 


೧೪೦೩ 


ತಾನಾರೆಂದರಿವುದು ಭಕ್ತಿ. 
ಭಕ್ಮಿಯೆಂಬುದು ಹಿಂದೋ ಮುಂದೋ? 
ಗುರುಲಿಂಗ ಜಂಗಮವೆಂದರಿಯದೆ ಮಾಡುವ ಭಕ್ತಿ 
ಅದೇ ಅನಾಚಾರ: ಅವರು ಪ್ರಸಾದಕ್ಕೆ ದೂರ. 


ಉರಿಲಂಗಪೆದ್ದಿಪ್ರಿಯ ವಿಶ್ವೇಶ್ವರೂ, ನಿಮ್ಮ ಶರಣರಿಗಲ್ಲದಳೆವಡದು. 


(| ಗೀ y Ra 
VAAL | 


I ೧೩೭ 


Il ೧೩೮ 1 


ಸಂಕೀರ್ಣ ವಚನಸಂಪುಟ: ಒಂದು 


೧೪೦೪ 


ತಾನು ಸಾವ ಕನಸೆ ಕಂಡಡೆ ಎದ್ದು ಕುಳ್ಳಿರಿ ಎಂಬ ಲೋಕದ 
ನಾಣ್ಣು ಡಿ ದಿಟ ಲೇಸು ಲೇಸು. 


ಸಾಯಬಹುದೆ ಸೆಶಿಯ ಬಿಟ್ಟು, ಸುತರ ಬಿಟ್ಟು, ಸಕಲಭೋಗಾದಿಕ್ರೀಗಳೆಂ ಬಿಟ್ಟು? 


ಇನ್ನು ದಿಟ ದಿಟ ಕೃ ತಯಗ ತ್ರೆ €ತಾಯುಗ ದ್ವಾ ಪರಯುಗದಲ್ಲಿ 
ಹೆರ ಂದ್ರ, ರಾಮೆ ಬಾಕ ಸತ್ತರು. 

ಕಲಿಯುಗದಲ್ಲಿ ಅನಂತರು ಸೆತ್ತರು. 

ನಿನ್ನ ಪಿತ್ನಪಿತಾಮಹೆರೂ ಸತ್ತರು. 

ನಿನ್ನ ಜೇಷ್ಠ ಕನಿಷ್ಪ ರುಗಳೂ ಸತ್ರ ರು ಕಾಣಾ. 

ಹೀಗೆ ಕಂಡು ಕೇಳಿಯೂ ಮರುಳು ಮಾನವಾ, 

ಸಾವು ದಿಟವೆಂದರಿ, ಸೆಂದೇಹ ಬೇಡ. 

ಸಾಯಲೆ ಮುನ್ನ ಧನ ಕೆಡದ ಹಾಗೆ ಸೆತ್ಪಾತ್ರಕ್ಕೆ ಮಾಡಿ, 
ಮನ ಕೆಡದ ಹಾಗೆ ಶಿವನನ್ನೇ ಧ್ಯಾನಿಸಿ, 

ತನು ಕೆಡದ ಹಾಗೆ ಶಿವನನ್ನೆ € ಪೂಜಿಸು. 

ಬಾಲಂ ವ ೈದ್ಧಂ ಮೃತಂ ದೃಷ್ಟಾ ಮೃ ತಂ ವಿಷ್ಟಾ ಎದಿದೈವತಂ! 
ಅಹೆಂ ಮ ತೋನ ಸುದ ಶೀಘ್ರಂ ತು ನಿವೆಪೂಜನಂ॥ 
ಎಂಬುದನರಿದು, ಮರೆಯಬೇಡ. 

ಹೆಣ್ಣ ನಚ್ಚಿ, ಅಶುಭವ ಮಚ್ಚಿ, ಮರೆಯಬೇಡ, 

ಅವಳು ನಿನ್ನ ನಂಬಳು. 

ನೀನು ತನು ಮನ ಧನವನಿತ್ತಡೆಯೂ 

ಪರಪುರುಷರ ನೆನೆವುದ ಮಾಣಳು. 

ಅದನು ನೀನೇ ಬಲ್ಲೆ. 

ಹೊನ್ನ ನಚ್ಚಿ ಕೆಡದಿರು 

ಸತಿಸುತದಾಯಾದ್ಯರಿಂದಂ ರಾಜಾದಿಗಳಿಂದಂ ಕೆಡುವುದು. 

ಅಲ್ಲಿ ನೀನು ಸುಯಿಧಾನದಿಂ ರಕ್ಷಿಸಲು 

ಧರ್ಮಹೀನನ ಸಾರೆ, ನಿಲ್ಲೆನೆಂದು ನೆಲದಲಡಗಿ ಹೋಗುತ್ತಲಿದೆ, 
ನೋಡ ನೋಡಲ್ಬು, 

ಹೋಗದ ಮುನ್ನ ಅರಿವನೆ ಅರಿದು, ಮರೆವನೆ ಮರೆದು 
ಮಾಡಿರಯ್ಯಾ, ಸಿವಮಹೇಶ್ವ ರರಿಗೆ ತನು ಮನ ಧನವುಳ್ಳ ಲ್ಲಿ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವ ತ್ರ ರಾ. 


ll ೧೩೯ | 


ಉರಿಲಿಂಗಪೆದ್ದಿಗಳ ವಚನ ೪೯೧ 
೧೪೦% 


ತೃಣಾದಿ ವಿಪ ಸ್ಸ ಂತ್ಯವಾಗಿ ಸ ಸರ್ವರ ಉತ ಶ್ರತ್ತಿಸ್ಸಿ  ತಿಲಯಂಗಳೊೂ ಶಿವಾರೀನ. 
ಇದನರಿದು ಸ ಸುಖಿಯಾಗಿ, ಲಿಂಗವಂತನು 
ಲಿಂಗಾರ್ಚನೆಯ ಮಾಡಿ, ಪರಿಣಾಮಿಯಾದದಡೆ 
ಇಹಪರನಿದ್ದಿ, ಸೆದ್ದೋನು K ' ಮು. 
ಈ ವಿಚಾರಜ್ಞಾ ನ್ಲನವರಿಯದೆ' ಮನಭ್ರ ಮಿಸಿ ಬಳಲಿದಡೆ ಕಾರ್ಯವಿಲ್ಲ. 
ಲಿಂಗವು ಮೆಚ? ಸ್ಸೈನು, ಲಿಂಗವಂತರೆಂತೂ ಮೆಚ್ಚರು. 
ಇದನರಿದ್ದು, ನಂಗವ ನಂಬಿ ಬದುಕಿರಯಾ ಕೆಡಬೇಡ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೪೦ ॥| 


೧೪೦೬ 
ದಿಟದಿಟ ಈ ಬಂದುತ್ತೆ, ಈ ಬಂದುತ್ತೆ ಸಾವು, ಎನಗಿನೆ ಂತಯ್ಯಾ? 
ಸ್ಥಿರಾಯುಗಳೆನಿಪ ದೇವಜಾಶಿಗಳೆಲ್ಲ ಸೆತ್ತುದ ಕೇಳುತ್ತಿದ್ದೇನೆ. 
ಮತ್ತೆಯೂ ಅರಿದು ಅಧರ್ಮವನೆ ಮಾಡುವೆನು. 
ಧರ್ಮವ ಮಾಡೆನು, ದುಷ್ಕರ್ಮಿ ನಾನು, ಎನಗೆಂತಯ್ಯಾ? 


ಸುಧರ್ಮಿ ನೀನು, 

ಭಕ್ತಿಜ್ಞಾನವ್ಯರಾಗ್ಯವ ಬೇಗ ಬೇಗ ಇತ್ತು ಸೆಲಹೆಯ್ಯಾ ನಿ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವ ರಾ. | ೧೪೧ 11 
೧೪೦೭ 


ದೂರ್ವಾಸೆ ಉಪಮನ್ಯು ದಧೀಚಿ ಜಮದಗ್ನಿ ಮಾರ್ಕಂಡೇಯ ಪರಾಶರ, 
ಮೊದಲಾದ ಖಯಷಿಜನಂಗಳೆಲ್ಲ ಶಿವಲಿಂಗಾರ್ಚ ನೆಯ ಮಾಡಿದರು. 
ಬ್ರಹ್ಮ ವಿಷ್ಣು ಮೊದಲಾದ ದೇವಜಾಶಿಗಳೆಲ್ಲರೂ 
ಶಿವಲಿಂಗಾರ್ಚನೆಯ ಮಾಡಿದರು, 
ಕೇಳಿರೇ ದೃಷ್ಟವ: 
ಮತೆ ್ರ್ಯೇಶ್ವ ರ, pei ನಾರಸಿಂಹೇಶ್ವರ, ರಾಮೇ "ಶ್ರರನೆಂದು 
ದಶಾವತಾರಗಳಲ್ಲಿ ವ ವಿಷ್ಣು ಶಿವಲಿಂಗವ ಪ ಸ್ರತಿಷ್ಟೆ ಯ ik, 
ವೇದಶಾಸ್ತ್ರ ಗಮಪು ರಾಣಂಗಳ ಕೇಳಿ ಸಡಿಲ ಅದೆಂತೆಂದ 
ಯಂ ಯೆಂ ಕಾಯಯತೇ ಕಾಮ ತಂ ತಂ ಲಿಂಗಾರ್ಚನಂ Ws ತ್‌| 
ನ ಲಿಂಗೇನವಿನಾ ಸಿದ್ಧ ದುರ್ಲಭಂ ಪರಮಂ ಪದಂ! 
ಎಂಬುದಾಗಿ ಮತ ತೈ 
ಅಗ್ಗಿಹೋತ್ರಸ್ಸ 'ಫೇದಶ್ವ ಯಜ್ಞಶ್ವ ಬಹುದಕ್ಷಿಣಾಂ! 


೪೯೨ 


ಸಂಕೀರ್ಣ ವಚನಸಂಪುಟ : ಒಂದು 


ಶಿವಲಿಂಗರ್ಚ್ಜನಂ ಶ್ರೇತ ಕೋಟ್ಯೋಂಸಿನಾಪಿನೋ ಸಮಃ! 
ಎಂಬುದಾಗಿ, 

ಇಂದ್ರ ಮೊದಲಾದ ದೇವಜಾತಿಗಳಲ್ಲರು 

ಶಿವಲಿಂಗಾರ್ಚ್ಜನೆಯ ಮಾಡಿದರು. 

ಇವರೆಲ್ಲರು ಮರುಳರೆ, ನೀವೇ ಬುದ್ಧಿವಂತರೆ? 

ಕೇಳಿರೇ, ಕೆಡದಿರಿ ಕೆಡದಿರಿ, ಶ್ರೀ ಗುರುವಾಕ್ಯವನೆ ನಂಬಿ, 
ಗುರು ಲಿಂಗ ಜಂಗಮವನೊಂದೆ ಎಂದು ನಿಶ್ರೈಸಿ, ಇದೇ ಅಧಿಕ, 
ಇದರಿಂದ ಬಿಟ್ಟು ಮತ್ತಿ ನ್ಲಾವುದು ಅಧಿಕವಿಲ್ಲ. 
ಗುರುಲಿಂಗಜಂಗಮದಲ್ಲಿಯ ಭಕ್ತಿಯೇ ಭಕ್ತಿ, 

ಅರ್ಚ್ಜನೆಯೇ ಅರ್ಚನೆ, ಸಂಗವೇ ಶಿವಯೋಗ, 

ಇದು ಸತ್ಯ, ಶವನಾಣೆ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Il ೧೪೨ ॥l 


೧೪೦೮ 


ದೇವ ದಾನವ ಮಾನವ ಯಷಿಜಂಗಳೆಲ್ಲರನು 
ಮಹಾಲಿಂಗವ ಕಂಡೆಹೆವೆಂದು 
ಅನೇಕಕಾಲಂಗಳಲ್ಲಿ ತಪವ ಮಾಡಿ, ಧ್ಯಾನವ ಮಾಡಿ, 
ಜಪವ ಮಾಡಿಯೂ ಕಾಣಲರಿಯದೆ ಬಳಲುತ್ತೈದಾರೆ. 
ಅವರಲ್ಲಿ ಸಮರ್ಥಪುರುಷರು ಕಂಡಡೆಯೂ ಕಂಡರೇನು ಫಲ? 
ಲಿಂಗಕ್ಕೆ ಒಲಿಯರು, ಲಿಂಗವನೊಲಿಸಿಕೊಳಲರಿಯರು, 
ಕೂಡಲರಿಯರು. 
ಅಲ್ಪ ಭೋಗಂಗಳನಿಬ್ಛೈ ಪಿ ಆ ಭೋಗಪದವ ಪಡೆದು, 
ಪುಣ್ಯ ಪಾಪಂಗಳ ಬಲೆಯೊಳು ಬೀಳುತ್ತಿಹರು. 
ಅವರುಗಳ ಪರಿಯಲ್ಲ, ಎನಗೆ. 
ಶಿವ ಶಿವಾ ಮಹಾದೇವ, ಮಹಾಲಿಂಗನ ಕರುಣವನು ಏನೆಂದುಪಮಿಸೆಬಹುದು. 
ಫ್ರೀಗುರುವಾಗಿ ಕರುಣಿಸಿ ಶ್ರೀಪಸ್ಥೆದಿಂದೆನಗೆ ಜನನವ ಮಾಡಿ 
ಮಾತಾಪಿತನು ತಾನೆಯಾದನು. 
ಮಹಾದೀಕ್ಷೆಯ ಮಾಡಿ ಪ್ರೀಗುರು ತಾನೆಯಾದನು. 
ಮಹಾಮಂತ್ರೋಪದೇಶವ ಮಾಡಿ ಮಂತ್ರರೂಪಾಗಿ 
ಕರ್ಣದಲ್ಲಿ ಭರಿತವಾದನು,' 
ಪ್ರಸಾದರೂಪಾಗಿ ಜಿಹ್ವೆಯಲ್ಲಿ ಭರಿತವಾದನು, 
ಮಹಾವಿಭೂತಿಯಾಗಿ ಬಾಳದಲ್ಲಿ ಭರಿತವಾದನು, 


ರಿಲಿಂಗಪೆದ್ದಿಗಳ ವಚನ ೪೯ 


ಸರ್ವಾಂಗಭರಿತವಾದನು. 

ಮತ್ತೆ ಮತ್ತೆ ಮಹಾಬೋದ್ಯ, 

ಪೀಗುರು ಲಿಂಗಮೂರ್ತಿಯನು ಪ್ರಾಣವನೇಕೀಭವಿಸಿ 

ಪ್ರಾಣಲಿಂಗವಾದನಾಗಿ 

ಅಂಗದ ಮೇಲೆ ಬಿಜಯಂಗ್ಗೆದು ಅಂಗಲಿಂಗವಾದನು. 

ಮಹಾಲಿಂಗವಾಗಿ ಕರಸ್ಸೆ ಲದಲ್ಲಿ ನಿರಂತರ ಪೂಜೆಗೊಳು ುಿತ್ತಿದನು ಇದೂ ವಿದಿತ. 

ಸುಜ್ಞಾನವನೂ ಪ್ರಸಾಥವನೂ ಕರುಣಿಸೆಲೆಂದು 

ಶರಣಭರಿತನಾಗಿ ಬಂದು ಕರುಣಿಸಿದನು. 

ಇಂತು 

ಲೀಗುರು ಲಿಂಗಜಂಗಮರೂಪಾಗಿ ಕರುಣಿಸಿ, ಪ್ರಸೆ 

ಮಹಾಪ್ರ ಸಾದವ ಕರುಣಿಸಿ, ಪ್ರ ಸಾದರೂಪವಾಗಿ 
ಭರದ ಇ ಸಾಮೀಪ್ಯ ಸಾರೂಪ್ಯ ಸ ಸಾಯುಜ್ಯ 

ಚತುರ್ನಿಧಪದಕ್ಕೆ ಫನಪದದಾಸೋಹೆದಲ್ಲಿರಿಸದನು. 

ಸೆರ್ವಪದ ಮಹಾಪ ಪದಕ್ಕೆ ವಿಶೇಷ ಲಿಂಗಪದದಲ್ಲಿರಿಸಿದನು. 

ಶಿವ ಶಿವಾ ಮಹಾಪದವ ನಾನೇನೆಂದುಪಮಿಸೆಲರಿಯೆ. 

ಸದ್ದು ರುಕೃಪೆ, ವಾಜ್ಮನೋತೀತ. 

ಮಹಾಘನಪರಿಣಾಮಸುಖವನು 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ ತಾನೆ ಬಲ್ಲ. i O೪೩ 


Na 


ನಾಗಿ 


ಸನ 

£ 

ಸ 
peg 

ನೆಲುಹಿದವು. 


೧೪೦೯ 


ಜ್ಞ ವಸ್ತು, ಮನವೊಂದೆ ವಸ್ತು. 
ಸತ್ಯ, ನಿತ್ಯ, ಸೆಹೆಜ, 'ಇಉತ್ತ ಮ ವಸೆ ಬ್ಬುವೆ ಉತ್ತ ಮ ವಸ್ಸು. 
ಈ ಒಂದನೊಂದು ಮೆಚ್ಚಿ ಒಂದಾದಡೆ 
ಇಹ ಪರ ಒಂದು, ದ್ವಂದ್ವವೆಂಬುದಲ್ಲ. 
ಒಂದೆ ಇದು, ಘನಪರಿಣಾಮ ಮುಕ್ತಿ ಯಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಆಶ್ವರಾ. | ಳಿ ॥ 


೧೪೧೦ 
ದೇವರಾರೋಗಣೆಯಂ ಮಾಡಿಸಿ, 
ಪ,ಸೆನ ತ್ವ ಮಂ ಪಡೆದು 
ದಮ ಧರಿಸಿ ಮುತ್ತ ರಪ ಪ್ರರಖಯ್ಯಾ, 
ುರಿಲಿ ಂಗಪೆದ್ದಿಪ್ರಿಯ ಎತ್ತಿ "ಶ್ವರ. | OK i 


¢ 


$ HR 


ಸೆಂಕೀರ್ಣ ವಚನಸಂಪ್ಸಟ : ೬.೦ದು 


೧೪೧೧ 


ದೇವ, ಮಂಗಳಮಜ್ಞನಮಂ ಮಾಡಲ್ಲ, 
ಶಿವಲಿಂಗೋದಕದಿಂ ಪಾದಾರ್ಚ್ಜನೆಯಂ ಮಾಡಿ, 
ಹೊಂಗಳೆಸದೊಳಗಘಣ್ಯಾಂಗಳಂ ತುಂಬಿ ಮಧುಪರ್ಕಮಂ ಮಾಡಿ, 
ದೇವಾಂಗವಸ್ತ್ರಂಗಳನುಡಿಸಿ, ಶೋಡಶಾಭರಣಂಗಳಂ ತೊಡಿಸಿ, 
ದೇವಂಗೆ ಗಂಧಾಕ್ಷತೆ ಪುಪ್ಪ ೦ಗಳಿಂ ಪೂಜೆಯ ಮಾಡಿ, 
ಅಗರು ಧೂಪಂಗಳಿಂ ಧೂಪಿಸಿ, 
ಮಂಗಳಾಚರಣೆ ಆರೋಗಣೆ ವೀಳ್ಯಯವನಳವಡಿಸಿ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಂಗೆ, 
ಗೀತವಾದ್ಯನೃತ್ಯವನಾಡಿ ಮಚ್ಛಿಸುವ ಗಣಂಗಳಿಗೆ 
ನಮೋ ನಮೋ ಎಂಬೆನು. | ೧೪೬ | 


೧೪೧೨ 


ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬರಸು 
ಮನವೆಂಬ ಪೀಠದ ಮೇಲೆ ಮೂರ್ತಿಗೊಂಡಿರಲ್ಲು, 
ಅಂತಃಕರಣವೆಂಬ ಪರಿಚಾರಕರುಗಳ ಕೈಯಿಂದ 
ಪಂಚೇಂದ್ರಿಯಗಳೆಂಬ ಪರಿಯಾಣದಲ್ಲಿ 
ಶಬ್ದ ಸ್ಪರ್ಶ ರೂಪು ರಸೆ ಗಂಧಂಗಳೆಂಬ 
ಪದಾರ್ಥಂಗಳನೆಡೆಮಾಡಿಸಿಕೊಂಡು ಸವಿವುತ್ತಿರಲು, 
ಆನಂದವೆ ಮಹಾಪ್ರಸಾದವಾಗಿ, 


ಔಿಗ್ಗಿ) 8 ಪೆ 9 ರ Te ನಿಕ್‌ Re ಶಾ ad ಈ ಪೆ ೧೪೭ | 
ಉರಿಲಿಂಗಃ ದ್ಲಿಪ್ರಿಯ ವಿಶ್ವೇಶ್ವರನು ಸೆದಾ ಸನ್ನ ಹಿತ ಕಾರಿತ್ಲಿ || || 
೧೪೧೩ 


ಧರ್ಮದೊಳಗೆ ಶಿವಧರ್ಮವೇ ಧರ್ಮವೆಂದರಿದೆನಾಗಿ, 
ಧರ್ಮ ಸಾಧ್ಯವಾಯಿತ್ತೆ ನಗೆ. 
ಗುರುಲಿಂಗಜಂಗಮವ ಪದದೆನಾಗಿ, 
ಅರ್ಥ ಸಾಧ್ಯವಾಯಿತ್ತೆ ನಗೆ. 
ಶರಣಸೆತಿ ಲಿಂಗಪತಿ ಎಂದರಿದೆನಾಗಿ, 
ಕಾಮ ಸಾಧ್ಯವಾಯಿತ್ತೆ ನೆಗೆ, 
ಮಹಾಪ್ರಸಾದವನಿಂಬುಗೊಂಡು ಧರಿಸಿದೆನಾಗಿ, 
ಮೋಕ್ಷ ಸಾಧ ವಾಯಿತ್ತೆನಗೆ. 
ಇಂತೀ ಧರ್ಮಾರ್ಥಕಾಮಮೋಕ್ಷಂಗಳೆಂಬ 


y 


ಉಲ ರ೦ಗಪೆದ್ದಿಗಳ ವಚನ ರೀ 


ಚತುರ್ವಿಧಫಲವೆನಗಾಯಿತ್ತು, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೪೮ | 
೧೪೧೪ 


“ನ ಗುರೋರಧಿಕಂ, ನ ಗುರೋರಧಿಕಂ, 
ನೆ ಗುರೋರಧಿಕಂ, ನ ಗುರೋರಧಿಕಂ, 
ವಿದಿತಂ ವಿದಿತಂ ವಿದಿತಂ ವಿದಿತಂ ಶಿವಶಾಸನತಃ” 
ಎಂದು[ದು] ವಚನ. 
ಲೀಗುರು ಮರ್ತ್ಯಕ್ಕೆ ಬಂದು 
ಅಷ್ಟಾದಶಜಾತಿಗಳೊಳೆಗಿದ್ದರೇನು ಮರ್ತ್ಯ್ಯನೆ? ಅಲ್ಲ. 
ಸಾಕ್ಷಿ: ಗುರುದೇಮೋ ಮಹಾದೇವೋ ಗುರುದೇವಸ್ಸದಾಶಿವಃ | 
ಗುರುದೇವಾತ್ರರಂ ನಾಸ್ಲಿ ತಸ್ಮೈ 4 ಲೀಗುರವೇ ನಮಃ ॥ ಎಂದುದಾಗಿ, 
ಲಲಾಟಲೋಚನೇ ಚಾಂದ್ರೀ ಕಲಾಮಪಿ ಚ ದೋರ್ದ್ದಯಂ | 
ಅಂತರ್ನಿಧಾಯ ವರ್ತೇಹೆಂ ಗುರುರೂಪೋ ಮಹೇಶ್ವರಃ i 
ಎಂದುದಾಗಿ, ಶಿವನು ಗುರುರೂಪಾಗಿ ವರ್ತಿಸುತ್ತಿರ್ದನು. 
ಪರಶಿಮೋ ಗುರುಮೂರ್ತಿ ಶಿಷ್ಯದೀಕ್ಷಾದಿಕಾರಣಾತ್‌ 
ಶಿಷ್ಯಾತೀತಂ ಮಹಾಚೋದ್ಯಂ ಜೋದ್ಯರೂಪಾಯವ್ಯೈ ನಮಃ !! ಎಂದುದಾಗಿ, 
ಶಿಷ್ಯಂಗೆ ದೀಕ್ಷೆಯ ಮಾಡಿ ಕರುಣಿಸೆ ಬಂದ 
ಮಹಾಕರುಣಾಮೂರ್ತಿ ಸೆದಾಶಿವ ತಾನೆ, 


EMAAR 0 ನನ್‌ ೧) | ಧ್‌ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Wl ೧೪೪ 
೧೪೧೫ 
ನ ಭೂಮಿ ನರವಿಂದುಪೋನವಹಿ ಪ್ರಾಣಾನಿಲಂಗನನೋನೆ ಚಿ ವಿದ್ಧತೆ: 
(P] 
ನಯಾತ್ಮಧ್ಯಕ್ಷಾರೆಂ ಪರಮಾಕಾಶಮೋ ಭಾತೀ ತತ್ಪರಂ ಬ್ರಹ್ನಾಂ 
ಎಂದು ಶ್ರುತಿ ಸಾರುತ್ತಿ ರಲು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನೊಬ್ಬನೆಃ ದೇವಧ್ಧಾಯನು H ೧3೫0 h 


೧೪೧೬ 


ನಾನಾ ಪ್ರಯತ್ನದಿಂದ ಹೊನ್ನ ನಾರ್ಜಿಸೆ.ವಂತೆ, 
ನಾನಾ ಪ್ರಯತ್ನದಿಂದ ಹೊನ ಸುರಕ್ಷಿತವ ಮಾಡುವಂತೆ, 
ವಾನಾ ಪ್ರಯತ್ನದಿಂದ ಬೇಡಿದವರಿಗೆ ಕೊಡದೆ 
ಲೋಭವ ಮಾಡಿ ಸ್ನೇಹಿಸುವಂತೆ, 


ಲ್‌ NY ಸಾ pe ~~ A pS 
ನಾನಾ ಏಧದಿಂಣ ವಿಚಾರಿಸಿ ವಿಚಾರಿಸಲು DSP No ಈಖ ಊಂ 
KS 4 


ಸಂಕೀರ್ಣ ವಚನಸಂಪುಟ : ಒಂದು 


ನಾನಾ ಪರಿಯಲು ಮನ ಬುದ್ಧಿ ಚಿತ್ತ ಹೆಂಕಾರಂಗಳು 
ಪಂಚೇಂದ್ರಿಯಂಗಳು ಪ್ರಾಣವನು ಅವಗೃಹಿಸಿಕೊಂಡಿಪುಂತೆ 
ಶಿವಲಿಂಗವನು ಅವಗ್ರಹಿಸಿಕೊಂಡಿರಬೇಕು. ಏಕೆ? 

ಆ ಹೊನ್ನೇ ಶಿವನಾದ ಕಾರಣ, 

ಕಂ ನಮೋ ಹಿರಣ್ಣಬಾಹೆವೇ ಸೇನಾನ್ನೇ ದಿಶಾಂ ಚ ಪತಯೇ ನಮೋ 
ನಮೋ ವೃಕ್ಷೇಭ್ಯೋ ಹೆರಿಕೇಶೇಭ್ಯಃ ಪಶೂನಾಂ ಪತಯೇ ನಮಃ, 
ಎಂದುದಾಗಿ ಶಿವನೇ ಹೊನ್ನು ಕಾಣಿರೋ 

ಶಿವಶಿವಾ ನಾನಾ ಪ್ರಯತ್ನದಿಂದ ಕುಲವುಳ್ಳವರು 

ಅತ್ಯಂತ ಯೌವನೆಯಪ್ಪ ಹೆಣ್ಣಿ 0ಗೆ 

ಪ್ರಾಣಕ್ಕೆ ಪ್ರಾಣವಪ್ಪಂತೆ, 

ಆ ಹೆಣ್ಣೆಂಗೆ ಅಂತಃಕರಣ ಚತುಪಷ್ಪಯಂಗಳು ಸ್ನೇಹಿಸುವಂತೆ 
ಆ ಹೆಣ್ಣು ಪ್ರಾಣವಾಗಿಪ್ಪ ೦ತೈ ಆ ಲಿಂಗವೇ ಪ್ರಾಣವಾಗಿರಬೇಕು. 
ಅದಕ್ಕಿ ಹೆಣ್ಣೇ ಶಿವನಾದ ಕಾರಣ 

ಶಕ್ತಾ ಧಾರೋ ಮಹಾದೇವಃ ಶಕ್ಕಿರೂಪಾಯ ವ್ಬ ನಮಃ! 
ಶಕ್ತಿಃ ಕರ್ಮ ಚೆ ಕರ್ತಾ ಚ ಮುಕ್ತಿಶಕ್ತೆ 4 ನಮೋ ನಮಃ! 
ಎಂದುದಾಗಿ 

ಆ ಹೆಣ್ಣು ತಾನೇ ಶಿವನು ಕಾಣಿರೋ. 

ನಾನಾ ಪ್ರಯತ್ನದಿಂದ ಮಣ್ಣ ನಾರ್ಚಿಸುವಂತೆ, 

ಆ ಭೂಮಿಯ ಆಗುಚಾಗಿಗೆ 

ಅರ್ಥ'ಪ್ರಾಣಾಭಿಮಾನವನಿಕ್ಸಿ ಆ ಭೂಮಿಯ ರಕ್ಷಿಸಿ 

ಆ ಭೂಮಿಯ ಸರ್ವಭೋಗೋಷಭೋಗಂಗಳನು 

ಚೋಗಿಸಿ ಸುಖಿಸುವಂತೆ, ಶಿವಲಿಂಗದಿಂದ ಭೋಗಿಸೆಬೇಕು. 
ಅದೇಕೆಂದಡೆ- 

ಆ ಭೂಮಿಯೇ ಶಿವನಾವ ಕಾರಣ, 

“ಓಂ ಯಜ್ಞಸ್ಯ ರುದ್ರಸ್ಯ ಚಿತ್ಪ ಎ?ೌಿವ್ಯಾಭೂರ್ಭುವಃ ಸ್ವಃ 
ಶಿವಂ ಶಿಮೋ ಜನಯತಿ” ಎಂದುದಾಗಿ 

ಭೂಮಿಯೇ ಶಿವನು ಕಾಣಿರೋ 

ಸರ್ವಾಧಾರ ಮಹಾದೇವ. 

ಇದು ಕಾರಣ, 

ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವು ಶಿವನು ಕಾಣಿರೋ. 
ಈ ತ್ರಿವಿಧದ ಮರೆಯಲ್ಲಿ ಶಿವನಿಪ್ಪ ನು ಕಾಣಿರೋ. 

ಇದು ಕಾರಣ, ಈ ತ್ರಿವಿಧಕ್ಕೆ ಮಾಡುವ ಸ್ನೇಹ, 

ಇಂತೀ ತ್ರಿವಿಧದಲ್ಲಿ ಮಾಡುವ ಲೋಭ, 


ಉರಿಲಿಂಗಿಪೆದ್ದಿಗಳ ವಚನ ೪೯೭ 
ಇಂತೀ ತ್ರಿವಿಧಕ್ಕೆ ಮಾಡುವ ತಾತ್ರ ರ್ಯವ ಶಿವಲಿಂಗಕ್ಕೆ ಮಾಡಿದಡೆ, 

ಶಿವನಲ್ಲಿ ಸಾಯುಜ್ಯನಾಗಿ ಸೆ ಸರ್ವಭೋಗೋಪ ಭೋಗವ ಭೋಗಿಸಿ 
ಪರಮಪರಿಣಾಮ ಸುಖಸ್ಸ ್ರಿರೂಪನಾಗಿಪ್ಪ ನಯಾ 


ಶ್ರ? 
ಉರಿಲಿಂಗಪೆ ಪೆದ್ದಿಫ್ಷ ಪ್ರಿಯ ಎತ ಶ್ರ ರ. | ೧೫೧ ॥ 


೧೪೧೭ 


ನಾನಾವಿಧದ ಪೂಜೆಗಳ ಪೂಜಿಸಿದವರೆಲ್ಲಾ ಭಕ್ತರೆ, ಹೆ ಹೇಳಿರಣ್ಣಾ ಃ 
ವಿಷ್ಣು ಮೊದಲಾದ ದೇವಜಾತಿಗಳು 
ತಾರಕ ರಾವಣಾದಿ ದೇವ ದಾನವ ಮಾನವರನೇಕರು 
ಆ ಮಹಾದೇವನ ಪೂಜಿಸಿ ಫಲದಾಯಕರಾಗಿ 
ಪದಂಗಳ ಪಡೆದರು. 
ಈ ಫಲದಾಯಕರೆಲ್ಲರೂ ಸದ್ಭಕ್ತರಪ್ಪರೆ? ಅಲ್ಲ, 
ಅವರೆಲ್ಲರೂ ಉಪಾಧಿಕರು. 
ಪರಧನ ಪರಸ್ತ್ರೀ ಪರದೆವವ ಬಿಟ್ಟು ಪಂಚೇಂದ್ರಿ ಯ ಷಡ ತ್ರರ್ಗಂಗಳ ಬಿಟ್ಟು 
ನಿರುಪಾಧಿಕರಾಗಿ ನಿರಂತರ ಪೂಜಿಸಿದಡೆ, ಆತನೇ ಸದ್ಭಕ್ತ ನ 
ಆತನೇ ಮಹಾಮಹಿಮನ್ನ, ಆತನೇ ಮಹಾದೇವನಯ್ಯಾ. 
ಆ ಭಕ್ತಂಗೆ ಭಕ್ತದೇಹಿಕ ದೇವನು, 
ಉರಿಲಿಂಗಪೆದ್ದಿ ಪಿಯ ವಿಶ್ಲೇಶರ. ll ೧೫೨ ॥| 
ಎಲ ವವ 


೧೪೧೮ 


ನಾನು ಕಾಮಿಸುವ ವಸ್ತು ಕರಸ್ತೆ ಲಕ್ಕ ಬಂದ ಬಳಿಕವೂ 
ಕಾಮಿಸೆಲೇನುಂಟು? ಇನ್ನೇನ ಕಾಮೆಸುವನೆಯ್ಯಾ. 
"ಓಂ ನಮೋ ಹಿರಣ್ಯಬಾಹೆವೆ ವೇ ಹಿರಣ್ಯವರ್ಣಾ ಹೇ 
ವ Se. Fi ಎಂಬ ವಸ್ಸು, 
ಳಂ ಎಷ್ಟೆ ರುದ್ರಸ ಸ್ಯ ಭವಾನ್ಯ ಸ್ಯಾಮೃ ತೆಂ ಎಂಬ ವಸ್ತು 
ಸುಖಸ್ತೆ ರೊಫನು. Ws 3 ಸಮು ಶಾಂತನು ಕರುಣಿ 
ಉರಿಲಿಗಪೆ ಪೆದ್ದಿಪ್ರಿಯ ವಿಶ್ವೆ ಶ್ವ ರಾ. Il ೧೫೩ 1 


೧೪೧೯ 


ನಾನು ಕಾಮಿಸುತ್ತಿಪ ಸೃ ವಸ್ತು ವಿನಲ್ಲಿ 
ಸಾಲೋಕ್ಯವಿದೆ, ಸಾಮಪ್ಯವಿದೆ » ಸಾರೂಪ್ಯವಿದೆ, ಸಾಯುಜ್ಯನಿದೆ. 


ಸಂಕೀರ್ಣ ವಚೆನಸಂಪುಟ : ಒಂದು 


ಧರ್ಮವಿದೆ, ಅರ್ಥವಿದೆ, ಕಾಮವಿದೆ, ಮೋಕ್ಷವಿದೆ, 
ನಾನರಸುವ ಬಯಕೆ ಎಲ್ಲವೂ ಇದೆ. 

ಎನ್ನ ಧ್ಯಾನ ಜಪತಪದಿಂದ ಸಾಧ್ಯವಪ್ಪ ಸಿದ್ದಿ 
ಎಲ್ಲವೂ ಇದೆ ನೋಡಾ 

ಫೀಗುರುವಿನ ಕಾರುಣ್ಯದಿಂದ ಮಹಾವಸ್ತು 

ಕರಸ್ಥೆ ಲಕ್ಕ ಬಂದ ಬಳಿಕ 

ಸರ್ವಸುಖಂಗಳಲ್ಲವೂ ಇವೆ, ಇವೆ ನೋಡಾ. 

ಇನ್ನು ಎನ್ನ ಬಯಲ ಭ್ರಮೆಯೊಳಗೆ ಹೊಗಿಸದಿರಯ್ಯ 
ನಿಮ್ಮ ಬೇಡಿಕೊಂಬೆನು, ನಿಮಗೆ ಎನ್ನಾಣೆ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೫೪ :: 
೧೪೨೦ 


ನಾನೊಂದು ಮಾಡೆಹೆನೆಂಬ ಪ್ರತಿಜ್ಞೆ ಎನಗೊಡ್ಡಿ i 
ನೀನದ ಕೆಡಸಿಹೆನೆಂಬ ಸ್ವತಂತ್ರಿಕೆಯ ನೀ ತಾಳುವೆ. 
ನಾ ಮುನ್ನ ಎಲ್ಲಿಯವನು ನೀ ಮಾಡದನ ಕೃರ? 
ಆನೆಂಬ ಪರಿಬ್ರ ಹ್ಮಾ ದಿಗಳ ಬ ಬೃತನ್ಯಸ್ಪ ಸ್ಲೆರೂಪ ನೀನವಧಾರು ದೇವೂ, 
ಇಚಾ ಜ್ಞಾನಕ್ರಿ ಕೆ ಯೊಶ್ತ ನಿಮಿಚ್ಛೆ, ಎನ್ನಿಚ್ಛಿ ಜಿಯೆ? 
ಮಾಡಿಕೊಂಡ ಸುದುವೆಗೆ" ಹಾಡುತ್ತ ಹೆಂದೆರಪನಿಕ್ಕೆಂಬ 
ನಾಡಗಾದೆಯ ಮಾತು ನಿಮಗಾಯಿತ್ತು, 


ಉರಿಲಿಂಗಪೆ ಪೆದ್ದಿ ಪ್ರಿ ಯ ವಿಶ್ವೆ "ಶ್ವ ರಾ, | ೧೫೫ 
೧೪೨೧ 


ನಿತ್ಯನಿರಂಜನಪರಂಜ್ಯೋತಿಲಿಂಗವು 
ಪ್ರತ್ಯಕ್ಷವಾಗಿ ಎನ್ನ ಕರಸ ಲಕ್ಕ ಬಂದಿರಲು 
ಮತ್ತೊಂದ ನೆನೆದು ಬದುಕಿಹೆನೆಂಬುದು ಅಜ್ಞಾನ ನೋಡಾ. 
ಸತ್ಯವು ಸರ್ವಾಂಗಲಿಂಗವೆಂಬುದನರಿಯದೆ 
ಮತ್ತೆ ಕಾಯವೆರಸಿ ಕೈಲಾಸ ಕ್ಸ ಹೆ ಹೋದೆಹೆನೆಂಬ ಬಯಕೆ 
ಕ್ರಮವಲ್ಲವಯ್ಯಾ. 
ಪಂಚಾಮೃ ತ ಮುಂದಿರಲು ಹಸಿದೆನೆಂದು 
ಲೋಗರ" ಮನೆಯಲ್ಲಿ ಅನ್ನ ವ ಬೇಡಿ ಬಯಸುವರೆ? 
ಕಣ್ಣ ಮುಂದೆ ನಿಧಾನವಿರಃ ಮಿ ಬಳಸಲರಿಯದೆ ಬಡತನದಲ್ಲಿಹರೆ? 
ಲಿಂಗವಿಲ್ಲದವರು ಮೊದಲಾಗಿ ಲಿಂಗವ ನೆನೆದು ಬದುಕಿಷೆನೆಂಬರು. 
ಕಂಡು ಕಂಡು ನಂಬದಿಹುದುಚಿತವೆ? 


ಉರಿಲಿಂ। ಗಿಪೆದ್ದಿ ಗಳ ಮಃ ಚನ Ne 


| 
% 


ಮುಂಗೈೆಯ ಕಂಕಣಕ್ಕೆ ಕನ್ನಡಿ ಬೇಡ. 

ಲಿಂಗವು ಅಂಗದೊಳಗಿರಲು 

ವಿಂಗದ ಪರಿಯ ಅನ್ಯರ ಕೈಯಿಂದ ಕೇಳಬೇಡ, 

ಇದನರಿದು ಬೇರೆ ಮತ್ತೆ ಅರಸಲು ಬೇಡ 

ಕಾಣಿಸೆಂದು ಮನದಲ್ಲಿ 2 ಮರುಗಬೇಡ 

ಮುಂದೆ ಜನ್ಮವು ಮುಂಟಿ 5ಂದು ಮನಸಿ ಸ್ಸಿನಲ್ಲಿ ನೋಯಬೇಡ. 

ಇದು ಕಾರಣ, ತನ ಸ್ಸ ಕರಸ್ಥೆ ದಿದ ವಸ್ತುವ 

ತಾನೆಂದರಿದಡೆ ತಾನೆ ಶಿವನು. 

ಇದು ಸತ್ಯ, ಶಿವ ಬಲ್ಲ, ಶಿವರ್ನಾಗೆ 

ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. | AHL | 


೧೪೨೨ 


ನಿಮ್ಮ ಶರಣನು ಲಿಂಗಭರಿತನು, 

ವಿಚಾರಿಸಿ, ಅರಿದು, ಧ್ಯಾನದಿಂದ ಜಪಿಸಿ ಆ ಮಹಾವಸ್ಸುವನು ಕೆಂಡು 
ಒಲಿದೊಲಿಸಿ, ಕೂಡಿ ಸುಖಿಸಿಹೆನೆಂಬನ್ನೆ ವರ 
ಲೀಗುರುಸ್ವಾಮಿಯ ಕರುಣಾಮೃ ತಸಾಗರ ಮೇರೆವರಿದು 
ವಿಚಾರಿಸಿ ಶಿವನಾಯಿತ್ತು » ಅರಿವು ಶಿವನಾಯಿತ್ತು:; 
ಜ್ಞಾ ನ್ಲಿತ್ಛ ಜಾ ನಾನ ಜ್ಞ ತ್ರೆ ನ್ಲೇಯ ಶಿವನಾಯಿತ್ತು, ಜಪಮಂತ್ರ ಶಿವನಾಯಿತ್ತು, 

ಜಪಿಸುವ ಜಸ್ಟ ನಿವನಾಯಿತ್ತು, ಕಂಡೆಹಿನೆಂಬ ಕಣ್ಣು ಶಿವನಾಯಿತ್ತು. 
ಈ ಪರಿ ನೋಡ ನೋಡಲು £ ಮತ್ತೆ ಜೋದ್ಯ 
ಪ್ರಾಣಲಿಂಗವಾಗಿ ಸದ್ದು ರು ತಾನೆ ಕ್ಸ ಪೆಮಾಡಿ 
ಕರೆಶ ಲಕ್ಕ ಬಿಜಯಂಗೈದು ಪಾ ್ರಾಣಿಲಿಂಗವಾದನು, ಕಾಯಲಿಂಗವಾದನು. 
ಮನ ಬುದ್ಧಿ ಚಿತ್ತ ಅಹಂಕಾರ ಜ ಜ್ಞಾನ ಭಾವವೆಲ್ಲ ಲಿಂಗವಾಯಿತ್ತು. 
ಸರ್ವಾಂಗಲಿಂಗವಾಗಿ ಸೆಲಹಿದನು. 
ಲ್ರೀೀಗುರುಲಿಂಗವು ಒಲಿದೊಲಿಸಿ ಕೂಡುವ ಪ 
ಒಲಿಸುವ ಪರಿ ದಾಸೋಹ, ಒಲಿದ ಪರಿ ಪ್ರ 
ಕೂಟದ ಪರಿ ನಿರ್ವ ೦ಚಕತ್ವ, 
ಒಲಿದೊಲಿಸಿ ಕೂಡಿದ ಪರಪ ಪರಿಣಾಮವಯ್ಯಾ, 
ಉರಿಲಿಂಗಪೆದ್ದಿ ಪ್ರಿಯವಿಶ್ವೇಶ್ವರಾ. | ೧೫೭ 


ಲ್ಲೆ ಲ 


AC) A 
೧೪೨೩೬ 


ನರೂಳದ ಅಷ ದಳಕಮಲದಮೊಳೆಗೆ ನಿರಂಜನ ಚೌ `ಕಮಧ್ಯ ನೋಡಾ. 


BT 
ೌ3ರದ fie); *ದವನರಿಯೆ, 
“A 


೫೦೦ ಸಂಕೀರ್ಣ ವಚೆನಸಂಪುಟ : ಒಂದು 


ನಿರಂಜನಪ್ರಣವ, ಅವಾಚ್ಛ್ಮಪ್ರಣವ, ಕಲಾಪ್ರಣವ, 

ಆದಿಪ್ರಣವ, ಅನಾದಿಪ್ರಣವ, 

ಜ್ಯೋತಿಃಪ್ರಣವ, ಅಖಂಡಜ್ಯೋತಿಃಪ್ರಣವ, 

ಅಖಂಡಮಹಾಜ್ಯೇತಿಃಪ್ರಣವ, 

ಗೋಳಕಾಕಾರಪ್ರಣವ, ಅಖಂಡಗೋಳಕಾಕಾರಪ್ರಣವ. 
ಅಖಂಡವುಹಾಗೋಳಕಾಕಾರಪ್ರಣವ, 

ಇಂತೀ ನಿರಾಳದ ಅಷ,ದಳಕಮಲದೊಳೆಗೆ ನಿರಂಜನ ಚೌಕಮಧ್ಯ ನೋಡಾ. 

ಇದರ ಬೀಜಾಕ್ಷರದ ಭೇದವನೆನಗೆ ಕರುಣಿಸಯ್ಯಾ | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Il 0೫೮ | 


೧೪೨೪ 


ನಿರುಪಾಧಿಕನಾಗಿ, ನಿರಂಚಕತ್ವದಿಂದ ದಾಸೋಹವ ಮಾಡಿ, 
ಪರಿಣಾಮದಿಂದ ನಿತಶjದಾಸೋಹಿಯೆನಿಸಿದೊಡೆ, 
ಆ ದಾಸೋಹಿಯೆ ಸೆದ್ಭಕ್ಷನು, ಆತನೆ ಮಾಹೇಶ್ವರ, 
ಆತನೇ ಪ್ರಸಾದಿ, ಆತನೇ ಪ್ರಾಣಲಿಂಗಿ, 
ಆತನೇ ಶರಣ, ಆತನೇ ಐಕ್ಯ. 
ಆತನೇ ಇಹಲೋಕ[ಪರಲೋಕ] ಪೂಜ್ಯನು, ಆತನೇ ಶ್ರೇಷ್ಠ, 
ಆತನೇ ವಿದ್ವಾನ್‌, ಆತನೇ ಸುಜ್ಞಾನಿ, 
ಇನಿತಲ್ಲದೆ ಶ್ರೀಗುರುಲಿಂಗಜಂಗಮ ಒಂದೆಯೆಂದು 
ಭಾವಿಸೆದರ್ಚಿಸದ ವಿಚಾರಿ[ಸೆದ] ದುರ್ಭಾವಿ ಉಪಾಧಿಕನು ವಂಚಕನು, 
ದಾಸೋಹವ ಮಾಡಲರಿಯದಹಂಕಾರಿ, ಆಭಾಸೆನು, ಅಪೂಜ್ಯನು. 
ಭಕ್ಕನಲ್ಲ, ಮಾಹೇಶ್ವರನಲ್ಲ. 
ಪ್ರಸಾದಿಯಲ್ಲ, ಪ್ರಾಣಲಿಂಗಿಯಲ್ಲ, 
ಶರಣನಲ್ಲ; ಐಕ್ಯನಲ್ಲ; 
ಆತನೇ ಮೂರ್ಬನು, ಆತನೇ ಅಜ್ಞಾನಿ, ಆತನೇತಕ್ಕೆಯೂ ಬಾತೆಯಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೧೫೯. 


೧೪೨೫ 


ನಿಕ್ಷೇಪನಿಧಿಯ ಸಾಧ್ಯವ ಮಾಡಲೆಂದು 
ಅಂಜನಕ್ಕೆ ಭಸ್ಮೆವ ಮಾಡಿ, ಕೃಪಾಮೃತದಿಂ ಮರ್ದಿಸಿ 
ಅಂಜನವನಿಕ್ಸಿಕೊಂಡು ನಿಧಾನವ ತೆಗೆದುಕೊಂಡು ಸರ್ವಭೋಗವ ಮಾಡಬೇಕ. 
ಆ ಧನವನೇ ಭಸ್ಮವ ಮಾಡಿದ ಬಳಿಕ 


ಆ ಅಂಜನವ ಪ್ರಯೋಗಿಸುವ ಪರಿ ಎಂತಯ್ಯಾ? 


ಉರಿಲಿಂಗಪೆದ್ದಿಗಳ ವಚನ ೫0೧ 


ಆ ನಿಧಾನವ ಗ್ರಹಿಸಿಕೊಂಡು ಇರ್ದ ಮಹಾಭೂತವು 

ನಾಥನನೇ ಬಲಿ ನಿಯ ಬೇಡಿದಡೆ, 

ಆ ನಿಧಾನವ ತಂದು ಭೋಗಿಸುವವರಿನಾ ್ನಿರಯ್ಯಾ? 

ಭಕ್ಕಿಯನೂ ಪೂಜೆಯನೂ ಮಾಡಿಸಿಕೊಂಡು 

ಪ್ರಸಾದವ ಕರುಣಿಸಿ ಮುಕ್ತಿಯ ಕೊಡುವ 

ಪ್ರೀಗುರುಲಿಂಗಜಂಗಮವನೂ ಆಜ್ಞೆಯ ಮಾಡಿ 

ಆಯಸೆಂ ಬಡಿಸಿ, ಆವರನಪಹರಿಸಿ 

ದ ನ್ರವ್ಯಮಂ ಕೊಂಡು ಅದಾರಿಗೆ ಭಕ್ತಿಯ ಮಾಡುವದು? 
ಆದಾರಿಗೆ ಪೂಜಿಸುವದು? ಅದಾರಿಗೆ ಅರ್ಪಿಸುವದು? ಹೇಳಿರೆ. 

ಪೂಜೆಗೊಂಬ ಲಿಂಗವ ಅಪೂಜ್ಯವಾಗಿ ಕಂಡಡೆ 

ಆ ಮಹಾಪಾಪಿಗೆ ಸದ್ಯವೇ ನರಕ, ಸಂದೇಹೆವಿಲ್ಲಯಾ 


$ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. . Noto 


೧೪೨೬ 


ನಃಕಾಮಿತ ಫಲವ ಕಾಮಿಸುವ ಮಹಾಕಾಮಿಯೆ ಶಿವ ಸೈನು, 
ಕೊ ್ರೀಧಕ್ಕೆ ಕ್ರೋಧಿಸುವ ಮಹಾಕೊ ್ರೀಧಿಯೆ ಲಿಂಗನಿಷ್ಠಾ2 ಪರನ್ಮು 
ನರ್ಲೋಭ ಭಕ್ಕೆ ಲೋಭಿಸುವ i ಲಿಂಗಾವಧಾನಿ. 
ನಿರ್ಮೊಹಶ್ಕ ಮೋಹಿಸುವ ಮಹಾಮೋಹಿಯ ಲಿಂಗಾನುಭಾವಿ. 
ಅಷ್ಟಮದಂಗಳೊಡನೆ ಮಮನೋಹಂ ಎಂಬ 
ನಿರ್ಮದಗ್ರಾಹಿಯೆ ಲಂಗಾನಂದಸೌಖ್ಯನು. 
ಮತ್ತರಕ್ಕೆ ಮತ್ತರಿಸುವ ಮಹಾಮತ್ಸರಗ್ರಾಹಕನೆ 
ಲಿಂಗಸೆಮರಸಸೆಂಬಂಧವೇದ್ಯನು. 


ಇಂತೀ ಷಡ್ರರ್ಗಂಗಳಿಗೆ ವೈರಿಯಾಗಿರ್ಪ ಶಿವಭಕ್ತಿನೆ ಸದ್ಭಕ್ತನು. 
ಆ ಭಕ್ತದೇಹಿಕದೇವ ನಮ್ಮ ಉರಿಲಿಂಗಪೆ ಪೆದ್ದಿಪ್ರಿಯ ವಿಶ್ವೇಶ್ವರನು. ೧೬೧ ॥ 


೧೪೨೭ 


ನೆಲನನೊಳೆಕೊಂಡ ಸೆಲಿಲ, ಸಲಿಲವನೊಳಕೊಂಡ ಅನಲ 
ಅನಲನನೊಳಕೊಂಡ ಅನಿಲ, ಅನಿಲನನೊಳಕೊಂಡ ಆಕಾಶ 
ಆಕಾಶವನೊಳಕೊಂಡ ಮನ, ಮನವನೊಳಕೊಂಡ ಬುದ್ದಿ 
ಬುದ್ದಿಯನೊಳಕೊಂಡ ಪ ಸ್ರಕೃತಿ, 
ಪ್ರಕೃ ತಿಪ್ರುರುಷಜಗವೆಲ್ಲನೊಳಕೊಂಡ 
ನಿಶುದ್ಧ ಕಾಯನು ಭತ್ಮಿದೇಹಿಕದೇವನು 
ಉರಿಲಿಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೬೨ 


ಸಂಕೀರ್ಣ ವಚೆನಸೆಂಪುಟ : 


ಪವಿತ್ರವ ನೋಡಿ ಅರಿದು ಮಹಾಪವಿತ್ರವ ಮಾಡಿ 
ಕ್ಸ ರುಲೂ ಲಿಂಗನೇತ್ರಕ್ಕೆ ಅರ್ಪಿಸುವಲ್ಲಿ ನೇತ್ರೋದಕವು. 


(ಲ 


C4 C4 


ಕೈಯಲಿ ಲಿಂಗಶ್ರೋತ್ರಕ್ಕೆ ಅರ್ಪಿಸುವಲ್ಲಿ ಶ್ರೋತ್ರೋದಕವೆ. 
ಣದಿಂ ಸುಗಂಧ ದುರ್ಗಂಧವನರಿದು ಮಹಾಗಂಧದಲೂ ವರ್ತಿಸಿ 
ಘಾಣದ ಕೈಯಲೂ ಲಿಂಗಘ್ರಾಣಕ್ಕೆ ಅರ್ಪಿಸುವಲ್ಲಿ ಘ್ರಾಣೋದಕವು. 
ಜಿಹ್ರೆಯಿಂ ಮಧುರ ಆಮ್ಲ ಲವಣ ತಿಕ್ಕ ಕಟು ಕಷಾಯವೆಂಬ 
ಷಡುರುಚಿಯನರಿದು ಮಹಾರುಚಿಯನರಿದು ರುಚಿಮಾಡಿ 
ರಿಂಗಜಿಹ್ಟ ಗೆ ಜಿಹ್ಜೆಯ ಕೈಯಲೂ ಅರ್ಪಿಸುವಲ್ಲಿ ಜಿಹ್ಟೋದಕವು. 
ಪರುಷನದಿಂ ಶೀತೋಷ್ಣ ವನರಿದು ಇಬ್ಬಯ ಕಾಲವನರಿದು 
ಪರುಷನದಿಂ ಲಿಂಗಪರುಷನಕ್ಕೆ ಅರ್ಪಿತವ ಮಾಡುವಲ್ಲಿ ಸ್ಪರ್ಶನೋದಕವು. 
ಸದ್ಭಕ್ಲಿಯಿಂ ಪಾದಾರ್ಚನೆಯ ಮಾಡುವಲ್ಲಿ ಪಾದೋದಕವು. 
ಮಜ್ಜನಕ್ಕೆರೆವಲ್ಲಿ ಮಜ್ಜನೋದಕವು. 
ಆರೋಗಣಿಯಲ್ಲಿ ಆರೋಗಿಸಲಿತ್ತುದು ಅರ್ಪಿತೋದಕವು. 
ಆರೋಗಣೆಯ ಮೇಲೆ ಹಸ್ತ ಕೈರೆದುದು ಹೆಸ್ತೋದಕವು. 
ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಒಂದೆಂದರಿದು 
ಸರ್ವಕ್ರಿಯಾಕರ್ಮಕ್ಕೆ ಲಿಂಗಸಂಬಂಧವ ಮಾಡಿ 
ಪ್ರಯೋಗಿಸುವುದು ಲಂಗೋದಕವು. 
ಈ ದಶೋದಕ ಕ್ರೀಯನರಿದು ವರ್ತಿಸುವುದು 
ಆಗಮಚಾರ ಕ್ರಿಯಾಸಂಪತ್ತು ) 
ಅಯ್ದ ತೊಂದಕ್ಷರದಿಂ ಪ್ರಟ್ಟಿದಂತಹ ವೇದಾದಿವಿದ್ಯಂಗಳು 
ಮೊದಲಾದ ಸರ್ವಕ್ರೀ ಕುಶಲಶಬ್ದಂಗಳನೂ 
ಶ್ರೋತ್ರದಿಂ ಲಿಂಗಶ್ರೋತ್ರಕ್ಕೆ ಅರ್ಪಿತವ ಮಾಡಿ 
ಶಬ್ದಭೋಗವ ಭೋಗಿಸುವಲ್ಲಿ ಶಬ್ದಪ್ರಸಾದ. 
ಮೃದು ಕಠಿಣ ಶೀತೋಷ್ಣ ೦ಗಳನೂ 
ಅಪ್ಪತನು ನೆಳಲು ಬಿಸಿಲು ಮೊದಲಾದ ವಸ್ತುಗಳನೂ 
ಪರುಷನದಿಂ ಲಿಂಗಪರುಷನಕ್ಕೆ ಅರ್ಪಿತವ ಮಾಡಿ 
ಪರುಷನ ಭೋಗವ ಭೋಗಿಸುವಲ್ಲಿ ಪರುಷನ ಪ್ರಸಾದ. 
ಶ್ವೇತ ಪೀಠ ಹರೀತ ಮಾಂಜಿಷ ಕಷ ಕಪೋತ 

© ಲಣ 


ಷಡುವರ್ಣ ಮೊದಲಾದ ಚಿತ್ರವಿಚಿತ್ರವರ್ಣಂಗಳನೆಲ್ಲವನೂ 


ಫಿ 


£ 
(© 


ಒಂದು 
Ww Ww 


ಉ ರಿಲಿಂಗಪೆದ್ದಿಗಳ ವಚನ 


ನೇತ್ರದಿಂ ಲಂಗನೇತ್ರಕ್ಕೆ ಅರ್ಪಿಸಿ ನಿರೀಕ್ಷಿಸಿ ಅರ್ಪಿಸುವಲ್ಲಿ ರೂಪಪ 
ರಸೆಫಲ ಪಾಕಾದಿಗಳನೂ ಸರ್ವದ್ರವ್ಯಂಗಳನೂ 

ಷಡುರುಚಿ ಭಿನ್ನ ರುಚಿ ಮೂವತ್ತಾ ರನರಿದು 

ಜಿಹ್ವೆಯ ಕೈಯಲೂ ಲಿಂಗಜಿಹ್ಟೆಗೆ ಅರ್ಪಿಸಲು ರಸೆಪ್ರಸಾದ., 
ಪುಷ್ಪ ಧೂಪ ನಾನಾ ಸರ್ವಸುಗಂಧವಸ್ಸು ಗಳನೂ 

್ರಾಣದಿಂ ಲಿಂಗಘಫ್ರಾಣಕ್ಕೆ ಅರ್ಪಿಸುವುದು 

ಸುಗಂಧಭೋಗವ ಭೋಗಿಸುವುದು ಗಂಧಪ್ರಸಾದ. 

ಈ ಪಂಚೇಂದ್ರಿಯದ ಕ್ಲೆಯಲೂ 

ಪಂಚವಿಷಯಂಗಳ ಗುಣಂಗಳವಗುಣಂಗಳರಿದು 


ಅವಧಾನದಿಂದರ್ಪಿಸಿ ಸರ್ವಭೋಗವ ಭೋಗಿಸುವಲ್ಲಿ ಸನ್ನ ಹಿತಪ್ರಸಾದ. 


ಗುರುವಿಗೆ ತನು ಮನ ಧನವನರ್ಪಿಸಿ 

ಪ್ರಸನ್ನ ತೆಯ ಪಡೆವಲ್ಲಿ ಶುದ್ಧ ಪ್ರಸಾದ. 

ಲಿಂಗಕ್ಕೆ ತನು ಮನ ಧನವನರ್ಪಿಸಿ 

ಪ್ರಸನ್ನ ತೆಯ ಪಡೆವಲ್ಲಿ ಸಿದ ಪ್ರಸಾದ. 

ಜಂಗಮಕ್ಕೆ ತನು ಮನ ಧನವನರ್ಪಿಸಿ 

ಪ್ರಸನ್ನ ತೆಯ ಪಡೆವಲ್ಲಿ ಪ್ರಸಿದ್ಧ ಪ್ರಸಾದ. 

ಗುರು ಲಿಂಗ ಜಂಗವಕ್ಕೆ ಸರ್ವಪದಾರ್ಥ 
ಸರ್ವಭೋಗಂಗಳ ಭೋಗಿಸಲಿತ್ತು 

ಶೇಷಪ್ರಸಾದವ ಭೋಗಿಸುವುದು ಪದಾರ್ಥಪ್ರಸಾದ. 
ಕಾಮಾದಿಸರ್ವಭೋಗಂಗಳನೂ 

ಮನ ಬುದ್ದಿ ಚಿತ್ತ ಅಹಂಕಾರವ ಏಕೀಭವಿಸಿ 
ಭಾವಲಿಂಗಕ್ಕೆ ಅರ್ಪಿಸಿ ಭೋಗಿಸುವುದು ಭಾವಪ್ರಸಾದ. 
ಪ್ರಾಣಲಿಂಗಕ್ಕೆ ಕಾಯವೆಂಊ ಭಕ್ತನು ಭಿನ್ನದೋರವೆ 
ಅವಿನಾಭಾವದಿಂ ಸರ್ವಕ್ರಿಯೆ ಲಿಂಗಕ್ರೀಯಾಗಿ 
ಏಕಾದಶಮುಖವರಿದು ಅರ್ಪಿಸಿ 
ಲಿಂಗಭೋಗೋಪಭೋಗಿಯಾಗಿಹುದೆ ಏಕಾದಶಪ್ರಸಾದ. 
ಇಂತೀ ಏಕಾದಶಪ್ರಸಾದವರಿದು ವರ್ತಿಸುವುದು 
ಸೆಹಜಶಿವಾಗಮಾಚಾರಕ್ರಿಯಾಸೆಂಪತ್ತು » 

ಇವೆಲ್ಲವನು ಮೀರಿ 

ಅತ್ಯಶಿಷ್ಟದ್ಧ ಶಾಂಗುಲಲಿಂಗಕ್ಕ ಕಾಯವಾಗಿ 

ಆ ಲಿಂಗವೇ ಪ್ರಾಣವಾಗಿಪ್ಪ ಶರಣನು 

ವೇದ ಶಾಸ್ತ್ರಾಗಮ ಪ್ರರಾಣಕ್ಕೆ, ದೇವ ದಾನವ ಮಾನವರಿಗೆ 
ಅತ್ಯತಿಷ್ಠ ದ್ಧ ಶಾಂಗುಲವೆನಿಸಿ 


ಸಂಕೀರ್ಣ ವಚನಸಂಪುಟ : ಒಂದು 


“ಲಿಂಗಮಧ್ಯೇ ಶರಣಃ ಶರಣಮಧ್ಯೇ ಲಿಂಗಂ” ಎಂದೆನಿಸಿಪ್ಪ 

ಅವಿನಾಭಾವಸೆರ್ವಾಂಗೆಲಿಂಗಕ್ರೀಯ ನೀನೇ ಬಲ್ಲೆ 

ಉರಿಲಿಂಗಪೆದ್ದಿ ಪ್ಲಿಯ ವಿಶ್ಲೇಶ್ನರ. Il 0೬೩ Il 
ಎಲ ವವ 


೧೪೨೯ 


ಪಂಕವಿಲ್ಲದ ಕಮಲಕ್ಕೆ ಸುಗಂಧ ಸುಲಲಿತವೆಂತಪ್ಪು ದಯ್ಯಾ? 
ಹೊನ್ನು ಹೆಣ್ಣು ಮಣ್ಣಿಲ್ಲದೆ ದೇವತಾಯೋಗ್ಯವೆಂತಪ್ಪು ದಯ್ಯಾ? 
ಕೆಮಲ ಪಂಕದಲಿ ವರ್ತಿಸಿದಂತೆ ವರ್ತಿಸುತಿಪ್ಪ ರು ನಿಮ್ಮ ಶರಣರು, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. Il ೧೬೪ | 


೧೪೩೦ 


ಪಂಚಗವ್ಯದಿಂದಾದ ಗೋಮಯವಂ ತಂದಾರಿಸಿ 
ಪುಂಚಾಮೃತಸಂಪರ್ಕದಿಂ ಪಂಚಾಕ್ಷರಿಯ ಮಂತ್ರದಿಂ ಅಭಿವಂದಿಸಿ 
ಶಿವನ ವಹ್ನಿಯಲ್ಲಿ ದಹಿಸಿ 
ಆ ವಿಭೂತಿಯಂ ಸುಕೃತದಿಂ ತೆಗೆದುಕೊಂಡು 
ಎಡದ ಹಸ್ತ ದೊಳ್ಳಿ ಡಿದುಕೊಂಡು, ಬಲದ ಹೆಸ್ತದಿಂ ಮುಚ್ಚಿ 
ಜಲಮಿಶ್ರವಂ ಮಾಡಿ, ಲಲಾಟ ಮೊದಲಾಗಿ ದಿವ್ಯಸ್ಥಾ ನಂಗಳೊಳು ಧರಿಸಿ 
ಲಿಂಗಾರ್ಚನೆಯಂ ಮಾಡುವ ಶರಣ್ಯ ಆತನೇ ವೇದವಿತ್ತು, 
ಆತನೆಃ ಶಾಸ್ತ್ರಜ್ಞ, ಆತನೇ ಸೆಮ್ಯೋನ್ಮುಕ್ತ್ಮನಯ್ಕಾ ಈ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೬೫ || 


೧೪೩೧ 


ಪಂಚಭೂತದನುವರಿದು 
ಸುಸೆಂಗನಾದಬಳಿಕ ಪಂಚಮುಖನು ಬೇರುಂಟೆ ತನ್ನೊ ಳೆಗಲ್ಲದೆ? 
ವಂಚನೆಯೊಳು ಪಂಚಬ್ರಹ್ಮವನೋದಿ ಫಲವೇನು? 
ಈಚುವೋದ ತೆನೆಯಂತೆ ವಂಚನೆಯಿಲ್ಲದೆ ಸೆಂಚಿಸಿಕೊಳ್ಳನೆ 
ಕಂಚಿಯ ಕೈಲಾಸಕ್ಕೆ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ? l okt I 


೧೪೩೨ 


ಪಂಚಭೂತವಂಗವಾಗಿಪ್ಪ ಆತ್ತ್ಮಂಗೆ 
ಪಂಚೇಂದ್ರಿಯಂಗಳೇ ಮುಖಂಗಳು, 
ಪಂಚಕರಣಂಗಳೇ ಕೈಗಳು, ಪಂಚೆವಿಷಯಂಗಳೇ ಪೂಜೆ, 


ಉರಿಲಿಂಗಪೆದ್ದಿಗಳ ವಚನ ೫on 


ಪಂಚಪದಾರ್ಥವೇ ಭೋಗ, | 

ಇದನೆಲ್ಲವ ತನ್ನ ನಿಜಮೂರ್ತಿಯಪ್ಪ ಘನಕ್ಕೈಯ್ದಿ ಸಬಲ್ಲಡೆ, 

ಆತ ಸರ್ವನಿರ್ವಾಣಿ, ಸಕಲನಿಷ್ಯಲಾತ್ಮಕನು, 

ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರಾ. | ೧೬೭ 1| 


೧೪೩೩ 


ಪಂಚಾಕ್ಷರಿಯೆ ಸರ್ವಮಂತ್ರವೆಲ್ಲವಕ್ಕೆಯು, 
ಉತ್ತ, ತ್ರಿ, ಸ್ಥಿತಿ ಲಯಸ್ಥಾನ, ಸರ್ವಕಾರಣವೆಲ್ಲವಕ್ಕೈಯು ಮೂಲ, 
ಅದೆಂತೆಂದಡೆ: 
ಸಪ್ಪಕೋಟಿ ಮಹಾಮಂತ್ರಂ ಉಪಮಂತ್ರಸ್ನನೇಕತಃ | 
ಪೆಂಚಾಕ್ಷರ ಪ್ರತಿಲೀಯಂತೇ ಪುನಸ್ತ ಸ್ಯವಸರ್ಗತಃ | 
ನ್‌ ವೇದಶ್ವ ಶಾಸ್ತ್ರಾ ಣಿ ಮಂತ್ರೇ ಪಂಚಾಕ್ಷರಿ ಸ್ಥಿತಂ | 
ಎಂದುದಾಗಿ, ಇದು ಕಾರಣ 
ಫ್ರೀ ಪಂಚಾಕ್ಷರಿಯುಳ್ಳ ಸದ್ಭಕ್ಷ್ಮನೇ ವೇದವಿತ್ತು. ಆತನೇ ಶಾಸ್ತ್ರವಾನ್‌, 
ಆ ಮಹಾಮಹಿಮನೆ ಪ್ರರಾಣಿಕನು, ಆತನೇ ಆಗಮಿಕನು, 
ಆತನೇ ಸರ್ವಜ್ಞನಯ್ಯಾ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೬೮ i 
೧೪೩೪ 


ಪದ ಪದವಿಗಳೆ ವಿಚಾರಿಸಲು 
ಸಾಧಾರಣಪ್ರಾಣಿಗಳ ಪದವಿಗಳಿಂದ ಮಾನವಪದ ವಿಶೇಷ, 
ಮಾನವರ ಪದವಿಗಳಿಂದ ದೇವಜಾತಿಗಳ ಪದ ವಿಶೇಷ, 
ದೇವಜಾತಿಗಳ ಪದವಿಯಿಂದ ಇಂದ್ರಪದ ವಿಶೇಷ, 
ಇಂದ್ರಪದವಿಯಿಂದ ಬ್ರಹ್ಮಪದ ವಿಶೇಷ, 
ಬ್ರಹ ಪದವಿಯಿಂದ ವಿಷ್ಣು ಪದ ವಿಶೇಷ, 
ಎಷ್ಟು ಪದವಿಯಿಂದ ರುದ್ರಪದ ವಿಶೇಷ, 
ರುದ್ರಪದವಿಯಿಂದ ಲಿಂಗಪದ ವಿಶೇಷ, 
ಲಿಂಗಾಲಿಂಗೀ ತು ಮತೃರ್ತಾ ಲಿಂಗಾಲಿಂಗೀ ಮಮ ಪ್ರಭುಃ | 
ಲಿೀಗಾಲಿಂಗೀ ಮಮ ಸ್ವಾಮೀ ಲಿಂಗಾಲಿಂಗೀ ಮನೋಹರಃ | 
ಇಂತೆಂದುದಾಗಿ ಮಹಾಪದವಿಯಲ್ಲಿರ್ದು, 
ಲೀಗಭೋಗೋಪಭೋಗವನರಿಯದೆ, ಭೋಗಿಸಲರಿಯದೆ, 
ಅಲ್ಪಪದವಿಯಲ್ಲಿರ್ದ ಅಲ್ಬರನಾಶೆಗೈದಡೆ 
ಜ್ಞಾನಿಯಲ್ಲ, ಭಕ್ತನಲ್ಲ, ಶರಣನಲ್ಲ. 


ಸಂಕೀರ್ಣ ವಚನಸಂಪುಟ : ಒಂದು 


ಅವಂಗೆ ಲಿಂಗವಿಲ್ಲಯ್ಯಾ 
MB ೨) ಲ್ಸ | ll ೧೬೯ | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. e 


೧೪೩೫ 


ಪರಬ ಬ್ರಹ್ಮನಿಂದ ಜೀವನಾಯಿತ್ತೆ, ೦ಬುವನೊಬ, ವಾದಿ. 
ಆತ್ಮ ನು ಪಶು, ಪಾಶಬದ್ಧನು, ಆನಾದಿಮಲಯುಕ್ತ ನೆಂಬುವನೊಬ್ಬ ವಾದಿ. 
ಇವರಿಬ್ಬರು ತರ್ಕಕ್ಕೆ ಸಿಲುಕಿ ದುಃಖಕ್ಕೊಳಗಾದರೆ. 
ಅದಂತೆಂದಡೆ: ಆತ್ಸನು ಅನಾದಿಮಲಸಂಬಂಧಿಯಾದಡೆ 
ಆತ್ಮನ ಸ್ಪರೂಪ ಮಲಸೆ ರೂಪ ಬಲ್ಲಡೆ ನೀವು ಹೇಳಿರೋ. 
ಅರಿಯದಿರ್ದಡೆ ಕೇಳಿರೋ: | 
ಪೃಥ್ವಿ ಅಪ್ಪು ಕೂಡಿ ಸ್ಥೂಲತನು, 
ವಾಯು ತೇಜ ಕೂಡಿ ಸೂಕ್ಷ್ಮ್ಮತನು, 
ಅಂಬರ ಅಹಂಕಾರ ಕೂಡಿ ಕಾರಣತನು. 
ಈ ತನುತ್ರಯವಿಲ್ಲದಂದು, ಪಂಚತತ್ತ ಎಂಗಳ ಶಾಖೆ ತಲೆದೋರದಂದು, 
ಆದಿ-ಅನಾದಿ, ಸೆರೂಪು-ನಿರೂಪು, ಹಮ್ಮು-ಬಿಮ್ಮು; 
ಯುಗ-ಜುಗ, ಸುರಾಳೆ-ನಿರಾಳವಿಲ್ಲದಂದು, 
ಆತ್ಮನಲ್ಲಿ ಮಲ ಹುದುಗಿರ್ದ ಭೇದವ 
ತಿಳಿದು ರೂಹಿಸಿ ಹೇಳೆಬಲ್ಲಡೆ ಸಿದ್ದಾಂತಿಯೆಂಬೆ, 
ಹಮ್ಮಿದ ಶಿವನೆ ಜೀವನು, ಹಮ್ಮಳಿದ ಜೀವನೆ ಶಿವನಾದಡೆ 
ಸೃಪ್ಪಿಸ್ಸಿ ತಿಸಂಹಾರಂಗಳೇಕಾದವು? ವಾಚ್ಯಾವಾಚ್ಯಂಗಳೇಕಾದವು? 
ಸ್ಲಾನಾಸ್ಲಾನಂಗಳೇಕಾದವು? ಪಕ್ಷಾಪಕ್ಷಂಗಳೇಕಾದವು? 
ದೇಹಾದೇಹಂಗಳೇಕಾದವು? 
ಆದಡಾಗಲಿ ಬ ಬ್ರಹ್ಮಕ್ಕೆ ತಥ  -ಮಿಥ್ಯ, ರಾಗ-ದೆ ಕ್ರೇಷ, 
ಹಮ್ಮು ಬಿಮ್ಮು, ಮದ- ತ್ನ 
ನಾ ನೀನೆಂಬ ಭ್ರಾಂತುಸೊತಕವುಂಟೆ? 
ಅದಲ್ಲ ನಿಲ್ಲು. 
ಬ್ರಹ ್ಸೈ ಹಮ್ಮು ಹೋಹ-ಬ್ರಹ ಭೇದವ ತಿಳಿದು, 


ಲ" 
ಸೆಂಕಲ್ಪ ವಿಕಲ್ಪ ನಲದ, ಸು 3. ನಿಂದೆಗಳೆನರಿಯದೆ, 


ಪಕ್ಷಾಪ ಪೆಕ್ಷಂಗಳನರಿಯದೆ, ಕಾಮ-ನಿಃಕಾಮದಿಲ್ಲದೆ, 
ಭೀತಿ-.ನಿರ್ಭಿತಿಯಿಲ್ಲದೆ, ನಿರಂಗಸ್ತರೂಪನಾದಡೆ ವೇದಾಂತಿಯೆಂದೆ. 
ಈ ಉಭಯ ವಾದ ಹೊದ್ದರು ಶಿವಶರಣರು. 
ಆದಿ ಅನಾದಿಯಿಂದತ್ತಲಾದ ಶರಣಲಿಂಗಸೆಂಬಂಧವನರಿದರಾಗಿ 
ಇ ದ್ಯರೆಯ್ಯಾ, ಅದೆಂತೆಂದಡೆ: 

ಸೆತ್ತುವೆನಿಸಿ ಶಬ್ದ ನೀಶಬ ಕ್ಸ ಬಾರದ ನಿಶ್ಯೂನ J ಲಿಂಗವೆ ಪಾ ಾಣವಾಗಿ, 


ಗುರಿ ಶಿಂಗಪೆದ್ದಿಗಳೆ ವಚನ ೫೦೭ 


ಚಿತ್ತುವೆನಿಸಿ ನಾಮನಿರ್ನಾವಕ್ಸೆ ಬಾರದ ಸೆ ರೂಪು 
ನಿರೊಪವಲ್ಲದ ಶರಣನೆ ಅಂಗವಾಗಿ, 
ಈ ಉಭಯ ಸಂಪುಟದಿಂದ ಸೆ ಸಕಲನಿಪ್ಟಲವೆನಿಸಿತ್ತು. 
ಆ ಸೆಕಲ ನಿಷ್ಪಲತತ್ತ ವವೆ 
ತನ್ನ ಶಕ್ತಿಸಮರಸಸೆಂಭಾಷಣಿಯಿಂದ ಲೀಲಿದೋರಲಾಗಿ 
ತಾಸೆ ಗುರುವಾದ, ತಾನೆ ನಾವ; ತಾನೆ ಲಿಂಗವಾದ, ತಾನೆ ಜಂಗಮವಾದ, 
ತಾನೆ ಮಂತ್ರ ವಾದ, ತಾನೆ'ಪ ಪ್ರಸಾದವಾದ, 
ತಾನೆ ಸ ಸರ್ವಚ್ಯಿತನಾ ವತ ಕನಾದ. 
ಇಂಥಾ ಭೇದವ ತನ್ನಿಂದ ತಾನೆ ಅರಿದನಾಗಿ 
ವೇದಾಂತ ಸಿದ್ಧಾ ೦ತವೆಂಬ ವಾಗ್ಬಾ ಲವ ನುಡಿಯನು. 
ತಾನೆ ಪರಿಪೂರ್ಣನಾಗಿ ತ ತರ್ಕಕೃರ್ಯೃನು ಸಾಧ್ಯಕ್ಕ ೃಸಾಧ್ಯನು, 


ಭೇದ ೈಕೃಭೇದ್ಯನು, 
ಇದು ಕಾರಣ ದ್ರೆ ತದ ಫ್ರಿತವ ಮೀರಿನಿಂದ ನಿಜಸುಖಿ ನಿಮ್ಮ ಶರಣನಯ್ಯಾ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. il ೧೭೦ 1 


೧೪೩೬ 


ಪರಲೋಕದಲ್ಲಿ ಲಾಭವನರಸುವರು 
ಇಹಲೋಕದಲ್ಲಿ ಲೋಭವ ಮಾಡದೆ, ಮಾಡಿರೆ ದಾಸೋಹವ. 
ಹಲವು ಕಾಲದಿಂದ ನೆಯ್ದ ವಸ್ತ್ರವ ಲೋಭವ ಮಾಡದೆ ಇತ್ತಡೆ 
ಶಿವ ಮೆಚ್ಚಿ ತವನಿಧಿಯ ಕೊಡನೆ ದಾಸೆಮಯಂಗೆ? 
ದೇವಾಂಗವಸ್ತ್ರ ವನು ಶಿವಗಣಂಗಳಿಗೆ ತೃಪ್ಲಿ ಬಡಿಸಿದ ಅಮರನೀತಿ 
ಶಿವನ ಕೌಬನಕ್ಕೆ ತನ್ನ ಗುರಿಯ ಮಾಡಿದಡೆ 
ಕಾಯವೆರಸಿ ಕೈಲಾಸಕ್ಕ ಹೋಗನೆ? 
ಇದು ಕಾರಣ, 
ನಮ್ಮ ೮ ಉರಿಲಿಂಗಪೆ ದ್ಹಿಪ್ರಿಯ ವಿಶ್ವೆ ಶ್ರ ರನ ಶರಣರಿಗೆ 
ಉಣಲಿಕ್ಕಿ ಉಡಕೊಟ್ಟು ಆ ಉ ುಪಚನಿಸನಡೆ 
ಶಿವನೊಲಿದು ಇತ್ತ ಬಾ ಎಂದೆತ್ತಿ ಕೊಳ್ಳನೆ? ll ೧೭೧ 


೧೪೩೭ 


ಪರಶಿವನು ಸುಖಮಯನು, ಸುಖಾತ ನು, ಸುಖಸ್ವೆ ರೂಪನು, 
ನಿಪ್ಪು ಳನಿರೂಪನು, ಅಪ್ರ ಮೇಯನು, ಅನುಮಯನುನ 
ಪರತ್ತ ರನ್ಮು ಅತಿಸೊಕ್ಷ ನು ಮಹಾಸ್ಸೂಲನು. 
ಶಿವಂ 'ಪರಾತ್ರ ರಂ ಸೊಕ್ಕಂ ನಿತ್ಯಂ ಸರ್ವಗತಾವ್ಯಯಮ್‌ 


ಸಂಕೀರ್ಣ ವಚಿನಸಂಪುಟ : ಒಂದ 


ಅನಿಂದಿತಮನೌಪಮ್ಯಮಪ್ರಮೇಯಮಸಾಮಯಮ್‌ | 
ಶುದ್ಧತ್ವಾಚ್ಛಿವಮುದ್ದಿಷ್ಟಂ ಪರಾದೂರ್ಧ್ಯಂ ಪರಾತ್ರರಮ್‌ | 
ಎಂದುದಾಗಿ, 

"ಅಣೋರಣೀಯಾನ್‌ ಮಹತೋ ಮಹೀಯಾನ್‌'” 

ಎಂದುದಾಗಿ, 

ಇಂತಹ ಶಿವನು ಭಕ್ಕಕಾಯನಾಗಿ 

ಭಕ್ತವತ್ಸಲನಾಗಿಪ್ಪ ಕಾಣಿರೋ. 

ಆಕಾಯೋ ಭಕ್ಷಕಾಯಸ್ಸು ಮಮಕಾಯಸ್ತು ಭಕ್ಕಿಮಾನ್‌ 
ಭಕ್ಕಿಸಂಗ ವಿಶೇಷೇಣ ಅವಿಕಾರಂ ಶಿವಾತ್ಮನೋಃ (| 

ಎಂದುದಾಗಿ, 

ಸೆದ್ಭಕ್ತಿ ಯುಳ್ಳ ಮಹಾಲಿಂಗವಂತಂಗೆ ಪ್ರಾಣವಾಗಿಪ್ಪ ಕಾಣಿರೋ. 
ಲಿಂಗಾಲಿಂಗೀ ಮಮ ಪ್ರಾಣೋ ಲಿಂಗಾಲಿಂಗೀ ಮಮಾತ್ಮಭೂಃ | 
ಲಿಂಗಾಲಿಂಗೀ ಮಮೋಜ್ಞೀವೀ ಲಿಂಗಾಲಿಂಗೀ ಚ ರಕ್ಷಕಃ ॥ 
ಎಂದುದಾಗಿ, 

ಇಂತಹ ಭಕ್ತನ ಜಿಹ್ವೆಯಲ್ಲಿ ಆರೋಗಣೆಯ ಮಾಡಿ ಸುಖಿಸುವನು. 
ನೈವೇದ್ಯಂ ಪುರತೋನ್ಯಸ್ಸೆ ೦ ದರ್ಶನಾತ್‌ ಸ್ಪೀಕ್ಷತಂ ಮಯಾ | 
ರಸೆಂ ಭಕ್ತ ಸ್ಕೈ ಜಿಹ್ವಯಾ ಆಶ್ನಾಮಿ ಕಮಲೋದ್ಭವ | 
ಇಂತೆಂದುದಾಗಿ, 

ಈ ಪರಿ ಶಿವಂಗೆ ಸದ್ಭಕ್ಷ್ಮನೇ ದೇಹ, ಸೆದ್ಭಕ್ಷ್ಮನೇ ಪ್ರಾಣ 

ಭಕ್ತನ ಜಿಹ್ವೈಯಲ್ಲಿ ಆರೋಗಿಸುವನು. 


ಇದು ಕಾರಣ, 

ಸದ್ಭಕ್ಷೆಂಗೆ ಮಾಡಿದುದೆಲ್ಲವು 

ಶಿವಂಗೆ ಮಾಡಿದುದು, ಶಿವಂಗೆ ಪ್ರೀತಿ. 
ಇದು ಕಾರಣ, 

ಸೆದ್ಭಕ್ಷಂಗೆ ಶರಣೆಂದು 


ಆರ್ಚಿಸಿ ಪೂಜಿಸಿ ಆರೋಗಿಸಲಿತ್ತು 

ಪ್ರಸನ್ನ ತೆಯ ಪಡೆದು ಆ ಪ್ರಸಾದವಂ ಕೊಂಡು 
ಪರಿಣಾಮಿಯಪ್ಪುದು ಸುಖಿಯಪ್ಪುದು ಭಕ್ತಿ ನಪ್ಪು ದಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


೧೪೩೮ 


ಪರಶಿವನೇ ಶ್ರೀಗುರು, ಶ್ರೀಗುರುವೇ ಪರಶಿವನು, 
ಶ್ರೀಗುರುವೇ ಶಿವಲಿಂಗ, ಆ ಶಿವಲಿಂಗವೇ ಜಂಗಮಂಗ, 


ಉರಿಲಿಂಗಪೆದ್ದಿಗಳ ವಚನ ೫೦೯ 


ಆ ಜಂಗಮಲಿಂಗವೆಂದಲ್ಲಿಯೇ ಪ್ರಸಾದಲಿಂಗ, 

ಪ್ರಸಾದಲಿಂಗವೆಂದಲ್ಲಿಯೇ ಮುಕ್ತಿ. 

ಇದು ಸ್ವಭಾವ, ಇದು ಮಹಾಸದ್ಭಾವ. 

ಈ ಭಾವವು ಅಣುಮಾತ್ರ ಕೆಂಚಿತ ದುರ್ಭಾವವಾಗಿ ತಪ್ಪಿ ದಡೆ 

ಆ ಕ್ಷಣ ಜಾರಿ ಮೀರಿತ್ತು ಆ ಸಾಧ್ಯ. 

ಭಾವ ತಪ್ಪಿ ದ ಬಳಿಕ ಶಿವನೊಲವು ತಪ್ಪು ವುದಯ್ಯಾ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. il ೧೭೩ | 


೧೪೩೯ 


ಪರಾಂಗನೆಯರ ಅಂಗವ ಹಿಂಗಿಹುನೆ ಶೌಚ, 
ಅನ್ಯಾರ್ಜಿತದಲ್ಲಿ ಉದರವ ಹೊರೆಯದಿಷುದೆ ಸ್ನಾನ. 
ಮನದ ಮೈಲಿಗೆಯ ಕಳೆವುದೆ ಮಡಿವರ್ಗ. 
ಶರಣರಲ್ಲಿ ಮಂಗಳಭಾವದಿರವೆ ಭಸ್ಮಲೇಪನ. 
ವಿಶ್ವಶೋಮುಖನ ನೋಟಕಾರುಣ್ಯ ತನ್ನ ಮೇಲಿರಲು ರುದ್ರಾಕ್ಷಧಾರಣ. 
ಹಿಂಸೆಯ ಮಾಡದಿಹುವೆ ಆತ್ಮಶುದ್ಧಿ. 
ನಿರೆಂಹಂಕಾರವೆ ಪದ್ಮಾಸನ, ಸುಚಿತ್ತವೆ ದೃಷ್ಟಿ, ಫಿ 
ಸೆತ್ಯವೆ ಲಿಂಗ, ಸಾಹಿತ್ಯವೆ ಅಗ್ಗ ವಣಿ, 
ದೆಯಾವಾಕ್ಯವೆ ಗಂಧ, ಅಕ್ಷರವಿಚಾರವೆ ಅಕ್ಷತೆ, 
ನಿರ್ಮಲವೆ ಪುಷ್ಪ, ನಿಸ್ಸಂದೇಹವೆ ಧೂಪ, 
ನಿಸ್ಫಂಕಲ್ಪ ವೆ ದೀಪ, ನಿಂನೆಯ ಮಾಡದಿಹುನೆ ಜಪ, 
ಪರಿಣಾಷುವೆ ಆರೋಗಣೆ, ಅಖಂಡಿತವೆ ತಾಂಬೂಲ. 
ಇಂತಿ ಇಷ್ಟಲಿಂಗದ ಪೂಜೆಯ ಪರಿಯಲ್ಲಿ 
ಪ್ರಾಣಲಿಂಗದ ಪೂಜೆಯ ಮಾಡಲು 
ಅಂತರಂಗ ಬಹಿರಂಗ ಸೆರ್ವಾಂಗಲಿಂಗವಾಗಿರ್ಪುದು. 
ಇದು ಸೆಹೆಜ, ಸೆತ್ಯ, ಶಿವನಾಣೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೧೭೪ | 


೧೪೪೦ 


ಪರುಷದ ಗೃಹದೊಳೆಗಿದ್ದು, ತಿರಿವನೆ ಮನೆ ಮನೆಯ? 
ತೊರೆಯೊಳಗಿದ್ದವನು, ತೃಷೆಯಾಗಲರಸುವನೆ ಕೆರೆಯುದಕವ? 
ಮಂಗಳಲಿಂಗ ಅಂಗದ ಮೇಲೆ ಇದ್ದು % 


೫೧೦ ಸಂಕೀರ್ಣ ವಚನಸಂಪುಟ : ಒಂದು 
ಅನ್ಯಲಿಂಗಗಳೆ ನೆನೆವನೆ ನಿಮ್ಮ ಭಕ್ಕನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ? | ೧೭% 


೧೪೪೧ 


Re ಪಾಷಾಣದಂತೆ ಇಪ್ಪು ದು, 
ರುಷವು ಪರುಷ ವೇದಿಗಳಿಗಲ್ಲದೆ' ಅರಿಯಬಾರದು, 

ಆ ವ ಘಲಸಿದ್ದಿ ಪರುಷವೇದಿಗಳಿಗಲ್ಲದೆ ಅಳವಡದು. 
ಲಿಂಗವೂ ಲಿಂಗವಂತನಾಗಿ 
ದೇವದಾನವಮಾನವರೊಳಗಾಗಿ 
ಅವರಂತೆ ಇಪ ಸೃನು. 
ಆ ಲಿಂಗವು ಲಿಂಗವೇದ್ಯಂಗಲ್ಲದೆ ಅರಿಯಬಾರದು. 
ಪರುಷವೇದಿ ಪರುಷದ ಫಲಸಿದ್ದಿ ಯಿಂದ ಸುಖಿಸುವಂತೆ 
ಲಿಂಗವೇದಿ ಲಿಂಗವಂತರ ಸೆಂಗದಿಂದ ಸುಖಿಸಿ ಮುಕ್ತ ನಪ್ಪನಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | | ೧೭೬ I 


೧೪೪೨ 


ಪಾಪ ನನ್ನದೆ? ಪುಣ್ಯ ನಿನ್ನದೆ? ಹೇಳಾ ಅಯ್ಯಾ.. 
ದ್ವಂದೃಕರ್ಮ ಎನಗೆ ನಿನಗೆ ಬೇರಾದ ಪರಿ ಎಂತಯ್ಲಾ? 
ವಿಚಾರವಾದ ಬಳಿಕ ನಾನು ಲಿಂಗಪ್ರಾ ಣಿ ನೀನು ಭಕ್ಕಕಾಯನು. 
ಇದು ಕಾರಣ ದ ಂದ್ರ ನಾಸ್ತಿ, ದ್ರ ದ್ರ ಕರ್ಮ ಮುನ್ನ ಮೇ ನಾಸ್ಮಿ. 
ಇನ್ನು ಭಾವದ ಜೇದೆವಂದಡೆ ನೆಗಿಗೆಡೆಯಪ್ಪು ದು.” 
ಹೆಬ್ಬೆ “ಕುಂದು ನನ್ನ ದಲ್ಲ, ನಿನ ಸೆದಯ್ಯಾ 
ಉರಿಲಿಂಗಪೆದ್ದಿ ಪ್ರಿ ಸ ವಿಶ್ವೆ ಶ್ವ ರ, ll ೧೭೭ | 


ಪುಣ್ಯಮಾಪ್ನೊ ತಿ ದೇವತ್ವ 0] ಪಾಪ್ಸೈ ಸ ಸ್ಲಾವರಮೇವಚಾ 
ಪುಣ್ಮಪಾಪ ಪಸಮಾನೇಭ್ಯೊ el ಸ ಪ ೈರ್ಲಭತೇ ನರಃ॥ 
ಎಂಬುದಾಗಿ, 
ದುಃಕರ್ಮ ಫಲಭೋಗರೂಪಮಾದ ವಾ ಧಿ ಕಾಡಿದಲ್ಲದೆ ಬಿಡವು. 
ಮರುಳೇ ಶಿವಶಿವಾಯೆಂಬ ಮಂತ್ರವ ಮತೆಯದಿಕೋ 
ವ್ಯಾಧಿನಾಶ ಉರಿಲಿಂಗಪೆದ್ದಿ ಪ್ರಿ ಈ ವಿಶ್ವೆ ಶ್ರ ಶ್ರ್‌ರಯೆಂಬುದ 
ಮರೆಯದಿರಿ, ಮರುಳೆ. | ೧೭೮ ॥ 


ಉರಿಲಿಂಗಪೆದ್ದಿಗಳ ವಚನ ೫೧೧ 
೧೪೪೪ 


ಪ್ರಣ್ಯಾಂಗನೆಯ ಸುತಂಗೆ 
ಪಿತನುಂಟ್ರು ಪಿತಾಮಹನುಂಟು, ಪ ಪಿತಾಮಹನುಂಟು. 
ಪಣ್ಯಾಂಗನೆಯ ಸುತಂಗೆ ಪಿತನಿಲ್ಲ ಮೇಲೇನೂ ಇಲ್ಲ, 
ಅವನ ಬದುಕು ನಗೆಗೆಡೆ. ; 
ಭಕ್ತಾಂಗನೆಯ ಸುತನಹ ಸದ್ಭಕ್ತ 0ಗೆ 
ಪಿತನು ಗುರು, ಪಿಠಾಮಹನು ಜಂಗಮ, 
ಪ್ರಪಿತಾಮಹನು ಮಹಾಲಿಂಗ ಉಂಟು ಕೇಳಿರಣ್ಣಾ é 
ಅಭಕ್ತಾಂಗನೆಯ ಸುತನಹ ಶಾಮಸೆಭಕ ಕೃಂಗೆ 
ಪಿತನಹ ಗುರುವಿಲ್ಲ, ಪಿತಾಮಹ ಜಂಗಮವಿಲ್ಲ, 

ಪ್ರಪಿತಾಮಹ ಮಹಾಲಿಂಗವಿಲ್ಲ. 
ಈ ಸ್ಸ ತಿ ಗತಿ ನಗೆಗೆಡೆ ಕೇಳಿರಣ್ಣಾ, , ಇದು ದೃಷ್ಟ ಷ್ಟ ನೋಡಿರೆ. 
ಇದು ಕಾರಣ, 
ಭಕ್ಕಿಹೀನನಾದ ಅಭಕ್ಷಾ ೦ಗನೆಯ ಮಗನ ಸೆಂಗವ ಬಿಡಿಸಿ ' 
ಸದ್ಭಕ್ತಿ ಸದಾಚಾರಸಂಪ ಪನ್ನರಪ್ಪ 
ಶರಣರ folec ie ನಿಮ್ಮ ಬೇಡಿಕೊಂಬಿ 
ಉರಿಲಿಂಗಪೆ ಪೆದ್ದಿಪ್ರಿಯ ವಿಶ್ವೆ ಶ್ವ ರ. ೧೭೯ I 


GC 


೧೪೪% 


ಪುತ್ರ ಮಿತ್ರ ಕಳತ್ರ ತ್ರಕ್ಕೆ Cy 
ಶ್ರೀಗುರು ಲಿಂಗ ಜಂಗಮಕ್ಕೆ ಸೆ ಸ್ಪ ಹಿಸಬೇಕು. 
ಸ್ನೇಹವೇ ಬಾತೆ ಕಾಣಿರ್ಕೋ, 
ಲಗಕ್ಕಿ ಸ್ನ ಸ್ನೇಹನೇ ಭಕ್ತಿ ಕಾಣಿರೋ, 
ಸ್ನೇಹವೇ "ಅಕ ಗೆ ಮೂಲ ಕಾಣಿರೋ. 
ಕಣ್ಣಪ್ಪ, ಮಾದಾರ ಚೆನ ನ್ನಯ್ಯ, ಚೋಳಿಯಕ್ಕನ ಸ್ನೇಹವ ನೋಡಿ ಭೋ, 
ಅವರಂತೆ ಸೆ ಸ್ನೇಹವ ಮಾಡಲು ಭಕ್ತಿ ಮುಕಿ ಪರಿಣಾಮ ಮಹಾಸುಖ. 
ಆ ಸುಖಸ್ಪರೂಪ ತಾನಾಗಿ ಇಪ್ಪ ನು ಶಿವನು 
ಉರಿಲಿಂಗಪೆದಿ ದ್ವಿಪ್ರಿಯ ವಿಶ್ವೇಶ್ವರ. ೧೮೦ 


೧೪೪೬ 


ಪುರಾಕೃತಪುಣ್ಯಫಲದ ಪರಿಯ ನೋಡಿರೆ! 
ಲೀಗುರು, ಲಿಂಗ ಜಂಗಮ ಪ್ರಸಾದವಾಗಿ ಪ ಸ್ರತ್ಯಕ್ಷವಾದ! 


೫೧೨ ಸಂಕೀರ್ಣ ವಚನಸಂಪುಟ : ಒಂದು 


ಶಿವ ಶಿವಾ, ಗುರುವೆಂಬ ಕಲ್ಪ ವ್ಸ ಕ್ಷ ಲಿಂಗವೆಂಬ ಕಾಮಧೇನು, 

ಜಂಗಮವೆಂಬ ಚಿಂತಾಮಣಿ, ಪ್ರಸಾದವೆಂಬ ಮಹಾಮೃತವೆ. 

ಈ ಚತುರ್ವಿಧಪ್ಪ ಸಾದಾಮೃ ವ ಭೋಗಿಸೆದೆ 

ಅಜ್ಞಾನಸಂಸಾರವೆಂಬ ಅಂಬಿಲವ ಬಯಸುವರನೇನೆಂಬೆ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೮೧ 1 


೧೪೪೭ 


ಪೃಥ್ವಿ ಅಂಗ, ಚಿತ್ತ ಹಸ್ತ, ನಾಸಿಕ ಮುಖ, ಗಂಧ ಪದಾರ್ಥ, 
ಆಚಾರಲಿಂಗಕರ್ಪಿತ ಭಕ್ತ. 
ಅಪ್ಪು ಅಂಗ, ಬುದ್ಧಿ ಹಸ್ತ, ಜಿಹ್ವೆ ಮುಖ, ರುಚಿ ಪದಾರ್ಥ, 
ಗುರುಲಿಂಗಕರ್ಪಿತ ಮಹೇಶ್ವ ರ. 
ಅನಿಲ ಅಂಗ, ನಿರಹಂಕಾರ ಹಸೆ, ನೇತ್ರ ಮುಖ, ರೂಪು ಪದಾರ್ಥ, 
ಶಿವಲಿಂಗಕರ್ಪಿತ ಪ್ರಸಾದಿ. 
ಪವನ ಅಂಗ, ಮನ ಹಸ್ತ, ತ್ವಕ್ಕು ಮುಖ, ಸ್ಪೈ ರ್ಶ ಪದಾರ್ಥ, 
ಜಂಗಮಲಿಂಗಕರ್ಪಿತ ಪ್ರಾಣಲಿಂಗಿ. 
ವ್ಯೋಮ ಅಂಗ, ಜ್ಞಾನ ಹಸ್ತ, ಶ್ರೋತ್ರ ಮುಖ, ಶಬ್ದ ಪದಾರ್ಥ, 
ಪ್ರಸಾದಲಿಂಗಕರ್ಪಿತ ಶರಣ. 
ಹೃದಯ ಅಂಗ, ಭಾವ ಹೆಸ್ತೆ, ಅರ್ಥ ಮುಖ, ಪರಿಣಾಮ ಪದಾರ್ಥ, 
ಮಹಾಲಿಂಗಕರ್ಪಿತ ಐಕ್ಕ. 
ಇಂತೀ ಷಟ್‌ಸ್ಪೆ ಲವಳವಟ್ಟಾ ತೆನು ಪರಶಕ್ತಿ ಸ್ಟೆ ರೂಪನು, 
ಆತನು ನಿಜಶಿಪೆಯೋಗಸುಪನ್ನ ನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೮೨ ॥| 


೧೪೪೮ 


ಪ್ರಕೃತಿವಿಡಿದಿಹುದು ಪ್ರಾಣ, 
ಪ್ರಾಣವಿಡಿದಿಹುದು ಜ್ಞಾನ, 
ಜ್ಞಾನವಿಡಿದಿಹುದು ಗುರುಲಿಂಗಜಂಗಮ. 
ಇಂತಿವರ ಪ್ರಸಾದ ಸೆಗುಣವೆಂದು ಹಿಡಿದ್ದು 
ನಿರ್ಗಣವೆಂದು ಬಿಡುವ ವ್ರತಗೇಡಿಗಳ ತೋರದಿರು 
ಉರಿಲಿಂಗಪೆ ದ್ದಿಪ್ರಿಯ ವಿಶ್ವೇ ಶ್ವ ರ, Il ೧೮೩ ॥ 


ಉರಿಲಿಂಗಪೆದ್ದಿಗಳ ವಚನ 
೧೪೪೯ 


ಪ್ರಣವವೆ ಸರ್ವವರ್ಣಂಗಳ ಕಾರ್ಯಕಾರಣವ್ಯಾಪ್ರಿ ಮೂಲವು, 
ಪ್ರಣವವೆ ಸರ್ವದೇವತಾಮಯವು, 
ಪ್ಲಣವವೆ ಸರ್ವಮಂತ್ರಂಗಳೆಲ್ಲವಕ್ತೂ ಪ್ರಾಣಕಳೆ, 
ಪ್ರಣವವೆ ಸರ್ವದೇವತಾಮಯ ಎಂದುದಾಗಿ 
ಸದ್ದು ರುವಿನುಪದೇಶದಿಂದವು ಪ್ರಇವಾಧಿಕವಪ್ಪ 
ಮಹಾಮಂತ್ರವ ಜಪಿಸುವ ಸದ್ಭಕ್ತ ನೆ ದೈವಜ್ಞನ್ನು ಮಂತ್ರಜ್ಞನು. 
ಇಂತಪ್ಪ ಸದ್ಭಕ್ಷ ದೇಹಿಕದೇವನಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


3 


೧೪೫೦ 


ಪ್ರಥಮದಲ್ಲಿ ಬೀಜವಿಲ್ಲದಿದ್ದಡೆ 
ವೃಕ್ಷ ಅಂಕುರ ಪಲ್ಲವ ಶಾಖೆ ಕುಸುಮ ಘಫಲವೆಲ್ಲಿಯವಯ್ಯಾ? 
ಆ ಫಲದ ಮಹಾಮಧರವೆಲ್ಲಿಯದಯ್ಯಾ? 
ಪರಶಿವಲಿಂಗಮೂರ್ತಿ ಪರಮಾತ್ಮ ಬ್ರಹ್ಮ ಬಯಲಾದಡೆ 
ನಿಷ್ವಳತತ್ತ 5೦ಗಳೆಂತಾದವು? ಕೇವಲ ಸಕಲತತ್ತ ಎ೦ಿಗಳೆಂತಾದವು? 
ತನು ಹುಟ್ಟ ತಮ್ಮವ್ವೆ ಬಂಜೆ ಎನ್ನಬಹುವೇ? 
ಅರಸು ಒಬ್ಬನು ಸ್ವತಂತ್ರನು, ಸರ್ವಕ್ರೀ ವರ್ತಿಸೆಬಾರದು. 
ಪರಶಿವಲಿಂಗಮೂರ್ತಿ ಸೆರ್ವತತ್ತ 
ತನ್ನ ವಿನೋದಕ್ಕೆ ಪಂಚಭೂತಂಗಳನು 
ಇಚ್ಛಾಜ್ಞಾನಕ್ರಿಯಾಶಕ್ತಿ ಗಳನೂ 
ಬ್ರಹ್ಮವಿಷ್ಣಾ ದಿಗಳನೂ, ಅಷ್ಟಾದಶವಿದ್ಯಂಗಳನೂ ಮಾಡಿ 
ಉತ್ಪತ್ತಿ ಸ್ಲಿತಿಯನೂ ನೋಡಿ, ವಿನೋದಿಸಿ 
ಮಹಾಲೀಲೆಯಿಂ ಸೆಂಹರಿಸಿ ಪರಮಸುಖಿಯಾಗಿಪ್ಪ ನು. 
ಮತ್ತೆ “ಯಥಾಪೂರ್ವಮಕಲ್ಪಯತ್‌” ಎಂದುದಾಗಿ 
ಮರಳಿ ವಿನೋದಿಸುತಿರ್ಪನು. 
ಪರಶಿವಶಿಂಗಮೂರ್ತಿಪರಮಾತ್ಮ ನಲ್ಲಿ ಪರಬ್ರಹ್ಮ ಬಯಲಾದಡೆ 
ಗುರುವೆಂತಾದ ಜಂಗಮವೆಂತಾದ ಹೇಳಿರೆ? 
ಅಂತರಂಗ ಬಹಿರಂಗ ಪರಮಾಕಾಶಮಧ್ಯದಲ್ಲಿ ನಿಷ್ಕಳನು 
“ಶಿವಂ ಪರಾತ್ರ ರಂ ಶೂನ್ಯಂ” ಎಂದುದಾಗಿ 
“ಶಿಮ ಪರಮಾಕಾಶಮಧ್ಯೇ ಧ್ರುವಂ” ಎಂದುದಾಗಿ 


[5 


Pe 


೧೮೪ 1 


ಮಯನಪ್ಪ 2 ಸರ್ವಕಾರಣಕ್ಕೆ ಕಾರಣನಪ್ಪ. 


POY ಸಂಕೀರ್ಣ ವಚನಸಂಪುಟ : ಒಂದು 


ಪ್ರೀಗುರುಮೂರ್ತಿಯಾಗಿಪ್ಪನು. 
3 ಮಧ್ಯ ದಲ್ಲಿ ಪ ಪರಂಜ್ಯೋತಿರ್ಲಿಂಗಮೂರ್ತಿಯಾಗಿಪ್ಪ ಪನು. 
ಪಾತ್ರ Me ರಂಜ್ಯೋತಿಭ್ರೂ ೯ಮಧ್ಯೇ ತು ವ್ಯವಸ್ಥಿ ತಂ” ಎಂದುದಾಗಿ. 

ಹೃ ಹೃದಯಸ್ಸಾ ನದಲ್ಲಿ ಪ್ರಾಣಲಿಂಗವು ಜಂಗಮಲಿಂಗವಾಗಿ 
“ನಲವ್ಯಾಪಾರಾಗಿಪ್ಪ ಸಾನ್‌ 
"ಹ ಕ ಮಧ್ಯೆ € ವಿಶ್ರೇದೇವಾ ಜಾತವೇದಾ ವರ್ರೇ್ಯ್ಯಃ” 
ಬ್ರಹ ಹ್ಮ ರಂಧ್ರ ದಲ್ಲಿ i ಪರಮಾತ್ಮ, 
Wk ಮಧ್ಯ ದಲ್ಲಿ ಲಿಂಗಮೂರ್ತಿ ಅಂತರಾತ್ಮ, 
ಹೆ ಹದಯದ ಜಂಗಮಮೂರ್ತಿ ಜೀವಾತ್ಮ; 
ಬಹಿರಂಗದಲ್ಲಿ ದೀಕ್ಷೆಗೆ ಗುರು, ಪೂಜೆಗೆ ಲಿಂಗ, ಶಿಕ್ಷೆಗೆ ಜಂಗಮ. 
್ರಕಮೂರ್ತೀಸಿಧಾ ಭೇದಾಃ' ಎಂದುದಾಗಿ 
ಅಂತರಂಗ ಬಹಿರಂಗ ಸೆಕಲ ನಿಪ್ಪಲವೆಲ್ಲವೂ ಏಿಕೀಭವಿಸಿ 
Fors ಪ್ರಾ ಣಸ್ತಥಾ” ಎಂದುದಾಗಿ 

Eg ಪೂಜೆಗೊಳ್ಳು ಶ್ರಿದಾ ಮ. 
ಹ ಕಾರಣ್ಯ, 
ಸೆಕಲತತ್ತ್ಯ ಸೆರ್ವಕಾರಣ ವಯ್ಯ 
ಉರಿಲಿಂಗ ಫೆದ್ಧಿಪ್ರಿಯ ವಿಶ್ವೇಶ್ವರ. |! ೧೮೫ | 


೧೪೫೧ 


ಸಾ 
ಪ್ರಸಾದವೆಂದು ಇಕ್ಸಿಹೆವೆಂಬರು, ಕೊಂಡೆಹೆವೆಂಬರು. 
ಕೊಂಡು ನಗೆಗೆಡೆಯಾಗುತಿಪ್ಪರೆಯ್ಯಾ. 
ಪ್ರಸಾದ ಪರಾಪರವಾದುದು, 
ಶಾಂತನಾಗಿ, ಸೆತ್ಯನಾಗಿ, ಪ್ರಸನ್ನ ವಾಗಿಹುದು ಪ್ರಸಾದಿ. 
ಕರ್ಮಣಾ ಮನಸಾ ಎಾಖ ಗುರುಭಕ್ತಿ ವಿಚಕ್ಷಣಃ 
ಶರೀರಂ ಪಾ ್ರಾಿಣಮರ್ಥಂ ಚ ಸದ್ದು ರುಭ್ಯೋ ನಿವೇದಯೇತ್‌!! 
ಎಂದು 
ದೀಕ್ಷಾಮೂರ್ತಿ ಪರಶಿವಗುರುಲಿಂಗಕ್ಕೆ 
ತಿನುಮನಧನವನರ್ಪಿಸುವುದು. 
ಪೂಜಾಕಾರಮೂರ್ತಿ ಪ ಪರಮಗುರುಮಹಾಲಿಂಗಕ್ಕೆ 


ಉರಿಲಿಂಗಪೆದ್ದಿಗಳ ವಚನ ೫೧೫ 


ತನುಮನಧನವರ್ಪಿಸಿ, 
ಶಿಕ್ಷಾಮೂರ್ತಿ ಪರಮಗುರುಜಂಗಮಲಿಂಗಕ್ಕೆ 

ತನು ಮನ ಧನವನರ್ಪಿಸ್ಸಿ, 

ಪ್ರಸೆನ್ನ ಪ್ರಸಾದವ ಪಡೆದು ಭೋಗಿಸಿ, 

ಆ ಪ್ರಸಾದವ ಶುದ್ಧವ ಮಾಡಿ ನಿಲಿಸಿ, 

ಶಾಂತನಾಗಿ, ನಿತ್ಯನಾಗಿ, ಪ್ರಸನ್ನ ಮೂರ್ತಿಯಾಗಿಪ್ಪ 

ಆ ಪ್ರಸಾದಿಯೇ ಪ್ರಸಾದಗ್ರಾಹಕ. 

ಆ ಪ್ರಸಾದಿಯೇ ಗುರುವೆಂದು, ಆ ಪ್ರಸಾದಿಯೇ ಲಿಂಗವೆಂದು 
ಆ ಪ್ರಸಾದಿಯೇ ಜಂಗಮವೆಂದು 

ತನುಮನಧನದಲ್ಲಿ ವಂಚನೆ ಇಲ್ಲದೆ 

ಕೇವಲ ವಿಶ್ವಾಸದಿಂದ ನಂಬಿ ಪ್ರಸಾದವ ಗ್ರಹಿಸುವುದು. 
ಇದು ಕಾರಣ, 

ಪ್ರಸಾದಗ್ರಾಹಕನ ಪರಿಯೆಂಬ ಭಾವ ಹಿಂಗದೆ 

ಇಕ್ಕುವ ಪರಿಯ ನೋಡಾ. 

ಇದು ಕಾರಣ. 

ಮಹಾನುಭಾವರ ಸೆಂಗದಿಂದ ಅರಿಯಬಹುದಯ್ಯಾ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. O೮೬ I 


೧೪೫೨ 


ಪ್ರಸಾದವೆಂದು ಪ್ರಸಾದಿಗಳೆಂದು, 
ಪ್ರಸಾದವ ಕೊಂಡೆನೆಂದು ನುಡಿವುತ್ತಿರ್ಪರು. 
ಇನ್ನೆಂತಯ್ಯಾ ಶಿವಶಿವಾ! 
ಅರ್ಪಿತವಿಲ್ಲದೆ ಪ್ರಸಾದವಾದ ಪರಿಯೆಂತಯ್ಲಾ? 
ಆವಾವ ಪದಾಥ-ಂಗಳನು ಆವಾವ ದ್ರವ್ಯಂಗಳನು 
ಎಹೆಗೆಹೆಗರ್ಪಿಸಿದಿರಿ, ಹೇಳಿರಣ್ಣಾ y 
ಪ್ರಸಾದವೇ ಹೇಂಗಾದುದು ಹೇಳಿರೆ? 
ಶಬ್ದ ಸ್ಪರ್ಶ ರೂಪು ರಸೆ ಗಂಧಂಗಳನು 
ಎಹೆಗೆಹೆಗೆ ಅರ್ಪಿಸುವಿರಿ ಹೇಳಿರೆ? ಅದು ಹೇಂಗರ್ಪಿಸಬಹುದು? 
ಪ್ರಸಾದವಲ್ಲದೆ ಕೊಳ್ಳೆನೆಂಬವರಿಗೆ ಅರ್ಪಿಸುವದಂತಿರಲ್ಲಿ, 
ಮುನ್ನಿನ ಪ್ರಸಾದಿಗೆ ಅನರ್ಪಿತವ ನೆನೆವ ಪರಿಯೆಂತೊ? 
ಅನರ್ಪಿತವ ನೋಡುವ ಪರಿಯೆಂತೋ? 
೨ನರ್ಪಿತವ ಕೇಳುವ ಪರಿಯೆಂತೊ? 


೫೦೬ ಸಂಕೀರ್ಣ ವಚನಸಂಪುಟ : ಒಂದು 


ಅನರ್ಪಿತವ ವಾಸಿಸುವ ಪರಿಯೆಂತೊ? 

ಅನರ್ಪಿತವ ರುಚಿಸುವ ಪರಿಯೆಂತೊ? 

ಅನರ್ಪಿತವ ಸ್ಪೈ ರ್ಶಿಸುವ ಪರಿಯೆಂತೊ? 

ಫೆನೆಯಬಾರದು, ನೋಡಬಾರದು, ಕೇಳಬಾರದು, 

ವಾಸಿಸಬಾರದು, ರುಚಿಸಬಾರದು, ಮುಟ ಸಿಬಾರದು, 

ಶಿವಶಿವಾ ತೊಡಕು ಬಂದಿತ ತ್ವಲ್ಲಾ! 

ಅನರ್ಪಿತವ ಕೊಳೆಬಾರಿದು. 

ಸರ್ವಂ ಚ ತ್ಛ ಕಾಷ್ಟ ೦ ಚ ಭಕ್ಷ 3° ಭೋಜ್ಯಾನುಲೇಪನಂ! 

ಶಿವಾರ್ಪಿತಂ 'ಎನಾ ಭುಂಜೇ ಭುಕ್ತೆಂ ಸೆಬ್ಯೋಪಿ ಕಿಲ್ಪಿಷಂ॥ 
ಎಂದುದಾಗಿ, ಅರ್ಪಿಸಿದ ಪ್ರಸಾದವ ಕೊಳ್ಳಲೇ ಬೇಕು. ಇನ್ನೆಂತಶಯ್ಯಾ? 
ಆವನಾನೊಬ್ಬ ಪ್ರಸಾದಿಗೆ ಬರತವ ನೆನೆಯಬಾರದು. 

ಅರ್ಪಿಸುವ ಪರಿ ಇನ್ನೆಂತಯ್ಯಾ, ವರ್ಮ ಜ್ಞಾನಾಗದನ ಕ್ಕ? 
ಭಾವಶುದ್ಧವಾಗದನ್ನ ಕ್ಕ? ಆ ಲಿಂಗವಂತನು ಲಿಂಗಪ್ರಾಣವಾಗದನ್ನ ಕ್ಕ? 
ಮಹಾನುಭಾವರ ಸೆಂಗವಿಲ್ಲದನ್ನ ಕ್ಕ? 

ಇದು ಕಾರಣವಾಗಿ, 

ವರ್ಮಜ್ಞನಾಗಿ, ಭಾವಶುದ್ಧ ವಾಗಿ, ಲಿಂಗಪ್ರಾಣವಾಗಿ, 

ಮಹಾನುಭಾವರ ಸಂಗದಿಂದರಿದು BAH SS ಸ್ರಸಾದವ ಕೊಂಡು 

ಮುಕ್ಕ ರಪ್ಪುದಯ್ಯಾ ಉರಿಲಿಂಗಪೆದ್ದಿ. ಪ್ರಿಯ ಎಶ್ವ ಶ್ರ ರಾ. | ೧೮೭ ॥ 


೧೪೫೩ 


ಪ್ರಾಣಲಿಂಗ, ಲಿಂಗಪ್ರಾಣ 
"ಇಷ್ಟಂ ಪ್ರಾಣಸ್ಮಥಾ ಭಾವ್ರಾಧಾ ಚೈಕಂ' ಎಂದುದಾಗಿ 
Spake a ಸ್ರಸಾದಕಾಯವ ಮಾಡಿ 
ಭಕ್ಕ ದೇಹಿಕನೆನಿಸಿದನು. 
ಈ ಸಶ್ಚ್ರೀಯನು ಪ್ರೀಗುರು ಕರುಣಿಸಿ ಮಾಡಿದನಾಗಿ 
ಪ್ರಾಣಲಿಂಗ, ಕಾಯಭಕ್ಕನು ಇದೂ ಸ್ವಭಾವ. 
ದಾಸೋಹಿಯಾಗಿ ಅರ್ಚನೆ ಪೂಜನೆ 
ಸರ್ವದ ಪ್ರವ್ಯ ಸಕಲಭೋಗವನೂ ಅರ್ಪಿತವ ಮಾಡುತ್ತಿಹನು, 
ಪ್ರಸಾದವ ಭೋಗಿಸುತ್ತಿಹನು. 
ಸೆಶ್ಚಿ ಯಲ್ಲಿ ಲಿಂಗಕ್ಕಿ ಕಾಯಶೂನ್ಯನಾಗಿ 
ಭಕ್ತಕಾಯ ಮಮಕಾಯನೆಂದು ಆವಗ್ರಹಿಸಿಕೊಂಡ ಭಕ್ತೆಂಗೆ 
ಬೇರೆ ಪ್ರಾಣವಿಲ್ಲಾಗಿ ಲಿಂಗವೇ ಪ್ರಾಣವೆಂದು ಅವಗ್ರಹಿಸಿಕೊಂಡ. 


ಉರಿಲಿಂಗಪೆದ್ದಿಗಳ ವಚನ ೫೧೭ 


ಇಂತಹ ಪ್ರಾಣಲಿಂಗವು, ಕಾಯಭಕ್ಷನು 

ತನ್ನೊಳಗೆ ತಾನೇ ಐಕ್ಕವಾಯಿತ್ತು k 

ಭಕ್ತನೇ ಲಿಂಗ, ಲಿಂಗವೇ. ಭಕ್ತನು, 

ದಾಸೋಹೆಕ್ರಿ €ಯೇ ಸೋಪಕ್ತಿ ಸ ಸೋಪಕ್ರಿ €ಯೇ ದಾಸೋಪಕ್ರಿ €, 
ಈ ಕಿ ಕ್ರೀಯನು ಅದೆ ಕ್ರೈತಮ್ನು ಸೋಹೆವೆನಿ, ದಾಸೋಪಹವೆನಿ,. 
ಬಲ್ಲವರುಗಳು ಬಲ್ಲಂತೆ ನಮ ್ಸಿ ನಿಮ್ಮ ಅರಿನಿನ ಹೆವಣಿಂಗೆ ನುಡಿಯಿರಿ. 
ಆ ಲಿಂಗಾಯತವ, ಆ ಲಿಂಗದ ವರ್ಮವ 

ಅರ್ಪಿತದ ಮರ್ಮವ, ಪ್ರಸಾದದ ಮಹಿಮೆಯ 
ಮಹಾಪರಿಣಾಮದ ಕ್ರೀಯು ಸಾಮಾನ್ಯರಿಗೆ ಅರಿಯಬಾರದು. 

ಈ ಮಹಾ ಕ್ರೀ ವಾಜ್ಮನೋತೀತ. 

ಈ ಮಹಾಕುಳವ ಮಹಾನುಭಾವರೇ ಬಲ್ಲರು, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ॥ ೧೮೮ ॥| 


೧೪೫೪ 


“ಪ್ರಾಣಲಿಂಗ, ಲಿಂಗ ಪ್ರಾಣ”ವೆಂಬ ಧ್ಯಾ ನಾಮೃತದಿಂದ 
ಪಂಚಾಕ್ಷರಂಗಳ ಪಂಚಾಮೃತದಿಂದ 
ಮಜ್ಜ ನಕ್ಕೈರೆದಡೆ ಆ ಲಿಂಗಕ್ಕೆ 
ಮನವೇ ಪುಷ್ಪ, ಬುದ್ಧಿಯೇ ಗಂಧ 
ಚಿತ್ತವೇ ನೈವೇದ್ಯ, ನಿರಹಂಕಾರನಿಂದಾರೋಗಣೆಯ ಮಾಡಿಸಿ, 
ಪರಿಣಾಮದ ವೀಳೆಯವನಿತ್ತು 
ಸ್ನೇಹದಿಂದ ವಂದನೆಯಂ ಮಾಡಿ 
ಪ್ರಾಣಲಿಂಗಕ್ಕೆ ಅಂತರಂಗಪೂಜೆಯ ಮಾಡುವುದು. 
ಅಂತರಂಗದ ವಸ್ತುಗಳನೆಲ್ಲವನೂ ಬಹಿರಂಗದ ವಸ್ತುವಿನಲ್ಲಿ ಕೂಡಿ 
ಲಿಂಗಾರ್ಚ್ಜನೆಯಂ ಮಾಡಲು 
ಅಂತರಂಗಬಹಿರಂಗದಲ್ಲಿ ಭರಿತನಾಗಿಪ್ಪನು ಶಿವನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೮೯ || 


೧೪೫೫ 


ಪ್ರಾಣ ಲಿಂಗಸೆಂಬಂಧಿ, 
[ಲಿಂಗವೂ ಪ್ರಾಣಸೆಂಬಂಧಿ]. 
ಕಾಯ ಲಿಂಗಸೆಂಬಂಧಿ, 
ಲಿಂಗವೂ ಕಾಯ ಸೆಂಬಂಧಿ. 
ಪ ಸತ್ಯಿ ಯಾ ಸೆಂಬಂಧವ ಶಿ ಶ್ರೀಗುರು ಮಾಡಿದನಾಗಿ 


೫೧೮ ಸಂಕೀರ್ಣ ವಚನಸಂಪುಟ: ಒಂದು 


ಲಿಂಗವಂತನು ಮುಟ್ಟಿತ್ತೆ ಅರ್ಪಿತ, ಕೊಂಡುದೆ ಪ್ರಸಾದ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ll ೧೯೦ | 


೧೪೫೬ 


ಪ್ರಾಣಲಿಂಗಸೆಂಬಂಧಿಯಾಗಿ, ಅಂಗಲಿಂಗಸೆಬಂಧಿಯಾಗಿ, 
ಕರಸ್ಸ ಡಲ ಲಿಂಗವ ಬಿಜಯಂಗೆ ಸಿಕೊಟ್ಟು, 
ಶ್ರೀಗುರು ರಕ್ಷಿಸಿದ ಬಳಿಕ ಲಿಂಗವೇ ಪಾ ್ರಿಣ, ಪ್ರಾ ಣವೇ ಲಿಂಗ 
ಭಂಗವೇ ಅಂಗ ಅಂಗವೇ ಲಿಂಗ. 
ಇಂತು ಅಂತರಂಗ ಬಹಿರಂಗ ಲಿಂಗವಾಗಿ ಸರ್ವಾಂಗ ಲಿಂಗವಾದ ಬಳಿಕ 
ಲಂಗದ ನಡೆ, ಲಿಂಗದ ನುಡಿ, ಪಂಚೇಂದಿ ್ರಿಯಗಳೆಲ್ಲವೂ ಲಿಂಗೇಂದ್ರಿ ಯಂಗಳು. 
ಅಂತಃಕರಣ ಚತುಷಯಂಗಳು ಲಿಗಕರಣಂಗಳು. 
ವರ್ತಕೆ ನಿವರ್ತಕ ಇದು ಸೆಹಜ ಸತ್ಯ ಪ್ರಾಣಲಿಂಗಸೆಂಬಂಧಿ, 
ಅನ್ಯವರ್ತಕ ವರ್ತಿ೩ದಡೆ ಪ್ರಾಣಲಿಂಗಸೆಂಬಂಧಿಯಲ್ಲ. 
ಅವನೂ ಪೂಜಕರಂತೆ ಪೂಜಕನಪ್ಪ ನು 
ಉರಿಲಿಂಗಪೆ ದಿಪ್ರಿಯ ವಿಶ್ವೆ ಶ್ರ ಕೆ | ೧೯೦೧ 


೧೪೫೭ 


ಪ್ರಾಣಲಿಂಗಸೆಂಬಂಧಿಯಾದ ಸೆದ್ಭ ಕೃನು 
ಏಕಭುಕ್ತೊ €ಪವಾಸಂ ಎಿಬಿಗನ್ನ್‌ 
ಅದೆಂತೆಂದಡೆ: 
ದೇವರಾರೋಗಣೆ ತಪು ಖು ವುದು, 
ಅಪ ಸೃೈವಿಧಾರ್ಚನೆ ಮಹೋಡಕೋಪಚಾರ ಶ್ರೀ ತಪು ಖು ವುದು, 
ಶಿ ್ರೀಗುರುವಾಜ ತಪು ವುದು. 

ತನಗೆ ಪ ಪ್ರಸಾದವಿಲ್ಲೂ. kK ಮುಕ್ತಿ ಇಲ್ಲ, 
ದೋಷಕಾರಿಯಪ್ಪ ನು ಕೇಳಿರಣ್ಣಾ. 
ಪಾ ್ರಾಣಲಿಂಗಸೆಮಾಯುಕ್ತಾ, ಏಕಭು ಸೊ ಪವಾಸಿನಃ! 
ಪ ಸಸಾದೋ ನಿಷ್ಪ ಲಶ್ರೆ ಕವ ರೌರವ ನ ನರಕೆಂ ಭವೇತ್‌ 
ವಾದುದಾಗಿ. 
ಇದು ಕಾರಣ ನಿತ್ಯನೈಮಿತ್ತಿಕ ಪಂಚಿಪರ್ವ ವಿಶೇಷತಿಥಿಗಳಲ್ಲಿ 
ಅವ ದಿನದಲ್ಲಿಯೂ ಒಂದೆ ಎಂದು 


ಅಷ್ಟವಿಧಾರ್ಚನೆ : ಹೋಡಶೋಪಚಾರವೆ ಕತಃ ೯ವ್ಯವೆಂದು 


ಉರಿಲಿಂಗಪೆದ್ದಿಗಳ ವಚನ ೫೧೯ 


ದೇವರಾರೋಗಣೆಯ ಮಾಡಿಸಿ, ಪ್ರಸೆ ನ್ನ್ನ 


ಪ್ರಸಾದವ ಗ್ರಹಿಸಿ ಮುಕ್ತರಪ್ಪದು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ೯೨ 1 


ಬಿಬಿ 
ತ್ರವ ಪಡೆದ 


೧೪೫೮ 


ಪ್ರಾಣಲಿಂಗ ಸ್ವಾಯತವಾವ ಶಿವಭಕ್ಕಂಗೆ, ಸವೃಕ್ಷಿ ಮಾರ್ಗವೆ ಕ್ರೀ ನೋಡಾ, 
ಲೋಕಾಚಾರವ ಮಾಡಲಾಗದು, ಲೋಕದ ಬಳೆಕೆಯ ಬಳಸೆಲಾಗದು. 
ಲೋಕ ಲೌಕಿಕರಲ್ಲಿ ವರ್ತಿಸೆಲಾಗದು, ಲೋಕಾಚಾರವೆಲ್ಲವನು ಬಿಡಬೇಕು. 
ಲೋಕಾಚಾರನಿಬಂಧೇನ : ಲೋಕಾಲೋಕವಿವರ್ಜಿತಂ। 
ಲೋಕಾಚಾರಂ ಪ ಪರಿತ್ಯಜ್ಯ ಪ್ರಾಣಲಿಂಗಸ್ಥೆ ಲಂ ಭವೇತ್‌! 
ಎಂದುದಾಗಿ, 
ಲೋಕಾಚಾರವ ತ್ಯಜಿಸಿ, ಶಿವಾಚಾರ ಸನ್ಮಾ ರ್ಗದಲ್ಲಿ 
ಪಂಚಾಚಾರ ನಿಯತಾತ್ಮ ನಾದ ಸೆದ್ಭ ಕ್ಕನೆ ಮ್ರ ಲಿಂಗಿ. 
ಆ ಸೆದಾಚಾರವೆ ಸರ್ವಾ ಂಗಲಿಂಗವಯ್ಯಾ 
ಉರಿಲಿಂಗಪೆ ಪೆದ್ದಿಪ್ರಿಯ ವಿಶ್ವೆ ಪ್ರ ಶರ. il ೧೯೩ | 


೧೪೫೯ 


ಬಸೆವ, ಬಸವ, ಬಸೆವ' ಎನುತಿರ್ಪವರೆಲ್ಲರು 
ಬಸೆವನ ಘನವನಾರೂ ಅರಿಯರಲ್ಲ! 
ಅನಾದಿ ಪರಶಿವನಲ್ಲಿ ಅಂತರ್ಗತಮಾಗಿರ್ದ 
ಮಹಾಪ್ರ ಕಾಶವೆ ಬಹಿಪರಿಸಿತ್ತು. 
ಆ ಚಿತ್ತೆ dn ಬಸವ, 
ಆ ಚಿದಂಗ ಬಸೆವನಿಂದುದಯಿಸಿದ 
ಚಿದ್ದಿಭೂತಿಯನೊಲಿದು ಧರಿಸಿದ ಶರಣರೆಲ್ಲರು 
€ತಿರ್ಮಯಲಿಂಗವಪ್ಪದು ತಪ್ಪ ದು ಕಾಣಾ 
ಉರಿಲಿಂಗಪೆದ್ದಿಪ್ರಿಯವಿಶ್ವೇಶ್ವರಾ. OF 


೧೪೬೦ 


ಬಹಿರಂಗದಲ್ಲಿ ಶಿವಲಿಂಗ, ಅಂತರಂಗದಲ್ಲಿ ಅನ್ಯದ್ಧೆ ವ 
ಬಹಿರಂಗದಲ್ಲಿ ಲಂಗಕ್ರೀ, ಅಂತರಂಗದಲ್ಲಿ ಅನ್ಯಕ್ರೀ 
ಬಹಿರಂಗದಲ್ಲಿ ಭಕ್ತರು, ಅಂತರಂಗದಲ್ಲಿ ಭವಿಗಳು 
ಇಂತಿವರುಗಳ ಭಕ್ತರೆಂಬೆನೆ? ಎನಬಾರದ್ದು, 


೫೨೦ 


ಸಂಕೀರ್ಣ ವಚನಸಂಪುಟ: ಒಂದು 


ನಿಮ್ಮ ಪೂಜಿಸಿಹರಾಗಿ ಭಕ್ತರೆಂಬೆನೆ? ಸೆದಾಚಾರಕ್ಕೆ ಸೆಲ್ಲರು. 

ಲಿಂಗವಂತರು ಮೆಚ್ಚರು. 

ಈ ಉಭಯ ಸೆಂಕೀರ್ಣವ ನೀನೆ ಬಲ್ಲೆ. 

ಎನ್ನ ಮನವಿಡಿಯದು, ಎನಗಿನ್ನಾ ವುದು ಬುದ್ದಿ ಎಂಬುದ 

ವಿಚಾರಿಸಿ ಕರುಣಿಸಯ್ಯಾ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೯೫ 1 


೧೪೬೧ 


ಬಳೆ, ಬೇವಿನಕೊರಡು ಆಡಿನಹಿಕ್ಕೆ ಲಿಂಗವೆ? 
ಸದಾ,ವದಿಂ ಭಾವಿಸಿ ಲಿಂಗವ ಮಾಡಿ ಸದ್ಭಕ್ತ ರಾದರು ಪುರಾತನರು.. 
ಕೇವಲ ಪರಶಿವಮೂರ್ತಿಲಿಂಗವು. 
ಶ್ರೀಗುರು ಪರಶಿವನು, ಲಿಂಗವು ಪರಶಿವನು, 
ಜಂಗಮವು ಪರಶಿವನು, 
ದಿಟವ ಸೆಟೆಮಾಡಿ ನರಕಕ್ಕಿಳಿಯದಿರಿ, ಅಭಕ್ಷರಾಗದಿರಿ. 
ಇವಂದಿರಂತಿರಲಿ ತಮ್ಮ ಬಲ್ಲಂತಾಗಲಿ. 
ಮನವೇ ನಾ ನಿಮ್ಮ ಬೇಡಿಕೊಂಬೆನು ನಂಬು ಕಂಡಾ. 
ಸೆದ್ಭಾವದಿಂ ಲಿಂಗವ ನಂಬಲು ಭಕ್ತಿ ಸದ್ಭ ಕ್ರ 
ಕೇವಲ ಮುಕ್ತಿಯಪ್ಪದು ನೆರೆ ನಂಬು, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. | ೧೯೬ 1 


೧೪೬೨ 


ಬೆಡಗಿನಲಿಪ್ಪ ಅಗ್ನಿ ಮೈದೋರದಿದ್ದಲ್ಲಿ ಆಕಾರ ನಾಸ್ತಿಯಾಗದು. 
ಇಷ್ಟಲಿಂಗಕ್ಕೆ ಕಾಯದ ್ಸೈ ಮುಟ್ಟಿ ಮಾಡುವ 
ಅಷ್ಟವಿಧಾರ್ಚನೆ ಹೋಡಶೋಪಚರ್ಯದಿಂದ 
ಬೆಡಗಿನಲಿಪ್ಪ ಜ್ಞಾನಾಗ್ಗಿ ಮೈದೋರದಲ್ಲಿ ಆಕಾರನಾಸ್ತಿಯಾಯಿತ್ತು. 
ಅಂಗದ ಮೇಲಣ ಲಿಂಗದ ಜವನಿಕೆ ಬಗೆದಗೆದಡೆ 
ಕಾಯದ ಪರಿ ನಪ್ಪ್ಯ, ಜ್ಞಾನಾಗ್ಲಿಯಿಂದ ಪ್ರಾಣನ ಭೋಗ ನಷ್ಟ. 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನ ಪೂಜಿಸುವ ಶರಣನ 
ಮರ್ತ್ಯಜನೆಂದಡೆ ನಾಯಕ ನರಕ. | ೧೯೭ 


ಉರಿಲಿಂಗಪೆದ್ದಿಗಳ ವಚನ ೫೨೧ 


೧೪೬೩ 


ಬ್ರಹ್ಮದೇವರಾದರೆ ತಾನೇರುವ ಹೆಂಸೆಯಿಂದಲಿ ಬಿತ್ತಿ ಬೆಳೆದು 
ಅದರ ಕ್ಷೀರಪ್ರಸಾದದಿಂದ ತೃಪ್ತರಾಗಿ 
ಅದರ ಮೂತ್ರ ಹಿಕ್ಸೆಯಿಂದ ಪವಿತ್ರ ಪಾವನನಾಗನೇತಕ್ಕೆ? 
ವಿಷ್ಣು ತಾ ದೈವನಾದರೆ ತಾನೇರುವ ಗರುಡನಿಂದ ಬಿತ್ತಿ ಬೆಳೆದು 
ಅದರ ಕ್ಷೀರ ಪ್ರಸಾದದಿಂದ ತೃಪ್ತ ರಾಗಿ 
ಅದರ ಮೂತ್ರ ಹಿಕ್ಕೆಯಿಂದ ಪವಿತ್ರ ಪಾವನನಾಗನೇತಕ್ಕೆ? 
ವಿನಾಯಕೆ ಭೈರವ ಮೈಲಾರ ಜಿನ ಇವರು ದೇವರಾದರೆ 
ತಾವು ಏರುವ ಇಲಿ ಚೇಳು ಕುದುರೆ ಕತ್ತೆಗಳಲ್ಲಿ ಬಿತ್ತಿ ಬೆಳೆದು 
ಅವರ ಕ್ಷೀರ ಪ್ರಸಾದದಿಂದ ತೃಪ್ತರಾಗಿ 
ಅವರ ಮೂತ್ರದಿಂದ ಪವಿತ್ರರಾಗರೇತಕ್ಕೆ? 
ಅಯ್ಯಾ ಇಂತೀ ಭೇದವನರಿಯದ 
ಅವಿಚಾರಿ ಹೀನರ ಮಾತದಂತಿರಲಿ, 
ಬ್ರ ಹರು ಇಂದ್ರ ದಿಕ್ಟಾ ಲಕರು ಮುಂತಾಗಿ 
ಸಮಸ್ತದೇವರ್ಕಳೆಲ್ಲ ಕೊಂಬ ಉಂಬುದು 
ಗೋ ವೃಷಭನ ಅಮೃತ ಪ್ರಸಾದ, 
ಆ ಗೋಮಯದಿಂದ ಪೂವನ ಶುದ್ಧ 
ಆ ಮೂತ್ರದಿಂದ ಪವಿತ್ರ ಪಾವನ ಶುದ್ಧ ರಯ್ಯ. 
ಆ ವೃಷಭನ ವಿಭೂಶಿಯಿಂದ ಸೆಮಸ್ಮೆದೇವತುದಿಗಳು 
ಸರ್ವಮುನಿಜನಂಗಳೆಲ್ಲ ಧರಿಸಿ ಬೃಹ್ನತ್ತೆಂ ಪಡೆದು 


ಲ ಶಿವೆ 
ಮುತ್ತಿಫಲಪದವಾಯಿತ್ತು ಉರಿಶಿಂಗಪೆನ್ನಿಪ್ರಿಯ ವಿಶ್ವೇಶ್ವರ. ॥೧೯೮॥ 


pr ವ್‌ 


© 


೧೪೬೪ 


ಬ್ರಹ್ಮ ವಿಷ್ಣು ಮೊದಲಾದ ದೇವದಾನವ ಮಾನವರೆಲ್ಲರನೂ 
ಆಸೆ ಫಾಸಿಮಾಡಿ ಕಾಡಿತ್ತು. 
ಮಹಾತ್ತಪ್ಪ ವ್ರತನಿಯಮ ಗುರುತ್ವ ಉಳ್ಳವರನೂ 
ಕೆಡಿಸಿ ಲಘುಮಾಡಿ ನಗೆಗೆಡೆಮಾಡಿತ್ತು. 
ಈ ಸಾಮಥಣ್ಯವುಳ್ಳ ಪುರುಸರನು ಘಾಸಿಮಾಡಿ ಸೋಲಿಸಿ 
ತಾನು ಗೆಲ್ಲುವ ಸಾಮಥಣ್ಯವುಳ್ಳ ಆಸೆ ಇದೇನೋ! 
ಎಂದು ವಿಚಾರಿಸೆಲ್ಲ, ಶಿವಸೆಂಬಂಧಿ ಆಸೆಗೆ ಆಸೆಕ್ಷನಾದಡೆ 
ಶಿವನಾಜ್ಞೆಯಿಂದ ಕಾಡುವುದು, 


೫೨೨ ಸಂಕೀರ್ಣ ವಚೆನಸಂಪುಟ : ಒಂದು 

ಶಿವನೊಲಿದವರ ಹೊದ್ದಲಮ್ಮದಯ್ಯಾ 
7) | 6೯ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೧೯೯ | 


೧೪೬೫ 


ಬ್ರಹ್ಮವೆಂಬುದನರಿದ ಬಳಿಕ 

ಅಷ್ಟಾದಶ ವಿದ್ಯವ ನೋಡುವ ಕೇಳುವ ಆಯಸೆವಿನ್ನದೇತಕಯ್ಯಾ? 
್ರೀಗುರುವನರಿದ ಬಳಿಕ 

ಮೇಲೆ ಬಯಸುವಾಯಸವದೇತಕಯ್ಯಾ? 

ಮನವೇ ಮಹಾವಸ್ತುವನರಿದ ಬಳಿಕ 

ಅಜ್ಞಾನಪ್ರಪಂಚು ಏತಕಯ್ಯಾ? 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೦೦ ij 


೧೪೬೬ 


ಬ್ರಹ್ಮಸೃಷ್ಟಿ ಪಂಚೆಭೂತ ಸಮ್ಮಿಶ್ರವಿಂದಾ 
ಕಾಯವು ಭೂತಕಾಯವು. 
ವಾಯಃ:ಪ್ರಾಣಿಗೆ ಉತ್ಪತ್ತಿ ಸ್ಥ ತಿಲಯ 
ಕಾರಣಕಾಯವು. 
ಈ ಪರಿಯ ಉತ್ಪತ್ತಿಯು ದೇವದಾನವ 
ಮಾನವರಿಗೆಯೂ ಒಂದೇ ಪರಿ. 
ಶ್ರೀಗುರುವಿನ ಸೃಷ್ಟಿಯಿಂದಲ್ಲೂ, ಮಹಾಪ್ರಸುದನಿಂದಲೂ 
ಮಹಾಮಂತ್ರಸೆಮ್ಮಿ ಶ್ರದಿಂದಾದ ಕಾಯವು ಪ್ರಸಾದಕಾಯವು. 
ಮಹಾಮಂತ್ರಪಿಂಡವು ಭಕ್ಮಿಕಾಯವು. 
ಲಿಂಗಪ್ರಾಣಿಗೆ ಉತ್ಪ ತಿಸಿ ತಿಲಯವಿಲ್ಲ. 
'ಸೆತ್ಯನು ಸೆದ್ಕೋನ್ನು ಕೈನು. 
ಈ ಪರಿಯ ಪ್ರೀಗುರುಕಾರುಣ್ಯವ ಪಡೆದ ಮಹಾತ್ಮರಿಗೆ ಒಂದೇ ಪರಿ. 
ಶ್ರೀಗುರುವಿನ ಕಾರುಣ್ಯದ ಪರಿ ಶಿವಭಕ್ಷನ ಇರವಿನ ಪರಿ ಇಂತುಟಿಯ್ಯಾ. 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ರೆ "ಶ್ವರ, 
ನಿಮ್ಮ ಶರಣರಿಗೆ ಲೋಕದ ಮಾನವರು ಸೆರಿ ಎಂದಡೆ 
ನಾಯಕನರಕ ತಪ್ಪ ದು. l 2೦೧ ॥| 


ಉರಿಲಿಂಗಪೆದ್ದಿಗಳ ವಚನ 


೧೪೬೭ 


-ಬ್ರಹ್ಮಾಬ್ರಶ್ನಾನಿಲ್ಲವಂದು, 
ಪ್ಲುಮಾಯೆ, ಜಗಮಾಯೆಯಿಲ್ಲದಂದ್ದು 
ನೆ ಪ್ರಿಯಸ್ಸೈಷ್ಟಿ ಇಲ್ಲದಂದು, ಕಾಳಿಂಗ ಕರಿಕಂಠರಿಲ್ಲದಂದು, 
ಉಮೆಯ ಕಲ್ಯಾಣವಿಲ್ಲದಂದ್ದು, ದ್ವಾ ದಶಾದಿತ ರಿಲ್ರದಂದು, 
ಘರ ದಂಡನಾಧರಿಲ್ಲದಂದು, “ಫಷವನಮೃ ತ ಮಾಡದಂದು, 
ಲಂಗಸ್ಸೆ ಲ ಜಂಗಮಸೆ ಲ, ಪ್ರಸಾದಿಸೆ ಲವಿಲ್ಲದೆದು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ | 
ಬಿಮ್ಮ ನಿಲವನಾರು ಬಲ್ಲರು? li 2 


೧೪೬೮ 


ಭಕ್ಕಕಾಯ ಮಮಕಾಯ ಕಂಡಾ ಲಿಂಗವು, 

ವಿಂಗಮಂತಂಗೆ ಏಕಿನ್ನು ಬೇರೆ ಚಿಂತೆ? 

ಲಿಂಗವಂತಂಗೆ ಗುರು ಲಿಂಗ ಪ್ರಾಣ ಏಕವಾಗಿ, ಪ್ರಾಣಲಿಂಗವಾಗಿ 
ಅಂತರಂಗ ಬಹಿರಂಗಭರಿತನಾಗಿ” ಪ್ರಾ ಣಲಿಂಗವಾಗಿ 
ಅಂಗದ ಮೇಲಿ ಲಿಂಗಸ್ತ್ರಾ ಯತವಾಗ ನರಂತರ ಇಪ್ಪ ಕಂಡಾ. 
ಭಾ ಬೇರೆ ಅನ ರಾಸಿ 
ಲಿಂಗವಂತರು Lid: ಚಿಂತಿಸುವುದು 
ಲಿಂಗವನೇ ಆಅಸೆಗ್ಗೈೆವುದು 
ಲಿಂಗವನೇ ಕೊಂಬುದು, ಲಿಂಗವಂತರಿಗೆ ಕೊಡುವುದು. 
ಲಿಂಗವಂತಂಗೆ ಅನುವಿದು, ಆಯತವಿದು 
ಬುದಿ ಯದು, ಸ್ಫೊಯದು, ಮುಕ್ಕಿಯಿದ್ದು, ಯುಕ್ಕಿಯಿದು 


೫೨೩ 


ರಿಲಿಂಗಪೆದ್ದಿಪ್ರ ಪ್ರಿಯ ವಿಶ್ವೆ ಶ್ವ ರ, | ೨೦೩ | 


೧೪೬೯ 


“ಭಕ್ಷಕಾಯ ಮಮಕಾಯ” ಎಂಬ ವಾಕ್ಯದಲ್ಲಿ ಕಾಯಲಿಂಗವೆಂದರಿದಿಪ್ಪ P 
ಗುರು ಲಿ 4 ಪ್ರಣವ ಮಾಡಿದನಾಗಿ ಲಿಂಗಪ್ರಾಣವೆಂದರಿದಿಪ ಸ್ರ, 
ಸರ್ವಕ್ತಿ ಕಿ, ಲಿಂಗಕ್ರೀ ಎಂದರಿದಿಪೆ ಸ್ರೈನಯ್ಯಾ. 
Siith ಛಾವಿಸ್ಮ ಒಂದೆಂದು ನಡೆಯ, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೦೪ ॥l 


PES ಸಂಕೀರ್ಣ ವಚನಸೆಂಪುಟ : ಒಂದು 


೧೪೬೭೦ 


ಭಕ್ತ[ಂಗಾ]ಗಲಿ ಜಂಗಮಕ್ಕಾಗಲಿ ಸೆಹಪಂಠಿ ಶಿವಗೋಜನದಲ್ಲಿ 
ಮನವೆರ[ಕ]ದಿಂದ ಭೂ ಪಾದೋದಕ ಪ್ರಸಾದವಎಿಲ್ಲದೆ 
ಭೋಜನವ ಮಾಡಲು ವಿಪ ವಿಪ್ರಭೋಜನವಾಯಿತ್ತಾ ಗಿ 
[ಕೆಟ್ಟ ಸೊೂಕರನ ಬಸುರಲಿ ಬಪ್ಪು ದು ತಪ ಸದ್ದು 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ರ ರಾ. | 20% Il 


೧೪೭೧ 


ಭಕ್ತನು ರುದ್ರಗಣಂಗಳ ಮಠಕ್ಕೆ ಬಂದಡೆ 
ಭೃತ್ಯನಾಗಿರಬೇಕು. 
ಕರ್ತನಾಗಿ ಕಾಲ ತೊಳೆಯಿಸಿಕೊಂಡಡೆ 
ಹಿಂದೆ ಮಾಡಿದ ಭಕ್ತಿ ಹಾನಿಯಪುುದು, 
ಲಕ್ಷಗಾವುದ ಹೋಗಿಯಾದಡೂ 
ಭಕ್ತನು ಗಣಂಗಳೆ ಕಾಂಬುದು ಸೆದಾಚಾರ. 
ಅಲ್ಲೇ ಕೂಡಿ ದಾಸೋಹವ ಮಾಡಿ 
ಗುರುಲಿಂಗಜಂಗಮಕ್ಕೆ ಅರ್ಥಪ್ರಾಣಾಭಿಮಾನವ ಕೊಟ್ಟು 
ಅಹೆಂಕಾರವಳಿದಿಹ ಮ ಮೆಟ್ಟುವ ಪಾದರಕ್ಷಿಗಳೆ 
ಮಸ್ತೆಕದ ಮೇಲಿರಿಸಿಕೊಂಡು, 
ಕೆ  ತಾರ್ಥನಪ್ಪ ದಯಾ ಯ್ಯಾ, ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. | ೨೦೬ || 


೧೪೭೨ 


ಭಕ್ಷ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ 
ಶರಣನೈೈಕೃನೆಂಬ ಭೇದ ಸೆಂದಿಲ್ಲದೊಂದಾಗಿ ಹೇಳುವೆನು: 
ಭಕ್ಕೆನೆಂಬಾತ ತನುಗುಣನಾಸ್ತಿಯಾಗಿ 
ಕಾಯದ ಕ[ರ]ಂಗಳಿಂದ ಬಂದ ಪದಾರ್ಥವ 
ಸೊಕ್ಷ್ಮಕರದಲ್ಲಿ ರೂಪಿಂಗರ್ಪಿಸಿ 
ರುಚಿಯ ನಿರೂಪಿಂಗರ್ಪಿಸುವ ಭೇದ 
ಅಂಗಾನಾಂ ಲಿಂಗಸೆಂಬಂಧೋ ಅಂಗಭಾವವಿಮುಕ್ತ ಯೇ 
ಅಂಗಲಿಂಗಸೆಮಾಯುಕ್ಲೊ € ಜೀವೋ ಲಿಂಗಂ ಸದಾಶಿವಃ॥ 
ಲಿಂಗಸೆಂಗಸೆ ಸೈ ಮಾತ್ರೆ €ಣ ೨ ಮನಃ ಪಾ ಪ್ನೊ ತಿ ಲಿಂಗತಾಂ॥ 
ಲಿಂಗುರ್ಪಣಮಿದರ ದೇವಿ ಪಾ ್ರಾಣವಿಂಗಾರ್ಟನಂ ಸದಾ 


ಲಿಂಗಪ್ಪ ಸಾದಂ ಭುಂಜೀಯಾತ್‌ ಕೇವಲಂ ಜ್ಯೋತಿರೂಪವತ್‌! 


ಉರಿಲಿಂಗಪೆದ್ದಿಗಳ ವಚನ ೫೨೫ 


ಅಸಂಸ್ಕಾರಿಕ್ಸೃತಾ ಪೂಜಾ ಪ್ರಸಾದೋ ನಿಷ್ಟ್ಪಲೋ ಭವೇತ್‌॥ 

ಎಂದುದಾಗಿ, 

ಇತು ವರ್ಮಸೆಕೀಲಂಗಳನರಿದು 

ತಾತ್ಚರ್ಯವರ್ಮ ಕಳೆಗಳನರಿದು 

ಶಿವಲಿಂಗಾರ್ಚ್ಜನೆಯಂ ಮಾಡಲಾಗಿ 

ಆತನೀಗ ಲಿಂಗಭಕ್ತ. 

ಇನ್ನು ಮಾಹೇಶ್ತರಾದಿಭೇದಂಗಳೆಂ ಪೇಳ್ವೆ: 

ಕಂಗಳು ಭಕ್ತ, ಎನ್ನ ಕಿವಿಗಳು ಭಕ್ತ 

ಎನ್ನ ನಾಸಿಕ ಭಕ್ಕ, ಸ ಇವು ಮೊದಲಾದ 

ಕರಚಿರಣಾದ್ಯವಯವಂಗಳೆಲ್ಲವನೂ 

ಸೆದ್ದು ರುಸ್ವಾಮಿ ಭಕ್ತನ ಮಾಡಿದನಾಗಿ 

ಮನವ ಬಯಲನೈದಿಸಿದನಾಗಿ 

ಬಾಹ್ಯಕರದರ್ಪಣೆಯಂ ತ್ಯಜಿಸಿ 

ಸೊಕ್ಷ ಒಮನದ ಕರದಿಂದ ಬಂದ 

ಪದಾಥ್‌ದ ಪ ೂರ್ವಾಶ್ರ ಯವ ಕಳದು 

ರುಚಿಪದಾರ್ಥದ ನಿರೂಪ ಲಿಂಗಕ್ಕೆ 

ಅನಾಹುತಕಾಯದ ಕರದಿಂದ ನಿರಂತರ ಅರ್ಪಿಸಿ 

ಮನ ಆನಂದವನೈೈದಲಾಗಿ ಮಾಹೇಶ್ವ ರ. 

ಪ್ರಾಣೀ ತು ಲಿಂಗಸೆಂಬಂಧೀ ಪ್ರಾ ಬೆಿಂಗೀ ಪ ಪ್ರಕೀರ್ತಿತಃ! 

ಸದಾಚಾರಮಿದಜ್ಜಿ €ಯಂಪ್ರಾ ಣನಿಂಗ ಪ್ರಸಾಪತಃ॥ 
ಪರಿಣಾಮ ಈ A ಅಳವಟ್ಟುದಾಗಿ ಪ್ರ ಪ್ರಸಾದಿ [ಪ್ರಾಣಲಿ ಲಂಗಿ)ಸ್ನೆ ಲಃ 

ಆಚಾರಲಿಂಗ ಸೆಂಬಂಧಂ ಪ್ರಾಣಮೇವ ಪ್ರಕೀರ್ತಿತಂ! 

ಇದಂ ಜ್ಞಾನಂ ತು ಭುಂಜೀಯಾತ್‌ ಪದಮೇವ ಪದಂ ಶ್ರುಣು॥ 

ದ್ವ ಯಮೇವಮಿದಂ ದೇವಿ ವಿಶೇಷಂ ಭಕ್ತಿ ಬುದ್ಧಿಮಾನ್‌! 

ಶರಣಸ ಸಲ[ವೈ]ಕ್ಯಮಂ ಪೇಳ್ಳ: 

ಆರಿವರಿತು ಮರಹು ನಷ್ಟ ಮೆದಲ್ಲಿ? 

ಆಚಾರಪ್ರಾಣ ಭಕ್ತೆ 

ಆಜಾರವನತು ಅನಾಚಾರ ನಷ ಷ್ರವಾದಲ್ಲಿ ಮಾಹೇಶ್ವ ರ, 

ಕ್ರಿ ಯಾಕಾರವರಿತು ನಿಷ ಪಳ ನೆಲೆಗೊಂಡಲ್ಲಿ ಪ್ರ ಸಾದಿ, 

ಸಕಲಶೂನ್ಯವಾಗಿ ನಿಪಳ ನೆಲೆ ಗೊಂಡಲ್ಲಿ ಪ ಪ್ರಾಣಲಿಂಗಿ, 

ಸ್ವಾನುಭಾವ ಸಂಬಂಧಿಸಿ ಅವಧಾನ ತಾನೆ ಗುರುವಾದಲ್ಲಿ ಶರಣ, 

ಆಚಾರಪ್ರಾ ವಾಗಿ Bp apts 


ಮನದ ಕರದಲ್ಲಿ ಇಷ್ಟಲಿಂಗಾರ್ಚನೆಯಂ ಮಾಡಬಲ್ಲಡೆ ಐಕ್ಯ. 


೫೨೬ 


ಸಂಕೀರ್ಣ ವಚನಸಂಪುಟ : ಒಂದು 


ಷಡುಸೆ ಸೈ ಲಾಧಿಕಾರಮಂ ಪೇಳ್ವ; 

ರೀಗಾರ್ಚನಮಿದಂ ದೇವಿ ನ ಕುರ್ಯಾದ್ವರ್ಣ ೯ಮೋಹಿತಃ! 
ಅಸಂಸ್ಕಾರಿಕೃತಾ ಪೂಜಾ ಸಾ ಪೂಜಾ ನಿಷ್ಪಲಾ ಭವೇತ್‌ 
ಅಂಗಾಂಗಲಿಂಗಸೆಂಬಂಧಿಯಾದ ಶರಣರು, 
ಅನಾಹತಶೂನ್ಸರಾದವರಲ್ಲದೆ, 

ಬದದ್ದೆ ಸ್ಟಷಿಗಳ್ಲು, ಬಧಿರಪೃದಯರು, ಅಜ್ಞಾನವರ್ಧನರು. 
ಬ ತಾತ್ರ ರ್ಯವರ್ಮ ಕಳೆಗಳ 

ಸುಧಾಸುಚಿತ್ರ, ಸೆದಾಸ್ತಾನುಭಾವ ಸೆಂಬಂಧಿಗಳೆ 
ಮಹಾನಿಲವನೆತ ತ್ರಬಲ್ಲರಯ್ಯಾ 


ಉರಿಲಿಂಗಪೆದ್ದಿಪಿ ಯ ವಿಶೆ ಶ್ರೇಶ್ವರ. || ೨೦೭ | 


೧೪೭೩ 


ಭಕ್ತ ರಲ್ಲದವರನಾಸೆ ಗೈದಡೆ ಕಕ್ಟುಲತೆಯಲ್ಲದೆ ಕಾರ್ಯವಲ್ಲ. 
ಆಸೆಗೈದಡೆ, ಆಸೆಗೈವುದು ಭಕ್ಕರನು. 
ಆಸೆಗ್ಸದು ಬಂದ ಶಿವಂಗೆ 
ಸುತನ ಕೊಟ್ಟರು, ಧನವ ಕೊಟ್ಟರು, 
ಮನವ ಕೊಟ್ಟರು, ಅಸುವ ಕೊಟ್ಟರು. 
ಶರಣನ ಪರಿ ಯಾವ ಲೋಕದೊಳೆಗೂ ಇಲ್ಲ. 
ಶರಣಭರಿತಲಿಂಗವಾಗಿ ಬೇಡಿದ್ದ ಕೊಡುವರಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೦೮ ॥l 

೧೪೭೪ 

ಭಕ್ತಿ ಭಕ್ಕಿಯೆಂಬರು: 
ಭಕ್ತಿ ಹಂದೊ ಮುಂದೊ ಬಲ್ಲಡೆ ನೀವು ಹೇಳಿರೆ. 
ಗುರುಲಿಂಗಜಂಗಮ ಒಂದೆ ಎಂದರಿಯದೆ, 
ಮಾಡುವ ಭಕ್ತಿ ಅದೆ ಅನಾಚಾರ. 
ಅವರು ಪ್ರಸಾದಕ್ಕೆ ದೂರ. ಅದಲ್ಲ ನಿಲ್ಲು ಮಾಣು. 
ಜಂಗಮವಿರಹಿತವಾದ ಭತ್ತಿ ಇಲ್ಲ. 
ಭಕ್ಕಂಗಾದಡೂ ಜಂಗಮವೆ ಬೇಕು, 

ಜಂಗಮಕ್ಕಾದಡೂ ಜಂಗಮವೆ ಬೇಕು. 

ಇದು ಕಾರಣ, ಉರಿಲಿಂಗಪೆದ್ದಿಫಿ ಪ್ರಿಯ ವಿಶ್ವೆ "ಶ್ವ ರಾ, 
ಭಕ್ತಿ ಸ ಲ ನಿಮ್ಮ ಶರಣರಿಗಲ್ಲವಳೆವಡದು. | ೨೦೯ 


ಉರಿಲಿಂಗಪೆದ್ದಿಗಳ ವಚನ 
೧೪೭೫ 


ಭಕ್ತಿಭಾಂಡದ ಶಿವಭಕ್ತರ ನಿಷೇಧವ ಮಾಡುವ 
ಕರ್ಮಭಾಂಡದ ದ್ವಿಜರು ನೀವು ಕೇಳಿಭೋ: 
“ಸತ್ಯಂ ಭೋ ಬ್ರೂತ ಪಂಚಪ್ರಾಣ ಇಂದ್ರಿಯನಿಗ್ರಹೆ'ಮೆಂದೋದಿ 
ಗುದ್ದಿ ಗುದ್ದಿ ಹೋತನ ತಿಂಬುದಾವಾಚಾರವೊ? 
“ಪಿತಾಮ ಹಶ್ಚ ವೃಶ್ಯಸ್ತು ಸ್ತು ಕ್ಷತ್ರಿ ಯೋ ಪರಮೋ ಹರಿಃ 
ಬಾ ್ರಾಹ್ಮಣೋ ₹ ಭಗವಾನ್‌ ₹ ರುದ್ರಃ $ ಸರ್ವೇಷು ತೈ ಮೋತ ತ್ರಮಃ' 
ಎಂಬ ಶ್ರ ತಿಯ ನೋಡಿ, 
ತಮ ಹಪ ವವಹ ಬ್ರಾ ನಾತ ರುದ್ರನ ನ ನಿಂದಿಸಿ 
ತಮಗಿಂದ ಕಳುಜಾತಿಯಹ ಕ್ಷತ್ರಿಯ ಹರಿಯ ಆರಾಧಿಸುವ 
ಕುಲಹೀನರು ನೀವು ಕೇಳಿಭೋ: 
“ಜನ್ಮನಾ ಜಾಯತೇ ಶೂದ್ರಃ ಕರ್ಮಣಾ ದ್ವಿಜ ಉಚ್ಯತೇ”, 
“ವೇದಾಭ್ಯಾಸೇನ ವಪ್ರಃ ಬ್ರಹ್ಮ ಚರಂತೀತಿ ಬ್ರಾಹ್ಮಣಃ 
ಎಂಬ ಶ್ರುತಿಯನೋದಿ, 
ಪರಬ್ರಹ್ಮನಂತಹ ಶಿವಲಿಂಗಪೂಜೆಯನಾಚರಿಸಿ ಬಾ ಪ್ಮಣ ಇತ್ತ ವನ್ಸೈ[ದದೆ] 
ಶತೆಯಾಗಂಗಳ ಮಾಡಿ ಶೂದ್ರನಹ ಇಂದ್ರತ್ವವ ಬ ಸುವ 
ಅಧಮರು ನೀವು ಕೇಳಿಭೋ 
“ಜನ್ಮನಾ ಜಾಯತೇ ಶೂದ್ರಃ ಮಾತಾಸಾ ಪ ಪ್ರಥಮಂ ಶೂದ್ರಾಣಿ 
ನಚೋಪದೇಶಃ ಗಾಯತ್ರಿ ಚಮ ೌಂಜೀ ನಚ ಕ್ರೀಯಃ? ನ 
ದೀಕ್ಷೆಯಿಲ್ಲದೆ ಸತಿಶೂದ್ರ ಸ್ತಿ ಗೆ ಹುಟಿ : ದವನೊಡಮುಂಬ 
ಅನಾಚಾರಿಗೆ ಎಲ್ಲಿಯದೂ ಬಾ, ್ರಾಹ್ಮಣಿತ್ಯ? 
ಆವಜಾತಿಯವನಾದರೇನು ಶಿವಭಕ್ತನೆ ಬ್ರಾಹೆ ಣಿ. 
ಅದಕ್ಕೆ ಸಾಕ್ಷಿ: 
"ಸಾಂಖಾ ಯನ ಮಹಾಮುನಿಃ ತಪಸಾ ಬ್ರಾಹ್ಮಣೋ ಭೂತ್ವಾ 
ಜಾತಿಂ ನ ಕಾರಯೇತ್ತೇಷು ಶೆ ಶ್ರ "ಪೃಃ ಸಮಭವತ್ತತಃ॥ 
ಗೌತಮಸ್ತು ಮಹಾಮುನಿಃ ಗ - ಬ್ರಾಹ್ಮಣೋ ಭೂತ್ವಾ 
ತೆಜ್ಞಾ ತಿರಭವತ್ತೇನ” ಎಂದುದಾಗಿ, 
ತಮ್ಮ ತಮ್ಮ ಗೋತ್ರಂಗಳೆ ಸಾಕ್ಷಿಯಾಗಿ ಸಾರುತ್ತಿರಲು 
ಕುಭ ಸಾನ 
ಶ್ರ ಪಚೋಪಿ ಮುನಿ ನಿಶ್ರೇಷ ಮ F 
ಏವಭಕ್ಕಿವಿಹೀನಸು ಸೃನಟೋಪಿ ದ್ರಿಜಾಧಮಃ! ್‌ 


pe 


ಶಿವಭಕ್ತನೆ ಕುಲಜ, ಶಿ ವಭಕ್ತಿ ಇಲ್ಲದವನೆ ಶ್ಲಪಚನೆಂದರಿಯದ 


೫೨೭ 


ಸಂಕೀರ್ಣ ವಚನಸಂಪುಟ ೬: ಒಂದು 


ಅಜ್ಜಾ ನಿಗಳು ನೀವು ಕೇಳಿಭೋ! 

“ಏಕಮೇವ ರುದ್ರೋ ನದ್ದಿತೀಯಾವತಸ್ಥ © ಎಂದು 
ವೇದವನೋದಿ “ಪಶುಪತಿಯೇನ್ನ ಮಃ” ಎಂದಾ ರುದ್ರವನೋದಿ 
ಶಿವನೆ ಪತಿ ಮಿಕ್ಕಿನ ದೈೈವಂಗಳೆಲ್ಲ ಪಶುಗಳೆಂಬುದ ತಿಳಿದು 
ಮತ್ತೆಯೂ ಈದಿ ಜರು ಕಾಣಲರಿಯರು. 
ಹರಿಹರನೊಂದೆಯೆಂಬ ನರಗುರಿಗಳು ನೀವು ಕೇಳಿಭೋ! 

ಪಾರಾಶ ಪುರಾಣೀ: 

ಅದೌ ರುದ್ರಾಂಗಮತ್ತತ್ರಿಃ ಮುಖೇ ಬ್ರಾಹೆ ಣಮೀಶ್ವರಃ। 
ವಿಷ್ಣುಂ ಕ್ಷತ್ರಿಯಮಿತ್ಯಾಹುರ್ಬಾಹುನಾಚ ಅವಸ್ಥಿತಃ॥ 

ವೈಶ್ಯಶ್ವ ಬ್ರಹ್ಮಮಿತ್ಯಾಹೆಃ ಲಿಂಗಾದೇವ ಅವಸಿ ತಃ! 

ಸುರಪೋ ಶೂದ್ರಯಿತ್ಕಾಹುಃ ದೇವಪಾದಾದವಸಿ ತಃ! ಎಂದುದಾಗಿ, 
ರುದ್ರನ ಮುಖದಲ್ಲಿ ಹುಟ್ಟಿದವನೆ ಬ್ರಾಹ್ಮಣ, 

ಮಿಕ್ಟಾದ ವಿಪ್ರರೆಲ್ಲರು ಯಷಿಗೋತ್ರದಲ್ಲಿ ಹುಟ್ಟಿದರು. 

ಆ ಯಷಿಮೂಲದ ವಿಪ್ರರೆಲ್ಲರು ಅಧಮಜಾತಿ. 
ಅಧಮಜಾತಿಯಾದರೇನು? 

ರುದ್ರಭಕ್ತರಾದ ಕಾರಣ ಬ್ರಾಹ್ಮಣರಾದರು. 

ಈ ವರ್ಮವನರಿಯದ ಚಾಂಡಾಲ ವಿಪ್ರರ್ಗೇನೂ ಸಂಬಂಧವಿಲ್ಲ. 
ಕಾಕ ರುದ್ರನ ಮುಖದಲ್ಲಿ ಉದ್ಭೃವವೆಂಬುದಕ್ಕೆ 

ಶು )ನಸೊಕರರೂಪೇ ಪ್ರೇತೆಪಿಂಡ ಪ್ರದಾನತಃ। 

ಪ್ರೇತತ್ವಂ ಚಿ ಸೆದಾಸ್ಕ್ಯಾತ್‌ ತಥಾ ಧರ್ಮೇಣ ಲುಪ್ಯತೇ॥ 
ಎಂದುದಾಗಿ ಆಗಮಾರ್ಥವನರಿಯದೆ, 

ಪ್ರೇತಪಿಂಡವನಿಕ್ಕುವ ಪಾತಕರು, 

[ಪ್ರಾಣಾಯಸ್ವಾಹಾ] ಅಪಾನಾಯ ಸ್ವಾಹಾ ವ್ನಾ ನಾಯ ಸ್ವಾಹಾ 
ಉದಾನಾಯ ಸ್ವಾಹಾ ಸಮಾನಾಯ ಸ್ವಾಹಾ” ಎಂದು 
ಭೂತಬಲಿಯ ಬೆಕ್ಟು ನಾಯಿಗೆ ಹಾಕಿ 

ಮಿಕ್ಕ ಭೂತಶೇಷವ ಕೊಂಬ ಆಕುಲಜರು, ನೀವು ಕೇಳಿಭೋ! 
"ವಸುರೂಪೋ ಮಧ್ಯಪಿಂಡಸ್ಸು ಪುತ್ರಪೌತ್ರಪ್ರವರ್ಧನಃ' ಎಂದು, 
ರುದ್ರಪ್ರಸಾದವನೆ ಕೊಂಡು ರುದ್ರಪಿಂಡದಿಂದ ಹುಟ್ಟಿ, 
ದೀಕ್ಷೂಕಾಲದಲ್ಲಿ ಭಸಿತವ ಧರಿಸಿ, 

ಬ್ರಹ್ಮ ಕಪಾಲಪಾತ್ರೆಯಂ ಪಿಡಿದು ಪಲಾಶಕಂಕಾಳದಂಡಮಂ ಪಿಡಿದು 
“ಭವತೀ ಭಿಕ್ಷಾಂದೇಹಿ'ಯೆಂದು ಭಿಕ್ಷಮಂ ಬೇಡಿ 

ಪಿಶೃಕಾರ್ಯದಲ್ಲಿ "ಎಶ್ವೇ ದೇವಾಂ ಸ್ಪರ್ಪಯಾಮಿ”ಯೆಂದರ್ಚಿಸ್ಮಿ 
ಮರಣಕಾಲದಲ್ಲ ರುದ್ರಭೂಮಿಯಲ್ಲಿ ರುದ್ರಾಗ್ಲಿಯಿಂದ 


ಉರಿಲಿಂಗಪೆದ್ದಿಗಳ ವಚನ ೫೨೯ 


ದಹನ ರುದ್ರವಾಹನದ ಬಾಲವಿಡಿದು ಸ್ವರ್ಗವನೆಯ್ಲಿ ದರು, 
ರುದ್ರಭಕ್ಷಿ ವಿರುದ್ಧ ವಿಚಾರಹೀನರಂ. 

"ತ್ರಾ $ಯುಷೀತಿ ಜಮದಗ್ಗಿಃ ಕಶ್ಯಪೇತಿ ಶ್ರಿಯಾ ಯಷಂ, 
ಅಗಸ್ಕೃಸ್ಯ ತ್ರಿಯಾಯಷಂ ಶತಾಯುಷಂ” ಎಂದು 

ಸೆಕಲಯಷಿಗಳು ಪ್ರೀವಿಭೂತಿಯನು ಧರಿಸಿ, 

ಬಹೆಳಾಯುಷ್ಯಮಂ ಪಡೆದರೆಂದು 

ಮತ್ತೆಯು ಯಜುಸ್ಸಿನಲ್ಲಿ ದೀಕ್ಷೆಯನೈದಲ್ಲಿ, 

“ಭೂತಿವಾಂಶ್ಚ ಪ್ರಿಯಂ ಹೋತವ್ಯಂ' ಯೆಂದು, 
ಪ್ರೀವಿಭೂತಿಯನೆ ಧರಿಸೆಹೇಳಿತ್ತು ವೇದವು. 

"ಗೋಪೀ ಮಲಿನಧಾರೀತು ಶಿವಂ ಸ್ಪೈ ಶತಿಯೋ ದ್ವಿಜಃ 

ತದ್ದೆಕ ವಿಂಶತಿಕುಲಂ ಸಾಕ್ಷಾತ್ತು ನರಕಂ ವ್ರಜೇತ್‌? ಎಂದು, 
ಗೋಪಿ ಮಲಿನ ಚಂದನವನಿಟ್ಟು, ಪಾತಕರು ಶಿವಲಿಂಗ[ವ] ಮುಟ್ಟಿದರೆ 
ತಮಿ ಪ್ಪತ್ತೊ ೦ದು ಕುಲಸೆಹಿತ 

ಕೇಡಿಲ್ಲದ ನರಕದಲ್ಲಿ ಬೀಳುವರೆಂದರಿಯದೆ 

ಮಟ್ಟಿಯಾಟ್ಟ ಭ್ರಷ್ಟರು, 

ಮತ್ತ್ಯ ಕೂರ್ಮ ವರಾಹ ನಾರಸಿಂಹ ಈ ನಾಲ್ಕೂ ಅವತಾರದಲ್ಲಿ 
ನೀರಿಂದ ಬಲಿ ಧಾರೆಯನೆರೆದನೆಂಬುದನರಿದು, 

ವಿಷ್ಣುವಿನ ಪಾದದಲ್ಲಿ ಗಂಗೆ ಹುಟ್ಟಿತೆಂಬ ವಿಚಾರಹೀನರು 
"ವಿಯದ್ವಿಷ್ಟು ಪದಂ ಪ್ರೋಕ್ತಂ ಪುಂಸ್ಯಾಕಾಶ ವಿಹಾಯಸಿ 
ವಿಕಾಶ್ಯೋಪ್ಯನಾಕೋಪಿ ದ್ಯೌರನಿಸ್ಯಾತ್ರ ದವ್ಯಯಂ' ಎಂದು 
ನಿಘಂಟಿನಲ್ಲಿ ಆಕಾಶದ ಹೆಸೆರು ವಿಷ್ಣುಪದಿ, 

ಆಕಾಶಗಂಗೆ ಮುನ್ನ ಲುಂಟೆಂಬುದನರಿತು, 

ಎಷ್ಟು ಏನ ಕಾಲಲ್ಲಿ" ಗಂಗೆ ಹುಟಿತೆಂಬ ದುಷ್ಟರು, 

ವೇದಕ್ಕೆ ನೆಲೆ ಲೆಗಟ್ಟು ಓಂಕಾರ, ಬ್ರಾಹೆ ಣಕ್ಕೆ "ಲಿಗಟ್ಟು ಗಾಯತ್ರಿಯಲ್ಲಿ 
ಶಿವನೆ ದೈವವೆಂದಿತ್ತು. 

"ಓಂ ಭೂಃ ಓಂ ಭುವಃ ಓಂ ಸ್ಪಹಃ ಓಂ ಮಹಃ ಓಂ ಜನಃ 

ಓಂ ತಪಃ ಓಂ ಸೆ ಸತ್ಯಂ ಥಂ ತತ ಶೈವಿತುರ್ವರೇಣ್ಯಂ 

ಭರ್ಗೋ ದೇವಸೆ ಸ್ಕೈ ಧೀಮಹಿ ಧೀಯೋ ಯೋ ನಃ ಪ್ರಚೊದಯಾತ್‌' 
ಹೆರ ಹರಿಭಕ್ಕ ನೆಂದನಿಸುವ ವಿಚಾರಹೀನರು ನೀವು ಕೀಳಬೋ! 
ಹರಿ ಶಿವನ ಭಃ 3 ನೆಂಬುವದಕ್ಕೆ ಸಾವಿರಕಮಲ ಕೊರತೆಗೆ 

ತನ್ನ ನಯನ ಕಮಲಮಂ ಕಳೆದು ಶಿವನಂಘ)ಗರ್ಪಿಸಿ, 

ಚಿಕ್ರಮಂ ಪಡೆದನೆಂದು ಮಹಿಮದಲ್ಲಿ 


ಸಂಕೀರ್ಣ ವಚನಸಂಪುಟ : 


"ಹರಸ್ತೇ ಸಹಸ್ರಕಮಲ ವದನಾಯ ಪಾದಯೋಃ ಎಂದೋದಿ 
ಮರೆದ ಮತಿಭ್ರ ಷ್ಟ ರು ನೀವು ಕೇಳಿಭೋ! 
ಹ ಈ, ಹೌ ಭೃ ತ್ರ ಒನೆಂಬುದಕ್ಕೆ 

ಸ್ರತಿಷ್ಟೆ ಶಿವಲಿಂಗದ ಮೂರ್ತಿಗಳಿಂ ಕಾಣಿರೆ, 
ನ pe ಹುಲುಮನುಜರು 
ಪ್ರೀರಾಮನ ಗುರು ವಶಿಷ್ಠ 
ಹಂಪೆಯಲ್ಲಿ ವಿರೂಪಾಕ್ಷಲಿಂಗನ ಭಕ್ಕನೆಂದರಿದು, 
ಕೃ ಷ್ಲ್ಯಾ ವಿಷ ಸು ವಿನ ಗುರು ಉಪಮನು. 
ಅಿಒಪ್ಪ ರದಲ್ಲಿ ಸೋಮೇಶ್ವ ರಲಿಂಗನ ಭೃ ತ ೈನೆಂಬುದನರಿದು, 
ಇಂತು ಭ ೈತ್ಯನ ಶಿಷ್ಯಂಗೆ ನರ್ತನ ಸ 
ಕರ್ಮಚಿ ಡಾಲರು ನೀವು ಕೇಳಿಭೋ! 
"ಅಸೆಂಖ್ನಕೋಟಿ ಬ ಬ್ರಹ್ಮಾಣಂ ಕೋಟಿ ವಿಷ ಷ್ಟು ಗಣಂ ತಥಃ! 
ಗಂಗಾವಾಲುಕ ಸಮೌ ಹೇತೌ ಕಿಂಚಿದಜ್ಞಾಃ ನ ನ ಮಹೇಶ್ವರಾತ್‌।' 
ಎಂದು ರುದ್ರನ ಎ ಎನ 
ಲೆಕ್ಕ ವಿಲ್ಲದ ಕೋಟ ಬ್ರಹ್ಮೆವಿಷ್ಠ ಸರು ಸತ್ತುಹೋದರೆಂದು ಓದಿ ತಿಳಿದು 
ಇವ ಹುಲುದೈವಂಗಳ 
“ಮೃತ್ಯುಂಜಯಃ ನಿತ್ಯಃ ಏಕೋದೇವಃ ನದ್ವಿತೀಯಃ” 
ಎಂದೆನಿಸುವ ಶಿವಗೆ ಸರಿಯಂದೆನಿಸುವ ಭವಿವಿಪ್ರರಿಗೆ 
ತಾವು ಓದುವ, ವೇದಾಗಮಂಗಳು ತಮಗೆ ಹೆಗೆಯಾಗಿ 
ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಿಹುದು. 
ಆಅದೆಂತೆಂದರೆ: ಗೌತಮ ದಧೀಚಿ ಭೃಗುವಾದಿಯಾಗಿ ಹಿರಿಯರುಗಳೇ 
ಶಾಪದಿಂದ ಶಾಪಹತರಾಗಿ ಶಿವದ್ರೊ "ಹಿಗಳಾಗಿ 
ನರಕಕ್ಕಿಳಿವ ಚ ಚಾಂಡಾಲರಿಂದ ವಿಪ ಸ್ರರೆ ಸ ಸತ್ಪಾತ್ರರೆಂದಾರಾಧಿಸುವರ 
ನರಕದ ಕುಳಿಯೊಳು ಮೆಟಿ ಟ್ಟ 


ಒಂದ 


ನರಕಾಗ್ಲಿಯಿಂದ ಸುಡುತಿರ್ಪ ಉರಿಲಿಂಗಪೆದಿ ದ್ದಿಪ್ರಿಯ ರು ವಿಶ್ವೆ "ಶ್ವರ. || ೨೧೦ ॥ 


೧೪೭೬ 


ಭಕ್ತಸ ಸ್ಲೆಲಸ ಸಾಧ್ಯವಾಯಿ ತ್ತು ಸಂಗನಬಸವರಾಜದೇವರಿಗೆ. 
ಮಾಹೇಶ್ವರಸ ಲ ಸಾಧ್ಯ ವಾಮಿತ್ತು ಮಡಿವಾಳೆಮಾಚಿತಂದೆಗಳಿಗೆ. 
ಪ್ರಸಾದಿಸೆಲ ಸಾಧ್ಯವಾಯಿತ್ತು ಜಿಬ್ಬಿಬಾಚೆಯ ಗಳಿಗೆ. 
ಪ್ರಾ ಣಲಿಂಗಿಸೆ ಲ ಸಾಧ್ಯವಾಯಿತ್ತು ಅನುಮಿಷದೇವರಿಗೆ, 


ಉರಿಲಿಂಗ ಪೆದ್ದಿಗಳ ವಚನ ೫೩೧ 


ಶರಣಸ್ಥೆ ಲಸ ಸಾಧ್ಯವಾಯಿತ್ತು ಅಲ್ಲಮಪ ಸ್ರಭುದೇವರಿಗೆ, 

ಐಕ್ಕಸೆ ಸ್ಸ ಸ ಸಾಧ್ಯವಾಯಿತ್ತು ಅಜಗಣ ೧ ಗಳಿಗೆ 

ಸರ್ವಾಚಾರಸೆ ಲ ಸ ಸಾಧ್ಯವಾಯಿತ್ತು, "ಚಿನ ಸ ಬಿಸವಯ್ಯಗಳಿಗೆ. 

ಎನಗೆ ಷಟಸ್ಪ ಲಸೆರ್ವಾಚಾರವೆ ಸಾಧ್ಯ ವಾಗಿ ಇಂತಿವರ ನೆನೆದು ಶುದ ನಾದೆನು 
ಕಾಣೂ, ಉರೀ ಲಿಂಗಪೆದ್ದಿ ಪ್ರಿಯ ವಿಶ್ರೆ ಚ ರಾ. | ೨೧೧ 


೧೪೭೭ 


ಭವಿತನಕ್ಕೆ ಹೇಸಿ ಭೆಕ್ಷನಾಗಬೇಕೆಂಬಾತನು ಸೆಮ ) ರುವನರಿಸಿಕೊಂಡು ಬಂದ, 
ಅವನ ಕಾರುಣ್ಯದಿಂದ ಮುಕ್ತಿಯು ಪಡೆದೆವೆಂದು 
ಆ ಪ್ರೀ ಸದ್ದು ರುವಿಗೆ ದಂದಪ ಸ್ರHಣಾಮವಂ ಮಾಡಿ 
ಭಯಭಕ್ಷಿ ಯಂದ ಕರೆಂಗಳಂ ಮುಗಿದು ನಿಂದಿರ್ದು, 
ಎಲೆ ದೇವ್ಯಾ ಎನ್ನ ಭವಿತನವಂ ಹಿಂಗಿಸಿ 
ನಿಮ್ಮ ಕಾರುಣ್ಯದಿಂದ ಎನ್ನ ಭಕ್ತನಂ ಮಾಡುವುದೆಂದು 
ಪೀಗುರುವಿಂಗೆ ಬಿನ್ನಹೆಂ ಮಾಡಲು, 
ಆ ಪ್ರೀಗುರುವು ಅಂತಪ್ಪ ಭಯಭಕ್ಷಿ ಕಿಂಕತೆಯೊಳಿಪ್ಪ ಶಿಷ್ಕನಂ ಕಂಡು 
ತಮ್ಮ  ಕೃಪಾವಲೋಕನದಿಂ ನೋಡಿ, 
ಆ ಬಹಿ ಪೂರ್ವಾಶ್ರ ಯಮಂ ಕಳೆದು ಪುನರ್ಜಾಶನಂ ಮಾಡಿ' 
ಆತನ ಅಂಗದ ಮೇಲಿ  ಅಂಗಪ್ರ ತಿಷ್ಮೆ ಯ ಮಾಡುವ 
ಕ್ರಮವೆಂತೆೇದಡೆ: 
“ಜ್ವಲತ್ಕಾಲಾನಲಾ ಭಾಸಾ ತಟಿತ್‌ಕೋಟಿ ಸಮಪ ಸ್ರಭಾ! 
ತಸೊ ೀರ್ಧ್ಯೇ ತು eg 2 ಚಿದೂ ಪಾ ಪರೆಮಾಕಲಾಗ 
ಯಾ ಕಲಾ ಪರಮಾ ಸ ಸೂಕ್ಷ್ಮಾ ತತಾ ನಾಂ ಬೋಧಿನೀ ಪರಾ! 
ತಾಮಾಕಪಷ್ಯ ೯ ಯಥಾನ್ಯಾಯಂ ಅಂಗ ಸೆಮುಪವೇಶಯೇತ್‌!। 
ಪ್ರಾಣಪ ಪ್ರಿಷ್ಞಾಮಂತ್ರ ೦ಚ ಮೂಲಮಂತ್ರ ೦ ಪಠೇದಪಿ। 
ಅಥಾಸ್ಮನ್‌ ಸಂಸ್ಕೃತೇ ಲಿಂ ಲಿಂಗೇ ಸುಸ್ಸಿ ರೋ ಭವ ಸರ್ವದಾ 
ಉ ಲಿಂಗಪೆದ್ದಿಪ್ರಿಯ ವಿಶ್ವೇಶ ರ್ಮ” | ೨೧೨ ॥l 


ಮಜ್ಜನಕ್ಕರೆವ ಶರಣರ ಮಹಿಮೆಯನೇನೆಂಬೆನು! 
ಆವ ಪದಾರ್ಥವೇನಾದಡೆ ಲಿಂಗಕ್ಕೆ ಬಂದಲ್ಲದೊಲ್ಲನು, 
ರಿಂಗಾನುಗ್ರ ಹದಿ ಅನಿಮಿಷನಾಗಿಪ್ಪ ಮಹಿಮನ್ನು 
ನಾಲ್ಕು ವೆ ವೇದ ಹದಿನಾರು ಶಾಸ ಸ್ರತ ಅಗಮ್ಯ ಅಗೋಚರನು, 


೫೩೨ 


ಸಂಕೀರ್ಣ ವಚೆನಸಂಪುಟ : ಒಂದು 


ಶರಣನು ಸಾರಾಯಸೆಂಪ ಪನ್ನ ನು 
ಉರಿಲಿಂಗಪೆ ಪೆದ್ದಿಪ್ರಿಯ ಎಸೆ ಶ್ವ ರಾ. ll ೨೧೩ ॥ 


೧೪೭೯ 


ಮಣ್ಣ ಬೆಲ್ಲವ ಮಾಡಿ, ಮಗುವಿನ ಕೈಯಲ್ಲಿ ಕೊಟ್ಟು, 
ಊರ ತಿರುಗುವ ತುಡುಗುಣಿಯಂತೆ. 
ಪ್ರಾಣಲಿಂಗವನರುಹುವ ಜ್ಞಾನಗುರುವಿನ 
ಕ್ಲೆಯ ದೀಕ್ಷೆಯ ಪ ಪಡೆಯಲರಿಯದೆ, 
ಇಪ ನ್ಪಲಿಂಗವನೊಬ್ಬ ಭ್ರಷ್ಟ ನ ಕೈಯಲೀಸಿಕೊಂಡು, 
ಅಲ್ಲಿ ಭಜಿಸಿ ಭ್ರಾ So ಮಿಟ್ಟಿ ಯ ಭಂಡರನೇನೆಂಬೆ ಹೇಳಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ವ ಜ್ಜ Il 2೧೪ || 


೧೪೮೦ 


ಮದ್ದು. ರುವೆ ಸೆದ್ದು ರುವೆ ತ್ರಿ ಜಗದ್ದು ರುವೆ' 
ಶಿವಂಗೆ ಮಾತೆಯಾದ ಮಶೂರವೀಣಿ ಮಹದ್ದು ರುವೆ 
ಶಿವ ಇವ ಉಪಮಾತೀತನೆ 
ಮನಾ ಥಸ್ರ್ರಿ ಜಗನಾ ಥೋ ಎ ರುಸ್ರ್ರ ಜಗದು ರುಃ। 
ಮಮಾತ್ಕಾ ಸರ್ವಭೂತಾತ್ಕಾ ತಸ್ಮೈ | ಗುರವೇ ನಮಃ 
ನಾದುದಾನೆ. 
ಫ್ರೀ ಗುರುವೆ, ನಿನ್ನ ನಿರೀಕ್ಷಣೆ ಮಾತ್ರದಲ್ಲಿ ಸಕಲಯೋನಿಜರು ಪಶುಪಾಶಹರರು, 
ಪಶುನಾಥಃ ಶಿವಸ ಸಾ ತ್‌ he ಪತಿ ತಿರಿತ್ಯಭೂತ್‌! 
ಪಶುಪಾಶವಿನಿರ್ಮಕ್ಕಿ! ಗುರೋರಾಜ್ಞಾಂ ನಿರೀಕ್ಷಯೇತ್‌!॥ 
ಎಂದುದಾಗಿ, 
ಸೆಂಸ್ಕಾರಿಗಳಿಗಲ್ಲದೆ ಅಪ್ಪುದೆ ನಿನ್ನ್ನ ನಿರೀಕ್ಷಣೆ? 
ಹೋಹುದೆ ಅವನ ಭವಪಾಶವು? 
PU EE Ss 
ಭೂತೋಯಾನಲಮರುದಾಕಾಶಸ K 
“ಏಕ ಏನ ನದ್ವಿ ತೀಯಾವತಸ್ಥೆ ks 
ಎಂದುದಾಗಿ, 
ಇದು ಕಾರಣ, ಪರಿಪೂರ್ಣ ಶಿವನು. 
ಅದು ಹೇಗೆಂದಡೆ: 
ಘಟದೊಳಗೆ ಇದ ಥೈ ಜಲಕ್ಕೆ ಉಷ್ಣೃವಿಸಿ ಆ ಜಲವು ತದ್ರೂಪಹೆಂಗೆ 
ಸೆದ್ದು ರುಸ್ವಾ ಮಿ ಆಂಗಲಿಂಗವ ಸೆಂಬಂಧಮಾಡಿದ ಬಳಿಕ 


ಉರಿಲಿಂಗಪೆದ್ದಿಗಳ ವಚನ ೫೩೩ 


ಪ್ರಾಣಲಿಂಗಸೆಂಬಂಧವಾದ ಭೇದ: 

ಸಾ ್ರಿನುಭಾವೇ ತು ಸೆಂಬಂಧಿ ಕ್ರಿಯಾಲಿಂಗಸ್ಯ ಪೂಜನಂ 

ನಿಷ್ಕಿ ಯಂ ಪ್ರಾಣಲಿಂಗಂ ತು ಕ್ರಿಯಾಲಿಂಗಸ್ಯ ಪೂಜನಂ॥ 

ಬಾಹ್ಯೆಲಿಂಗಾರ್ಚನಂ ಯತ್‌ ಸ್ಯಾತ್‌ ತತ್‌ ಕ್ರೀಯಾಲಿಂಗಪೂಜನಂ। 

ಎಂದುದಾಗಿ, 

ಕ್ರಿಯಾಕಾರದಿಂ ಗುರು ತೋರಿದ ಲಿಂಗದಿಂದ 

ಸ್ವಾನುಭಾವಲಿಂಗವ ಕಂಡರಿತು ಬದುಕಿದೆನಯ್ಯಾ 

ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರಾ. Il ೨೧೫ ॥ 


೧೪೮೧ 


ಮನದಲ್ಲಿ ಹೆವಣನರಿದು ಮನ ನಿರ್ದೇಶವಾಗಿ 
ದೇಶಾಂತರಿಯಾಗದೆ, ಮನ ವಿಕಳವಾಗಿ ಹೊರಹೊಂಟುದು 
ವೇಷಾಂತರವಯ್ಯಾ. 
ಕಂಡವರ ಕಾಡಿ, ನಿಂದವರ ಬೇಡಿ, 
[ಜಾತಿ ಎನ್ನದೆ] ಅಜಾತಿ ಎನ್ನದೆ, 
ಆಚಾರವೆನ್ನದೆ, ಅನಾಚಾರವೆನ್ನಟಓ, ತಿರಿದುಂಡು 
ವೇಷಡಂಭಕತ್ವದಿಂ ಲಾಂಛೆನವ ಹೊತ್ತು ಕಂಡಲ್ಲಿ ಲಜ್ಜೆ ಗೆಡುವುದು 
ತನ್ನ ಮುನ್ನಿನ ದುಷ್ಕೃತ ಪೂರ್ವಕರ್ಮದ ಫಲವಯ್ಯ. 
ಮತ್ತೆಂತೆಂದಡೆ: | 
ಮನ ನಿರ್ವಾಣವಾಗಿ ವಿವೇಕಜ್ಞಾನಪರಮಾರ್ಥದಲ್ಲಿ ಪರಿಣಾಮಿಯಾಗಿ 
ಸುಳಿದು ಸೊತಕಿಯಲ್ಲದೆ. ನಿಂದು ಬದ್ಧನಲ್ಲದೆ, 
ಸುಜ್ಞಾನದಲ್ಲಿ ಸುಳಿದು, ನಿರ್ಮಲದಲ್ಲಿ ನಿಂದವರು 
ಅವರು ಪರದೇಶಾಂತರಿಗಳು, ಅವರು ನಿಜನಿವಾಸ೩ಿಗಳ್ಲು, 
ಅವರುಗಳಿಗೆ ನಮೋ ನಮೋ ಎಂಬೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Il ೨೧೬ 11 


೧೪೮೨ 


ಮನ ಮುಟ್ಟದು, ಬುದ್ಧಿ ಒಂದಾಗದು, ಚಿತ್ತವಿಡಿಯದು, 
ಅಹೆಂಕಾರವನುಭವಿಸೆದು, ಸ್ನೇಹ ಪರಿಣಾಮಿಸೆದು, 
ಭಕುತಿ ಎಂತೊ, ಮಾಟವೆಂತೊ, ಕೂಟವೆಂತೊ? 
ನಿಮ್ಮ ಭಕ್ತ ಬಯಲನಪ್ಪು ವಂತೆ, 
ಸೆಮುದ್ರವನೀಸಾಡುವಂತೆ ಪೂರೈಸೆದು. 
ಭಕ್ತ $ಗನೆಯ ರತಿಸುಖವಿಲ್ಲ, 


pr 


ಮೇಲೆ ಫಲಭೋಗವೆಂತೂ ಇಲ್ಲ. 
ಅಂತಃಕರಣವೇಕೀಭವಿಸಿ, 


ಸಮರಸೆದಲ್ಲಿ ನಿಂದ ಸ್ಲೇಹದ ಮಾಟವೆ ಶಿವನ ಕೂಟ. 


ಹ ' 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ತ ೈರನಲ್ಲಿ ಇದೆ ಭಕ್ತಿರತಿ. Il 20೭ 
೧೪೦೮೩ 


ಮನವೇ, ನಿನ್ನ ನೆನಹು ಸಿದ್ದಿಯಾದುದಲ್ಲಾ, 
ಪರಶಿವನೇ ಶ್ರೀಗುರುರೂಪಾಗಿ ನಿನ್ನ ಮನಕ್ಕೆ ಬಂದನು. 
ಬುದ್ಧಿಯೇ ನಿನ್ನ ಬುದ್ದಿ ಸುಬುದ್ದಿಯಾದುದಲ್ಲಾ, 
ಶ್ರೀಗುರುವೇ ಶಿವ[ಲಿಂಗ]ರೂಪಾಗಿ ನಿನ್ನು ಬುದ್ಧಿಗೆ ಬಂದನು. 
ಚಿತ್ತವೇ ನೀ ನಿನ್ನ ಚಿತ್ತ ನಿಶ್ಚಿಂತವಾದುದಲ್ಲೂ, 
ಶಿವಲಿಂಗವೇ ಜಂಗಮರೂಪಾಗಿ ನಿನ್ನ ಚಿತ್ತ ಕ್ಸ ಬಂದನು. 
ಅಹಂಕಾರವೇ, ನಿನ್ನಹೆಂಕಾರ ನಿಜವಾದುದಲ್ಲಾ, 
ಶ್ರೀ ಗುರು ಲಿಂಗ ಜಂಗಮ ತ್ರಿವಿಧವು ಏಕೀಭವಿಸಿ 
ನಗೆ ಪ್ರಸನ್ನ ಪ್ರಸಾದವ ಕರುಣಿಸಿದನು. 
ಆ ಪ್ರಸಾದಲಿಂಗಸ್ಟಾಯತವಾಗಿ 
ನಿಮಗೆ ನಾಲ್ವರಿಗೂ ಪರಿಣಾಮವಾಯಿತ್ತು ಕಾಣಾ. 
ಪ್ರಾಣವು ನಗೆ ಲಿಂಗಪ್ರಾಣವಾದುದಲ್ಲಾ, 
ನಮ್ಮೆಲ್ಲರನೂ ಗರ್ಭೀಕರಿಸಿಕೊಂಡಿಪ್ಪ ಅಂಗವೇ ರಿಂಗವಾದುದಲ್ಲಾ \ 
ಪ್ರಾ ಇವೇ ನಿನ್ನ ಸಂಗದಿಂದ ನಿನ್ನ ನಾಶ್ರಯಿಸಿಕೊಂಡಿಪ್ಪ 
ಸರ್ವತತ್ತ ಎ೦ಗಳೊ ಸರ್ವಪಂಚಾಧಿಕಾರಿಗಳೂ 
ಸರ್ವಯೋಗಿಗಳಲ್ಲ ಶವಪದಂಗಳ ಪಡೆದರಲ್ಲಾ. 
ಅಹಂಗೆ ಅಹುದು ಕಾಣಾ, ಪ್ರಾಣವೇ ಇದು ದಿಟ, 
ನೀನೇ ಮಗುಳೆ ಮಹಾಬಂಧುವಾಗಿ 
ನನಗೊಂದು ಏಕಾಂತವ ಹೇಳುವೆನು ಕೇಳು. 
ನಾನು ನೀನು ಅನೇಕ ಕಲ್ಪಂಗಳೆಲ್ಲಿಯೂ 
ಅನೇಕ ಯೋನಿಗಳೆಲ್ಲಿಯೂ ಜನಿಸಿ 
ಸ್ಥಿತಿ ಲಯಂಗಳನೂ ಅನುಭವಿಸಿ, ಪಾಪಪುಣ್ಯಂಗಳನುಂಡುದ ಬಲ್ಲ. 
ಅವೆಲ್ಲವನೂ ಕಳೆದುಳಿದು, 
ಶ್ರೀಗುರುವಿನ ಕರುಣ ಮೇರೆವರಿದು ಮಹಾಪದವಾಯಿತ್ತು. 
ಪ್ರೀಗುರುವಿನ ಹಸ್ತದಲ್ಲಿ ಜನನವಾಯಿತ್ತು. 
ಶ್ರೀಗುರುವಿನ ಕರುಣವಾಯಿತ್ತು. 
ವವಲಿಂಗ ಸ್ತಾಯತವಾಯಿತ್ತು A 


ಉರಿಲಿಂಗಪೆದ್ದಿಗಳ ವಚನ #೩೫ 


ಜಂಗಮವೆಂದರಿದು ಜ್ಞಾನವಾಯಿತ್ತು F 

ಶ್ರೀಗುರು ಲಿಂಗ ಜಂಗಮದಿಂದ ಪ್ರಸಾದವ ಪಡೆದು 

ಪ ಸ್ರಸಾದವನು ಗ ಗ್ರಹಿಸಿ ಶಿವಮಹಾಮಕ್ತಿ ಪದವಾಯಿತ್ತು. 

ಇನ್ನೊ ದನಾ ನಿಮ್ಮ ಬೇಡಿಕೊಂಬೆನು: 

ಮಾಯೊಂಗನಿ ಆಸೆ ಹೊಡಕೊಂಡು ಬಂದಹಳ್ಳು 

ಅವರಿಬ್ಬರೂ ಹೋಗಲೀ 

ನಿಮಗೆ ಉರಿಲಿಂಗಪೆದಿ ದ್ಲಿಪಿ wi ಎತ "ಶ್ರ ರನಾಣೆ 

ಎನಗೆಯೂ ಅದೇ ಅಣೆ ll ೨೧೮ ॥ 


೧೪೮೪ 


Ti ea. ಗುರುಶ ಶೈರಃ ಶಿವಸ್ತ್ರಥಾ' 
ತ್ರೀಗುರುಪೂಜೆಯ ಬೊಟ ಸಿನಷ್ಟು ವಿಭೂತಿಯನಿಟ್ಟಡೆ 
ಬೆಟ ನಿದಷ್ಟು ಪಾಪ ಹರಿವು oN 
ನೆಟ ತಿನೆಯರಿದು ಸರ್ವಾಂಗದಲ್ಲಿ ಭಸೆ ವ ಧರಿಸಿದ ಶರಣಂಗೆ 
ಮುಂದೆ ಹುಟ್ಟಲು ಹೊಂದಲು ಇಲ್ಲ ಹೂ; 
ಅಷ್ಟಾಷಃ ಸಿತೀರ್ಥವಂ ಮಿಂದ ಫ 
ಒಂದು ದಿನದ ಭಸ್ಮಸ್ತಾ ನಕ್ಷೆ ್ಸ ಕನ 
ಮುನ್ನ ಆದಿಯ ಯಷಜನಂಗಳು 
ಭಸ್ಮೆಸ್ಟಾ ನದಿಂದ ಕೃ ತಕ ಕೃತ್ಯರಾದರು. 
ಇದು ಕಾರಣ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಪ್ರ ಶ್ರರನಲ್ಲಿ 
ಭಸ್ಮೆ; ಸಾ ) ನದಿಂದ ಸ್ಥ ತಕ್ಕ ತ್ಯ ರಾದರು ನೋಡಾ. | ೨೧೯ 


೧೪೮೫ 

ಮಹಾಜ್ಯೋತಿಯು ಸೋಂಕಿದ ಉತ ಶ್ರಮಾಧಮತ್ಸ ಣ ಮೊದಲಾದವೆಲ್ಲವೂ 
ಮಹಾಜೊ ್ಯೀತಿಯಪ್ಪ ಸವು ತಪ್ಪ ದ್ದು ನೋಡಿರೇ ದೃಷ್ಟ ಷ ವ್ಯ 
ಮತ್ತಂತಿ ಸಹ ಹ: ಮಿಸಲುಂಟೇ? 
ಮಹೋ ಸೆದ್ದು ರುಲಿಂಗವು ಸೋಂಕಿದ ಸದ್‌ಭಕ್ತ್ಕನ 

ಅಂತರಂಗಖಹಿರೆಗಸರ್ವಾಂಗ ಪರಂಜ್ಯೋತಿರ್ರಿಂಗವು, 
ಮತ್ತೆ, ದೇಹೆವೆಂದು ಪಾ ್ರಿಣವೆಂದು 
ಆಧಾರಸ್ತಾ ಧಿಷ್ತಾನ ನ ಸಟ ಅನಾಹತ ವಿಶುದ್ಧಿ ಅಜ್ಜಿ ಬ ನಿಹ್ಮರಂಧ್ರ ವೆಂದು 
ವರ್ಣ ದಳ ಛಾಯೆ ಅಧಿದೇವೆತೆಯೆಂದು ವಿವರಿಸಿ ುಡಿಯಲುಂಟಿ? 
ಪಂಚಭೌತಿಕದ ತನುವಿನಂತೆ ಪಂಚವಿಂಶತಿ ತೆತ್ತ ವವನು 


೫೩೬ ಸಂಕೀರ್ಣ ವಚನಸಂಪುಟ : ಒಂದು 


ಸೆಂಬಂಧಿಸಿ ನುಡಿಯಲುಂಟೇ, ಕೇವಲ ಜ್ಯೋತಿರ್ಮಯಲಿಂಗತನುವಿಂಗೆ? 

ಸೆದ್ಭಕೆ ನ ಅಂಗ ಲಿಂಗ, ಮನ ಲಿಂಗ, ಪ್ರಾಣ ಲಿಂಗ, ಭಾವ ಲಿಂಗ, 

ಪಂಚೆವಿಶಂತಿ ತತ್ತಂಗಳಲ್ಲವೂ ಲಿಂಗತತ್ತೆ. 

ಇದು ಕಾರಣ, ಲಿಂಗವಂತನ ತನು 

ಸರ್ವಾಂಗಲಿಂಗವೆ ವೆಂಬುದಯ್ಯ ಉರಿಲಿಂಗಪೆನಿ ಪ್ರಿಯ ವಿಶ್ವೇಶ್ವರ. | ೨೨೦ ॥ 


೧೪೮೬ 


ಮಹಾರಾಜನನೆಲ್ಲರೂ ಬಲ್ಲರು 
ಆ ರಾಜನು ಆರನೊ ಅರಿಯನು. 
ಆರಿಯನಾಗಿ. ಪದವಿಲ್ಲ ಫಲವಿಲ್ಲ ಭೋಗವಿಲ್ಲ ಪರಿಣಾಮವಿಲ್ಲ. 
ಮಹಾರಾಜಾಧಿರಾಜ ಶಿವನನೆಲ್ಲರೂ ಬಲ್ಲರು. 
ಆ ಶಿವನು ಅಆರಿಯನು, 
ಅರಿಯನಾಗಿ ಪದವಿಲ್ಲ ಫಲವಿಲ್ಲ ಭೋಗವಿಲ್ಲ ಪರಿಣಾಮವಿಲ್ಲ. 
ಇದು ಕಾರಣ, 
ಶಿವನನರಿದ ಸೆದ್ಭಕ್ತರ ಸೆಂಗದಿಂದ 
ಆ ಮಹಾಶಿವನು ತನ್ನನು ಅರಿವಂತೆ ಮಾಡಿಕೊಂಡನಾಗಿ 
ಪದ ಫಲ ಭೋಗ ಪರಿಣಾಮ ಮತ್ತೆ ಉಟೇ? 
ಉರಿಲಿಂಗಪೆನ್ನಿಪ್ರಿಯ ವಿಶ್ವೇಶ್ವರ. ೨೨೧ ॥ 


೧೪೦೭ 


ಮಹಾಸ್ಸಾ ನದಲ್ಲಿ ಗುರುಸ್ಸೆ ಸ್ವರೂಪನಾಗಿರುತಿರ್ದೆ, 
ಭೂ ಮಧ್ಯ ನು ನದಲ್ಲಿ ಲಿಂಗಶ್ತೆರೂಪನಾಗಿರುತಿರ್ದೆ, 
ಹೃದಯಕಮಸಿದಲ್ಲ ಜಂಗಮಸ್ತ ರೂಪನಾಗಿರುತಿರ್ದೆ, 
ಈ ಪರಿಯೆಲ್ಲಿ ಅಂತರಂಗ ಬಹಿರಂಗ ಭರಿತನಾಗಿರ್ದೆಯಯ್ಯಾ,. 
ಇನ್ನು ಬಹಿರಂಗದಲ್ಲಿ ಶ್ರೀಗುರುಲಿಂಗವಾಗಿ ದೀಕ್ಷಿಸಿ ರಕ್ಷಿಸಿದೆ, 
ಶಿವಲಿಂಗವಾಗಿ ಕರಸ್ಸೆಲದಲ್ಲಿ ಪೂಜೆಗೊಂಡ: ರಕ್ಷಿಸಿದೆ, 
ಜಂಗಮಲಿಂಗವಾಗಿ ಎನ್ನ ವಗುಣಗಳ ಳನೆಲ್ಲವ ಕಳೆದು ರಕಿ ಸಿದೆ. 
ಇಂತು ತ್ರಿವಿಧಲಿಂಗವು ಒಂದೆಯಾಗಿ ಅಂತರಂಗ ಬಹಿರಂಗ ಭರಿತ 
ಮಹಾಪ್ರಸಾದವ ಕರುಣಿಸಿ ಮುಕ್ಕನ ಮಾಡಿದೆಯಯ್ಸಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೨೨ 


ಉರಿಲಿಂಗಪೆದ್ದಿಗಳ ವಚನ ೫೩೭ 


೧೪೮೮ 


ಮಾತಂಗ ಪಾರಮೇಶ್ವರೇ: 
ಪ್ರೇರಣ ಪ್ರೇರಕಃ ಶ್ರೀಮಾನ್‌ ದ್ಲಯರೂಪಿ ಸುಮಂತ್ರರಾಟ್‌। 
ಅನುಗ್ರಹೆಂ ವಿನಾ ತಸ್ಥೆ ಅನುಗ್ರಾಹತಾ ಕುತಃ! 
ಕಾರುಣ್ಯತ್ವೇನ ಯೋಯಸ್ಮಾದಾತ್ಮಯೋ ಗಸ್ಸುದುರ್ಲಭಃ 
ಎಂದುದಾಗಿ- 
ಶಿವಲಿಂಗಧಾರಣೆ ಮಾಡಬೇಕೆಂದು[ದು] ಶ್ರುತಿ. 
ಶಿವಶಿವಾ! ಶಿವಲಿಂಗವನೆ ಧರಿಸಬೇಕೆಂದುದಧರ್ವಣ 
“ತದಂತ ಗ್ರಹಣಾಚ್‌” 
ಎಂಬ ಶ್ರುತಿ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೨೩ ॥ 


೧೪೮೯ 


ಮಾತಾಪಿತಸಂಯೋಗಸೆಂಭೂತನಲ್ಲದವನು 
ಶ್ವೇತ ಪೀತ ಹರಿತ ಕಪೋತ ಮಾಂಜಿಷ್ಠ ಗೌರ 
ಇಂತು ಷಡುವರ್ಣರಹಿತನಯ್ಯಾ. 
ಆದಿ ಮಧ್ಯ ಅವಸಾನವೆಂಬುದಿಲ್ಲದವನ 
ವೇದವೆಂತುಂಟೆಂದು ನಿರೂಪಿಸೆಲುಬಾರದು ಅಯ್ಯಾ. 
ಇವರೆಲ್ಲರೊಳೆಹೊರಗೆ ತಾನಿಲ್ಲದಿಲ್ಲದವನ 
ನಾ ಬಲ್ಲೆನೆಂಬ ಹಿರಿಯರ ಟಿಪ್ಪಣ ಮಿಕ್ಕವು, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನು ಭಕ್ತಿಗಮ್ಯನು. | ೨೨೪ ॥ 


೧೪೯೦ 


ಮಾಯಾಂಗನೆಯ ಸೋಂಕಳಿದಲ್ಲದೆ ಅಂಗಸೋಂಕಲ್ಲ, 
ಘಟ ಸೆಯವಾದಲ್ಲದೆ ಕಕ್ಷೆಯಲ್ಲ, 
ಬೇಡುವುದು ನಷ್ಟವಾದಲ್ಲದೆ ಕರಸ್ಥಳವಲ್ಲ, 
ಸುರಧೇನುಎಲ್ಲದೆ ಮುಖಸೆಜ್ಜೆಯಲ್ಲ, 
ಷಡುರಸಾನ್ನ ದಾಪ್ಯಾಯನವರತಲ್ಲದೆ ಅಮಳೋಕ್ಯವಲ್ಲ, 
ಅನ್ಯರಿಗೆ ತಲೆವಾಗದಿದ್ದಡೆ ಉತ್ತಮಾಂಗವಲ್ಲ. 
ಇಂತೀ ಷಡಸ್ನೆಲದ ನಿರ್ಣಯವನರಿಯಬೇಕು, 
ಅರಿಯದಿದ್ದಡೆ ಮುಂದೆಬಹ ನರಕ ಇಂದೆ ಅಪ್ಪದು 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರ. | ೨೨೫ ॥॥ 


೫೩ಿಲ ಸಂಕೀರ್ಣ ವಚೆನೆಸಂಪುಟ: ಒಂದ: 
೧೪೯೧ 


ಮೂರು ಮಲ ಮೊದಲಾದ ಸಂಸಾರ ಸಂಗವ ಬಿಟ್ಟು ್ಷ 
ಮೂರು ಬಾಳಿನ ಭೇದವ ತಿಳಿದು, 
[ಆಂಗ ಲಿಂ]ಗ ಸೆಂಬಂಧವನರಿದು, 
ಅಂಗ ಲಿಂಗ ಪ್ರಮಾಣವ ಕಂಡು, 
ಅಂಗಕ್ಟೊಂದು ಕಾಶಾಂಬರದ ಕಾಪು, 
ಕಪ್ರಡ ಕಂಬಳಿಯ ಕಟ್ಟಿಹೊದ್ದು 2 
[ಲಿಂಗಕ್ಕೊಂದು] ಶಿವದಾರ ಸೆಜ್ಜೆ ಸಿಂಹಾಸನವನಿಕಿ, 
ಮೇಲು ವಸ್ತ್ರವ ಕಟ್ಟಿ, 
ಶ್ರೀ ರುದ್ರಾಕ್ಷಿ ಭಸ್ಮಾಧಾರವನಳೆವಡಿಸಿಕೊಂಡು, 
ಶಿವಮಂತ್ರ ಸೆಂಬಂಧಿ[ಯಾಗಗಿ, 
ತ್ರಿಕಾಲಲಿಂಗಾರ್ಚನೆಯಂ ಮಾಡಿ, 
ಲಿಂಗಭಕ್ತರ ಮನೆಗೆ ಹೋಗಿ, 
“ಲಿಂಗಾರ್ಪಿತ ಭಿಕ್ಷಾ'ಯೆಂದು ಬೇಡಿ, 
ಲಿಂಗಾಣತಿಯಿಂದ ಬಂದ [ಪದಾರ್ಥವ] 
ಕರಪಾತ್ರೆಯ ನಿರುತತ್ವದಿಂ ಕೈಕೊಂಡು ಭೋಗಿಸುವಲ್ಲಿ, 
ಲಿಂಗದ ವಸ್ತ್ರವ ಬಿಟ್ಟು ಕಟ್ಟಿ, 
ಲಿಂಗನಿರೀಕ್ಷಣೆಯಿಂದ ಲಿಂಗಾರ್ಪಣ ಪ್ರಸಾದಭೋಗ. 
ಲಿಂಗದ ಆತ್ಯಾಶ್ರಮವನಾಶ್ರೆ ಪಿಸಿ 
ಲಿಂಗಧ್ಯಾನದಲ್ಲಿ ಲಿಂಗಪರಿಣಾಮಿಯಾಾಗಿ, 
ಸದಾಕಾಲ ಸನ್ನ ಹಿತನಾಗಿಪ್ಪ ವಿರಕ್ಕನಾದ 
ಪರಜ್ಞಾನಿಯೆಂದಡೆ ಜನ್ಮಪವಿತ್ರ. 
ಭಿಕ್ಷವ ನೀಡಿದಡೆ ಮಹಾಪುಣ್ಯ, 
ಆತನ ದಿವ್ಯೋಪದೇಶವ ಕೇಳಿ ನಡೆದವರಿಗೆ ಜೀವನ್ಮುಕ್ತಿ, 
ಆ ಮಹಾ[ಮಹಿಮ] ಮಾಡಿದುದು ಬ್ರಹ್ಮಾರ್ಪಣ. 
ಇದು ಸತ್ಯ, 
ಶಿವ ಬಲ್ಲ ಶಿವನಾಣೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೨೬ | 


೧೪೯೨ 


ಮೃಗಾದಿಗಳಂತೆ [ಆಚರಿಸಿದಡೇನು?] ದಾನಾದಿಗಳ ಕೊಟ್ಟಡೇನು? 


ಕ್ಷತ್ರಿಯರಂತೆ, 


ಶ್ರ 


ಉರಿಲಿಂಗಪೆದಿ ್ಲಿಗಳೆ ವಚನ pv 


ಅದೆಂತೆಂದಡೆ, ಶಿವನ ವಾಕ್ಯ: 
ಪಯೋಹಾರೀ ತು ಮಾರ್ಜಾಲೋ ನಗ್ಗೋ ಮುಗ್ಗೆಃ ಪಿಶಾಚವತ್‌| 
ನತಸ್ನಾ ನಶ್ಚ ಕಾಕಶ್ಚ ವಾಲ್ಲೀಕಾಃ ಸರ್ಪಜಾತಯಃಗ 

ಣಂ ಭಕತ ಭಕರ ವನವಾಸಿಮೃಗಾಸ್ತ ಧಾ! 
Ky ಚೈತಾನಿ ಕಾರ್ಯಾಣಿ ನ ಕರೋತಿ ಹಿ ಪಾರ್ವತಿ! 
ಎಂದುದಾಗಿ, 
ಆವ ಸಿದ್ಧಿಗಳಿಂದಲೂ ಫೆಲವಿಲ್ಲ, 
ಏನನೋದಿ ಏನ ಕೇಳಿ ಏನ ಹೇಳಿಯೂ ಫಲವಿಲ್ಲ, 
ಇವು ಭಕ್ಕಿಯೊಳಗಲ್ಲ, ಮುಕ್ತಿಗೆ ಸಲ್ಲವು. 
ಇದನರಿದು ಅವನಾನೊಬ್ಬನು' ಲಿಂಗವರಿತು ಲಿಂಗಾರ್ಚನೆಯಂ ಮಾಡಿ, 
ಗುರುಲಿಂಗಜಂಗಮಕ್ಕೆ ತನುಮನಧನವ ಸೆವೆಸಿದಡೆ | 
ಅದೇ ಚಲ್ಪ ಭಕ್ತಿ, ಅದೇ ಚಲ್ವ ಮುಕ್ತಿ, ಅದೇ ಸರ್ವಸಿದ್ಧಿ 
ಅದೇ ಸರ್ವಕಾರಣವಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೨೬೭ 


೧೪೯೩ 


"ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸೆಹ' 
ಎಂದೆನಿಸುವ ಲಿಂಗವು, 
"ಅತ್ಯೃತ್ಲಿಷ್ಠ ದಶಾಂಗುಲಂ' ಎಂದೆನಿಸುವ ಲಿಂಗವು, 
“ಚಕಿತಮಭಿದತ್ತೇ” ಎಂದೆನಿಸುವ ಲಿಂಗವು, 
"ಅಣೋರಣೀಯಾನ್‌ ಮಹತೋ ಮಹೀಯಾನ್‌” ಎಂವನೆನಿಸುವ ಲಿಂಗವು, 
"ಅಯಂ ಮೇ ಹಸ್ತೋ ಭಗವಾನ್‌ ಅಯಂ ಮೇ ಭಗವತ್ತರಃ” 
ಎಂದೆನಿಸುವ ಲಿಂಗವು, | 
“ಏಕಮೂರ್ತಿಸ್ತಿಧಾ ಭೇದಾಃ? ಎಂದೆನಿಸಿ ಶ್ರೀಗುರುಲಿಂಗಜಂಗಮರೂಪಾಗಿ, 
“ಇಷ್ಟಂ ಪ್ರಾಣಸ್ವಥಾ ಭಾವಸ್ತಿಧಾ ಚೈಕಂ ವರಾನನೇ? ಎಂದುದಾಗಿ 
ತ್ರಿವಿಧ ಏಕೀಭವಿಸಿ ಲಿಂಗರೂಪಾಗಿ, 
ಎನ್ನ ಕರಸ್ಸೆ ಲಕ್ಕ ಬಂದು ಕರತಳಾಮಳಕದಂತೆ ತೋರುವೆ. 
ಆಹಾ ಎನ್ನ ಸೆತ್ಯವೆ, ಆಹಾ ಎನ್ನ ನಿತ್ಯವೆ, 
ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನೆ ಭಾಗ್ಯವೇ, 
ಶಿವ ಶಿವ ಮಹಾದೇವ! ನೀನೇ ಬಲ್ಲಿ 
ಉರಿಲಿಂಗಪೆದ್ದಿಪಿ ಪ್ರಿಯ ವಿಶ್ವೆ ಶ್ವ ರಾ. | ೨೨೮ 1 


೫೪೦ ಸಂಕೀರ್ಣ ವಚೆನಸಂಪುಟ : ಒಂದು 


೧೪೯೪ 

"ಯೆಫಾ ಬೀಜಂ ತಘಾಂಕುರು' ಎಂಬ ವಾಕ್ಯ ತಪ್ಪ ದು 
ಕಲ್ಬವ್ನ ಕ್ನದ ಬೀಜದಿಂದಾದ ಸೆಸ್ಸಿಕಲ್ಬವೃಕ್ಷವಪ್ಪುದು ತಪ್ಪದು 
ದಿಟದಿಟ ತಪ್ಪದು ನೋಡಾ. 
ಕಾಮಧೇನುವಿನ ಶಿಶು ಕಾಮಧೇನುವಪ್ಪುದು ತಪ್ಪದು 
ದಿಟದಿಟ ನೋಡಾ. 
ಸೆದ್ದು ರುವಿನಿಂದಾದ ಶಿಷ್ಯನು ಸೆದ್ದು ರುವಪು ದು ತಪ್ಪದು 
ದಿಟದಿಟ ನೋಡಾ. 
"ಯಥಾ ಬೀಜಂ ತಥಾಂಕುರಂ' ಎಂಬ ವಾಕ್ಯತಪ್ಪ ದು 
ಶಿವನೇ ಬಲ್ಲನು, ಉರಿಲಿಂಗಪೆದ್ದಿ ಪ್ರಿಯವಿಶ್ವೇಶ್ವರ. li 2೨೨೯ ॥ 


೧೪೯೫ 


ಯೋಗಾಭ್ಯಾಸೆ ಯೋಗಾಭ್ನಾಸೆವೆಂದೆಂಬಿರಿ 
ಯೋಗವು ಅಭ್ಯಾಸವೆ? ಅಭ್ಯಾಸವು ಯೋಗವೆ ಅಯ್ಯಾ? 
ಯೋಗಾಭ್ಯಾಸವೆಂಬನ್ನ ಕ್ಕ ತಾನಾ ಯೋಗಿಖಯೆ ಅಯ್ಯಾ? 
ಯೋಗವ ನುಡಿವತಿ ಅಯ್ಯಾ? | 
ಗುರುಮತದಿಂ ಭಾವಿಸೆಲು ಸರ್ವವೂ ಪರ್ರುಹ್ಮ, 
ಪೀಗುರುವಿನ ಶ್ರೀಪಾದಧ್ಯಾನವೇ ಯೋಗ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. || ೨೩೦ 


೧೪೯೬ 


ರಶ್ನಂಗಳೊಳೆಗೆ ಚೆಂತಾಮಣಿ ಮಹಾರತ್ವ ವೆಂತು 
ಪೊಜ್ಯವಾಗಿ ಒಪ್ಪು ವುದು, 
ಧೇನುಗಳೊಳಗೆ ಕಾಮಧೇನುವೆಂತು 
ಪೂಜ್ಯವಾಗಿ ಒಪ್ಪು ವುದು, 
Re ಕಾಣಿರೆ ತೆತ್ವೆಂಗಳೊಳೆಗೆ ಶ್ರೀಗುರುತತ್ವವೆ ಪೊಜ್ಯವು. 
ಶ್ರೀಗುರುತತ್ವವೆ ಒಪ್ಪು ವುದಯ್ಯಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. I! ೨೩೧ 


೧೪೯೭ 


ರಾವಣ ಪಡೆದ ಲಿಂಗ ಚಂದ್ರಾಯುಧ ಪಾರ್ವತಿಯ ಗಜಮುಖನ 
ಹೆರಿಯಜರು ಬಿಡಿಸಿದರೆಂದೆಂಬರು, ಸ್ವಾಮಿಭೃತ್ಯ ನ್ಯಾಯಕ್ಕದೇನು ಜೋದ್ಯ! 


ಉರಿಲಿಂಗಪೆದ್ದಿಗಳ ವಚನ ೫೪೧ 


ಹರಿಯಜರು ಹರನ ಕೊಲ್ಲುವೆನೆಂದಸುರನ 

ಹೆಣ್ಣು ರೂಪಾಗಿ, ಅವನ ಕೈಯಿಂದಬಲವನ ಸುಟ್ಟು, 

ಇವರು ಮೊದಲಾದ ಶಿವದ್ರೋಹಿಗಳ ಹರಿಸೆಂಹರಿಸಿದರೇನು? 
ದೈತ್ಯರಂ ಗೆಲುವ ಸಾಹಸಮಂ ಶಿವನು 

ತನ್ನ ಭೃ ತ್ರ ರ ಸಾಹಸೆಮಂ ಮೆರೆಸುವ ವಿನೋದವಲ್ಲದೆ 

ಶಿಮನ ಥಿ ಪೆಯುದ ಪಡದು ಮಾಡುವ 

ಸಾ ಪ್ರಿಮಿಭೃ ತ  ನ್ಯಾಯಕ್ಕದೇನು ಚೋದ್ಮ! 

es. ಸಿಡಿಲುವಕ್ಕಿ ಬಿದ್ದ ರೆ ಬೇಂಟೆಕಾರಗೆ ಸಾಧ್ಯ ವಾಗಬಲ್ಲುದೆ? 
ಮರಣವಿರಹಿತ ಶಿವನ ತೊಲಬಲ್ಲುವರುಂಟೆ? 

ಸರ್ವಜ್ಞ ಶಿವನ ಸತಿಯ ಮತ್ತೋ ಬರಾಳುವರುಂಟೆ? 
ಸೂತ್ರಕನಾಡಿಸುವಂತೆ ಆಡುವ ಬೊಂಬೆ ಆ ಸೂತ್ರಕನ ಕೊಲಬಲ್ಲವೆ? 
ಆ ಸೂತ್ರಧಾರಕನ ಸತಿಯ ಬಂದು ಬೊಂಬೆಯಾಳಬಲ್ಲುದೆ? 
ಮತ್ತೊಂದು ಬೊಂಬೆ ಬುದ್ಧಿಯಿಂದ ಸೆಳೆದುಕೊಳಬಲ್ಲುದೆ? 

ಅದು ಕಾರಣ ಬ್ರಹ್ಮೆನಿಂದಲಾಯಿತು! ವಸ್ಸು ವಿಂದಲಾಯಿತ್ತು ! 

ಮತ್ತೆ ಕೆಲವು ದೈವಗಳಿಂದವಾಯಿತ್ತೆ ಬ ಅಜ್ಞಾ ನಿಗಳ ಮಾತಂತಿರಲಿ, 
ಬ ್ರುಹ್ಮೆವಿಷ್ಣು ಗಳು ಸ್ವತಂತ್ರ ರಾದರೆ ಬ ಸ್ರಿಹ್ಮನ ತಲೆ ಹೋಗಲೇತಕ್ಕಿ? 
ಸೆರಸ್ಪ ಸ್ವೈತಿಯ ಮೂಗು ಹೋಗಲೇತಕ್ಕೆ? 

ಬ್ರಹ್ಮನ ಮಗ ಸೆನತ್ಕುಮಾರ ಒಂಟೆಯಾಗಲೇತಕ್ಕಿ?' 

ಹೆರಿಯ ಮಗ ಕಾಮನುರಿದು ಹೋಗಲೇತಕ್ಕೆ? 

ನಾರಸಿಂಹನು[ವ)ಧೆಗೆ ಒಳೆಗಾಗಲೇತಕ್ಕೆ? 

ಕೃಷ್ಣನ ಹೆದಿನಾರು ಸಾವಿರ ಸ್ತ್ರೀಯರ ಮೇಲೆ ಬೇಡರು ನೆರೆಯಲೇತಕ್ಕೆ? 
ಕಾಳುಬೇಡನೆಚ್ಛಂಬು ತಾಗಿ ಕ ಪ್ಲ ಗೋಳುಗುಟ್ಟಿ ಸಾಯಲೇತಕ್ಕೆ? 
ಅದು ಕಾರಣ, ನಮ್ಮ ಶಿವನು ಆಡಿಸಿದಂತೆಯಾಡಿ, 

ಹುಟ್ಟೆಂದರೆ ಹುಟ್ಟಿ, ನಡೆಯಂದರೆ ನಡದು, ನುಡಿಯೆಂದರೆ ನುಡಿದು 
ಸಾಯಂದರೆ ಸತ್ತು, ಕೆಡಹುದಂತೆ ಬಿನ್ನಿ ಹೆ ತೃ ಣಮೊಂಬೆಗಳಿಗುಂಚೆ ಸೆ ಸ್ಪ ತಂತ್ರ A 
ಉರಿಲಿಂಗಪೆದ್ದಿಪ್ರಿ ಬಯ ವಿಶ್ವೆ ಶ್ವ ರಾ, | 2೩೨ 


೧೪೯೮ 


ರುದ್ರಪಿಂಡದಲ್ಲಿ ಉತ್ಪತ್ತಿ 

ರುದ್ರವಾಹನನ ಮುಖದಲ್ಲಿ ಸ್ತುತಿ 

ನಂದಿಮುಖದಿಂದ ಶುಚಿ 

ಪಂಚಶಿಖಿ ಉದ್ಧೂಳಿತ ಅಗ್ನಿಕಾರ್ಯನೆವದಿಂದ ವಿಭೂತಿಯ ಧರಿಿದಿರಿ, 


೫೪೨ 


ಸಂಕೀರ್ಣ ವಚನಸಂಪುಟ ಒಂದು 


ಇದ್ದಿದ್ದೇನ ನೆನೆದಿರಿ. 
ಎಡೆಯಂತರದಲ್ಲಿ ಮಲಿನವ ಧರಿಸಿ ಹೆಡ್ಡರಾದಿರಿ, 
ಅರಿದು ಬರಿದೆ ಬರಿದೊರೆವೋದಿರಿ, 

ಶಾ ನಜ್ಞಾನಿಗಳಾದಿರಿ, ಕೆಟ್ಟಿರೆಯ್ಯೋ ದ್ವಿಜರು. 
ತದ್ಧಿ ನಂಗಳ ಮಾಡುವಲ್ಲಿ ಪಿತೃಗಳನ್ನು ದ್ಭರಿಸುವಲ್ಲಿ 
“ಫ್ರೀ ರುದ್ರಪಾದೇ ದತ್ತಮಸ್ತು' ಎಂಬಿರಿ 

“ಏಕ ಏವ ರುದ್ರಃ ಎಂದು 

ಅಧ್ಯಾಯಂಗಳಲ್ಲಿ ಹೇಳುವಿರಿ 

ನಿಮಗಿಂದ ನಾವು ಬುದ್ದಿ ವಂತರೇ? 

ದಧೀಚಿ ಗೌತಮಾದಿಗಳ ಶಾಪವ ಹೊತ್ತಿರಿ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ವ ರ. | ೨೩೩ 


೧೪೯೯ 


ಲಘು ಗುರುವಪ್ಪನೆ? ಗುರು ಲಘುವಪ್ಪ ನೆ? ಆಗದಾಗದು. 
ಗುರು ಗುರುವೆ, ಲಘು ಲಘುವೆ. 
ಪ್ರೀಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, 
ಅ್ರೀಗುರು ಲಿಂಗಜಂಗಮಪ್ರಸಾದವನು 
ತಾನೆ ಲಅಘುಮಾಡಿ ಲಘುವಾದನಯ್ಯಾ, | 
ಉರಿಲಿಂಗಪೆನ್ನಿ ಪ್ರಿಯ ವಿಶ್ವೇಶ್ವರಾ. |! 2೩೪ 


೧೫೦೦ 


ಲಿಂಗಕ್ಕೆಯೂ ತನಗೆಯೂ ಭಿನ್ನ ಭಾವವಿಲ್ಲ ಬರಹ 
ಲಿಂಗಕ್ಕೆಯೂ ತನಗೆಯೂ ಭಾಜನವೆರಡೆಂಬರು. 
ಬಂದಿತ್ತು ನೋಡಾ ತೊಡಕು. 
ಭಾಜನನ್‌ರಡೆಂಬ ಮಾತೆರಡು 
ಮಾತೆರಡಾದವಾಗಿ ಅಂಗವೆರಡಹುದ್ದು, 
ಅಂಗವೆರಡಿಪ್ಪಾತಂಗೆ ಲಿಂಗವಿಲ್ಲಿಂದೆನಿಸಿತ್ತು. 
ಲಿಂಗವಿಲ್ಲದಾತನು ಭವಿ ಎಂದೆನಿಸುವನು. 
ಇದು ಕಾರಣ, ಲಿಂಗದಲ್ಲಿ ಅವಿರಳವಾಗಿ 
ಅಂಗಗುಣಭಂಗವ ಕಳೆದು, ನಿರ್ಭಿನ್ನಮತನಾಗಿ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನಲ್ಲಿ, ಏಕಭಾಜನ ಸಮನಿಸಿತಯ್ಯ. | 2೩% 1 


ಉರಿಲಿಂಗಪೆದ್ದಿಗಳ ವಚನ ೫೪೩ 
೧೫೦೧ 


ಲಿಂಗದಲ್ಲಿ ಮನ ಲೀಯವಾಗಿ, 
ಜಂಗಮದಲ್ಲಿ ಧನ ಲೀಯವಾಗಿ, 
ಸದ್ದು ರುಲಿಂಗದಲ್ಲಿ ತನು ಲೀಯವಾಗಿ ಹೊಗಲು 
ಭಕ್ತ € ವಿಂಗದೊಳೆಗೆ ಲಿಂಗ ಭಕ್ತನೊಳೆಗೆ. 
ವಂಚನೆಯಿಲ್ಲದೆ ದಾಸೋಹ ಕೇವಲ ಮುಕ್ತಿ, 
ಇದು ಸೆತ್ಯ ನಿತ್ಯ ಶಿವ ಬಲ್ಲನಯ್ಯಾ. | 
ಉರಿಲಿಂಗಪೆದ್ದಿಪಿ ಬ್ರಿಯ ವಿಶ್ವೆ "ಶ್ವ ರ. Il 2೩೬ | 


೧೫೦೨ 


ಲಿಂಗದ ಮರ್ಮವನರಿವುದರಿದು, 
ಲಿಂಗದ ಸೆಂಜ್ಞೆಯನ]ರಿವುದರಿದು, 
ಲಿಂಗಮಂತಹದಿಂತಹದೆಂದರಿವುದರಿದು ನೋಡಾ. 
ಲಿಂಗದಲ್ಲಿಯೇ ಆಗಮವಯ್ಯ, 
ಭೂಮಿಯೇ ಪೀಠಿಕೆ ಆಕಾಶವೇ ಲಿಂಗವೆಂದರಿದಾತನು 
ಲಿಂಗವನರಿದವನಲ್ಲ. 
ಲಿಂಗದಲ್ಲಿಯೇ ಹ 
ಲಿಂಗದಾದಿ ಬಹ ಹ್ಮ, ಮಧ್ಯ ವಿಷ್ಣು » ಅಂತ್ಯ ರುದ್ರ 
ಇಂತು ತ್ರಲಿಂಗಃ ವೆಂದರಿದಾತನು ನಿಂಗವನರಿದವನ ಲ. 
ಲಿಂಗದಲ್ಲಿಯೇ ಅಗಮವಯ್ಯಾ, 
“ಲಿಂಗಮಧ್ಯೇ ಜಗತ್ಸರ್ವಂ” ಎಂಬ ಭಾವಭರಿತಲಿಂಗ 
"ಬ್ರಹ್ಮವಿಷ್ಣು ವದಿದೇವನಾಮಪ್ಯಗೋಚರಂ” ಎಂದು, 
ಮಾಹೇಶ ಶ್ರೈರಜ್ಯೋತಿರಿದದಾಪಾತಾಲೇ ವ್ಯವಸ್ಥಿತಂ। 
ಅತೀತಂ ಸತ್ಯಲೋಕಾಧೀನನಂತಂ ದಿವ್ಯಮೀಶ್ವ ರಂ॥ 
ಇಂತಾದನು ನಟ ಯ ವಿಶ್ವೆ ಶ್ರ ರನು 
ಎಂದರಿದ ಶರಣಂಗೆ ಸುಲಭ, ಮಿ್ಕಿದಪೆಸನೆ ಅಸುಲಿಭ, i ೨೩೬ 


bal 
೧೫೦೬೩ 


ಲಿಂಗದೇವನ ನಂಬಿದವಂಗೆ ಜ ನ್ವಿನವಿದೆ, 
ಅಪ್ಪಮಹದೈಶ್ವರ್ಯ ಲಿಂಗಭೋಗ ಆವುದೂ ಕೊರತೆ ಇಲ್ಲ, 
ಸುಖಪರಿಣಾವ್ಲಿ ಆ ಮಸಿಮುಗೆ ಮಾನವರಾರೂ ಪಡಿಯಲ್ಲ. 


ಕಛ 


ಸಂಕೀರ್ಣ ವಚೆನಸಂಪುಟ : ಒಂದು 


ಲಿಂಗದೇವನ ನಂಬದವಂಗೆ ಜ್ಞಾನವಿಲ್ಲ, 
ಐಶ್ವರ್ಯ ಭೋಗ ಆವುದೂ ಇಲ್ಲ, ಇಹಪರವಿಲ್ಲ. 
ಇದನರಿದು ತನ್ನ ತಾನು ವಿಚಾರಿಸಿಕೊಂಬುದಯ್ಯಾ. 
ಲಿಂಗವ ನುಬಿದಜೆ ಸರ್ವಸಿದ್ಧಿ, ಲಿಂಗವ ನಂಬದಿರ್ದಡೆ ನಾಯಕನರಕೆ. 
ಇನಾ ದಡೂ ನಂಬಿ ಬದುಕಿ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೩೮ ॥ 


೧೫೦೪ 


ಲಿಂಗದೊಡನೆ ಸಹಭೋಜನ ಮಾಡುವ 

ಸೆದ್ಭ ಕನ ಆಚರಣೆ ಕಿ ಕ್ರಿಯೆಗಳಂತುಂಟಯ್ಯಾ ಎಂದಡೆ: 

ನಿಂಗ "ಜಂಗಮದ ಕುಂದು ನಿಂದೆಯಂ ಕೇಳಲಾಗದು, 
ಕೇಳಿದಡೆ ಆ ನಿಂದಕನಂ ಕೊಲುವುದು, 
ಕೊಲಲಾರದಿರ್ದಡೆ ತನ್ನ ತಾನಿರಿದುಕೊಂಡು ಸಾವುದು, 
ಸಾಯಲಾರದಿರ್ದಡೆ ಅವನ ಬಯ್ತ ದು. 
ತನ್ನ ಅರ್ಥಪ್ರಾ ಣಾಭಿಮಾನವು ಶಿವಾರ್ಪಣವಾಯಿತ್ತೆ ೦ದು 
ಮನದಲ್ಲಿ ಸಂತೋಷವ ತಾಳಿದಡೆ ಭ್ರತಾನರನ: 
ಇಂತಲ್ಲದೆ ಮನದಲ್ಲಿ ನೋವ ತಾಳಿದಡೆ ಆಚಾರಭ್ರಷ ಷ ಸ್ಪ. 
ಎನ್ನ ಮನೆ, ಎನ್ನ ಧನ್ಯ, ಎನ್ನೆ ಸತಿಯೆಂಬನ್ನಕ್ಯರ ದ ಭವಿಯ ಸೆಮಾನ. 
ಭಕ್ತನಲ್ಲ, ಪ್ರಸಾದಿಯಲ್ಲ, ಶೀಲವಂತನಲ್ಲ. 
ಅವನಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, 
ಪಾದತೀರ್ಥವಿಲ್ಲ, ಪ್ರಸಾದ ಮುನ್ನವೇ ಇಲ್ಲ. 
ಅವನಿಗೆ ಕುಭೀಪಾತಕನಾಯಕನರಕ ತಪ್ಪದು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೩೯ || 


೧೫೦೫ 


ಲಿಂಗಪ್ರಸಾದವಂ ಚೆಲ್ಲಿ, ಜಂಗಮಪ್ರಸಾದದ ಸುಯಿಧಾನಿಯೆಂಬ 
ಅಂಗಹೀನ ಮೂಕೊರೆಯ ಹೊಲೆಯನ ಮುಖವ ನೋಡಲಾಗದು! 
ಅದೇನು ಕಾರಣವೆಂದಡೆ: 
ಗುರುವಾವುದು? ಲಿಂಗವಾವುದು? ಜಂಗಮವಾವುದು? 
ಇಂತೀ ತ್ರಿವಿಧವು ಒಂದಾದ ಕಾರಣ 
ಏಕಮೂರ್ತಿಸ್ತ್ರಯೋ ಭಾಗಃ ಗುರುಲಿಂಗಂತು ಜಂಗಮಃ। 
ಜಂಗಮಶ್ಚ ಗುರುರ್ಪಿಂಗಂ ತ್ರಿವಿಧಂ ಲಂಗಮುಚ್ಯತೇ | 


ಉರಿಲಿಂಗಪೆ ದ್ದಿಗಳೆ ವಚನ ೫೪೫ 


ಎಂದುದಾಗಿ, ಒಂದಬಿಟ್ಟೊಂದ ಹಿಡಿದ ಸೆಂದೇಹಿ ಹೊಲೆಯನ ಕಂಡರೆ 
ಹಂದಿ ನಾಯ ಬಸುರಲ್ಲಿ ಹಾಕದೆ ಬಿಡುವನೇ? 
ನಮ್ಮ [ಉರಿಲಿಂಗಪೆದ್ದಿ ಪಿ ್ರಿ]ಯ ವಿಶ್ವೆ ಶ್ವ ರ. | ೨೪೦ | 


೧೫೦೬ 


ಲಿಂಗಪ್ರಸಾದದಲ್ಲಿ ಸುಯಿಧಾನಿಯಾಗದವರಲ್ಲಿ 
ಜಂಗಮವೆಂದು ಪ್ರಸಾದವ ಕೊಳ್ಳಲಾಗದು. 
ಅದೇನು ಕಾರಣವೆಂದಡೆ: 
ತಾನುಂಬುವುದು ಎಂಜಲು, ಪರರಿಗಿಕ್ಕುವುದು ಪ್ರಸಾದವೆ? 
ಬಿಡು ಬಿಸು ಸುಡು ಸುಡು, ಈ ಕಷ್ಟದ ನುಡಿಯ ಕೇಳಲಾಗದು. 
ಪರುಷ ನಿರ್ಮಲವಾದಲ್ಲದೆ, ಅದು ಲೋಹದ ದುರ್ಗುಣವ ಕೆಡಿಸಲರಿಯದು. 
ಜಂಗಮನಾಗಿಯಲ್ಲದೆ ತಾ ಭಕ್ತನಾಗಲರಿಯ. 
ಮಡಿಯರ್ಧ, ಮೈಲಿಗೆಯರ್ಧವಾದಡೆ ಕೆಡಿ ನಾಯಕ ನರಕದಲ್ಲಿಕ್ಕದೆ ಬಿಡುವನೆ 
ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಶ್ರ ರ? | ೨೪೦೧ ॥ 


೧೫೦೭ 


ಲಿಂಗ ಪ್ರಾಣ, ಪ್ರಾಣ ಲಿಂಗ, 
ಆ ಮಹಾಲಿಂಗ ಹಾ ಭಕ್ತನು, 
“ಭಕ್ಕಕಾಯ ಮಮಕಾಯ” ಎಂದುದಾಗಿ 
ಆಪ್ರಾಣ ಲಿಂಗವು, ಕಾಯ ಭಕ್ಕನು 
ಆ ಲಿಂಗಕ್ಕೆ ಆ ಭಕ್ಕನು ದಾಸೊಹವ ಮಾಡಿದಡೆ 
ಭಿನ್ನ ಭೇದವೆ? ಅಲ್ಲ, ಸೆ ಸ್ವಭಾವ ನ್ಪೈಜ. 
ಅಂಗ್ರಿ €ಯೆಲ್ಲ ಲಿಂಗ ಕ್ರಿ ಈ ಗತಿ, €ಯೆಲ್ಲ ಅಂಗಕ್ರೀ. 
ಕೈಕಲಸಿದಡೆ 'ಬಾಯಿಗ್ಗ, ಹಾಂಗೆ ಸ ಸರ್ವಾಂಗ ಲಿಂಗಕ್ಕೆ 
ಉರಿಲಿಂಗಪೆ ಪೆದ್ದಿಪ್ರಿಯ ವಿಶ್ವೇಶ್ವ ರೆ; | 2೪೨ | 


೧೫೦೮ 


ಲಿಂಗಭರಿತ ಶರಣ, ಶರಣಭರಿತ ಲಿಂಗವದೆಂತೆಂದಡೆ: 
"ಶರೆಮಧ್ಯೇ ತು ಲಿಂಗಂ ಸ್ಯಾತ್‌ ಲಿಂಗಮಥ್ಯೇ ತು ಶರಣಃ' 
ಎಂದುದಾಗಿ, 
ಶರಣ ಬೇರೆಯೆ? ಲಿಂಗ ಬೇರೆಯೆ? ಶಿವ ಶಿವಾ ಒಂದೇ ಕಾಣಿರಣ್ಣಾ. 


R೪೬ 


ಸಂಕೀರ್ಣ ವಚನಸಂಪುಟ : ಒಂದು 


ಶರಣನ ಕ್ರೀ ಎಲ್ಲವೂ ಲಿಂಗಕ್ರೀ, ಎಲ್ಲವೂ ಶರಣಕ್ರೀ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೪೩ 


೧೫೦೯ 


ವಂಗ ಲಿಂಗಿಗಳ ದರ್ಶನ: ಸಾಲೋಕ್ಯಪದ. 
ಲಿಂಗ ಲಿಂಗಿಗಳ ಸೆ ಹ ನಿರಂತರ ಸ್ನೇಹೆಸೆಂಗ: ಸಾಮಿಪ್ಯಪದ. 
ಲಿಂಗ ಲಿಂಗಿಗಳ ಸಂಗ ಹಿಂಗದೆ, ಮನೋವಾಕ್ಸಾಯದಲ್ಲಿ ಮಚನೆಯಿಲ್ಲದೆ 
ತನುಮನಧನವನರ್ಪಿಸಿ ಲಿಂಗಭರಿತ ಶರಣಮೂರ್ತ್ಶಿಯನು 
ಕಂಗಳಲ್ಲಿ ಮನದಲ್ಲಿ ಹೆದಯದಲ್ಲಿ ಭರಿತನಾಗಿ 
ಮೂರ್ತಿಗೊಳಿಸುವುದು: ಸಾರೂಪ್ಯಪದ. 
ಲಿಂಗ ಲಿಂಗಿಗಳ ಶ್ರೀಪಾದಪದ್ಮದಲ್ಲಿ, ಮನೋವಾಕ್ಕಾಯದಲ್ಲಿ 
ನರಂತರ ಐಕ್ಯನಾಗಲು ಸಾಯುಜ್ಯಪದವಯ್ಯಾ. 
ಇದೇ ಚತುರ್ವಿಧಪದ, ಇದೇ ಚತುರ್ವಿಧಪದಕ್ಕೆ ವಿಶೇಷಪದ. 
ಸಾಲೋಕ್ಯಂ ಚತು ಸಾಮಿಸ್ಯಂ ಸಾರೂಪ್ಯಂ ಚ ಸಾಯುಜ್ಯತಾ! 
ತತ್ವ ದೇಭ್ಸ್ನೋ ವಿಶೇಷಶ್ಚ ಶಿವದಾಸೋಹ ಉತ್ತಮಃ! 
ಎಂದುದಾಗಿ, ಇತರ ಪದವ ನಿಶ್ಫೈ ಪಸಲು 
ಸಾಲೋಕ್ಯಂ ಚತು ಸಾಮಿಪ್ಯಂ ಸಾರೂಪ್ಯಂ ಚ ಸಾಯುಜ್ಯತಾ! 
ಸಕೃತಾಪೇಕ್ಷಭಕ್ತಾ ನಾಂ ನಾಸ್ತಿ ಲಿಂಗಂ ಗುರೋಃ ಪರುಗ 
ಎಂದುದಾಗಿ, 
ಇತರ ಪದವ ಬಯಸೆದಿರಿ. 
ಮಹಾಪದ ಚತುರ್ವಿಧಪದಕ್ಕೆ ವಿಶೇಷಃ. 
ಶರಣರಿಗೆ ಶರಣೆಂಬುದೇ ಪದ ಕಾಣಿರಣ್ಣಾ ಸ 
ಶರಣೆನ್ನದೆ ಪದವ ಬಯಸಿದ ದಕ್ಷ ನಾರಸಿಂಹಾದಿಗಳು ಕೆಟ್ಟರು, 
ಶರಣೆಂದು ಮಹಾಪದವ ಪಡೆದರು. 
ಶರಣರಿಗೆ ಶರಣೆನ್ನದೆ ನಂಬಿಯಣ್ಣ ನು ಶರಣರಿಗೆ ಹೊರಗಾಗಿ 
ಅರಿದು ಸೆದ್ದ ಕ್ರಿಯಿಂ ಶರಣೆಂದು ಶರಣರೊಳಗಾದನು, 
ಇಹಪರಭೋಗವನು ವಿಶೇಷವಾಗಿ ಹೆಡೆದನು. 
ಶರಣರಿಗೆ ಶರಣೆನ್ನದೆ ಕೆಟ್ಟರು ಕಾಲ ಕಾಮ, ಇಂದ್ರ 
ಮೊದಲಾದವರನೇಕರು. 
ಅವರಂತಾಗದಿರಿ. ಶರಣರಿಗೆ ಶರಣೆನ್ನಿ, ಇದೇ ಭತ್ತ, ಇದೇ ಮುಕ್ತಿ. 
ಶರಣರಿಗೆ ಶರಣೆನ್ನದೆ, 
ಭಕ್ತಿಯೆಂದಡೆ ಮುಕ್ತಿಯೆಂದಡೆ ಪದವ ಬಯಸಿದಡೆ, 


ಉರಿಲಿಂಗಪೆದ್ದಿಗಳ ವಚನ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಲಿಂಗವು ನಗುವನು, 


ನಾಯಕನರಕದಲಿಕ ವನಯ್ಯಾ: 


೧೫೧೦ 


ಲಿಗವಂತಂಗೆ ಸ ಮಾಡಿದ ಪದವನು ಲಿಂಗವಂತರೆ ಬಲ್ಲರು. 
ಕೇವಲ ಸಾಕ್ಷಾತ್ಸ ರವಸ್ತುವನು ಕರಸ್ಥ ಲದಲ್ಲಿ ಮೂರ್ತಿಯಾಗಿ 
ಬಿಜಯಂಗೈಸಿ ಕೊಟ್ಟನಾಗಿ ಸಾಲೋಕ ಪದ, 
ಅಂಗದ ಮೇಲೆ ನಿರಂತರ ಪೂಜೆಗೊಳ್ಳುತ್ತಿ ಹನಾಗಿ ಸಾಮೀಪ್ಯ 
ಸೆದ್ಭ ಕ ಸಿರೊಪ ಮಾಡಿದವನಾಗಿ ಸ ಸಾರೂಪ್ಯಪದ, 

ಲಿಂಗವ ಮಾಡಿ ಅವಿನಾಭಾವವ ಮಾಡಿದನಾಗಿ ಸ ಸಾಯುಜ್ಯಪದ 

ಹ ಭಷ! ಪದವಾಯಿತ್ತು. 
“ಲಿಂಗಮಧ್ಯೇ ಶರಣಂ ಶರಣ ಮಧ್ಯೇ ಲಿಂಗಂ” ಎಂಬುದಾಗಿ 
ಸರ್ವಭೋಗಂಗಳನೂ ಸಹವಾಗಿ ಭೋಗಿಸಿ 
ಪ್ರಸಾದವನಿಕ್ಕಿ ಸಲಹಿದನಾಗಿ ಸೆನ್ನೋನು ಕನು ಸೆರ್ವಾಂಗಲಿಂಗವು. 


ಪದ, 


ಈ ತಾತ್ತರ್ಯದ ಮರ್ಮವನು ಲೋಕದ ಜಡಜೀವಿಗಳೆತ್ತ ಬಲ್ಲರೆಯ್ಮೂ? 


| 2೪೪ i 


್ಯ: 


ಬಲ್ಲಡೆ, ಲಿಗಾನುಭಾವಿಗಳೇ ಬ ಬಲ್ಲರಯ್ಯಾ, 
ಉರಿಲಿಂಗಪೆದ್ದಿಫ್ರಿ ಪ್ರಿಯ ವಿಶ್ವೆ "ಶ್ವರ. 


೧೫೧೧ 


ಲಿೀಗವಂತನು ಕೇವಲ ಲಿಂಗಮೂರ್ತಿ. 
ಲಿಂಗಾರ್ಚನೆಯಂ ಮಾಡಿ, ಲಿಂಗಪ್ರಸಾದವ ಧರಿಸಿ, 
ಲಿಂಗವಂತರಲ್ಲಿ ವರ್ತಿಸಿ, ಇ ಲಿಂಗಕಿ ಕ್ರೀಯಾಗಿದ್ದು 
ಲಂಗವಿಲ್ಲದವರಲ್ಲಿ ಧನದ ಕೊಳುಕೊಡೆ ಮ ಕೊಳುಕೊಡೆ 
ತನುವಿನ ಕೊಳುಕೊಡೆಯನೂ ಮಾಡಿದಡೆ 
ನಾಚದೆ ಶಿವಾಚಾರ? ನಾಚದೇ ಪ ಶ್ರಸಾದ? ನಾಚರೆ ಲಿಂಗಮಂತರು:; 
ಸುಡು, ಸುಡು, ಕಡು ಕಷ್ಟ, Rie ಬಿಡು ಬಿಡು. 
ಆ ತನುವನು ಲಿಂಗಮಂತರಲ್ಲಿಯೇ ಸೆ ೯ಕ್ರೀಯ ವರ್ತಿಸುವುದು. 
ತನಗೆ ಇಬ್ಛ ಪಿತ ಕೊಂಡು ಕೊಂಬುದು. 
ಅವರು ಇಚೆ ಬ್ಫೈಸಿತ್ತ ಕೊಡುವುದು 
ಅವರಲ್ಲಿಯೆ' ಅನುಭವವನಾಸೆ ಸಿಗ್ಸವ ದು, 
ಅಟ್ಯಾ ವಿಚಾರದಲ್ಲಿ ನಡೆದು ನ ನರೆಕಕ್ಸಿಳಿಯಲಾಗದು 
ಉರಿಲಿಂಗಪೆದಿ ದ್ವಿಪ್ರಿಯ ವಿಶ್ವೆ "ಶ್ರ ರ. 


Il VK |i 


Wl ೨೪೬ || 


೫೪೮ 


ಸಂಕೀರ್ಣ ವಚನಸಂಪುಟ : ಒಂದು 


೧೫೧೨ 


ಲಿಂಗವಂತನು ಲಿಂಗವಂತೆಂಗೆ 
ಅಣುಮಾತ್ರ ಅವಮಾನವ ಮಾಡಿದಡೆ ಮನ ನೋವುದಯ್ಯಾ. 
ಲಿಂಗವಂತನು ಶುಚಿ ಸತ್ಯನು ಶಾಂತನು ಲಿಂಗಸುಖಿ, 
ಲಿಂಗದಲ್ಲಿ ತನುಮನಧನ ಬೆರಸಿಪ್ಪುದಾಗಿ, ಲಿಂಗವೂ ಒಲಿವುದಯ್ಯಾ. 
ಬಳಿಕ ಮಹಾಪರ್ವತಪ್ರಮಾಣ ಸೆತ್ವಾರವ ಮಾಡಿದರೂ 
ನೋವು ಮಾಣದು, ಶಿವನೊಲವು ತಪ್ಪ ದು. 
ಹಿಂದೆ ವಿಷ್ಣು b ಬ್ರಹ್ಮ, ಇಂದ್ರ, ದಕ್ಷನು 
ಅವಮಾನವ ಮಾಡಿ ದೋಷಿಗಳಾದರು. 
ಇದನರಿದು ತನು ಮನ ಧನದಲ್ಲಿ ವಂಚನೆಯಿಲ್ಲದೆ 
ಭಯಭಕ್ಷಿ ಯಿಂದರಿದು ನಡೆದು ಸುಖಸೆಂಗತಾತ್ರ ರ್ಯ 
ಸೆಹಜವಿಡಿದಿಪ್ಟು ದಯಾ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೪೬೭ | 


೧೫೧೩ 


ಲಿಂಗವಂತನು ಲಿಂಗವಂತರಲ್ಲಿಯೇ ಸಂಗವ ಮಾಡುವುದು, 
ಲಿೀಗಬಾಹ್ನ್ಮರ ಸೆಂಗವ ಮಾಡಲಾಗದು. 
ಸ್ತ್ರೀ ಪುತ್ರರು ಮೊದಲಾದವರ ಕೂಡ 
ಲಿಂಗವಿಲ್ಲದವರೂಡನೆ ಸೆಂಗವ ಮಾಡಲಾಗದು. 
ಅದೆಂತೆಂದೆಡೆ: | 
ಶಿವಲಿಂಗಾಂಗಸೆಂಪನ್ನೊ € ಲಿಂಗಬಾಹ್ಯಸೆತೀಸುತಾನ್‌! 
ಅಲಿಂಗ್ಯ ಚುಂಬನಂ ಕೃತ್ವಾ ರೌರವಂ ನರಕಂ ವ್ರಜೇತ್‌! 
ಎಂದುದಾಗಿ ಮತ್ತೆ ಯಾ 
ಲಿಂಗೀ ಲಿಂಗಿ ಸೆಹಾವಾಸೀ ಲಿಂಗಿನಾ ಸೆಹೆವರ್ತಯೇತ್‌' 
ಲಿಂಗಿನಾ ಸೆಹಭುಂಜೀತ ಲಿಗಯೋಗೋ ನ ಸೆಂಶಯಃ! 
ಎಂದುದಾಗಿ ಲಿಂಗವಂತನು ಲಿಂಗವಂತರಲ್ಲಿಯೇ 
ಸಂಗವ ಮಾಡುವುದು ಶಿವಪಥವಯ್ಯಾ. 
ಲಿಂಗವಿಲ್ಲದವರೊಡನೆ ಸಂಗವ ಮಾಡುವುದು ಮಹಾಪಾತಕವಯ್ದಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. p | ೨೪೮ 


೧೫೧೪ 


ಲಿಂಗವಂತನು ಲಿಂಗಮತರೊಡನೆ ಸತ್ಯವ ನುಡಿವುದು, ಸಹಜದಲ್ಲಿ ನಡೆವುದು, 
ಪ್ರೇಮದಲ್ಲಿ ಸಂಗವ ಮಾಡುವುದು. 


ಉರಿಶಿಂಗಪೆದ್ದಿಗಳ ವಚನ ೫ರ್ಭ 


ಈ ಕ್ರೀ ಇಹಪರ ಸಿದ್ಧಿ, ಲಿಂಗವನರಿವುದಕ್ಕೆ ದೃಷ್ಟ 
ಲಿಂಗಾರ್ಚನೆಯೇ ಕ್ರೈ ಸ ಲಿಂಗಿ ಒಲಿದುದಳ್ಳಿ ಚಿದ, ಘರ ನಿತ್ಯ. 
ಲಿಂಗವಂತನು ವಿಂಗವಂತರೊಡನೆ 

ಹೇಮದಾಸೆಗೆ ಪ್ರೇಮಗುಂದಿ ನುಡಿಯಲಾಗದು, 

ಅಸತ್ಯವ ನುಡಿಯಲಾಗದು, 

ಕ್ರೋಧಿಸಿ ನುಡಿಯಲಾಗದು, ವಂಚಿಸಿ ನುಡಿಯಲಾಗದು. 
ವೇದಶಾಸ್ಟೆ ಆಗಮ ಪುರಾಣ ಪುರಾತನರ ಚೆರಿತ್ರವನರಿಯದೆ 
ಆದಿ ಮಧ ಪರಿಪಕ್ವ ತೆಯನರಿಯದೆ, 

ತರ್ಕಿಸಿ ಮಿಡಿಯಾ. ದುಶ್ಚ ರಿತ್ರದಲ್ಲಿ ನಡೆಯಲಾಗದು. 
ಅಜ್ಞಾನಕ್ರಿ ನಕ್ಷೀಯಲ್ಲಿ ವರ್ತಿಸಿ ಸಜ 

ಇಹಪ ರನಿಲ್ಲ, ವಿೀಗವನರಿಯಬಾರದು. 

ಲಿಂಗವಂತರನೆಂತೂ ಅರಿಯಬಾರದು. 

ಅರಿಯದವಂಗೆ ಪೂಜಿಸೆಲೆಂತಹುದು? 

ಪೂಜೆ ಇಲ್ಲದವಂಗೆ ಭಕ್ತಿ ಎಂತಹುದು: 

ಭಕ್ತಿ ಇಲ್ಲದವಂಗೆ ಪ್ರಸಾದವೆಂತಹುದು? 

ಪ್ರಸಾದವಿಲ್ಲದವಂಗೆ ಮುಕ್ತಿ ಎಂತಹುದು? 

ಇದನರಿದು, ಲಿಂಗವಂತನು ಲಿಂಗವಂತರಲ್ಲಿ 

ಸತ್ಸಸಂಭಾಷಣೆ ಯೋಗವಾದಡೆ ಕೇವಲ ಮುಕ್ತಿ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೪೯ 


೧೫೧೫ 


ಲಿಂಗವಂತನು ಲಿಂಗವಿಲ್ಲದರ ಬಯಸಿದಡೆ ಆತಂಗೆ ಲಿಂಗವಿಲ್ಲ, 
ಲಿಂಗವಿಲ್ಲದವನು ಆರಿಗೂ ಬಾತೆ ಅಲ್ಲ. 
ಬಾತೆ ಅಲ್ಲದವಂಗೆ ಆರೂ ಸೆ ೇಹಿಸರು, ಆರು ಏನನೂ ಕೊಡರು. 
ಇದು ಕಾರ: ಣಿ, 
ದುರಾಶೆಯಂ ಬಿಟ್ಟು ನಿರಾಶೆಯಾಗಿ ಲಿಂಗವನಾಶೈಸಿದಡೆ ಪ್ರಸಾದವಪ್ಪುದು 
ಪ್ರಸಾದದಿಂದಿಹಪರ ಸಿದ್ಧಿ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll 2೫೦ 


೧೫೧೬ 


ಲಿಂಗವಂತರ ಲಿಂಗವೆಂಬುದೇ ಶೀಲ, 
ಲಿೀಂಗವಂತರ ರಾಣಿವಾಸವ ಲಿಂಗದ ರಾಣಿವಾಸೆವೆಂಬುದೇ ಶೀಲ, 
ಲೀಗವಂತರ ಅರ್ಥ ಪ್ರಾಣ ಅಭಿಮಾನಕ್ಕೆ ತಪ ್ರದಿಪ್ಟು ದೇ ಶೀಲ, 


೫೫9 ಸಂಕೀರ್ಣ ವಚನಸಂಪುಟ : ಒಂದು 


ಲಿಂಗವಂತರ ಪಾದೋದಕ ಪ್ರಸಾದ ಸೇವನೆಯ ಮಾಡುವುದೇ 
ಮಹಾಶೀಲವಯ್ಯ್ಗಾ, 

ಇಂತಪ್ಪ ಶೀಲ ಸುಶೀಲಮೊಳಗಾದ ಶೀಲವೇ ಶೀಲ. 

ಈ ಕ್ರೀಯನರಿದು ನಂಬಿ ಭಯಭಕ್ಷಿಯಿಂ 

ತನು ಮನ ಧನದಲ್ಲಿ ದುರ್ಭಾವ ಶುಟ್ಟದೆ 

ಸ್ವಭಾವ ಸೆದ್ಭಾವದಿಂ ಏಕಭಾವವಾದಡೆ, ಆತನೇ ಸದ್ಭಕ್ತ ಮು. 

ಅಂತಹ ಸೆದ್ಭಕ್ಷ, ದೇಹಿಕದೇವನಾಗಿಪ್ಪ ಮ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll 2೫೦ ॥ 


೧೫೧೭ 


ಲಿಂಗವಂತ ಲಿಂಗವಂತ ಎಂಬಿರಿ, 
ಎಂತು ಲಿಂಗವಂತರಾದಿರೋ, ಅನ್ಯದೈವದ ಭಜನೆ ಮಾಣದನ್ನಕ್ಕ? 
ಭವಿಗಳ ಸಂಗವ ಮಾಣದನ್ನಕ್ಕ, ಎಂತು ಲಿಂಗವಂತರಾದಿರೋ ನೀವು? 
ಅದೆಂತೆಂದಡೆ, 
ಶಿವಾಚಾರಸೆಮಾಯುಕ್ತ ಅನ್ಯದೈವಸ್ಯ ಪೂಜನಾತ್‌'! 
ಶ್ವಾನಯೋನಿಶತಂ ಗತ್ವಾ ಚಂಡಾಲಗಹಮಾವಿಶೇತ್‌'। 
ಅಶನೇ ಶಯನೇ ಯಾನೇ ಸಂಪರ್ಕೇ ಸಹಭೋಜನೇ! 
ಸೆಂಚರಂತಿ ಮಹಾಘೋರೇ ನರಕೇ ಕಾಲಮಕ್ಷಯಂ!! 
ಇಂತೆಂದುದಾಗಿ, 
ಅನ್ಯದ್ಯೈವ ಭವಿವುಳ್ಳನಕ, 
ನೀವು ಲಿಂಗವಂತರೆಂತಾದಿರೋ, ಮರುಳುಗಳಿರಾ? 
ಇದನರಿತು ಭಕ್ತಿಪಥವ ಸೇರದಿರ್ದಡೆ, 
ನೀವೆಂದೆಂದಿಗೂ ಭವಭವದ ಲೆಂಕರು. 
ಇದು ಕಾರಣ, ನಮ ಉರಿಪೆದ್ದಿಪ್ರಿಯ ವಿಶ್ವೇಶ್ವರಲಿಂಗ 
ಮುನ್ನವೇ ದೂರವಯ್ಯ. | 2೫೨ ॥ 


97199) 


ಲಿಂಗಮಂತನು ಲಿಂಗಾಚಾರಿ ಸದಾಚಾರಿ ಭೃ 
ಲಿಂಗವನೊಲಿಸುಹುದು. 
ಲಿಂಗದ ನಚ್ಚು, ಲಿಂಗವಂತರ ಮಚ್ಚು. 
ಇದು ಸತ್ಯ ಮುಕ್ತಿ ಕೇಳಿರಣ್ಣಾ 2 


ಲಿಂಗವಂತನು ಪರಧನ, ಪರಸ್ತ್ರೀ, ಪರದೈೆವಕ್ಕಳುಪಿ 


ತ್ಯಾಚಾರಿಯೆನಿಸಿದಡೆ 


4 334 


ಉರಿಲಿಂಗಪೆದ್ದಿಗಳ ವಚನ ೫೫೧ 


ಅಲ್ಲಿಯೇ [ವರ್ತಿಸಿ] 

ಮಾಹೇಶ್ವರಶೋಭೆಯಂ ಮಾಡಿಹೆನೆಂಬ, 

ಮತ್ತೆ ಲಿಂಗಾರ್ಚನೆಯಂ ಮಾಡಿಹೆನೆಂಬ, 
ಲಿಂಗವನೊಲಿಸಿಹೆನೆಂಬ, 

ಲಿಂಗವಂತರಲ್ಲಿ ಸಲುವೆನೆಯ, 

ಲಿಂಗವೇನು ತೊತ್ತಿ ನ ಮುನಿಸೆ? 

ವೇಶ್ಯೆಯ ಸರಸವೇ? 

ವೃತಾಳಿಕನ ಕಲಹವೆ? 

ತಪ್ಪಿ ನಡೆದು, ತಪ್ಪಿ ನುಡಿದು ತಪ್ಪಿ ಕೂಡಿ 

ಮರಳಿ ಮರಳಿ ಪ್ರಯೋಗಿಸುವಂತಾಗಿ, ಅಂತಲ್ಲ ಕೇಳಿರಣ್ಣಾ < 
ಪತಿವ್ರತೆಯು ಸತ್ಪುರುಷನ ಕೂಡಿದಂತೆ, 

ಸೆಜ್ಜನಮಿತ್ರರ ಸೊಗದಂತೆ, 

ಮಹಾಜಾ ನ್ಲಿನಿಗಳ ಅರಿವಿನಂತೆ, 

ಶುದ್ಧವಾದುದನೇ ಕೂಡಿಕೊಂಡಿಪ್ಪ, ಶುದ್ಧ ವಿಲುದುದನೇ ಬಿಡುವ. 
ನಮ್ಮ ಉರಿಲಿಂಗಪೆದ್ದಿ ಪ್ರಿಯ ವಶ್ಪೇಶ್ವ ರನು 

ಅಣುಮಾತ್ರ ತಪ್ಪ, ಇಣಮಾತ್ರ ಇ ಸೈರಿಸೆ ll ೨೫೩ ೫ 


೧೫೧೯ 


ಲಿಂಗವಂತನು ಲಿಂಗಾಚಾರ, ಸೆದಾಚಾರ, 
ಭ ತ್ಯಾಚಾರ, ಗಣಾಚಾರ, ಶಿವಾಚಾರ, 
ಸರ್ವಾಚಾರಸಂಪನ್ನ ನೆನಿಸಿಕೊಳಬಹುದಲ್ಲದೆ 
ಭಕ್ತನೆನಿಸಿಕೊಳಬಾರದು. 
ಅನೇಕ ವ್ರತನಿಯಮಂಗಳ ಹಿಡಿದು ನಡೆದು 
ವ್ರತಸ್ಥ ್ಲನೆನಿಸಿಕೊಳಬಹುದಲದೆ 
ಭಕ್ತ ನೆನಿಸಿಕೊಳಬಾರದು. 
ಕರುಣಿ ಶಾಂತ ನಿಸ್ಪೈಹೆನೆನಿಸಿಕೊಳಬಹುದಲ್ಲದೆ 
ಭಕ್ತನೆನಿಸಿಕೊಳಬಾರದು. 
ತನುವ ಕೊಟ್ಟು, ಮನವ ಕೊಟ್ಟು, ಧನವ ಕೊಟ್ಟು 
ದಾತೃವೆನಿಸಿಕೊಳಬಹುದಲ್ಲದೆ 
ಭಕ್ತನೆನಿಸಿಕೊಳಬಾರದು. 
“ಎಕ ಮೂರ್ತಿಸ್ತಿಧಾ ಭೇದಾ” ಎಂಬ ಕ್ರಿಯೆಯಲ್ಲಿ 
ಪ್ರೀಗುರುಲಿಂಗಜಂಗಮವೊಂದೆಯೆಂದು 
ಸೆದ್ಭಾವದಿಂ ವದಿಂ ತ್ರಿವಿಧದಲ್ಲಿ, ಆ ಮುಖವೊಂದೊಂದರಲ್ಲಿ 


೫೫೨ 


೫ 
©) 
AW 
po 
ALU 
(9) 
4. 


ಕೀರ್ಣ್‌ ಮಃ 


[ed 
(9 


¢ 


ತ್ರಿವಿಧವನೂ ಏಕೀಭವಿಸಿ ಕಂಡು 

ಕಾಲಕರ್ಮಕಲ್ಪಿ ತ ಉಪಾಧಿರಹಿತನಾಗಿ 

ಆ ವಸ್ತುಗಳ ಮನೋವಾಕ್ಕಾಯದಲ್ಲಿ ಇಚ್ಛೆಸುತ್ತಂ 

ತನ್ನ ಮನೋವಾಕ್ಕಾಯದಲ್ಲಿ ತಡವಿಲ್ಲದ [ನೆಲೆಗೊಳಿಸಬೇಕು]. 

"ವ್ರ ಗುರೋರಧಿಕಂ' “ಗುರುಣಾ ದೀಯತೇ ಲಿಂಗಂ” 

"ಗುರೂ ಪಿತಾ ಗುರುರ್ಮಾತಾ' 

ಎಂದುದಾಗಿ, 

ದೀ ಕಾಮೂರ್ತಿರ್ಗುರುರ್ಲಿಗಂ ಪೂಜಾಮೂರ್ತಿಸ್ಸದಾಶಿವಃ | 

ಶಿಕ್ಷಾಮೂರ್ತಿಶ್ಚರಸ್ತೆಸ್ಮಾತ್‌ ಏವಂ ಭೇದತ್ರಯೋ ಭವೇತ್‌! 

ದೀಕ್ಷಾ ಪೂಜಾ ಚ ಶಿಕ್ಷಾ ಚೆ ಸರ್ವಕರ್ತಾ ಚ ಜಂಗಮಃ। 

ಎಂದುದಾಗಿ, 

“ಭಕ್ಕಾಪೂಜಾಂ ಅಹೆಂ ಕರ್ತಾ? 

“ನಿಷ್ಟ ಪಂಚ ನಿರಾಮಯಃ” 

ಎಂದುದಾಗಿ, 

ಪ್ರಪಂಚಯುಕ್ತೊ € ದಾಸೋಹೀ ನಿಷಪಂಚೋ ಹಿ ಜಂಗಮಃ; 

ಪ್ರಪಂಚೆಯುಕ್ತೊ € ಭಕ್ತಸ್ಸಾ ತ್‌ ನಿಪ್ರಪಂಬೋ ಹಿ ಜಂಗಮಃ!! 

ಎಂದುದಾಗಿ, 

ಸರ್ವಶಕ್ಕಿಮಯಃ ಪ್ರೋಕ್ತಃ ಪುರುಷ ಏಕಪ್ವಿವಸ್ತ ಧಾ! 

ಭಕ್ತಿ ಪ್ರಸನ್ನ ಸ್ಫರ್ವೇಷಾಂ ಯಥಾ ಭಕ್ತಿಸ್ಮಥಾ ಶಿವಃ 

ಸಕಲಶ್ಯಕ್ಷಿ, ರೂಪಶ್ವ ಶಿವ ಏಕೋ ನಿಷ್ಪಲಸ್ತ್ಯ ಥಾ! 

ಶಕ್ಕಥಧೀನಃ ಪ್ರಪಂಚಿಸ್ಸಾ ದ ಥಾಭಕ್ತಿಸ್ಸೆ ಥಾ ಶಿವಃ 

ಗುರುಣಾ ಭಾವಿತಂ ಲಿಂಗಂ ಏಕಮೇವಾದ್ವಿತೀಯಕಂ। 

ತಲ್ಲಿಂಗಸ್ಯ ಪ್ರಭಾ ಲಿಂಗಂ ಸರ್ವಲಿಂಗಂ ನ ಸಂಶಯಃ! 

“ಏಕ ಏವ ರುದ್ರೋ ನ ದ್ವಿತೀಯೋವತಸ್ಥೆ € ಎಂದುದಾಗಿ, 

"ಏವ ಏಕೋ ಧ್ಯೇಯ” ಎಂದುದಾಗಿ 

“ಅಣೋರಣೀಯಾನ್ಮಹತೋ ಮಹೀಯಾನ್‌” ಎಂದುದಾಗಿ 

ಸರ್ವಶಕ್ತಿಮಯಂ ಪ್ರೋಕ್ತಂ ಪ್ರರುಷಮೇಕಂ ಶಿವಸ್ತಥಾ। 

ಯಥಾ ಶಕ್ತಶ್ಚ ಸಂಯೋಗಂ ತಥಾ ತತ್ತ ೨೦ ಪರಶಿವಃ॥ 

ಸರ್ವೇಷಾಂ ಶಕ್ತಿರೂಪಂ ಚ ಪ್ರರುಷಾದ್ವೆ ತೆಂ ಪರಶಿವಃ! 

ಯಥಾಶಕ್ತಿಸ್ಸ _,ಥಾ ಪುರುಷ ಏಕ ರುದ್ರ ಇತಿ ಸ್ಮ ಫತೆ 

ಎಂದುದಾಗಿ, 

ಯಸ್ಯ ಚಿತ್ತಂ ಶಿವೇ ಲೀನಂತಸ್ಯ ಜಾತ್ಯಾದಿ ನಸ್ಸರೇತ್‌! 
[of 


ಹಿ 
ಶಿವಲಿಂಗೇ ಶಿಲಾಬುದ್ಧಿಂ ಕುರ್ವಾಣ ಇವ ಪಾತಕ 


"ಒಂದು 


p4 
$ 
ww 8 


ಉರಿಲಿಂಗಪೆದ್ದಿಗಳ ವಚನ ೫೫ 


ಸ ಭಾವಿ ಮಹತ್ಪ ತ್ಯ 0 ಸೆತ್ಯಂ ಸ್ಯಾಚ್ಛಿವಲಕ್ಷಣಂ! 
ನಿತ್ಯಭಾವಿ ಷಹ ತಂ ಸತ್ಯಂ ಸ್ಯಾಚ್ಛಿವಲಕ್ಷಣಂ!! 
ನಾನಾರೂಪಧರೋ ದೇಷೋ ನಾನಾರೂಪಸಮನ್ವಿತಃ। 
ನಾನಾಚಿಹ್ನಸೆಮೋಪೇತೋ ನಾನಾಲೀಲಾಧರೋ ಹರಃ! 
ವೇದಾತೀತಂ ಮನೋತೀತಮಾಗಮಾತೀತಮಾರ್ಗಿಕಂ। 
ಶಾಸ್ರ್ರಾತೀತಂ ಮಹಾಶಾಸ್ತ್ರೀ ತತ್ಸಾಾಜ್ಞಂಗಮಲಕ್ಷಣಂ! 
ಲಿಂಗಧಾರೀ ಮಹಾಲಿಂಗೀ ಮಿ ನೀ ನಿರಂತರಂ 
ಲಿಂಗಾಲಿಂಗೀ ಮಹತ್ವಂಗೀ ತತ್ಪಾ 3ಜ್ನೆ ಂಗಮಲಕ್ಷಣಂ!। 
ಜಂಗಮೋ ಜಂಗಮಂ ದೃಷ್ಟಾ ¥ ನಮಸ್ಕಾರಂ ತು ಸೆಂಭ್ರ ಮಾತ್‌! 
ಆಲಿಂಗನಂ ಮಹಾಪ್ರೀತ್ಯಾ ಕುರ್ಯಾಜ್ಞಂಗಮಲಕ್ಷಣಂ॥ 
ಭೃತ್ಯಪೂಜಾರ್ಹಕರ್ತಾ ಚ ದೀಕ್ಷಾಮೂರ್ತಿರ್ಮಹಾಪ್ರಭುಃ। 
ಶಿಕ್ಷಾಮೂರ್ತಿರ್ಮಹಾಕರ್ತಾ ತತ್ಪಾ ಜ್ನ ಂಗಮಲಕ್ಷಣಂ॥ 
ಸೆರ್ವಸೆಂ ಸುಗಪರಿತ್ಯಾಗೀ ಲಿಂಗಸೆಂಗೀ ನಿರಂತರಂ! 
ದ್ರ ಂದ್ರೆ €ತು ಸಮದೃಷ್ಟಿಸ್ಸಾ ಕ್‌ ತತಾ ನ್ಯಜ್ಞ ಂಗಮಲಕ್ಷಣಂ॥ 
ಫ್ರ ಹಾದೃಶ ಪಿ ಿಘಣ್ಣ ಹಾವಾಕ್ಯಂ ಫೃ ಹಾಮೂತಿನರ್ನಿರಂತರಂ! 
Ky ಕಯಾಕರ್ಮನು ವಿಜ್ಞ ಶೃ ಶಿಕ್ಷಾಚಾರ್ಯ ಇತಿ ಸ್ಟೆ ಸ್ಮ ಎತ 
ಮೂರ್ತಿಶ್ಟ ಲಿಗಮೂರ್ತಿಶ್ವ ಸುಶೀಲಂ ಲಿಂಗಶೀಲವತ್‌| 
ಗುಣಂ ಸರ್ವಸ್ಯ ಲಿಂಗಸ್ಯ ತತ್ಪಾ ಜ್ನ ೦ಗಮಲಕ್ಷಣಂ॥। 
ಎಂದುದಾಗಿ, 
ಹನ್ಯಾಶ್‌ಕೃ ದ್ಲೊ ಪಿ ಚಾಕಾಶಂ ಕ್ಷುಧಾರ್ತ ಖಾದೆಯೇತ್ತುಷಂ! 
ತನಾ, ಣಿ ನಂಗಾರ್ಚನಂ ಮೂಢೋ ಮುಕ್ತ 3 ತಿ ಶ್ರಿತಯಂ ವೃಥ ಥಾ 
ಶ್ರಪಚೋಪಿ ಮುನಿಶ್ರೆ ಆಪ್ಮ ಶಿವಭಕ್ತೋ ದಿ ಸಂಕ! 
ಪ ವಿಹೀನಸ್ತು ಡಿ ಜೋಪಿ ಶ್ರಪಚಾ ಪಟಾದಮೇಃ! 
ಸೆಲಿಂಗೀ ಸರ್ವದ್ಯವಸ್ನೊ ¢ i ಸ್ಸ ಚಾಂಡಾಲವದ್ಭುವಿ। 
ಲಿಂಗಾರ್ಚಕಸ್ತು ಶ್ರಪಚೋ ದ್ವಿಜಕೋಟ್ಯಾ ವಿಶಿಷ್ಯತೇ॥ 
ಶಿವಧರ್ಮೇೇ, 
ಉಪನೀತ ಸೆಹಸ್ರೇಭ್ಯೋ ಬ್ರಹ್ಮಚಾರೀ ವಿಶಿಷ್ಯತೇ! 
ಸಹಸ್ರೇಭ್ಯೋ ವೇದಾಧ್ಯಾಯೀ ವಿಶಿಷ್ಯತೇ! 
ವೇದಾಧ್ಯಾಯಿ ಸಹಸೆ ನ್ರೇಭ್ಯ ಸ್ಪಾಗಿ ಹೊತ್ತಿ € ವಿಶಿಷ್ಯತೇ। 
ಅಗಿ ಿಹೋತ್ರಿ ಸಹಸೆ ಸ್ರೇಭ್ಯೊ ಯನ್ನ ಯಾಜೀ ವಿಶಿಷ್ಯತೇ॥ 
ಯಜ್ಞ ಯಾಜಿಸಹಸೆ ಭ್ಯ? ಸತ್ರ ಯಾಜೀ ವಿಶಿಷ ಷ್ಯತೇ। 
ಸತ್ರಯಾಜಿಸೆಹಸ್ರೇಭ್ಯಃ ಸರ್ವವಿದ್ಯಾರ್ಥಪಾರಗು॥ 


೫೫೪ ಸೆಂಕೀರ್ಣ ವಚೆನಸಂಪುಟ : ಒಂದು 
ಸರ್ವವಿದ್ಯಾರ್ಥವಿತ್ಯೋಟ್ಯಾ ಶಿವಭಕ್ತೋ ವಿಶಿಷ್ಯತೇ! 
ಎಂದುದಾಗಿ, 
ನಿಕೃಷ್ಟಾಚಾರಜನ್ಮಾನೋ ವಿರುದ್ಧಾಲೋಕವೃತ್ತಿ ಷು 
ಕೋಟಿಭ್ಯೋ ವೇದವಿದುಷಾಂ ಶ್ರೇಷ್ಟ ಮದ್ಭಾವಭಾವಿತಾಃ। 
ಎಂದುದಾಗಿ, 
ದೇಶಾಂತರ ಸಂಹಿತೆಯಲ್ಲಿ: 
ಕ್ರಿಮಿಕೀಟಪತಂಗೇಭ್ಯಃ ಪಶವಃ ಪ್ರಜ್ಞಯಾಧಿಕಾಃ। 
ಪಶುಭ್ಯೋಪಿ ನರಾಶ್ಯೈ ವೀಷ್ಮಾಸ್ಮೆ "ಷು ಶ್ರೇಷ್ಠಾದ್ವಿಜಾತಯಃ॥ 
ದಿ ಜಾತಿಷ್ಟಧಿಕಾ ವಿಪ್ರಾವಿಪ್ರೇಷು ಕ್ರತುಬುದ್ಧಯಃ] 
ಕ್ರತುಬುದ್ಧಿಷು ಕರ್ತಾರಸ್ತೆ "ಭ್ಯಃ ಸನ್ಯಾಸಿನೋಧಿಕಾಃ॥ 
ತೇಭ್ಯೋ ವಿಜ್ಞಾನಿನಃ ಶ್ರೇಷ್ಠಾಸ್ತೇಷು ಶಂಕರಪೂಜಕಾಃ! 
ತೇಷು ಶ್ರೇಷ್ಠಾ ಮಹಾಭಾಗಾ ಮಮ ಲಿಂಗಾಂಗಸೆಂಗಿನಃ! 
ಲಿಂಗಾಂಗಸಂಗಿಷ್ಟಧಿಕಃ ಷಟ್‌ಸೆ ಲಜ್ಜಾ ನವಾನ್ಸುಮಾನ್‌ | 
ತಸ್ಮಾದಪ್ಯಧಿಕೋ ನಾಸ್ತಿ ತ್ರಿಷು ಲೋಕೇಷು ಸರ್ವದಾ 
ಎಂದುದಾಗಿ, 
ಭೋಗಮೂರ್ತಿರ್ಮಹಾಲಿಂಗಂ ಜಂಗಮಶ್ಚ ನ ಸೆಂ ಶಯಃ! 
ಜಂಗಮೋ ಲಿಂಗರೂಪಂ ಚ ಸೆತ್ನಂ ಸೆತ್ನಂ ನ ಸೆಂಶಯಃ! 
ಸ್ನಾವರಂ ಜಂಗಮಶ್ಸೆ ವ ದ್ವಿವಿಧಂ ಲಿಂಗಮುಚ್ಛತೇ! 
ಜಂಗಮಸ್ಯಾವಮಾನೇನ ಸ್ಥಾವರಂ ನಿಷ್ಪಲಂ ಭವೇತ್‌! 
ಆಚಾರಶ್ವ ಗುರುರ್ಲಿಂಗಂ ಜಂಗಮಶ್ಚ ಪ್ರಸಾದಕಃ! 
ಪಂಚವಕ್ರ ಸೆಮಾಯುಕ್ತ 0 ಮಹಾಲಿಂಗಸ್ಯ ಲಕ್ಷಣಂ) 
ಜಂಗಮೋ ಲಿಂಗಮಾಚಾರೋ ಮಹಾಲಿಂಗಂ ಗುರುಸ್ತದಾ! 
ಪಂಚವಕ್ರಸಮಾಯುಕ್ತ : ಪ್ರಸಾದೋ ಲಿಂಗಲಕ್ಷಣಂ॥ 
ಆಚಾರೋ ಗುರುಲಿಂಗಂ ಚ ಮಹಾಲಿಂಗಪ್ರಸಾದಕಂ! 
ಪಂಚವಕ್ರಸಮಾಯುಕ್ತ 0 ಸತ್ಯಂ ಜಂಗಮಲಕ್ಷಣಂ॥ 
ಪ್ರಸಾದೋ ಜಂಗಮಶ್ಟೈ ಪವ ಆಚಾರೋ ಗುರುದೇವ ಚ! 
ಮಹಾಲಿಂಗಸಮಾಯುಕ್ತ್ಕಂ ಶಿವಲಿಂಗಸ್ಯೆ ಲಕ್ಷಣಂ॥ 
ಜ್ಞಾನಾಚಾರೋ ಮಹಾಲಿಂಗಂ ಶಿವಲಿಂಗಂ ಚ ಜಂಗಮ! 
ಪಂಚವಕ್ತ್ರ ಸೆಮಾಯುಕ್ತಂ ಇತ್ಯೇತೇ ಗುರುಲಕ್ಷಣಂ॥ 
ಮಹಾಲಿಂಗಂ ಪ್ರಸಾದಶ್ವ ಜಂಗಮೋ ಗುರುಲಿಂಗಕಂ! 
ಪಂಚವಕ್ರಸಮಾಯುಕ್ತ ಆಚಾರೋ ಲಂಗಲಕ್ಷಣಂ॥ 
ಅಂಗಮಾಚಾರಮಾಶ್ರಿತ್ಯ ಆಚಾರಃ ಪ್ರಾಣಮಾಶ್ರಿತಃ। 
ತತ್ಪಾ ಣೋ ಶಿವಲಿಂಗ ಚ ತಲ್ಲಿಂಗಂ ಜಂಗಮಾಶ್ರಿತಂ!! 


ಉರಿಲಿಂಗಪೆದ್ದಿಗಳ ವಚನ ೫೫೫ 


ಇಂತೆಂದುದಾಗಿ, 

ಕ್ಷಣದಲ್ಲಿ ಅರಿ ಲಿಂಗವನು, 

ಕಣಾರ್ಧದಲಿ ಲಿಂಗವೂ ನಿನ್ನರಿವ. 

ಕ್ಷಣಾರ್ಧದಲ್ಲಿ ಅರಿ ಭಕ್ತ್ಷಕಾಯನೆಂದು. 

ಪ್ರಾಣಲಿಂಗವೆಂದರಿದು 

ಲಿಂಗವನು ಒಂದು ಕ್ಷಣದಲ್ಲಿ ಮರೆದಡೆ 

ಕ್ಷಣಾರ್ಧದಲ್ಲಿ ಮರೆದಡೆ, ನಿನ್ನನೂ ಅಜ್ಞಾನಿಯ ಮಾಡಿ 
ಆಯಸೆಂ ಬಡಿಸಿ ಆಸೆಗೆ ಒಪ್ಪಿಸಿ ಫಾಸಿಮಾಡದೆ ಬಿಡನು ಲಿಂಗವು. 
ಕ್ಷಣಾರ್ಧದಲ್ಲಿ ಸರ್ವಪ್ರಪಂಚವೆಲ್ಲವನೂ ಮರೆದು 

ನಿತ್ಯವಾಗಿ ಲಿಂಗವನರಿ ಮನವೆ. 

ನಿರಂತರ ಲಿಂಗದಲ್ಲಿದ್ದು ಲಿಂಗವ ಹಾಡೆ] ಸುಖಿಯಪ್ಪೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನೆ ಸಾಕ್ಷಿ. | ೨೫೪ | 


೧೫೨೦ 


ಲಿಂಗವ ನಂಬಿ ಲಿಂಗಾರ್ಚನೆಯ ಮಾಡಿ 
ಲಿಂಗವಾದರು ಅಸಂಖ್ಯಾತಪುರಾತನರು. 
ಲಿಂಗವ ನಂಬದೆ ಅಂಗದಿಚೆಯ ನಡೆದು ಭೆಂಗಿತರಾದರು 
ದೇವದಾನವಮಾನವರನೇಕರು, ಇದು ದೃಷ್ಟ. 
ಇಷ್ಟಾನಿಷ್ಟವಿದೆ: 
ಅನಿಷ್ಟವ ಬಿಟ್ಟು ಇಷ್ಟವ ಹಿಡಿದು ಬದುಕಿರಯ್ಯಾ ಕೆಡಬೇಡ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೨೫೫ 

೧೫೨೧ 

ಲಿಂಗವನರಿದು ಲಿಂಗಾರ್ಚನೆಯ ಮಾಡಿ 
ಗುರು ಲಿಂಗ ಜಂಗಮಕ್ಕೆ, ತನು ಮನ ಧನವ ನಿವೇದಿಸಿ 
ಲಿಂಗವನಲ್ಲದೆ ಅನ್ಯವನರಿಯದಿಪ್ಪ ಮಹಾಮಹಿಮನು. 
ಆತನ ನುಡಿಯೇ ವೇದ, ಆತನ ನಡೆಯೇ ಆಗಮ, 
ಆತೆ ಮಾಡಿತ್ತೇ ಶಾಸ್ತ್ರ, ಆತ ಹೇಳಿತ್ತೇ ಪುರಾಣ, 
ಆತನಿದ್ದುದೇ ದೇವಲೋಕ, 
ಅತನುಪಮಾತೀತನು, ಆತನ ದರ್ಶನ ಸ್ಪರ್ಶನದಿಂದ ಪಾಪಕ್ಷಯ. 
ಆತನ ಪಾದೋದಕಸೇವನೆಯೊಳೆಲ್ಲರು ಜೀವನ್ಮುಕ್ಷ್ಮರು ಕೇಳಿರಣ್ಣ ; 
ಆ ಮಹಾಮಹಿಮನ 
ಶ್ರುತ ದೃಷ್ಟ ಅನುಮಾನದಿಂದ ವಿಚಾರಿಸಿ ನೋಡಿರಣ್ಣ ಸ 


RY. ಸಂಕೀರ್ಣ ವಚೆನಸಂಪುಟ : ಒಂದು 


ಬಸೆವರಾಜದೇವರು ಮೊದಲಾದ ಪುರಾತನರ ಚೆರಿತ್ರವನು. 

ಅವರು ಲಿಂಗವನರಿದು ಲಿಂಗಾರ್ಚನೆಯ ಮಾಡಿ 

ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನರ್ಪಿಸಿ ಅಹುದೆನಿಸಿಕೊಂಡರಲ್ಲವೆ? 
ಇದನರಿತು ಆವನಾನೊಬ್ಬನು ಆಷ್ಟ್ರಾದಶವಿದ್ಯ 

ಪ್ರರಾಣವನೋದಿ ಕೇಳಿ ಹೇಳಿದರೇನೋ ಗಿಣೆ ಓದಿದಂತೆ? 
ಸರ್ವಸೆಂಗಪರಿತ್ಠಾಗಿಯಾಗಿ 

ಅರಣ್ಯದೊಳಗಿದ್ದ ಡೇನು, ವನಚರವಾ ಧನಂತೆ? 

ಭೂಪ್ರ ದಕ್ಷಿಣೆ ಮಾಡಿ ಬಂದಡೇನು, ಮ ಗದಂತೆ? 

ಅಶನವ ಬಿಟ್ಟಡೇನು, ಪರಾಕಿಯಂತೆ? " 

ವಿಷಯವ ಬಿಟ್ಟ ಡೇನು, ಅಶಕ ಕನಪುಂಸೆಕನಂತೆ? 

ನಿದ್ರೆಯ ಬಟ್ಟ ್ಪಡೇನು, ಜಾರಚೋರರಂತೆ? | 

ಸಾಮಥ್ಯ ಪೆರುಷರೆನಿಸ ಖೇಚರತ್ವ ದಲ್ಲಿದ್ದ ಡೇನ್ನು ಪಕ್ಷಿಗಳಂತೆ? 

ಜಲದಲ್ಲಿ ನ ಸಮುದ ನ್ರಲಂಘನೆಯ 'ಮಾಡಿದಡೇನ್ನು 'ಮತಾ 
ದಾನಾದಿಗಳೆ ಮಾಡಿದಡೇನು, ಕ್ಷತ್ರಿ ಯನಂತೆ? 

ಏನ ಮಾಡಿದಡೇನು? ಏನ ಕೇಳಿದಡೇನು? 

ಸಾಮಾರ್ಥ್ಯ ಪುವವರಿಸಸೊಂಡ ಫಲವಿಲ್ಲ, 

ಭಕ್ತಿಗೆ ಸೆಲ್ಲದು, ಮುಕ್ತಿಗೆ ಸೆಲ್ಲದು. 

ಇವರಿದು ೌವಲಿಂಗಾರ್ನನೆಯ ಮಾಡುವುದು 

ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವ ನಿವೇದಿಸುವುದು. 
ನಿವೇದಿಸಿದಡೆ ಸರ್ವಸಿದ್ಧಿ ಯಹುದು. 

ಸೆಕಲಲೋಕಕ್ಕೆ ಪುಜ್ಯನಹ, 

ಇದೇ [ಸೆ'ಲುವ ಯುಕ್ತಿ, ಇದೇ ಸೆದ್ಭ ಕ್ಕಿ, ಇದೇ ಕೇವಲ ಮುಕ್ತಿ, 
ಉರಿಲಿಂಗಪೆದ್ದಿಪ್ರಿಯ ಎತ್ವೆ ಶ್ವ ರ. | ೨೫೬ 


ತ್ಸ್ಯಾದಿಗಳಂತೆ? 


೧೫೨೨ 


ಲಿಂಗವನರಿದ ಲಿಂಗವಂತನು ಸರ್ವಾಂಗಲಿಂಗಮೂರ್ತಿ. 
ಆತನ ನುಡಿಯೆ ವೇದ, ಆತನ ನಡೆಯೆ ಶಾಸ್ತ್ರ ಪುರಾಣ ಆಗಮ ಚರಿತ್ರವು. 
ಆ ಮಹಾಮಹಿಮನ ನುಡಿಯಲ್ಲಿ ತರ್ಕವ ಮಾಡಲಾಗದು. 
ನಡೆಯಲ್ಲಿ ನಾಸ್ತಿ ಕವ ಮಾಡಿದಡೆ ನರಕ ತಪ್ಪದಯ್ಯಾ. 
ವಿಂಗವನರಿದ ಮಹಾಮಹಿಮೂಂಗೆ ನಮೋ ನಮೋ ಎಂಬೆನು, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೫೭ | 


ಉರಿಲಿಂಗಪೆದ್ದಿಗಳ ವಚನ ೫೫೭ 


೧೫೨೩ 


ಲಿಂಗವನರಿಯರು ಲಿಂಗದ ಮುಖವನರಿಯರು. 
ಪೂಜಿಸಲರಿಯರು ಅರ್ಚಿಸಲರಿಯರು ಅರ್ಪಿಸೆಲರಿಯರು. 
ನಾನೇ ಭಕ್ತನು ನಾನೇ ಮಾಹೇಶ್ವರನು ನಾನೇ ಪ್ರಸಾದಿಯೆಂಬರು. 
ಶಿವಾಚಾರಪರಾಜು ಖರು ನೋಡಾ. 
ಶಿವ ಶಿವ್ಧಾ ಪ್ರಾಣಲಿಂಗಿ ಶರಣ ಐಕ್ಯನೆಂಬುದು ಮಹಾಕ್ರೀ. 
ಅದನೆಂತೂ ಅರಿಯರು. 
ಗುರು ಲಿಂಗ ಜಂಗಮ ಒಂದೆಂಬುದನೂ 
ವೇದ ಶಾಸ್ತ್ರ ಆಗಮ ಪುರಾಣ ಪುರಾತನರ ನಡೆ ನುಡಿಯಿಂದರಿದು 
ಕ್ರೀಯನರಿದು ಕಾಲವನರಿದು 
ಮನ ವಂಚನೆಯಿಲ್ಲದೆ ಶಿವಲಿ್ನಗವ ಪೂಜಿಸಬೇಕು, ಸೆದ್ಭಕ್ತಿ ಯಿಂ ಭಕ್ತನಾಗಿ. 
"ನ ಗುರೋರಧಿಕೆಂ ನ ಗುರೋರಧಿಕಂ' ಎಂಬುದನರಿದು 
ಪರಧನ ಪರಸ್ತ್ರೀ ಪರದ್ದೆವವ ತ್ಯಜಿಸಿ 
ತನು ಮನ ಧನದಲ್ಲಿ ವಂಚನೆಯಿಲ್ಲದೆ ಮನೋವಾಕ್ಕಾಯಶುದ್ಧನಾಗಿ 
ಅಷ್ಟವಿಧಾರ್ಚನೆ ಹೋಡಶೋಪಚಾರದಿಂ ಅರ್ಚಿಸಬೇಕು 
ಫ್ರೀಗುರುಲಿಂಗಕ್ಕೆ ಮಾಹೇಶ್ವರನಾಗಿ. 
ಜಂಗಮ ಪರಶಿವನೆಂದರಿದು ಭೋಗಮೂರ್ತಿ ಎಂದರಿದು 
ಮನೋವಾಕ್ಯಾಯಶುದ್ಧನಾಗಿ ಧನವಂಚನೆಯಿಲ್ಲದೆ 
ಸರ್ವಪದಾರ್ಥ ಸರ್ವಚೋಗಂಗಳೆನರ್ಪಿಸಿ 
ಜಂಗಮಲಿಂಗಾರ್ಚನೆಯಂ ಮಾಡಿ ಜಂಗಮಪ್ರಸಾದವಂ ಪಡೆದು 
ಪ್ರಸಾದವ ಭೋಗಿಸಿ ಪ್ರಸಾದಿಯಾಗಿ 
ಜಂಗಮಲಿಂಗೂರ್ಚನೆಯಂ ಮಾಡುವುದಯ್ಯಾ ಪ್ರಸಾದಿಯಾಗಿ. 
ಇಂತು ಭಕ್ತಿ ಮಾಹೇಶ್ವರ ಪ್ರಸಾದಿ ತನುವಿಡಿದು 
“ಏಕ ಮೂರ್ತಿಸ್ತ್ರಿಧಾ ಜಬೇದಾಃ' ಎಂಬುದನರಿದು 
ಕ್ರಿಯೆಯಲ್ಲಿ ಕ್ರೀಿಯೆಯನರಿದು 
ತನುವಿಡಿದು ಸೆಕಲನಾಗಿ ನಡೆವ ಸ್ಸ ಲ ಈ ಮೂರು 
ಪ್ರಾಣಲಿಂಗಿ ಶರಣನ್ಸೈಕ್ಯನೆಂಬುದು ಇವು ಮೂರುಸಲ, 
ಮನವಿಡಿದು ನಡೆವುದು ನಿಷ್ಕಲಸ್ಥೆ ಲವನೊಂದುಮಾಡಿ 
ಏಕೀಭವಿಸಿ ನಡೆವುದು. 
ಇವು ಮೂರುಸ್ಸೆಲಕ್ಕೆ ನಿಷ್ಕಿ ೨ಯಾಸೆಂಬಂಧ. 
ಈ ಮಹಾವರ್ಮವನೂ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ 
ನಮ್ಮ ಶರಣರೇ ಬಲ್ಲರು, 
ವಾಜ್ಮನೋತೀತರು ಉಪಮಾತೀತರು, ಘನ ಮಹೂ[ಕ್ರೀಯ)]. | ೨೫೮ | 


೫4೮ 


ಸಂಕೀರ್ಣ ವಚನಸಂಪುಟ : ಒಂದು 


೧೫೨೪ 


ಲಿಂಗವಿದ್ದುವೇ ಕೈಲಾಸ, ಲಿಂಗವಿದ್ದು ದೇ ಕಾಶೀಕ್ಷೇತ್ರ 
ಲಿಂಗವಿದ್ದುದೇ ಅಷ್ಮಾಪಷ್ಪಿಮುಕ್ತಿಕ್ಷೇತ್ರ ಕಾಣಿರಣ್ಣಾ. 
ಇದು ಕಾರಣ, ಲಿಗವಿದ್ದ ಠಾವ ಕೇಳಿರೆ: 
ಲಿಂಗವಿದ್ದ ಠಾವು, ಭಕ್ತಕಾಯ ಮಮಕಾಯವೆಂದುದಾಗಿ 
ಭಕನ ಕಾಯ ಲಿಂಗಕಾಯ, 
“ಲಿಂಗಾಲಿಂಗೀ ಮಹಜ್ಜೀವೀ” ಎಂದುದಾಗಿ 
ಲಿಂಗವಂತನೇ ಲಿಂಗಪ್ರಾಣಿ ಕಾಣಿರಣ್ಣಾ. 
ಇಂತೆಂದುದಾಗಿ, 
ಶಿವಭಕ್ತನ ಸೆಂಗ ಲಿಂಗಸಂಗ, 
ಶಿವಭಕ್ತನ ಪಾದವೇ ಮುಕ್ತಿ | 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. | ೨೫೯ 
೧೩೨೫ 
ಲಿಂಗವು ಕೊಟ್ಟ ಆಯುಷ್ಯದಲ್ಲಿ 
ನಿಮಿಷಾರ್ಧ ನಿಮಿಷಾರ್ಥ ಹೆಚ್ಚಿಸೆಬಾರದು, ನಿಮಿಷಾರ್ಧ ಕುಂದಿಸೆಬಾರದು. 
ಶಿವಲಿಂಗವು ಕೊಟ್ಟ ಭಾಷೆಯಲ್ಲಿ 
ಕಾಣಿಯ ಕುಂದಿಸಬಾರದು, ಕಾಣಿಯ ಹೆಚ್ಚಿಸೆಬಾರದು. 
ಹರಬ್ರಹ್ಮಾದಿಗಳಿಗೂ ತೃಣದಂತಪ್ಪ ಕಾರ್ಯವ ಮಾಡಬಾರದು. 
ಉತ್ಪತ್ತಿ ಸ್ಟ ತಿ ಲಯಕ್ಕೆ ಶಿವನೇ ಕರ್ತನು ಮತ್ತಾರೂ ಇಲ್ಲ. 
ಇದನಹಾದು ಇನೆ ಹಸಿ, ರಾಸೆ ಮಾಡದಿರು. 
ಅನ್ಯರು ಆಯುಷ [ [ಭವಿಷ್ಯ] ಭೋಗಾದಿಭೊಗಂಗಳ 
ಕೊಟ್ಟರೆಂಬ ಸೆಂ ತೋಷ ಬೇಡ, ಕೊಡರೆಂಬ ಕ್ಲೆ €ಶ ಬೇಡ. 
ಶಿವಾಧೀನವೆಂಬುದನರಿದು, 
"ತೇನ ವಿನಾ ತೃಣಾಗ್ರಮಪಿ ನ ಚಲತಿ? 
ಎಂಬುದನರಿದು ಪರಿಣಾಮಿಸು. 
ಪರಿಣಾಮದಿಂ ಲಿಂಗವನರ್ಚಿಸು ಪೂಜಿಸು 
ಕೇವಲ ವಿಶ್ವಾಸೆಂ ಮಾಡಿದಡೆ ಬೇಡಿತ್ತ ಕೊಡುವ 
ಇಹಪರ ಸಿದ್ಧಿ, ನೆರೆ ನಂಬು ನಂಬು ಮನವೇ 
ುರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೬೦ Wl 


ಉರಿಲಿಂಗಪೆದ್ದಿಗಳ ವಚನ ೫೫೯ 
೧೫೨೬ 


ಲಿಂಗವು ಸರ್ವಾಂಗದಲ್ಲಿ ಭರಿತವಾಗಿರಲು 
ಮನ ಅರಿಯದು, ತನು ಸೋಂಕವಪು, 
ಜ್ಞಾನ ಕಾಣಿಸದು, ಭಾವ ಮುಟ್ಟಿದು. 
ಶಿವಶಿವಾ ವಿಶ್ವಾಸದಿಂ ಗ್ರ ಗಹಿಸಿ ಜಡಿಯದೆ ಕೆಟ್ಟೆ. ರ 
ಅಂತರಂಗ ಬಹಿರಂಗ ಭರಿತವಾಗಿ ಲಿಂಗವಿದಾನೆ ಇದಾನೆ. 
ಮನವೇ, ನಿಮಿಷದಲಿ ವಿಶ್ವಾಸದಿಂ ಗ್ರಹಿಸಿದಡೆ 
ಸತ್ಯನವ್ಪ ನಿತ್ಯನಪ್ಪೆ ಮುಕ್ತನಪ್ತೆ 


ಲ 
ರಿಲಿಂಗಪೆ ಪೆದ್ದಿಪ್ರಿಯ ವಿಶ್ವೇಶ್ವರ. Il 2೬೧ 


೧೫೨೭ 


ಲಿಂಗವೆಂಬುದು ಪರಶಕ್ಕಿಯುತ ಪರಶಿವನ ನಿಜದೇಹ, 
ಲಿಂಗವೆಂಬುದು ಪರಶಿವನ ಘನತೇಜ, 
ಲಿಂಗವೆಂಬುದು ಪರಶಿವನ ನಿರತಿಶಯಾನಂದಸುಖವು, 
ಲಿಂಗವೆಂಬುದು ಪರಶಿವನ ಪರಮಜ್ಞಾನ, 
ಲಿಂಗವೆಂಬುದು ಷಡಧ್ವಮಯ ಜಗಜ್ಞ ನ ಭೂಮಿ, 
ಲಿಂಗವೆಂಬುದು ಅಖಂಡಿತವೇದ ಪಂಚೆ ಸುಚ್ಚಿ, 
ಲಿಂಗವೆಂಬುದು ತಾ ಹರಿಬ್ರಹ್ಮೆರ ನಡುಮನೆಗಳ ಜ್ಯೋತಿರ್ಲಿಂಗ, 
ಅಖಿಲಾರ್ಣವ ಲಯಾನಾಂ ಲಿಂಗಂ ಮುಖ್ಯಂ ಪರಂ ತಥಾ! 
ಪರಂ ಗೂಢಂ ಶರೀರಸ್ಥೆ ೦ ಲಿಂಗಕ್ಷೇತ್ರಮನಾದಿವತ್‌!! 
ಯದಾದ್ಯಮೈಶ್ವರಂ ತೇಜಸ್ತಲ್ಲಿಂಗಂ ಪಂಚಸೆಂಜ್ಞಕಂ! 
ಎಂದಿದು ಲಿಂಗದ ಮರ್ಮ. 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ, | 
ಲಿಂಗದೊಳಿದ ತಿಳಿಯಬಲ್ಲವನೇ ಬಲ್ಲವನು. ll 2೬೨ ॥ 


೧೫೨೮ 


ಲಿಂಗವೇ ಪಾ ಸ್ರಾಣ ಪ್ರಾಣವೇ ಲಿಂಗವಾದ ಪ್ರಾಣಲಿಂಗಿಯ ಪ್ಲಾ ಾಣಲಿಂಗಕ್ಕಿ, 
ಧ್ಯಾನಾಮೃ ತಷ ಪೊಚಾಕ್ಷರಂಗಳ ಪಂಚಾಮೃತದಿಂ ಸ ನ 

ಆ ಲಿಂಗಕ್ಕೆ ಮನವೇ ಪ್ಪ ಪ್ರಷ್ಟ ; ಬುದ್ದಿಯೆ ಗಂಧ, ಚಿತ್ರವೇ ನೈವೇದ್ಯ. 
ಅಹಂಕಾರವಳಿದ ನಿರಹಂಕಾರದ ಆರೋಗಣೆಯ ಮಾಡಿಸಿ, 

ಪರಿಣಾಮದ ವೀಳ್ಯವನಿತ್ತು ೌ ಸ್ನೇಹೆದಿಂದ ವಂದನೆಯಂ ಮಾಡಿ, 


ಆ ಪ್ರಾಣಲಿಂಗಕ್ಕೆ ಬಹಿರಂಗದ ಪೂಜೆಯ ಪರಿಯಲಿ 


೫೬೦ ಸಂಕೀರ್ಣ ವಚನಸಂಪುಟ : ಒಂದು 


ಅಂತರಂಗದ ಪೂಜೆಯ ಮಾಡುವುದು. 

ಬಹಿರಂಗದ ಪೂಜೆಯ ಪ್ರಾಣಲಿಂಗಕ್ಕೆ 

ಅಂತರಂಗದ ವಸ್ತುಗಳೆಲ್ಲವನ್ನು ತಂದು, 

ಬಹಿರಂಗದ ವಸ್ತುವಿನಲ್ಲಿ ಕೂಡಿ, 

ಅಂತರ್ಬಹಿರುಭಯ ಲಿಂಗಾರ್ಚನೆಯ ಮಾಡಲು, 

ಅಂತರಂಗ ಬಹಿರಂಗ ಭರಿತನಾಗಿಪ್ಪನಾ ಶಿವನು, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. Il ೨೬೩ | 


೧೫೨೯ 


ಲಿಂಗಾರ್ಚನೆಯ ಮಾಡಿ 
ಪ್ರಸಾದವ ಹೆಡೆದು ಪ್ರಸಾದವ ಬೋಗಿಸುವುದು. 
ಅಲ್ಲಲ್ಲಿಗೆ ಹೋಗಿ ತೋಳಲಿ, ಬಳಲಿ ಕಲ್ಲುತಾಗಿದ ಮಿಟ್ಟೆಯ[ವೊ]ಲಾಗವೆ 
ಎಲೆ ಎಲೆ ಜಡಜೀವನೆ ಮತ್ತೆಲ್ಲಿಯೂ ಅರಸ[ದಿರು). 
ದೇವರೆಂಬ ಬಲ್ಲಹನ ಬಿಟ್ಟು ಕಟಕವಿಹುದೆ? 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನ 
ಶೀಪಾದದಲ್ಲರಸಿಕೊ ದೇವರೆಂಬವರನು. il ೨೬೪ | 


೧೫೩೦ 


ಲಿಂಗಾರ್ಪಿತವ ಮಾಡಿ ಪ್ರಸಾದವನಲ್ಲದೆ ಭೋಗಿಸೆನೆ 
ಪ್ರಸಾದಿಗಳಿಗೆ ಇನ್ನೆಂತಯ್ಯಾ? 
ಅನರ್ಪಿತ ಭೋಗವು ಸಂಭವಿಸಿ 
ದೋಷವೇ ಪ್ರಾಪ್ಲಿಯಾದ ಪರಿಯ ನೋಡಾ. 
ಅದೆಂತೋ ಅನರ್ಪಿತವ ಮನದಲ್ಲಿ ನೆನೆಯಬಹುದು? 
ಅದೆಂತೋ ಅನರ್ಪಿತವ ಪಂಚೇಂದ್ರಿಯಗಳಲ್ಲಿ ಮುಟ್ಟಬಹುದು? 
ಅಕಟಕಟಾ, ಅರ್ಪಿತವಿಲ್ಲವೆ ಸರ್ವವಸ್ತುವ ಅಂಗವಿಸಿ ಭೋಗಿಸೆಬಹುವೆ? 
ಅಂಗ ಲಿಂಗವಾಗಿ ಲಿಂಗ ಪ್ರಾಣವಾಗಿ 
ಪ್ರಾಣ ಮನವಾಗಿ ಮನವು ಲಿಂಗಸ್ತ್ರಾಯತವಾಗಿ 
ಭಾವಶುದ್ದವಾ!ಗೆ] ಮನವೇ ಲಿಂಗವು. 
ಲಿಂಗ ಮುಂದು ಮನ ಹಿಂದಾಗಿ ಸರ್ವಕ್ರೀಯ ವರ್ತಿಸುವುದು, 
ಈ ಕ್ರೀ ಸರ್ವಾರ್ಪಿತ. 
ಇದು ತಾತ್ಸ ರ್ಯ ಕಳೆ, ಇದೇ ಅರ್ಪಿತಕ್ಕೆ ಜೀವ ಕಳ್ಳೆ 
ಇಂತಹ ಮಹಿಮೆಗೆ ಸರ್ವಪ್ರಸಾದ, ಅದು: 
ಪಂಚೇಂದ್ರಿಯವೆಲ್ಲವು ಲಿಂಗಾರ್ಪಿತ, 


ಉರಿಲಿಂಗಪೆದ್ದಿಗಳ ವಚನ 


ಆತನ i : ರ್ರಸಾದಭೋಗ, 
ನಾತ ವಿಶ್ವೇಶ್ವರ. 


೧೫೩೧ 


ಲಿಂಗಿನಾ ಸೆಹವರ್ತಿತ್ವಂ ಲಿಂಗಿನಾ ಸಹ ವಾದಿತಾ। 
ಲಿಂಗಿನಾ ಸೆಹಚಿಂತಾ ಚ ಲಿೀಗಯೋಗೋ ನ ಸೆಂಶಯಃ! 
ಶಿವಲಿಂಗದ ಮಹಾತ್ಮೆಯನು ಶಿವಲಿಂಗದ ಮರ್ಮವನು 
ಶಿವಲಿಂಗದ ನಿಶ್ಚಯವನು ಇದುರಯ್ಯ ಬಲ್ಲವರು? 
ಆರಯ್ಯ ಅರಿವವರು, ್ರೀಗುರು ಕರುಣಿಸಿ ತೋರಿ ಕೊಡದನ್ನ ಬರ? 
“ಸರ್ವೈಶ್ವ ರ್ಯಸುಂಪನ್ನ $ ಸರ್ವೇಶತ್ವ ಸಮಾಯುತಃ' 
ಎಂದುದಾಗಿ, 
“"ಅಣೋರಣೀಯಾನ್‌ ಮಹತೋ ಮಹಿಯಾನ್‌' 
ಎಂದುದಾಗಿ, 
“ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸಹ” 
ಎಂದುದಾಗಿ, 
ವೇದಪ್ಪರುಷರಿಗೂ ಅರಿಯಬಾರದು, 
ಅರಿಯಬಾರದ ವಸ್ತುವ ಕಾಣಿಸಬಾರದು 
ಕಾಣಿಸಬಾರದ ವಸ್ತುವ ರೂಪಿಸೆಲೆಂತೂ ಬಾರದು, 
ರೂಪಿಸೆಬಾರದ ವಸ್ತುವ ಪೂಜಿಸೆಲೆಂತೂ ಬಾರದು. 
ಪೂಜೆಯಿಲ್ಲಾಗಿ ಭಕ್ತಿ ಇಲ್ಲ, 
ಭಕ್ತಿ ಇಲ್ಲಾಗಿ ಪ್ರಸಾದವಿಲ್ಲ, 
ಪ್ರಸಾದವಿಲ್ಲಾಗಿ ಮುಕ್ತಿ ಇಲ್ಲ, 
ಮುಕ್ತಿ ಇಲ್ಲಾಗಿ ದೇವದಾನವಮಾನವರೆಲ್ಲರೂ ಕೆಡುವರು. 


೫೬೧ 


Il 2೬% ॥| 


ಕೆಡುವವರನು' ಕೆಡದಂತೆ ಮಾಡಿ ರಕ್ಷಿಸಿದನು ಸದು ರು ಮದ್ದು ರು ಪ್ರೀಗುರು. 


"ನ ಗುರೋರಧಿಕಂ ನ ಗುರೋರಧಿಕಂ' 

ಎಂದುದಾಗಿ, 

ಮಹಾಗುರು ಶಾಂತಮೂರ್ತಿ ಕೃ ಪಾಮೂರ್ತಿ ದಯಾಮೂರ್ತಿ 
ಲಿಂಗಪ ಸ್ರತಿಷ್ಠೆ ಯ ಮಾಡಿದನು. 

ಆಜಿಸನರ ಕೇಳಿರೆ; 

ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸೆಹ। 
ನಾದಬಿಂದುಕಳಾತೀತಂ ಗುರುಣಾ ಲಿಂಗಮುದ್ಭವಂ॥ 


#೬೨ ಸಂಕೀರ್ಣ ವಚನಸಂಪುಟ: ಒಂದು 
ಎಂದುದಾಗಿ, 
ಸದ್ದು ರೋರ್ಭಾವಲಿಂಗಂ ತು ಸೆರ್ವಬ್ರಹ್ಮಾಂಡಗಂ ಶಿವಂ! 
ಸರ್ವಲೋಕಸ್ಯ ತ್ರಾಣತ್ವಾತ್‌ ಮುಕ್ತಿ ಕ್ಷೇತ್ರಂ ತದುಚ್ಛತೇ॥! 
ಎಂದುದಾಗಿ, 
"ಗುರುಣಾದೀಯತೇ ಲಿಂಗಂ” 
ಸರ್ವಲೋಕಕ್ಕೆಯೂ ಸರ್ವರಿಗೆಯೂ 
ಲಿಂಗಪ್ರತಿಷ್ಠೆಯಂ ಮಾಡಿಕೊಟ್ಟ ನು. 
ಅ ಭಾವನಂ ನಾಸ್ತಿ ಯದ್ದ ಶ್ವರ ತದ್ವಿನಶ್ಯತಿ! 
ಅದೃಶ್ಯಸ್ಯೆ ತು ರೂಪ ಶ್ರೇ ಸಾದಾಖ್ಯಮಿತಿ ಕಥ್ಯತೇ॥ 
ಎಂದುದಾಗಿ, 
ನಿಷ್ಕಳೆರೂಪ ನಿರವಯ ಧಾನಪೂಜೆಗೆ ಅನುವಲ್ಲ. 
ಸೆಕಲತತ , ಸಾಮಾನ್ನವೆಂದು 

ವಮಂವ ಠಿ 
“ಸೆಕಲಂ ನಿಪ್ಪಲಂ ಲಿಂಗಂ” 


ಎಂದುದಾಗಿ, 

“ಲಿಂಗಂ ತಾಪತ್ರಯಹರಂ' 

ಎಂದುದಾಗಿ, 

“ಲಿಂಗಂ ದಾರಿದ್ರ ಸ್ರಿನಾಶನಂ' 

ಎಂದುದಾಗಿ, 

“ಔಿಂಗಂ ಪ್ರಸಾದರೂಪಂ ಚ ಲಿಂಗಂ ಸರ್ವಾರ್ಥಸಾಧನಂ” 
ಎಂದುದಾಗಿ, 

"ಿಂಗಂ ಪರಂಜ್ಯೋತಿಃ ಲಿಂಗಂ ಪರ್ರಕ್ಮ' 
ಎಂದುದಾಗಿ, 


ಲಿಂಗವನು ಪೂಜಿಸಿ ಭಕ್ತಿ ಪ್ರಸಾದ ಮುಕ್ತಿಯ ಪೆಡೆಯಲೆಂದು 
ಮಹಾದಾನಿ ಗುರುಲಿಂಗವು ಲಿಂಗಪ್ರತಿಷ್ಠೆಯಂ ಮಾಡಿಕೊಟ್ಟನು. 
ಬ್ರಹ್ಮಾವಿಷ್ಣು ಪ ರುದ್ರಶ್ಚ ಈಶ್ವರಪ್ಪ ಸೆದಾಶಿವಃ! 
ಸರ್ವೇಲಿಂಗಾರ್ಚ್ಜನಂ ಕೃತ್ವಾ ಜಾತಾಸ್ತೇ ಲಿಂಗಪೂಜಕಾಃ॥ 
ಗೌರೀಪತಿರುಮಾನಾಥೋ ಅಂಬಿಕಾಪಾರ್ವತೀ ಪತೀ! 
ಗಂಗಾಪತಿರ್ಮಹಾದೇವೋ ಸತತಂ ಲಿಂಗಪೂಜಕಾಃ!! 
ಎಂದುದಾಗಿ, 
ಈ ಮಹೂಪುರುಷರಪ್ಪ ದೇವಗಣ ರುದ್ರಗಣ ಪ್ರಮಥಗಣಂಗಳು 
ಬ್ರಹ್ಮವಿಷ್ಣಾ ಎದಿ ದೇವದಾಸವಮಾನವರುಗಳು 

ಮಹಾಲಿಂಗವ ಧ್ಯಾನಿಸಿ ಪೂಜಿಸಿ ಪರಮಸುಖ ಪರಿಣಾಮವ 


ಪಡೆಯಲೆಂದು ಮಾಡಿದನು ಕೇವಲ ಸದ್ಭಕ್ತ ಜನಕ್ಕೆ. 


ಉರಿಲಿಂಗಪೆದ್ದಿಗಳ ವಚನ ೫೬೩ 


“ಇಷ್ಟಂ ಪ್ರಾಣಸ್ಮಥಾ ಭಾವಸ್ರಿಧಾ ವಿಕಂ' 

ಎಂದುದಾಗಿ, 

ಆ ಸದ್ದು ರು, ಆ ಪರಶಿವನನು ಆ ಸೆತ್ಲಾಣವನು ಏಕೀಭವಿಸಿ 
ಸದ್ಭಾವದಿಂ ಲಿಂಗಪ್ರತಿಷ್ಠೆ ಯ ಮಾಡಿ. 

ಪ್ರಾಣಲಿಂಗವಾಗಿ ಕರಸ್ಥಲದಲ್ಲಿ ಬಜಯಂಗೈೈದು 

ಅಂತರಂಗ ಬಹಿರಂಗ ಭರಿತನಾಗಿ 

ಪೂಜೆಗೊಳಲೆಂದು ಕರುಣಿಸಿದನು. 

“ಏಕಮೂರ್ತಿಸಿ ಸ್ತಿಧಾ ಭೇದೋ' 

ಎಂದುದಾಗಿ, 

ಅ್ರೀಗುರುಲಿಂಗ ಪರಶಿವಲಿಂಗ ಜಂಗಮಲಿಂಗ ಒಂದೇ: 

“ದೇಶಿಕಪ್ಪ ರಲಿಂಗೇ ಚತಿ ತ್ರಿವಿಧಂ ಲಂಗಮುಚ್ಯತೇ” 

el 

ಿಂಗದ ಮರ್ಮವನು, ಲಿಂಗದ ಸಂಜಿ ನ್ಲೇಯನು, ಲಿಂಗದ ನಿಶ್ಚ ಯವನು 
ಆದಿಯಲ್ಲೂ ಧ್ಯಾನ ಪೂಜೆಯ ಮಾಡಿದವರನೂ 

ಭಕ್ತಿಪ್ರಸಾದ ಮುಕ್ತಿಯ ಪಡೆದವರನೂ 

ವೇದ 'ಶಾಸ್ತ್ರ ಪುರಾಣ ಆಗಮಂಗಳು ಹೇಳುತಿ ವೆ ತ್ರಿವೈ ಶಿವನ ವಾಕ್ಯಂಗಳಿವೆ. 
ಇದೇ ನಿಶ್ಚಯ, ಮನವೇ ನಂಬು ಕೆಡಬೇಡ. 

ಮಹಾಸದ್ಧ ಕ್ಕರನೂ ನಂಬುವುದು, 

ಶಿವಲಿಂಗಾರ್ಜನೆಯ ನಿರಂತರ ಮಾಡುವುದು, 

ಇದು ನಿಶ ಶಯ, ಶಿವನು ಬಲ್ಲನಯ್ಸಾ. 

ಈಕಿ (ಯಲ್ಲಿ ಲಿಂಗವನರಿದು ವಿಶ್ವಾಸ ಸೆಂ ಮಾಡಿ 

ನೇವ ಸದ್ಯ ಕಿ ಯಿಂದ ಪೂಜಿಸುವೆದು 

ನಿರ್ವಂಚಕತೆ ದಿಂದ ತನು ಮನ ಧನವನರ್ಪಿಸುವುದು, 

ಕ್ರೆ ಯರಿದು' ಮರ್ಮವರಿದು ಸೆದ್ಭಾ ವದಿಂ ಲಿಂಗಾರ್ಚನೆಯಂ 
ಮಾಡುವುದಯ್ಯಾ, ಉರಿಲಿಂಗಪೆದ್ದಿಪ್ರಿಯ ಯ ವಿಶ್ವೇಶ್ವ ರ, Hf 2೬೬ W 


೧೫೩೨ 


ಲೋಕದ ಜಡಜೀವಿಗಳಿಗೆ 
ಚಿದ್ದಿಭೂತಿರುದ್ರಾಕ್ಷಿಮಂತ್ರವ ಹೇಳುವನೊಬ್ಬ ಗಣದ್ರೋಹಿ ಡ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. Hh 2೬೭ | 


೫೬೪ ಸಂಕೀರ್ಣ ವಚೆನಸಂಪುಟ ;: ಒಂದು 
೧೫೩೩ 


ಲೋಕಹಿತಾರ್ಥವಾಗಿ, ಪ್ರಾ ಣಿಗಳೆಲ್ಲ ಕೆಟ ಹೆರೆಂದು 
ಶರಣ ಲಿಂಗವಾಗಿ, ರಿಂಗಭರಿತೆ ಶರಣನಾಗಿ ಬದುಕಿಸಿದನು ಕೇಳಿರಣ್ಣಾ. 
ಯೇ ರುದ್ರ ಲೋಕಾದವತೀರ್ಯ ರುದ್ರಾ ಮಾನುಷ್ಯಮಾಶ್ರಿ ತ್ಯ ಜಗದ್ಧಿತಾಯ! 
ಚರಂತಿ ನಾನಾವಿಧಚಾರುಚೇಪ್ಟಾಸೆ ಸೆ ಸ್ಪೇಭ್ಯೋ ನಮಸೆ ಸ್ತ್ರ್ಯೈಂಬಕಪೂಜಕೇಭ್ಯಃ all 
ಎಂದುದಾಗಿ, 
ಶರಣರೂಪಾಗಿ ಬಂದು ಶ್ರೀಮೂರ್ತಿಯ ತೋರಿ ಪಾಪವ ಕಳೆದನು. 
ಉಪಪಾತಕಕೋಟೀನಾಂ ಬ್ರಹ್ಮೆಹತ್ಯ ಶತಾನಿ ಚ। 
ದಹೆಂತ್ಯಶೇಷಪಾಪಾನಿ ಶಿವಭಕ ಕೃಸ್ಯ ದರ್ಶನಾತ್‌! 
ಭಕ್ತಜನಂಗಳೆ ಕೂಡೆ ಸಂಭಾಷಣೆಯ ಮಾಡಿ ಮಹಾಪಾತಕಂಗಳೆ ಕಳೆದನು. 
ಮಹಾಪಾತಕ ಕೋಟಿಫ್ಲುಃ ಶ್ವ ಪಚೋ ಪಿ ಲಿಂಗಪೂಜಕಃ! 
ತತ ತ್ರಂಭಾಷಣಾನ್ಮುಕ್ತಿ, ಗನಣಮುಖ್ಯಗಣೇಶ್ವ ರಃ॥ 
ಫ್ರೀಗುರುಮೂರ್ತಿಯ ತೋರಿ ಸಂಭಾಷಣೆಯಂ ಮಾಡಿ 
ಪಾದೋದಕ ಪ್ರಸಾದವನಿತ್ತು ಸಲಹಿ ರಕ್ಷಿಸಲು ಬಂದನು ಕಾಣಿರಣ್ಣಾ. 
ಇದನರಿಯದೆ, ಶರಣರು ದ್ರವ್ಯಾರ್ಥಿಗಳಾಗಿ ಬಂದರೆಂಬಿರಿ, 
ನಾನು ಮಾಡಿದೆನು ಶರಣರು ಮಾಡಿಸಿಕೊಂಡಹರೆಂದೆಂಬಿರಿ, 
ಉಂಟೆಂದಿರಿ, ಇಲ್ಲೆಂದಿರಿ, 
ಈ ಪರಿ ಅಜ್ಞಾನದಲ್ಲಿ ಕಂಡು, ನುಡಿದು, ದೋಷಿಗಳದಿರಿ. 
ಶರಣರ ಶಿವನೆಂದು ನಂಬಿಮಾಡಲು 
ಸಿರಿಯಾಳನು ಮಗನ ಕೊಟ ಡೆ ಕೆಲಾಸವ ಕೊಟ್ಟನು. 
ದಾಸೆ ವಸ್ತ್ರನಿತ್ತ ಡೆ ಮಹಾವಸ್ತು ತವನಿಧಿಯ ಕೊಟ್ಟನು. 
ಬಲ್ಲಾಳ ವಧುವನಿತ್ತಡೆ, ತನ್ನನೇ ಕೊಟ್ಟನು. 
ಈ ಪರಿ ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತವನೆ ಕೊಟ್ಟನು. 
ಸೆಕ್ಷತ್‌ ಲಿಂಗಾರ್ಚಕೇ ದತ್ತ್ವಾ ಸುವರ್ಣಂ ಚಾಣುಮಾತ್ರಕಂ। 
ದೇವಸೆಂಪೂಜ್ಯಮಾನೇಷು ಗಣಮುಖ್ಯೋ ಗಣೇಶ್ವರಃ॥ 
ಭಕ್ತಿಯಿಂ ನಂಬಿ ಮಾಡಿರೆ, ದುರ್ಭಾವಿಸಿ ಕೆಡಬೇಡ. 
ಶರಣರೇ ಶಿವನೆಂದು ನಂಬಿ ಮಾಡಿರಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನ ಕೂಡುವುದಯ್ಯಾ. H ೨೬೮ 


ವಂಚನೆಯಿಲ್ಲದುದೇ ಭಕ್ತಿ, 
ಗುರು ಲಿಂಗ ಜಂಗಮ ಒಂದೆಂದರಿವುದೇ ಜ್ಞಾನ, 


ಉರಿಲಿಂಗಪೆದ್ದಿಗಳ ವಚನ ೫೬೫ 


ಆಶೆಯಿಲ್ಲದುದೇ ವೈರಾಗ್ಯ, ಪ್ರ ಸಾದ ಕೇವಲ ಮುಕ್ತಿ, 
ಇದು ಸತ್ಯ, ನಿತ್ಯ, ಶಿವ ಒಲ್ಲನಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೬೯ | 


೧೫೩೫ 


ವಂಚಿಸುವ ಸೆತಿ ಸುತ ಬಂಧು ಮೊದಲಾದ ಲೋಕವ ನಂಬಿ 
ನಿರ್ವಂಚಕರಪ್ಪ ಗುರು ಲಿಂಗ ಜಂಗಮರ ವಂಚಿಸಿ 
ನರಕಕ್ಕಿಳಿವರನೇನೆಂಬೆನಯ್ಯಾ? ಅಕಟಕಟಾ, 
ಈ ಹೀಂಗೆ ಶಿವಾಚಾರ? ಈ ಹೀಂಗೆ ಭೃತ್ಯಾಚಾರ? 
ಭಕ್ತಿ ಮುಕ್ತಿಯನರಿಯದೆ ಹೋದರು. 
ತನು ಮನ ಧನ ಕೆಟ್ಟುಹೋಹುದೆಂಬ ಯುಕ್ಷಿಯನರಿಯಿರಿ. 
ಇದನರಿದು, ವಂಚಿಸುವವರನೆ ವಂಚಿಸಿ 
ನಿರ್ವಂಚಕರಾಗಿ ಗುರು ಲಿಂಗ ಜಂಗಮಕ್ಕೆ ದಾಸೋಹವ ಮಾಡಲು 
ತನು ಕೆಡದು, ಮನ ಕೆಡದು, ಧನ ಕೆಡದು. 
ಮುಕ್ಕಿಯುಂಟು ಭಕ್ತಿಯುಂಟು, ಇದು ಸೆತ್ಯ ಶಿವ ಬಲ್ಲ, ಶಿವನಾಣೆ 
ಉರಿಲಾಗಪೆ ಪೆದ್ದಿಪ್ರಿಯ ವಿಶ್ವೇಶ್ವರ. ll ೨೬೦ | 


೧೫೩೬ 


ವಟಿಬೀಜವು ವಟವೃಕ್ಷಕೋಟಿಯನೊಳಕೊಂಡಿಪ್ಪಂತೆ, 
ಸಟೆಯಿಂದಲಾದಜಾಂಡಕೋಟಿಯನೊಳಕೊಂಡಿಹ ಲಿಂಗವೆ, 
“ಅಯಂ ಮೇ ಹೆಸ್ತೋ ಭಗವಾನ್‌” ಎಂದೆನಿಸುವ ಲಿಂಗವೆ, 
“ಚಕಿತಮಭಿದತ್ತೇ ಶ್ರುತಿರಪಿ' ಎಂದೆನಿಸುವ ಲಿಂಗವೆ, 
ಎನ್ನ ಕರಸೆ ಲಕ್ಕ ಬಂದು ಸೊಕ್ಷ ವಾದೆ 


ಹಿ ' 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. || ೨೬೭೧ 1 


ವಟಬೀಜ ವಟವೃ ಕ್ಷಕೋಟಿಯ ನುಂಗಿಪ್ಪ 0ತೆ 
ಸೆಟೆಯಿಂದಾದ ಅಜಂಡ ಬ್ರಹ್ಮಾಂಡ ಕೋಟಿಗಳ ನುಂಗಿಪ ಸ್ರ ಲಿಂಗವೇ, 
ದಿಟಪುಟವಾಗಿ ಕಣ್ಣು ಮನಕರಸೆ ಲಕ್ಕಿ ಪ್ರ ಪ,ಕಾಶವಾದೆ. 
ಮರುಭಾಪು ಮರುಭಾಪು ಲಂಗವೇ 
"ನ ಚೆ ರೇಣುರ್ನಚಾಕ್ಷೂಷಂ' ಎಂದೆನಿಸುವ ಲಿಂಗವೇ, 


(್‌ 


ಸಂಕೀರ್ಣ 


ನಿಮ್ಮ ಮುಟ್ಟಿ ಉತ್ಪತ್ತಿ ಸಿತಿಲಯಕ್ಕೆ ಹೊರಗಾದೆನಯ್ಯಾ 


ಟೆ 
ಉರಿಲಿಂಗಪೆದಿ ಪಿಯ ವಿಶ್ರೇಶರಾ. 
Fa) ವವ 


೧೫೩೮ 


ವಶಿಷ್ಠಗೋತ್ರದಲ್ಲಿ ಹುಟ್ಟಿ ದವನು ವಶಿಷ್ಠ ಗೋತ್ರ ದವನೆಂಬಂತೆ, 
ಭಾರದ್ವಾಜಗೊತ್ರ ದಲ್ಲಿ ಹುಟ್ಟಿ *ದವನ ) ಭಾರದ್ವಾಜಗೊತ್ರ ದವನೆಂಬಂತೆ, 


ಕಾಶ್ಯಪಗೋತ್ರ ದಲ್ಲಿ ಹುಟ್ಟಿದೆವನು ಕಾಶ್ಯಪಗೋತ್ರ ದವನೆಂಬಂತೆ, 


ವಚೆನಸಂಪುಟ : ಒಂದು 


| 2೬೨ 


ವಿಶ್ವಾ ಮಿತ್ರ ಗೋತ್ರ ದಲ್ಲಿ ಹುಟ್ಟಿದವನು ವಿಶ್ವಾಮಿತ್ರ ಗೋತ್ರ loo 
ಆ ವಂ ಅ: ಗೋತ್ರ ದಲ್ಲಿ ಆವಾವ ಯಷಿಗಳ ವಂಶದಲ್ಲಿ ಜನಿಸಿದವರನು 


ಆ ಗೋತ್ರ, ಆ ಸಂತತಿ, ಆ  ಸುತನು 
ಎಂಬುದು I ಅಸೆತ್ಯವೇ ಹೇಳಿರಣ್ಣಾ y; 
ಆದು ತಾತ್ರ ರ್ಯ, ಅದು ಸೆತ್ನ. 


ಪರಿ ಬ್ರಾಹ್ಮಣನ ಮಗ ಬ್ರಾಹ್ಮಣನು, ಕ್ಷತ್ರಿಯನ ಮಗ ಕ 


ಶನ ಹ ವೈಶ್ಯನು, ಶೂದ್ರನ ಮಗ ಶೂದ್ರನು ಆಪರಿತ 
ದಿಟ ದಿಟ ವಿಚಾರಿಸಿ ನೋಡಿರೆ” 

ಅದು ಹೇಗೆಂದಡೆ ಶ್ರುತಿ: 

“ಮಹಾಬ್ರಾಹ್ಮಣಮೀಶಾನಂ' ಎಂದುದಾಗಿ 

ಮತ್ತಂ "ವಿರೂಪಾಕ್ಷಂ ದ್ವಿಜೋತ್ತ್ಯ ಮಂ” ಎಂದುದಾಗಿ 
ಮಹಾಬ್ರಾಹ್ಮಣನೇ ಮಹಾದೇವನು. 

ಇದಕ್ಕೆ ಮತ್ತೆ ಶಿವರಹೆಸೈದಲ್ಲಿ 

ಗುರುದೇವೋ ಮಹಾದೇವೋ ಗುರುಸೇವಸೆ ಸೃದಾಶಿವಃ. 
ಗುರುದೇವಃ ಪರಂ ತತ್ತ ವ ತಸೆ ಸ ಲೀ ಸಜಿನೇ ನಮಃ! 
ಎಂದುದಾಗಿ, 

ಮಹಾದೇವನೇ ಶ್ರೀಗುರು ಕಾಣಿರಣ್ಣಾ 

ಆ ಪ್ರೀಗುರುವಿನ ಕರಕಮಲದಲ್ಲಿ ಉದ್ಭ ವಿಸಿದ 

ತಚ್ಛಿಷ್ಯನೇ ಮಹಾಬ್ರಾಹ್ಮಣನು, ಇಂತೆಬುದು ಹು ಸಿಯಲ್ಲ. 
ಜಾತಿ ಅಜಾಶಿ ಎಂದು ಅಷುದಶಜಾತಿಯೆೊಳಗೆ ಇಕ್ಕಲಾಗನು. 
ಅಷ್ಟಾದಶಜಾತಿಯೊಳೆಗೊಂದೂ ಭಾವಿಸೆಲಾಗದು. 

ಆ ಮಹಿಮನೇ ಸತ್ತುಲಜನು. 

ಸ ಮತ್ತಂ 

"ಬ ್ರಷ್ಮಚರತೀತಿ ಬ್ರಾಹೆ ್ರಾಹ್ಮಣಃ ಎಂದುದಾಗಿ 

ಆ ಮಹಾಮಹಿಮನು ಬ ya ಆಚರಿಸುವನಾಗಿ ಬಾ ್ರಾಹ್ಮೇಣ. 
ಮತ್ತಂ ಕೂರ್ಮಪ್ಪರಾಣದಲಿ 


ಉರಿಲಿಂಗಪೆದ್ದಿಗಳ ವಚನ 


“ಸೆ ಏವ ಭಸ್ಮಜ್ಯೋತಿಃ' ಎಂದುದಾಗಿ 

ವಿಭೂತಿಯ ಧರಿಸಿಪ್ಪವನಾಗಿ ಆ ಮಹಾತ್ಮನೇ ಜ್ಯೋತಿರ್ಲಿಂಗ ವು. 

ಮತ್ತಂ ಶಿವಧರ್ಮದಲ್ಲಿ 

“ರುದ್ರಾಕ್ಷಂ ಧಾರಯೇನ್ನಿ ತ್ಯಂ ರುದ್ರಸ್ಟಾಕ್ಷಾದಿವ ಸ್ಮ ಏತ ಎಂದುದಾಗಿ 
ರುದ್ರಾಕ್ಷಿಯಂ ಧರಿಸಿಪ್ಪುವನಾಗಿ ಆ ಮಹಾಮಹಿಮನೇ ರುದ್ರನು. 

ಮತ್ತಂ ಕಾಳಿಕಾಗಮದಲ್ಲಿ 

“ತಸ್ಮಿನ್ವೇದಾಶ್ವ ಶಾಸ್ತ್ರಾಣಿ ಮಂತ್ರಃ ಪಂಚಾಕ್ಷರೀ ತಥಾ? ಎಂದುದಾಗಿ, 

ಲ್ರೀ ಪಂಚಾಕ್ಷರಿಯ ಜಪಿಸುವನಾಗಿ 

ಆ ಮಹಿಮನೇ ವೇದವಿತ ಶಾಸ್ತ್ರಜ್ಞನು. 2 


ಮತ್ತಂ ಲ್ಫಂಗೇ 

ಮೂಢಾನಾಮಪ್ಯಯುಕ್ತಾನಾಂ ಪಾಪಿನಾಂ ಚಾಭಿಚಾರಿಣಾಂ! 
ಯಮಖೋಕೋ ನ ವಿದ್ಯೇತ ಸೆದಾ ವೈ ಲಿಂಗಧಾರಣಾತ! 
ಎಂದುದಾಗಿ 

ಲಿಂಗವ ಧರಿಸಿಪ್ಪನಾಗಿ ಆ ಮಹಾಮಹಿಮನೇ ಲಿಂಗನೇಹಿ, 
ಲಿಂಗಕಾಯನು, ಲಂಗಪ್ರಾಣನು. 

ಶಿವರಿಂಗಾರ್ಚನೆಯಂ ಮಾಡುವನಾಗಿ, ಆ ಮಹಾಮಹಿಮನೇ ಶಿವನು. 
ಮತ್ತಂ ಆದಿತ್ಯಪುರಾಣೇ 

ಅಕೃತ್ವಾ ಪೂಜನಂ ಶಂಭೋಯರ್ಯೋ ಭುಂಕ್ತೇ ಪಾಪಕೃದ್ಧಿ ಜಃ! 
ಕುಣಪಂ ಚ ಮಲಂ ಚೈವ ಸೆಮಶ್ನಾತಿ ದಿನೇ ದಿನೇಗಿ 
ಎಂದುದಾಗಿ 

ಶಿವಲಿಂಗಕ್ಕೆ ಅರ್ಪಿಸೆದೇ ಕೊಳ್ಳನಾಗಿ ಆ ಮಹಾಮಹಿಮನೇ ರುದ್ರನು. 
ಮತ್ತೆಂ ಶಾಂಕರಸೆಂಹಿತೆಯಲ್ಲಿ 

ತಿಲಘೋಡಶಭಾಗಂ ತು ತೈಣಾಗ್ರಾಂಬುಕಣೋಪಮಂ! 
ಪಾದೋದಕಪ್ರಸಾದಾನಾಂ ಸೇವನಾನ್‌ ಮೋಕ್ಷಮಾಪ್ಸುಯಾತ್‌! 
ಎಂದುದಾಗಿ 

ಪಾದೋದಕ ಪ್ರಸಾದವಂ ಕೊಂಬನಾಗಿ 

ಆ ಮಹಾತ್ಮ ತಾನೇ ಲಿಂಗೆಕ್ನನು. 

ಇನ್ನು ನಾನಾವೇದಶಾಸ್ತ್ರ ಪುರಾಣಾಗಮಂಗಳ ಸೆಮ್ಮತ 
ದೃಷ್ಟೈವಾಕ್ಕಂಗಳನು ವಿಚಾರಿಸಿ ನೋಡಿದಡೆಯೂ 

ಶಿವಭಕ್ತನೇ ಕುಲಜನು, ಶಿವಭಕ್ತನೇ ಉತ್ತಮನು. 

ಇಂತಹೆ ಶಿವಭಕ್ತನನು ಜಾತಿನಿಜಾತಿ ಎಂದು ಭಾವಿಸಿದಡೆ, 
ಮತಣ್ಯನೆಂದು ಭಾವಿಸಿದಡೆ ನರಕ ತಪ್ಪದು. 

ವಶಿಷ್ಟ ಪುರಾಣದಲ್ಲಿ ಕೇಳಿರೆ: 


೫೬೮ ಸಂಕೀರ್ಣ ವಚನಸಂಪುಟ : ಒಂದು 
ಮರ್ತ ವನ್ಮ; ನುತೇ ಯಸ್ಸು ಶಿವನಿಸ್ಮ ೦ ದ್ವಿಜಂ ನರಃ! 
ಕಖಬೀಪಾಕೇ ತು ಪತತಿ "ನರಕೇ ಕಾಲಮಸ್ತಯಂ! 
ಎಂದುದಾಗಿ, ಇದು ಕಾರಣ 
ಅಷಾ Tet HA ವಿಚಾರಿಸಿ ತಿಳಿದು ನೋಡಿದಡೆ 
ಯಷ ಪುತ್ರನ ನ ಯಖಷಿ ಎಂಬಂತೆ 
ಲೀ ಗುರುಪತ್ರ ನನು ಶ್ರೀಗುರು ಎಂಬುದಯ್ಯಾ. 
ಆ ಮಹಾಮಹಿಮನ ದರ್ಶನವ ಮಾಡಿ ಪಾದೋದಕ ಪ್ರ ಸಾದವ 
ಕೊಂಡು ಮುಕ್ತ ರಪ್ತು ದಯಾ, 
* ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೭೩ | 


೧೫೩೯ 


ವಿತ್ತಂ ಚ ರಾಜವಿತ್ತಂ ಚೆ ಕಾಮಿನೀ ಕಾಮುಕಾವಶಾ! 
ಪೃಥಿವೀ ವೀರಭೋಜ್ಯಾ ಚಸ್ಸ ಸೈಧನಂ ಧರ್ಮ ಏವ ಚ॥ 
ಎಂಬುದನರಿದು, 
ಮಾಡಿ ಮಾಡಿ, ಮಾಹೇಶ್ವ ರರಿಗೆ ಧನ ಕೆಡದ ಹಾಂಗೆ. 
ಅಧರ್ಮಾತ್‌ ಜಾಯತೇ ಮಃ ಕ್ರೋಧೋ ಧರ್ಮಾಚ್ಛೈ ಜಾಯತೇ! 
ಧರ್ಮಾತ್‌ ಸಂಜಾಯತೇ ಮೋಕ್ಷಃ ತಸ್ಮಾದ್ವರ್ಮಂ ಸಮವಚರೇತ್‌! 
ಎಂಬುದನರಿದು, 
ಮಾಡಿ ಮಾಡಿ, ಮಾಹೇಶ್ವ ರರಿಗೆ ಧನ ಕೆಡೆದ ಹಾಂಗೆ. 
ಕ್ಷಣಂ ಚಿತ್ತಂ ಕ್ಷಣಂ ವಿತ್ತರಿ ಕ್ಷಣಂ ಜೀವನಮೇವ ಚ) 
ಯಮಸ್ಯ `ಕರುಣೋ ನಾಸ್ತಿ 'ಧರ್ಮಸ್ಯೆ ತ್ವ ರಿತಾ ಗತಿಃ! 
ಎಂಬುದನರಿದು, 
ಮಾಡಿ ಮಾಡಿ, ಮಾಹೇಶ್ವ ರರಿಗೆ. 
ಇಂತು, ನಾನಾ ವೇದ ಶಾಸ್ತ್ರ ಪುರಾಣಾಗಮಂಗಳಲ್ಲಿ ವಿಚಾರಿಸಿ ನೋಡಿರೆ 
ಸೆತ್ಪಾತ ತ್ರಕ್ಸೆ ಮಾಡಿ ಧನ ಣೆದ ಹಾಂಗೆ. 
ಪಸೆ ತ್ರಪರೀಕ್ಷೆಗಳಲ್ಲಿ ಸ ಸೆತ್ಸಾ ತ್ರರು ಮಾಹೇಶ್ವರರು. 
ಅಲ್ಲಿ ಪ್ರೇಮ ಪ್ರೀತಿ ಕಲರತೆಯಿಂದ ದಾಸೋಹವ ಮಾಡಿ ಬದುಕಿರೆ. 
ನಮೇ ಪಿ ಯಶ್ಚ ತುರಿ "ದೀ ಮದ್ಭ ಕಸ ಸ್ಯ ಪಚೋಪಿ ವಾ! 

ಸ ತತೋ ಗಾ ಾಹ್ಯಂ ಭಾ ಪೂಜ್ಯಸ್ತಧ ಧಾಹಿ ಸಃ 

ಹ ಸಸ 
ಮಾಡಿ ಮಾಡಿ, ಮಾಹೇಶ್ವ ರರಿಗೆ. 
ಬಕ ಕೈ ಷ್ಟ್ರಾಚಾರಜನ್ಮಾನೋ 'ನಿರುದ್ಧಾ ಲೋಕವೃ ತ್ರಿಷು 
ಕೋಟಿಭ್ಯೋ ವೇದವಿದುಪಾಂ ಶ್ರೆ ೇಷ್ಮಾ ಮದ್ದು ವಭಾವಿತಾ॥ 


ಎಂಬುದನರಿದು, 

ಮಾಡಿ ಮಾಡಿ, ಮಾಹೇಶ್ವರರಿಗೆ. 

ಚತುರ್ಮೇದಧರೋ ವಿಪ್ರಃ ಶಿವಭಕ್ತಿ ವಿವರ್ಜಿತಃ! 
ದುಷ್ಟಚಾಂಡಾಲಭಾಂಡಸ್ಥೆ ೦ ಯಥಾ ಭಾಗೀರಥಧೀಜಲಂ॥ 
ಚತುರ್ಮೇದಧರೋ ನಿಪ್ರಃ ಶಿವದೀಕ್ಷಾವಿವರ್ಜಿತಃ। 
ತಸ್ಯಭೋಜನದಾನೇನ ದಾತಾ ಚ ನರಕಂ ವ್ರಜೇತ್‌! 
ಚತುರ್ಮೇದಧರೋ ವಿಪ್ರಃ ಸರ್ವಶಾಸ್ತ್ರವಿಶಾರದಃ। 
ಶಿವಜ್ಞಾ ನಂ ಜಾನಾತಿ ದರ್ಮೀ ಪಾಕರಸೆಂ ಯಥಾ 
ಎಂಬುದನರಿದ್ದು, 

ಮಾಡಿ ಮಾಡಿ, ಮಾಹೇಶ್ವರರಿಗೆ. 

ಇಂತು ನಾನಾವೇದಶಾಸ್ತ್ರ ಪುರಾಣಾಗಮಂಗಳಲ್ಲಿ 
ವಿಚಾರಿಸಿ ನೋಡಿ, ಮಾಡಿ ಮಾಡಿ, ಮಾಹೇಶ್ವರರಿಗೆ. 
ಫಲವ ಬಯಸೆಲು ಫಲವಹುದು. 

ಮುಕ್ತಿಯ ಬಯಸಲು ಮುಕ್ಕಿಯಹುದು. 

ಅನಿಮಿತ್ಯ್ಮಂ ನಿಮಿತ್ತಂ ಚ ಉಪಾಧಿನಿರುಪಾಧಿಕಂ। 
ದಾಸೋಹೆಯುಕ್ತ ಕರ್ಮಾ ಚ ಯಥಾ ಕರ್ಮ ತಥಾ ಫಲಂ 
ಎಂಬುದನರಿದು, 

ಮಾಡಿ ಮಾಡಿ, ಮಾಹೇಶ್ವರರಿಗೆ. 
ಅನಾದರಾದಹಂಕಾರಾತ್‌ ಮೋಹಾದ್ಲೀತಿರುಪಾಧಿಕಾ। 
ಕೀರ್ತಿಶ್ಪ ಷಡ್ಡು ಣೋ ನಾಸ್ತಿ ದಾಸೋಹಶ್ಸ ಸ್ವಯಂ ಶಿವಃ! 
ಎಂಬುದನರಿದ್ದು, 

ಮಾಡಿ ಮಾಡಿ, ಮಾಹೇಶ್ವರರಿಗೆ. 

ಕೆಡಬೇಡ ಕೆಡಬೇಡ. 


ಸಾಲೋಕ್ಯಾದಪಿ ಸಾಮೀಪ್ನಾತ್‌ ಸಾರೂಪ್ಯಾಚ್ಛ ಸಯುಜ್ಯಕಾತ್‌। 


ಬಿ pe ಮ್‌ 
ಶಿವತತ್ತಾ ಎದಿಶೇಷಶ್ಚ ಸ್ವಯಂ ದಾಸೋಹ ಉತ್ತಮಃ 
ಎಂಬುದನರಿದು, 
ಮಾಡಿ ಮಾಡಿ, ಮಾಹೇಶ್ವರರಿಗೆ. 
"ದೆ ೧ ತ pa 2 
ಸಕ್ಕಲ್ಲಿಂಗಾರ್ಚಕೇ ದತ್ತ್ವಾ ನನಲ ಯಥೇಪ್ಛಿತಂ। 
ಏಕತಂತ್ರಂ ಲಭೇದ್ರಾಜ್ಯಂ ಶಿವಸಾಯುಜ್ಯಮಾಷ್ನು ಯಾತ! 
ಸಕ್ಕಲ್ಲಿಂಗಾರ್ಚಕೇ ದತ್ತಾ ಗೋಷ್ಟ ದಂ ಭೂಮಿಮಾತ್ರಕಂ! 
ಭೋಲೋಕಾಧಿಪತಿರ್ಭೂತ್ತಾ ಶಿವೇನ ಸೆಹ ಮೋದತೇ 


ಸನೃಲ್ಲಂದ್ರಾರ್ಟಕೇ ದತ್ಪಾ ಸುವರ್ಣಂ ಚಾಣುಮಾತ್ರಕಂ 


ಹೀ 


ದೇವೈಶ್ನ ಶೃಪೂ ಮಾನಸ್ಸು ಗಣಮುಖ್ಯೋ ಗಣೇಶ್ವ ರಃ! 
ಸಕ್ಕಲ್ಲಿಂಗಾರ್ಚ ೯ಕೇ ದತ್ತಾ  ಭಿಕ್ಷಾಮಾತ್ರ ೦ಚ ಸಾದರ! 
ಪದ್ಮಾನಿ ದಶಸಾಹೆಸ್ರೆಂ ಪಿತ್ರೂಣಾಂ ದತ್ತ ಮಕ್ಷಯಂ॥ 


ಎಂಬುದನರಿದು, 

ಮಾಡಿ ಮಾಡಿ, ಮಾಹೇಶ್ವರರಿಗೆ. 

ಸಾವು, ದಿಟ ದಿಟ. 

ದಾಸೋಹವ ಮಾಡಲು ತನು ಕೆಡದ ಹಾಂಗೆ 

ಸೆತ್ಪಾತ್ರ ದತ್ತವಿತ್ತಂ ಜೆ ಜೆ ತದ್ಭನಂ ಸ್ವೈ ಸ್ಪಧನಂ ಭವೇಶ್‌! 
ಅಪಾತ್ರ ದತ 5 ಏತ: ಂ ಚ ತದ್ದಾ ವಾದಸಿಖಂ ಭವೇತ್‌! 
ಎಂಬುದನರಿದುದಕ್ಕೆ ಸತ್ಪಾತ ತ್ರವಾವುದೆಂದಡೆ: | 

ಕಿಂಚಿದ್ದೆ €ದಮಯಂ ಪಾತ್ರ 0  ಕಂಚಿತ್ರಾ ತ್ರಂ ತಪೋಮಯಂ! 
ಅಗಮಿಷ್ಯತಿ ಯತ್ಪಾತ್ರಂ ತ್ರಾ ತ್ರಂ ತಾರಯಿಷ್ಯತಿ! 
ಸರ್ಮ್ವೇಕ್ಷಾಮೇವ ವಾತ್ರಾ ಹಾಮತಿಪಾತ್ರ 0 ಮಹೇಶ್ವ ರಃ! 
ಎಂಬುದನರಿದ್ದು, 

ಮಾಡಿ ಮಾಡಿ, ಮಾಹೇಶ್ವ ರರಿಗೆ, 

ವಿತ್ನಂ ಲಿಂಗಾರ್ಚೆನಂ ಯಸ್ಯ ನಿತ್ಯಂ ಜಂಗಮಪೂಜನಂ! 
ನಿತ್ಯಂ ಗುರುಪದಧ್ಯಾನಂ ನಿಶ್ನ ವಿತ, ಲ ನಿತ್ಯಂ ನ ಸಂಶಯಃ 
ಇಂತೆಂದುದಾಗಿ, ಅರಿದು 

ಇದು ಕಾರಣ, 

ಅರಿವನೇ ಅರಿದು, ಮರವೆಯನೇ ಮರದು, 
ಉರಿಲೀಗಪೆದ್ದಿಪ್ಪಿಯ ವಿಶ್ವೇಶ್ವರನ[ನ)ರಿದ್ದು, 


ಪೂಜಿಸಲು ಇಹೆಪರಸಿದ್ದಿ ಸೆದ್ಯೋನ್ಮು ಕ್ತ ಕೇಳಿರಣ್ಣಾ. | ೨೭೪ 


೧೫೪೦ 


ವಿಶ್ವಾ ಸವೆ ಭಕ್ತಿ, ಗುರುಲಿಂಗಜಂಗಮವೊಂದೆಂದರಿವುದೆ ಜ್ಞಾನ ನನ್ಯ 

ತಿ ಶಿಧದ್ನಿ ನಿರ್ವಂಚನೆಯೆ ವೈರಾಗ್ಯ, ಪ ಪ್ರಸಾದವೆ ಮುಕ್ತಿ. 
ದು ಸತ್ಯ, 
೧೫೪೧ 


ವೇದಂಗಳು ದೈವವೆಂಬ ವಿಪ್ರರಂತಹ ಮರುಳರುಂಟೇ ತ್ರಿಜಗದಲ್ಲಿ? 
ವೇದವೆಂಬುದೊಂದು ಸಾಧಕ ಸಂಪತ್ತು. 
ವೇದಂಗಳು ಶ್ವ €ತ್ಯ ಅಗಸ ಸೃ ವಿಶ್ವಾಮಿತ್ರ ಮುನಿಗಳಿಂದಾದವು. 
ಶಬ ) ಗಾಂಭೀರ್ರೈ ಶ್ರುತಿಕೋಟಿ ಚರಣಕಮಲನೆಂಬ 


ಶಿವ ಬಲ್ಲ, ಉರಿಲಿಂಗಪೆದ್ದಿ! ಯ ವಿಶ್ವೇಶ್ವ > || 4 


ಉರಿಲಿಂಗಪೆದ್ದಿಗಳ ವಚನ 


ಲಿಂಗದ ಕೈಯಲ್ಲಿ ಕಲಿತ ವೇದಂಗಳು 

ಅಜ್ಞಾನಸಂಗವಾಗಿ ಅಗೋಚರವಾಗಿ ನುಡಿದವು. 

ಖಗೆ ಸ್ಪೇದ-"ನಾಹಂಕಾರೋ ಬ್ರಹೆ ತೇಜಃ” ಎಂದುದಾಗಿ, 

ಯಮುರ್ವೇದ-_" ನಾಹಂಕಾರೋ ಲಿ "ಪತಿರ್ವಿಷ್ಟು ತೇಜಃ ಎಂದುದಾಗಿ, 
ಸಾಮವೇದ- "ನಾಹೆಂ ದೇವೋ ರುದ್ರತೇಜಃ' ಎಂದುದಾಗಿ, 

ಅಥರ್ವಣವೇದ-“ನಾಹಂ ಸೆ ಸ್ಥ ಲಂ” ನಡುದುಗಿ; 

ಕುಲಮದದಿಂದ ಬ್ರಹ ಿ ಕೆಟ್ಟ, ಬಲಮದದಿಂದ ವಿಷ್ಣು ಕೆಟ್ಟ, 
ದೈವಮದದಿಂದ ರುದ” ಕೆಟ್ಟ, ಛಲಮದದಿಂದ ಇಂದ್ರ ಟಿ. 

ಇಂತೀ ನಾಲ್ಕು ಶ್ರುತಿಗಳು ಠ ತಮ್ಮ ಗರ್ವದಿಂದ 

ನೂಂಕಿಸಿಕೊಂಡವು ಶಿವನ ಅರಮನೆಯ ಬಾಗಿಲಲ್ಲಿ. 

ಮತ್ತಾ ಚತುರ್ವೇದಂಗಳು ಬಂದು 

ಲಿಂಗದ ಚತುರ್ದಿಶೆಯಲ್ಲಿ ಓಲೈಸಿ 

ಕೈಮುಗಿದುಕೊಂಡು ಹೊಗಳುತ್ತಿ ದ್ದವು. 

ಅದೆಂತೆಂದಡೆ ಶ್ರುತಿ 

“ಓಂ Ws ಪ್ರರುಷಮೇರು ಕಾಮ್ಯಾನಾಂ 
ಪುಣ್ಯಜಪಧ್ಯಾನಾನಾಂ ಸರ್ವಜನ ವಿನಾಶಿನಾಂ 

ಆದಿ ಅನಾದಿ ಪಿತೂ ಿಣಾಂ ಅಜಕೋಟಿಸೆಹೆಸ ಸ್ರವಂದ್ಯಾನಾಂ 

ದೇವಕೋಟಿಚರಣಕಮಲಾನಾಂ' ಎಂದು 

ವೇದಂಗಳು ದೇವರ ಚರಣದ ಕುರುಹ ಕಾಣವು. 

ಆದಿಯಲ್ಲಿ ನಮ್ಮ ಪ್ರ ರಾತನರು ವೇದವನೋದಿದರೆ? ಇಲ್ಲ. 

ಕಲ್ಲಿಲಿಟ್ಟರು, ಕಾಲಿಲೊದೆದರು, 

ಬಿಲ್ಪಪತ್ರದ ಮರದ ಕೆಳೆಗೆ ಲಿಂಗವಂ ಪಟ್ಟಿಸಿ ನಿಪ್ಪೆ ಯ ಪಡೆದರು. 
ಮನೆಯ ಬಾಗಿಲ ಕಾಯಿಸಿಕೊಂಡರು, 

ಆಡಿಸಿದರು, ಅಡಗಿಸಿದರು, 

ಓಡಿದ ಲಿಂಗವಂ ತಂದು ಪ್ರತಿಷ್ಠೆಯಂ ಮಾಡಿದರು. 
ಇಂತಪ್ಪ ದೃ ಪ್ಪ ವ ಸಾಧಿಸಿದರು ನಮ್ಮ ಪುರಾತನರು. 

ನಿಮ ವರು ದವನೋದಿದರೆಂ: ಬಖುದನರಿದು. 


ಅವರೆನೊಲ್ಲದೆ : ಬಿಟ್ಟ ಕಾಣಾ, ಉರಿಲಿಂಗಪೆದಿ ೬ ಯ ವಿಶ್ವೇಶ್ವ ರ. I! 2೭೬ ( 


ಎರ 
೧೫೪೨ 
ವೇದಮಾರ್ಗವ ಮೀರಿದರು ಮಹಾವೇದಿಗಳು ಲಿಂಗವಂತರು, 


ಆ ಲಿಂಗವಂತರ ಮಹಾವೇದಮಾರ್ಗವ ಲಿಂಗವೇ ಬಲ್ಲನಯ್ಸಾ. 
ಶಾಸ್ತ್ರಮಾರ್ಗವ ಮೀರಿದರು ಮಹಾಶಾ ಸ್ತ್ರ ಜ ಜರು ಲಿಂಗವಂತರು, 


೫೭೨ 


ಸಂಕೀರ್ಣ ವಚನಸಂಪುಟ : ಒಂದು 


ಆ ಲಿಗವಂತರೆ ಮಹಾಶಾಸ್ಸಮಾರ್ಗವ ಲಿಂಗವೇ ಬಲ್ಲನಯ್ಕಾ. 


ಆಗಮಕ್ರೀಯ ಮೀರಿದರು ಮಹಾ ಆಗಮಿಕರು ಲಿಂಗವಂತರು, 
ಲಿಂಗವಂತರ ಮಹಾ ಆಗಮಕ್ರೀಯ ಲಿಂಗವೇ ಬಲ್ಲನಯ್ಯಾ. 
ಪುರಾಣದ ಪರಿಯ ಮೀರಿದರು ಮಹಾಪುರಾಣಿಕರು ಲಿಂಗವಂತರು, 
ಆ ಲಿಂಗವಂತರ ಪುರಾಣದ ಪರಿಯ ಆ ಲಿಂಗವೇ ಬಲ್ಲನಯ್ಯಾ. 
ದೇವ: ದಾನವಮಾನವರಿಗೆಯೂ ಅರಿಯಬಾರದು. 

ವೇದ ಶಾಸ್ತ್ರ ಪುರಾಣಾನಿ ಸ್ಪಷ್ಟಂ ವೇಶ್ನಾಂಗನಾ ಇವ 

ಯಾ ಪುನಶ್ವಾಂಕರಿ ವಿದ್ಯಾ ಗುಪ್ತಾ ಕುಲವಧೂರಿವ॥ 
ಎಂದುದಾಗಿ, 

ಆರಿಗೆಯೂ ಅರಿಯಬಾರದು. 


ಲಿಂಗವಂತರು ಉಪಮಾತೀತರು, ವಾಜ್ಮನೋತೀತರು, ಆರ ಪರಿಯೂ 


ಸ್ಟೇಚ್ಛಾ ವಿಗ್ರಹೇಣೈವ ಸ್ಪೇಚ್ಛಾಚಾರಗಣೇಶ್ವರಾಃ। 
ಶಿವೇನ ಸೆಹ ತೇ ಭುಜ್‌ ತ್ವಾ ಭಕ್ತಾ ಯಾಂತಿ ಶಿವಂ ಪದಂ 
ಲೋಕಾಚಾರನಿಬಂಧೇನ ಲೋಕಾಲೋಕವಿವರ್ಜಿತಾಃ। 
ಲೋಕಾಚಾರಂ ಪರಿತ್ಯಜ್ಯ ಪ್ರಾಣಲಿಂಗಪ್ರಸಾದಿನಃ॥ 
ಎಂದುದಾಗಿ, 

ಈ ಲೋಕದ ಮಾರ್ಗವ ನಡೆಯರು, 

ಟೋಕದ ಮಾರ್ಗವ ನುಡಿಯರು. 

ವಿಂಗವಂತರ ನಡೆ ನುಡಿ ಆಚಾರ ಅನುಭವ ಆಯತ 

ಬೇರೆ ಕಾಣಿರಣ್ಣಾ t 

ಪ್ರೀಗುರುಲಿಂಗದಿಂದಲುದಯಿಸಿ ಪ್ರಾಣಲಿಂಗಸೆಂಬಂಧಿಗಳಾದ 
ಮಹಾಲಿಂಗವಂತರಿಗೆ 

ಪ್ರಾಣಲಿಂಗ, ಕಾಯಲಿಂಗ 

ಭಕ್ಕಕಾಯ ಮಮಕಾಯವಾಗಿ ದೇಹಾದಿ ತತ್ತ ಎವೆಲ್ಲಾ ಶಿವತತ 
ಇದು ಕಾರಣ, 


ಸರ್ವಾಂಗಲಿಂಗಮಹಾಮಹಿಮ ಲಿಂಗವಂತರ ಕ್ರೀಯೆಲ್ಲವೂ ಲಿಂಗಕ್ರೀ. 


ಮುಟ್ಟಿದುದೆಲ್ಲಾ ಅರ್ಪಿತ, ಕೊಂಡುದೆಲ್ಲಾ ಪ್ರಸಾದ. 
ಸೆದ್ಯೋನ್ಸ್ಮುಕ್ಷ್ಮರು, ಸರ್ವಾಂಗಲಿಂಗವಯ್ಯಾ 
TW ನಿ ) ಹ್‌ 
ಉರಿಲಂಗಪೆದ್ದಿಪ್ರಿಯ ವಿಶ್ವೇಶ್ವರ. 
೧೫೪೩ 


ವೇದವನೋದಿ ಕೇಳಿ 
ವೇದದ ವರ್ಮವನರಿದ ಘಲ ದಾಸೋಹವಯ್ಯಾ, 


ಇಲ. 
mm 


i ೨೭೬ 


ಉರಿಲಿಂಗಪೆನ್ನಿಗಳ ವಚನ 


ಶಾಸ್ತ್ರ ವನೋದಿ ಕೇಳಿ 

ಶಾಸ್ತ್ರ ದ ವರ್ಮವನರಿದ ಫಲ ದಾಸೋಹವಯ್ಯಾ. 
ಪುರಾಣವನೋದಿ ಕೇಳಿ 

ಪುರಾಣದ ವರ್ಮವನರಿದ ಫಲ ದಾಸೋಹವಯ್ಯಾ. 
ಆಗಮವನೋದಿ ಕೇಳಿ 

ಆಗಮದ ವರ್ಮವನರಿದ ಫಲ ದಾಸೋಹವಯ್ಗೂ. 
ಪುರಾತನರ ಗೀತ ವಚನ ಪ ಸ್ರಸೆಂಗಾನುಭಾವದಲ್ಲಿ ದ ೃಷ್ಟಷಲ: ದಾಸೋಹೆವಯ್ಗೂ. 
ನೇರಿನ ಪುರಾಣ ಆಗಮ ಪುರಾತನರ ಗೀತದ ವಚನ ಪ ರ್ರಸಂಗವನರಿದು 
ದಾಸೋಹವಿಲ್ಲದಿದ್ದ ಡೆ ಆ ಓದುಗಿಳಿ ಓದಿದಂತೆ. 

ಆ ಕೇಳುವೆ, ಮರುಳ ಕೇಳುವೆಯತೆ. 

ಅವನೇತಕ್ಕೂ ಬಾರ್ತೆಯಲ್ಲಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೭೮ 


೧೫೪೪ 


UE ಗತಾ ಭಕ್ತನಲ್ಲ. 
ಇಂತೀ ಸರ್ವವಿದ್ಯೆಂಗಳನೋದಿ ಕೇಳಿದಡೇನು? 
ಇದಿರೆ ಬೋಧಿಸಿ ಉದರವ ಹೊರೆವ ಉದರಪೋಷಕನಪ್ಪ ನಲ್ಲದೆ ನಿಕ್ಕನಲ್ಲ 
ಯಮಬಾಧೆಗಂಜಿ ಧರ್ಮವ ಮಾಡಿದಡೆ ಧರ್ಮಿ ಯಪ್ಪ ನಲ್ಪದೆ ಭಕ್ಷನಲ್ಲ. 
ಸ್ಪ ನೈರ್ಗಭೋಗಿಯಪು ಸೃನಲ್ಲದೆ ಭಕ್ತನಲ್ಲ. 
ವಿದು ಕಾರಣ, 
ಪೀಗುರು ಲಿಂಗ ಜಂಗಮಕ್ಕೆ 
ತನು ಮನ ಧನವನರ್ಪಿಸುವ ಭಕ್ತಿ ವುಳ್ಳ ಡೆ 
ಭಕ್ಕದೇಹಿಕ ದೇವ ಪರಶಿವನ್ನು 
“ಭಕ್ಕಕಾಯ ಮಮಕಾಯ” ಎಂದುದಾಗಿ, 
“ಲಿಂಗಾಲಿಂಗೀ ಮಹಾಜೀವಿ' ಎಂದುದಾಗಿ. 
ಇಂತಪ್ಪ ಮಹಾಭಕ್ಷಿಯುಳ್ಳ ಭಕ್ತನ 
ಸತ್ಯನೆಂಬೆ, ಮುಕ್ತನೆಂಬೆ, 
ಜಂಗಮವೆಂಬೆ, ಪ್ರಸಾದಿಯೆಂಬೆ, ಪರಮಸುಖಿಯೆಂಬೆನು. 
ಉರಿಲಿಂಗಪೆದಿ ಪಿಯ ವಿಶೇಶ ರ. 
ಎಲ ವವ 


ll ೨೭೯ 1 


೫೭೪ 


ಸಂಕೀರ್ಣ ವಚನಸಂಪುಟ: ಒಂದು 


೧೫೪೫ 


ವೇದವಾಕ್ಯ ವಿಚಾರಕ್ಕೆ ಬೀಜ, 
ಶಾಸ್ತ್ರವಾಕ್ಯ ಸಂದೇಹಕ್ಕೆ ಬೀಜ, 
ಪುರಾಣವಾಕ್ಯ ಪುಣ್ಯಕ್ಕೆ ಬೀಜ, 
ಭಕ್ಕಿಯ ಘಲ ಭವಕ್ಕೆ ಬೀಜ, 
ಏಕೋಭಾವನಿಸ್ನೆ ಸೆಮ್ಯಜ್ನಾನಕ್ಕೆ ಬೀಜ, 
ಸಮ್ಯಕ್‌ಜ್ಞಾನ ಅದ್ದೆ 43ಕ್ತಿ 'ಬೀಜ್ಮ 
ಅದ್ವೆ ಫತೆ ಅರಿವಿಂಗೆ ಬೀಜ. 
ಅರಿವನಾರಡಿಗೊಂಡು ಕುರುಹಿಲ್ಲದ ಲಿಂಗದಲ್ಲಿ 
ತೆರಹಿಲ್ಲದಿಪ್ಪಂದವನರಿಯಾ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 11೨೮೦ 


೧೫೪೬ 


ವೇದವಾವುದು? ವೇದ್ಯವಾವುದು? ಎಂಬ ಭೇದವನರಿದಾತ ಕೃತಾರ್ಥನು. 
ವೇದವೆಂಬುದಿದುವೆಂದು ವೇದಿಸಿದರು ನಮ್ಮ ಪುರಾತನರು: 
ವೇದ್ಯ? "ಓಂ ನಮಃ ಶಿವಾಯ” ಎಂಬ ಮಂತ್ರ. ವೇದ್ಯರು? ನಮ್ಮ ಶರಣರು, 


ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. H ೨೮೧ 
೧೫೪೬೭ 


ವೇದಶಾಸ್ತ್ರ ಪುರಾಣಾಗಮಗ್ರಂಥಂಗಳ 
ನೋಡಿದವರೆಲ್ಲರೇನು ಹಿರಿಯರೆಂಬೆನೆ? ಅಲ್ಲಲ್ಲ, ನಿಲ್ಲು, ಮಾಣು. 
ಅವರೇ ಹಿರಿಯರಾದಡಿೆ, ನಟ್ಟು!ವೆ], ಗಳೆಯಾಟ, 
ಮಿಣಿಯಾಟ, ಅದೃಶ್ಯಕರಣ, ಅಗ್ನಿಸ್ತೆ ೦ಭ, ಆಕರ್ಷಣ್ಣ 
ಬೌಷಪ್ಠಿಕಲಾವಿದ್ಯೆಯ ಸಾಧಿಸಿದ ಡೊಂಬನೇನು ಕಿರಿಯನೇ? 
ಇದು ಹಿರಿದು ಕಿರಿದಿನ ಪರಿಯಲ್ಲ. 
ಹಿರಿದು ಕಿರಿದಿನ ಪರಿ ಚೀರೆ ಕಾಣಿರಣ್ಣಾ ¢ 
ಇದು ಉದರಪೋಷಣವಿದ್ಯೆ ಎನಿಸುವುದು. 
ಅವರನೆಂತು ಸೆರಿ ಎಂಬೆನಯ್ಯ, ಲಿಂಗವಂತಂಗೆ? 
ಇದು ಕಾರಣ, ಗುಣ್ಯ ಜ್ಞಾನ, ಧರ್ಮ, ಆಚಾರ, 
ಶೀಲ ಸಾಧಿಸಿದಾತನೇ ಹಿರಿಯ ಕಾಣಾ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. H 96h 


ಉರಿಲಿಂಗಪೆದ್ದಿಗಳ ವಚಿನ ೫೭ಚ 
೧೫೪೮ 


ವೇದಶಾಸಾ ಬ್ರಾ ಗಮಪುರಾಣಿಯಾದವರಿಂದತ್ತ ತ್ತ ನೀನು. 
ನಾದ ಬಿಂದು ಶೀತ ಮೂರು ದೇವರರುವಿಂಗತ್ತ ತ್ರಗೋಚಿರ. 
ಭೇದಿಸುವ ಭೇದಕರಿಗಭೇದ್ಯನು, ಉರಿಲಿಂಗ ಪೆದ್ದಿಷ ಪ್ರಿ ಬಯ ವಿಶ್ವ ಶ್ವ ರಾ. ೨೮೩ 1 


೧೫೪೯ 


ವೇದಾದಿ ಅಷ್ಟಾದಶವಿದ್ಯೆಗಳ ಸರ್ವಮಂತ್ರಗಳ ಮೂಲವು ಪ್ರೀಪ ಂಚಾಕ್ಷರಿ. 
ಶಿವಾದಿಸರ್ವತತ್ತ ತೃ ಮೂಲವು, 
ಲೀಗುರುಲಿಂಗಜಂಗಮ ಪಾ ್ರಾಣಸರ್ವಮೂಲನವು, 
ಲೀಗುರು ಕರುಣಿಸಿದ ಮಹಾಲಿಂಗದೀಕ್ಷ ಶಿಕ್ಷೆ 
ಸರ್ವಭೋಗಾದಿ ಭೋಗಂಗಳೆಲ್ಲವಕ್ಕೆಯು 
ಶಿವನ ಸಾಕಾರಮೂರ್ತಿ ಮೂಲವು, 
ಜಂಗಮ ಕೇವಲ ಮುಕ್ತಿಮೂಲವು, 
ದಾಸೋಹ ಜ್ಞಾನಮೂಲವು, 
ಶಿವನಾಣೆ, ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. || ೨೮೪ ॥ 
೧೫೫೦ 
ಸಾದಿಗಳಂತೆ ಶಾ ್ವನಜ್ಞಾನಿಗಳಪ್ಪ ರೆ ಸೆತ್ಯ ಶುವ್ವ ಶರೂೊರು? 
"ನ ದೇವಃ ಕೇಶವಾತ್ರ ರಂ” ಎಂದ ವ್ನಾಸ್ಕೆ, 
ತನ್ನ ತೋಳುಗಳನೆರಡನು ಹೋಗಲಾಡನೆ? 
ಹಡಿಯರೆ ಅಂದು ಆಕಾಶಗಣಂಗಳು? 
ಮರಳಿ ಈಶ್ವ ರನಲ್ಲದೆ ದ್ಯ ವವಿಲ್ಲೆಂದು 
ಶ್ರುತ್ನ ಶೈರ್ಥವರಿದು ಟಾ -ನೆಯಂ ಮಾಡಲಾಗಿ 
ಆ 'ವ್ಯಾಷನ ಎರಡು ಕರಂಗಳು ಬಂದು, 
ಅಶೇಷವಹಂತಹ ಚರ್ಮ 
ಈಶ ರನ ಆಲಯದ ಮುಂದೆ ಧ್ವ ಜಪತಾಕೆಗಳಾಗದೆ? 
ಈರೆಳು ಲೋಕವು ಅರಿಯೆ. 
ಅನಂತಪುರಾಣಾಗಮಗಳಲ್ಲಿ ಕೇಳಿರೆ: 
ಈಶ್ವರಾರ್ಚನೆಯ ಮಾಡಿ ಮರಳಿ ವಿತಥವಾಗಿ 
ಪರದಾರಕಿಚ್ಛೆ ಪಸಿದಡೆ ಇವಂಗಿದೆ ಪ್ರಿಯವೆಂದು 
ಆ ಇಂದ್ರನ ಮ್ಲೆ ಯೆಲ್ಲಾ ಅನಂಗನಹೆಂತಹೆ ಅಂಗವಾಗವೆ? 
ಈರೇಳು ಭುವನವರಿಯೆ. 


೭೬ 


ಸಂಕೀರ್ಣ ವಚನಸಂಪುಟ: ಒಂದೂ 


ಮರಳಿ ಈಶ್ರ ರಾರ್ಚ್ಜನೆಯ ಮಾಡಲು 

ಆ ಅಂಗದ 'ಯೋನಿ[ಕೂ]ಪೆ ಪೆಲ್ಲಾ ನೆಯನಂಗಳಾಗವೆ ಇಂದ್ರಂಗೆ? 
ಇದನರಿದು ಶಿವಾರ್ಚ್ಜನೆಯಂ ಮಾಡಿ 

ಶಿವನವರಿಗೆ ಧನಸೆಹಿತ ತ್ರಿವಿಧವ ನಿವೇದಿಸುವುದು 
ಶಿವಾಚಾರ ಕೇಳಿರಣ್ಣಾ. 

ಅರಿದರಿದು ಬರಿದೊರೆ ಹೋಗಬೇಡ. 

ಯಷಿಗಳ ಶಿವಾರ್ಚನೆಯ ವಿಶೇಷವಹಂತಹ 

ಫಲವ ಕೇಳಿರಣ್ಣಾ: 

ತೀಳುಗುಲದ ಖುಷಿಗಳೆ ಕುಲನಾಮಂಗಳ ತೊಡೆದು 
ಮೇಲುಗುಲನಾಮವ ಕೇಳಿರಣ್ಣಾ 2 

ಅದು ಹೇಗೆಂದಡೆ: 

ಮುಖದಿಂದುತ್ತ ತ್ಯವಾದ ಬ್ರಾಹ್ಮಣನು 

ಆ ಯಖಷಿಗಳೆ ಶಾಖೆಯಾದನು, ಅವರ ಗೋತ್ರವಾದನು. 
ಶಿವಾಚಾರ ವಿಶೇಷವೊ? ಕುಲ ವಿಶೇಷವೊ? ಹೇಳಿರಣ್ಣಾ. 
'ವರ್ಣಾನಾಂ ಬ್ರಾಹ್ಮಣೋ ಗುರುಃ” 

ಎಂಬ ಕ್ರೂರಹ್ನ ದಯರ ಮಾತ ಕೇಳೆಲಾಗದು. 
ಹೋಹೋ ಶಿವನ ಮುಖದಿಂದ ಹುಟ್ಟಿ 
ಉತ್ತಮವಹೆಂತಹೆ ಬ್ರಾಹ್ಮಣಧರ್ಮದಲ್ಲಿ 

ಜನಿಸಿದಂತಹ ವರ್ಣಿಗಳು 

ಕ್ಷತ್ರಿಯನ ಭಜಿಸೆ ಹೇಳಿತ್ತೆ ಈ ವೇದ? 

"ಶಿವ ಏಕೋ ಧ್ಯೇಯಃ ಶಿವಂಕರಃ ಸರ್ವಮನ್ಯಶ್ವ ರಿತ್ತಜೇತ್‌” 


[) 
ಎಂದುದಾಗಿ- 
ಶಿವನನೆ ಧ್ಯಾನಿಸಿ, ಇತರ ದೇವತೆಗಳ ಬಿಡಹೇಳಿತ್ತ ಲ್ಲವೆ? 
ಅದಂತಿರಲಿ, 


ಬಡಗಿ ಮಾಚಲದೇವಿಯ ಕುಲಜೆಯ ಮಾಡಿಹೆವೆಂದು 
ಸತ್ತ ಕಪಿಲೆಯ ಕಡಿದು ಹಂಚಿ ತಿನ್ನ ಹೇಳಿತ್ತೆ ವೇದ? 
ಆಗದು ಅವದಿರ ಸೆಂಗ. 

ಅಧಮರ ವರ್ಣಾಶ್ರಮಹೀನರ 

ಕರ್ಮವ ಕಳೆದೆಹೆವೆಂದು ದತ್ತಪುತ್ರರಾಗಿ 
ಹೊರಸಿನ[ಡಿ] ಯಲಿ ನುಸುಳ ಹೇಳಿತ್ತೇ ಆ ವೇದ? 
ಅದಂತಿರಲ್ಲ, 

ಭುಂಜಿಸಿ ಮುಕ್ತಿಯನಿತ್ತಿಹೆವೆಂದಡೆ 

ಹೆಲ ಕೆಲ ಕಾಲ ವಂದಿಸಿದ ಗೌತಮಂಗೆ 


ಉರಿಲಿಂಗಪೆದ್ದಿಗಳ ವಚನ ೫೭೭ 


ಬಾರದೆ ಅಂದು ಗೋವಧೆ? 
ಅದಂತಿರಲಿ, 
ಬ್ರಾಹ್ಮಣರೆ ದೈವವೆಂದು ದಾನಾದಿಗಳ ಮಾಡಿದ 
ಕರ್ಣನ ಶತಿರಕವಚ ಹೋಗದೆ ಜಗವರಿಯೆ? 
ವಿಷ್ಣು ದೈವವೆಂದರ್ಚಿಸಿದ ಬಲಿ ಬಂಧನಕ್ಕೆ ಬಾರನೆ 
ಮೂಜಗವರಿಯೆ? 
ಶಿಬಿಯ ಮಾಂಸೆವ ಕೊಂಡು ಇತ್ತ ಮುಕ್ತಿಯ ಕೇಳಿರಣ್ಣಾ. 
ಅವಂಗೆ ಬಂದ ವಿಧಿಯ ಹೇಳಲಾಗದು. 
ಅದಂತಿರಲ್ಲಿ, 

 ಶಿವನಭಕ್ತರಿಗೆ ಪ ಪರಮಾಣುವಿನಷ್ಟು ಕಾಂಚನವನೀಯೆ 
ಅಣಿಮಾದ್ಯಪ್ಪ ಮಹದೈೆಶ್ರ ರ್ಯವನೀವರು, ಮೇಲೆ ಮೆಕ್ತಿಯಹುದು. 
ಸಕ್ಕ ತ್‌ ಲಂಗಾರ್ಚಕೇ ದತ್ವಾ ಸುವರ್ಣಂ ಚಾಣುಮಾತ್ರ ಇಂ! 
ಭೂಲೋಕಾಧಿಪತಿರ್ಭೂತ್ತಾ ಶಿವ ಸ ಸಾಯುಜ್ಯಮಾಪ. ಯಾತ್‌! 
ಎಂದುದಾಗಿ, 
ಅದಲ್ಲದೆ ಮತ್ತೆ ದಾನಪರಿಗ್ರಹೆಂಗಳಂ ಕೊಂಡ 
ಕೆಲಬರ ಮುಕ್ತರ ಮಾಡಿ ಶಿವಲೋಕಕ್ಕೆ 
ಕೊಂಡೊಯ್ದುದುಂಟಾದಡೆ ಹೇಳಿರಣ್ಣಾ ? 
ನಿತ್ಯಂ ಲಿಂಗಾರ್ಚನಂ ಯಸ್ಯ ನಿತ್ಯಂ ಜಂಗಮಪೂಜನಂ! 
ನಿತ್ಯಂ ಗುರುಪದಧ್ಯಾನಂ ನಿತ್ಯಂ ನಿತ್ಯಂ ನ ಸಂಶಯಃ! 
ಇದು ಕಾರಣ, ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯನ 
ಶರಣಮಹಾತ್ಮೆಯನ್ನು ಯಜುರ್ವೇದ ಸಾಕ್ಷಿಯಾಗಿ ಬೇಳುವೆ 
ಕಾಶಿಯ ಕಾಂಡದಲ್ಲಿ. | ೨೮೫ | 


೧೫೫೧ 


ಶರಣನ ಇಂದ್ರಿಯ ಕರಣಂಗಳು ಶಿವಾಚಾರದಲ್ಲಿ 
ವರ್ತಿಸುವ ಪರಿಯೆಂತೆಂದಡೆ: 
ಶ್ರೋತ್ರ ತ್ವಕ್ಕು ನೇತ್ರ ಜಿಹ್ವೆ ಘ್ರಾಣ ಇಂತಿವು ಪಂಚೆಜ್ಞಾ ನೇಂದ್ರಿಯಂಗಳು, 
ಇವಕ್ಕೆ ವಿವರ: 
ಶ್ರೋತ್ರದಲ್ಲಿ ಗುರುವಚನ, ಶಿವಾಗಮ, ಶಿವಪುರಾಣ, 
ಆದ್ಯರ ವಚನವಲ್ಲದೆ ಅನ್ಯವ ಕೇಳದಿಹೆ. 
ತ್ವಕ್ಕಿನಲ್ಲಿ ಶ್ರೀವಿಭೂತಿರುದ್ರಾಕ್ಷಿ ಶಿವಲಿಂಗವಲ್ಲದೆ 
ಅನ್ಯವ ಧರಿಸದಿಹ. 


೫೭೮ ಸಂಕೀರ್ಣ ವಚನಸಂಪುಟ : ಒಂದು 
ನೇತ್ರದಲ್ಲಿ ಶಿವಲಿಂಗವಲ್ಲದೆ ಅನ್ಯವ ನೋಡದಿಹ. 

ಜಿಹ್ವೈಯಲ್ಲಿ ಶಿವಮಂತ್ರವಲ್ಲದೆ ಅನ್ಯವ ಸ್ಮರಿಸದಿಹ. 

ಫ್ರಾಣದಲ್ಲಿ ಶಿವಪ್ರಸಾದವಲ್ಲದೆ ಅನ್ಯವ ವಾಸಿಸದಿಹ. 

ಇನ್ನು ಶಬ್ದ ಸ್ಸ ರ್ಶ ರೂಪು ರಸೆ ಗಂಧ ಇಂತಿವು 
ಪಂಚವಿಷಯಂಗಳು. ಇವಕ್ಕೆ ವಿವರ: 

ಶಬ್ದವೆ ಗುರು, ಸ್ಪ ರ್ಶವೆ ಲಿಂಗ ರೂಪೆ ಶಿವಲಾಂಛನ, 

ರಸೆವೆ ಶಿವಪ್ರಸಾದ, ಗಂಧವೆ ಶಿವಾನುಭಾವ. 

ಇನ್ನು ವಾಕು, ಪಾಣಿ, ಪಾದ, ಪಾಯು, ಗುಹ್ಯ ಇಂತಿವು 
ಪಂಚಕರ್ಮೇಂದ್ರಿಯಂಗಳು. ಇವಕ್ಕೆ ವಿವರ: 

ಶಿವಯೆಂಬುದೆ ವಾಕು, ಶಿವಾಚಾರಸೆದ್ಭ ಕಿ ,ವಿಡಿವುದೆ ಪಾಣಿ, 
ಗುರುಮಾರ್ಗಾಚಾರದಲ್ಲಿ ಆಚರಿಸುವುದೆ ಪಾದ, 

ಅಧೋಗತಿಗಿಳಿವ ಮಾರ್ಗವ ಬಿಡುವುದೆ ಪಾಯು, 

ಶಿವಾನುಭಾವಿಗಳ ಸತ್ಸಂಗದಲ್ಲಿ ಆನಂದಿಸುವುದೆ ಗುಷ್ಯ. 

ಇನ್ನು ಜ್ಞಾನ ಮನ ಬುದ್ದಿ ಚಿತ್ತ ಅಹೆಂಕಾರ ಇಂತಿವು 
ಪಂಚಕರಣಂಗಳು. ಇವಕ್ಕೆ ವಿವರ: 

ಶಿವಜ್ಞಾನವೆ ಜ್ಞಾನ, ಶಿವಧ್ಯಾನವೆ ಮನ, 

ಶಿವಶರಣರಲ್ಲಿ ವಂಚನೆಯಿಲ್ಲದಿಹುದೆ ಬುದ್ಧಿ, ಶಿವದಾಸೋಹವೆ ಚಿತ್ರ, 
ಶಿಮೋಹೆಂ ಭಾವವೆ ಅಹಂಕಾರ. 

ಇವು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ 
ಆನಂದಮಯ ಇಂತಿವು ಪಂಚಕೋಶಂಗಳು. ಇವಕ್ಕೆ ವಿವರ: 
ಅನ್ನಮಯವೆ ಪ್ರಸಾದ, ಪ್ರಾಣಮಯವೆ ಲಿಂಗ, 

ಮನೋಮಯವೆ ಶಿವಧ್ಯಾನ, ವಿಜ್ನಾನಮಯವೆ ಶಿವಜ್ಞಾನ, 
ಆನಂದಮಯವೆ ಶಿವಾನಂದಮಯವಾಗಿರ್ಪುದು, 

ಇಂತಿ ಸರ್ವತತ್ವಂಗಳೆಲ್ಲವು ಲಿಂಗತಿತ್ವೆಂಗಳಾದ ಕಾರಣ 

ಶಿವಶಠಣಂಗೆ ಶಿವಧ್ಯಾನವಲ್ಲದೆ ಮತ್ತೊಂದ ಧ್ಯಾನವಿಲ್ಲವಯ್ಯಾ 


೨ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. ll 2೮೬ 1| 
೧೫೫೨ 


ಶರಣರ ಕೂಡೆ ನುಡಿ ದಿಟವಿಲ್ಲ, 
ಮೇಲೆ ಇನ್ನೇನಾದೀತು? ' 
ತನು ಸವೆಯದ, ಮನ ಸೆವೆಯದ್ದು ಧನ ಸೆವಯದು, 
ಸತ್ಯದ ನುಡಿ ಸಾಧ್ಯವಾಗದು. 
ಕೇಳಿ ಕೇಳಿ ಮೇಲೆ ಇನ್ನೇನಾದೀತು? 


ಉರಿಲಿಂಗಪೆದ್ದಿಗಳ ವಚನ ೫೯ 


ಪುರಾತರ ಚರಿತ್ರವನರಿದು, ಅಸತ್ಯಕ್ಕ ಲಿಂಗ ಒಲಿಯನೆಂಬುದನರಿದು 

ಅಸತ್ಯವನು [ನೀಗಿಸಿ] ವಾಜ್ಮಾನಪ್ರಾಣಾಧಿನಾಥ ಶರಣರಲ್ಲಿ 

ಸತ್ಯಸಂಭಾಷಣೆಯ ಕರುಣಿಸುವುದು 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ll ೨೮೭ ॥ 


೧೫೫೩ 


ಶರಣರಲ್ಲದವರನಾಸೆಗೈದಡೆ ಕಕ್ಕುಲತೆಯಪ್ಪುದಲ್ಲದೆ ಕಾರ್ಯವಲ್ಲ, 
ಆಸೆಗೈದಡೆ ನಿರಾಸೆಯಪ್ಪು ದು. 
ಶರಣರನಾಸೆಗೈದು ಬಂದ ಶಿವಶರಣಂಗೆ ಸೆತಿಯ ಕೊಟ್ಟರು 
ಸುತನ ಕೊಟ್ಟರು ಧನವ ಕೊಟ್ಟರು 
ಅಸುವ ಕೊಟ್ಟರು ಮನವ ಕೊಟ್ಟರು 
ಶರಣರ ಪರಿ ಆವ ಲೋಕದೊಳಗಿಲ್ಲ. 
ಶರಣಭರಿತಲಿಂಗವಾಗಿ ಬೇಡಿತ್ತ ಕೊಡುವರಯ್ಯಾ ಶರಣರು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೮೮ | 


೧೫೫೪ 


ಶರಣರ ಸೆಂಗ ಸಾಲೋಕ್ಕಪದವಯ್ಯಾ. 
ಗಣಂಗಳೆ ಮುಖಾವಲೋಕನ ಪ್ರಿಯಸೆಂಭಾಷಣೆ 
ಸಾಮೀಪ್ಯಪದವಯ್ಯ. 
ಶ್ರೀವಿಭೂತಿ ರುದ್ರಾಕ್ಷಿ ಪ್ರಮಥರ ಶ್ರೀಮೂರ್ತಿಯ ಕಂಡು 
ಮನದಲ್ಲಿ ಧರಿಸಿದಡೆ, ಸಾರೂಪ್ಯಪದವಯ್ಯಾ. 
ಪುರಾತನರ ಶ್ರೀಪಾದಂಗಳಲ್ಲಿ ಎನ್ನ ಶಿರಸ್ಪರ್ಶನದಿಂದ 
ಸಾಷಾಂಗವೆರಗಲು, ಸಾಯುಜ್ಯಪದವಯ್ಯಾ. 
ಇಂತೀ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ನವೆಂಬ 
ಚತುರ್ವಿಧಪದವೆನಗಾಯಿತ್ತ ಯ್ಯಾ ನಿಮ್ಮ ಗಣಂಗಳ ಕರುಣದಿಂದ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. li ೨೮೯ li 


೧೫೫೨೫ 


ಶರಣಲಿಂಗಸೆಂಬಂಧಿಯಾದಾತನು ತನ್ನಂಗದ ಲಿಂಗದಲ್ಲಿ 
ಗೋಳಕ ಕಟಿ ಭಿನ್ನವಾದಲ್ಲಿ ಒಡನೆ ಪ್ರಾಣವಂ ಬಿಡು[ವುದಲ್ಲದೆ 
ಬಂಧಿಸಿ ಧರಿಸಿಕೊಂಡನಾದಡೆ, 
ಜನ್ಮ ಜನ್ಮಾಂತರ ಸೂಕರನ ಬಸುರಲ್ಲಿ ಬಪ್ಪುದು ತಪ್ಪದು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. i 2೯ I 


ಸಂಕೀರ್ಣ ವಚನಸಂಪುಟ : ಒಂದು 


೧೫೫೬ 


ಶಿವ ಜಗವಾಗಲ್ಲ, ಶಿವ ಜಗವಾಗದಿರಲೂ ಬಲ್ಲ. 
ಶಿವ ರೂಪಾಗಬಲ್ಲ, ಶಿವ ರೂಪಾಗದಿರಲೂ ಬಲ್ಲ. 
ಶಿವ ಅಜಾಂಡಕೋಟಿಗಳ ಮಾಡಬಲ್ಲ, ಮಾಡದಿರಲೂ ಬಲ್ಲ. 
ಶಿವ ಕೆಡಿಸಬಲ್ಲ, ಕೆಡಸೆದಿರಲೂ ಬಲ್ಲ. 
ಶಿವ ಜಂಗಮವಾಗಿ ಪೂಜಿಸೆಬಲ್ಲ, 
ಶಿವ ಲಿಂಗವಾಗಿ ತಾನೇ ಪೂಜೆಯ ಕೊಳೆಲೂ ಬಲ್ಲ. 
ಶಿವ ಹೊರಗಾಗಿ ಮತ್ತನ್ಯವಿಲ್ಲವೆಂಬ ವೇದ ಉಂಟೇ? 
ಎಂದಡೆ ಉಂಟು. 
ಅಥರ್ವವೇದ: 
“ಶಿಮೋ ಉಮಾ ಪಿತರೌ'ಎಂದುದಾಗಿ 
ದೇವನು ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನು, 
ನಮಗೆಲ್ಲ ಮಾತಾಪಿತನು. I ೨೯೧ 


೧೫೫೭ 


ಶಿವ ತನ್ನ ವಿನೋದಕ್ಕೆ ರಚಿಸಿದನು, ಅನಂತ ವಿಶ್ವವನು. 
ರಚಿಸಿವನು ವಿಶ್ವಕ್ಸೆ ಹೊರಗಾಗಿರ್ದನೆ? ಇಲ್ಲ. 
ವಿಶ್ವಮಯ ತಾನಾದನು, ವಿಶ್ವವಲ್ಲವೂ ತಾನಾದಡೆ 
ವಿಶ್ವದುತ್ಪ ತ್ರಿಸ್ಸಿ ತಿಲಯಕ್ಟೊಳಗಾದನೇ? ಇಲ್ಲ. 
ಅದೇನು ಕಾರಣವೆಂದಡೆ; 
ಅಜಾತನಾಗಿ ಉತ್ಪತ್ತಿ ಇಲ್ಲ, ಕರ್ಮರಹಿತನಾಗಿ ಸ್ಲಿತಿಗೊಳಗಲ್ಲ, 
ಮರಣರಹಿತನಾಗಿ ಲಯಕ್ಕೊಳೆಗಲ್ಲ, ಇಂತೀ ಗುಣತ್ರಯಂಗಳ ಹೊದ್ದಲರಿಯ. 


ಸೂಸಿ ಲ ಬ pe 
" ತಾನಲ್ಲದ ವಿಶ್ವಕ್ಕಾಧಾರವಿಲ್ಲಾಗಿ ದೂರಸ್ಸೆನಲ್ಲ. 


ತನ್ನಲ್ಲಿ ತಾನಲ್ಲದ ಅನ್ಯವು ತೋರಲರಿಯದಾಗಿ, ಇದಿರಿಲ್ಲ. 

ಇದಿರಿಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ. 

ಅರಸು ಕಾಲಾಳಾಗಬಲ್ಲ ತನ್ನ ವಿನೋದಕ್ಕೆ, 

ಮರಳಿ ಅರಸಾಗಬಲ್ಲ. 

ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನು, 

ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲನಯ್ಯ. ll ೨೯೨ ॥ 


ಉರಿಲಿಂಗಪೆದ್ದಿಗಳ ವಚನ ೫೮೧ 
೧೫೫೮ 


ಶಿವನು ನರಕಾಯವ ತೊಟ್ಟು ಗುರುರೂಪಾಗಿ ಮತಣ್ಯಕ್ಕೆ ಬಂದು 

ಅಷಾ ದಶಜಾತಿಯೊಳಗಿದ್ದ ಡೇನು ಮತಣ್ಯನೇ €? ಅಲ್ಲ. 

ಅದೆಂತೆಂದಡೆ: ಶಿವರಹಸ್ಯೇ 
ಗುರುದೇವಮೋ ಮಹಾದೇವೋ ಗುರುದೇವಸೆ ಸ್ಪದಾಶಿವಃ! 
ಗುರುದೇವಾತ್ವ ರಂ ನಾಸ್ತಿ ತಸ್ಥೆ ಶಿ ಶೀಗುರವೇ ನಮಃ! 
ಎಂದುದಾಗಿ, 
ಮಹಾದೇವನು ತಾನೇ- 
ಲಾಟಲೋಚನಂ ಚಾಂದ್ರೀಕಲಾಮಪಿ ಚ ದೋರ್ದ್ವಯಂ 
ಅಂತರ್ನ್ಣಿಧಾಯ ರಿ ಗುರುರೂಪೋ ಮಹೇಶ್ವರಿ! 
ಎಂದುದಾಗಿ, 
ಶಿವನು ಗುರುರೂಪಾಗಿ ವರ್ತಿಸುತ್ತಿಹನು. 
ಪರಶಿಮೋ ಗುರುಮೂರ್ತಿಶ್ಯಿಷ್ಯದೀಕ್ಷಾದಿಕಾರಣಾತ್‌! 
ಶಿಷ್ಯಾತೀತಂ ಮಹಾಚೋದ್ಯಂ ಚೋದ್ಯರೊಪಾಯ ವೈ ನಮಃ! 
ಎಂದುದಾಗಿ, 
ಶಿಷ್ಯಂಗೆ ಕರುಣಿಸಿ ದೀಕ್ಸೆಯಂ ಮಾಡಬೇಕೆಂದು ಬಂದನಯ್ದಾ, 
ಮಹಾಕಾರುಣ್ಯಮೂರ್ತಿ ಪರಮಶಿವನು ತಾನೆ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ll ೨೯೩ ॥ 


೧೫೫೯ 


ಶಿವನು ಸರ್ವಗತನು, ಸೆಕಲ್ರ್ರಹಾ ಂಡಗಳಿಗೆಲ್ಲ ಸಕಲನೆಂದು ಹೇಳಿತ್ತು ಶ್ರುತಿ. 
“ವಿಶ್ವತಶ್ವಕ್ಷುರುತ ವಿಶಾ ಧಿಕೋ 'ರುದ್ರೊ ¢ 
ಮಹಾಯಷಿಸೆ ಸರ್ವೋ ೪ ರುದ್ರಃ? ಎಂಬ ಶ್ರುತಿ 
ಸೆಕಲಜೀವಚೆ, es ್ಯ ಶಿವನೆಂದು ಹೇಳಿತ್ತು, 
ಇಂತಪ್ಪ ಶಿವಲಿಂಗಾರ್ಚನೆಯ ಮಾಡುವ 
ಸೆದ್ಭ ಕರ ಪ್ರೀಮೂರ್ತಿಗಿನ್ನು ಸೆರಿ ಉಂಟೆ? 
ಹ ಹ, ಭಾವಾತೀತಂ ಪೆರಂ ಶಿವಂ! 
ಸ ನರಾಕಾರಂ ಐ ನಿತ್ಯಂ ತತ್ರ ರಮಂ ಪದಂ 

ಂತಪ್ಪ ಶರೆಣರ ಕಂಡಡೆ ಕರ್ಮಕ್ಷಯೆ, 
ire, ನುಡಿಸಿ ಏಕರಾತ್ರಿ ಸಂಭಾಷಣೆಯ ಮಾಡಿದಡೆ 
ಜನ್ಮಕರ್ಮನು ನವೃ ತ್ರಿ, ಜೀವನ್ನು ಕ್ಯ ನಹನು ಇದು ಸತ್ಯ ಕೇಳಿರಣ್ಣಾ. 


ದರ್ತನಾತ್‌ ಏವಭಕ್ತಾ ನಾಂ ಸೆಕ್ಕ ತ a. 


೫೮೨ ಸಂಕೀರ್ಣ ವಚೆನಸಂಪುಟ : ಒಂದು 


ಅತಿರಾತ ತ್ರಸ್ಯ ಯಜ್ಞ ಸ್ಕೈ ಫಲಂ ಭವತಿ ನಾರದ 

ಎಂದು ನಾರದೀಯ ಬೋಧೆಯಲ್ಲಿ ಈಶ್ರ ರನು ಹೇಳಿಹನು. 

ಇಂತಪ, ಈಶ್ಪರನ ಕಾಣವು ವೇದಂಗಳು 

ಇಂತು 'ವೇದಸ್ಳೆ ತೀತವಹಂತಹ ಶಿವಶರಣರ 

ಮಹಾತ್ಮೆಯ ಹೊಗಳಲಿಕ್ಕೆ ವೇದಕ್ಕಳವಲ್ಲ, 

ಮಂದಮತಿ ಮಾನವರ ಮಾತದಂತಿರಲಿ. 

ಶಿವಶರಣರ ಮಹಾಮಹಿಮೆಗೆ ನಮೋ ನಮೋ ಎನುತಿಪ್ಪೆ ಕಾಣಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | 2೨೯೪ 


೧೫೬೦ 


ಶಿವನೆ, ನಿಮ್ಮ ನಾ ಬಲ್ಲನು 
"ಗುರುದೇವಮೋ ಮಹಾದೇವೋ’ ಎಂದುದಾಗಿ 
ಪೀಗುರು ರೂಪಾಗಿ ಬಂದು ದೀಕ್ಷೆಯಂ ಮಾಡಿ 
ಶಿವಲಿಂಗವ ಬಿಜಯಂಗ್ಯೈಸಿ ಕೊಟ್ಟಿ ರಿ, ಜಂಗಮವ ತೋರಿದಿರಿ. 
ಇದು ಕಾರಣ, 
ನಿಮ್ಮ ನಾ ಬಲೆ ನು ಎನ್ನ ನೂ ನೀವು ಬಲ್ಲಿರಿ. 
ನಿಮ್ಮ ಶಿಶುವೆಂದು ಕರುಣಿ ಪ ಪಸ ಸ್ರ ಸಾದವನಿಕ್ಕಿ ರಕ್ಷಿಸಿದಿರಿ. 
ಇದು 'ಕಾರಣದಿಂದವೂ, 
ನಿಮ್ಮ ನಾ ಬಲ್ಲೆನು, ಎನ್ನನೂ ನೀವು ಬಲ್ಲಿರಿ. 
ಮತ್ತೆ ಮರೆಮಾಡಿ, 
ಜಾ ನವನೂ ಅಜ್ಲಾ ್ಲಾನವನೂ, ಭಕ್ತಿಯನೂ ಅಭಕ್ಕಿಯನೂ 
ಸುಖವನೂ ದುಃಖವನೂ ಒಡ್ಡಿ ಕಾಡಿದಿರಯ್ಯಾ. 
ಇವಲ್ಲವಕ್ಕೆ ಯೂ ನೀವೆ ಕಾರಣ. 
ಇದು. pd. 
ನಿಮ್ಮ ಬೇರಬಲ್ಲವರಿಗೆ ಎಲೆಯ ತೋರಿ 
ಆಳವಾಡಿ ಕಾಡುವರೆ? ಕಾಡದಿರಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೨೯೫ ॥ 
೧೫೬೧ 
ಶಿವಂ ಪರಾತ್ರ ರಂ ಸೂಕ ಕಿಂ ನಿತ್ಯಂ ಸವ್ಯ ಗತಾವ್ಯಯಮ್‌! 
ಅನಿಂದಿತಮನೌವೆಮ್ಯಮಪ್ರ ಪ್ಲಮೇಯಮನಾಮಯಮ್‌'। 


ಎಂದು ವೇದಾಗಮಗಳು ಹೇಳಿದ ಹಾಗೆ 
ಶಿವಶಿವಾ ಹರಹರಾ ಎಂದೆನ್ನದೆ 


ಉರಿಲಿಂಗಪೆದ್ದಿಗಳ ವಚನ ೫೮೩ 


ಭೃಗು ಶಾಪದಿಂದ ಭವಕ್ಕೆ ಬಂದು ಸೆತ್ತು ಕೆಟ್ಟು ಹೋದ. 
ದಶರಥರಾಯನು ನಾಚಿಕೆಯಿಲ್ಲದೆ 

ರಾಮ ರಾಮ ಎಂದು ನೆನೆದರೂ, ಆ ರಾಮ, 
ರಾವಣನ ಕೊಂದ ಬ್ರಹ್ಮಹತ್ಯಾದೋಪಕ್ಕ 

ಅನೇಕ ಶಿವಲಿಂಗಗಳ ಪ್ರತಿಷ್ಠೆಯ ಮಾಡಿ ಪೂಜಿಸಿದ. 
ಹರಿಯು ಆ ಮಹಾಲಿಂಗವ ನೆನೆವುದಕ್ಕೆ 

ನಾಲಗೆ ಮೂಗ ನಂಜುತ್ತ ಇಹನು. 

ಕೆ ಷ್ಲನ ಅಂಗಾಲಕಣ್ಣ್ಣ ಬೇಡನೆಚ್ಚು ಕೊಂದನೆಂದರೆ, 
ನಾಚದೆ ಪರಿಣಮಿಸುತ್ತಿಹೆರು. 

ನಾರಸಿಂಹನವತಾರವ ಶರಭರುದ್ರ ತೀರ್ಚಿಸಿದನೆಂದರೆ 
ಉರಿದೇಳುತ್ತಿಹೆರು. 

ಹರಿ ಗೋವಳರೊಡನುಂಡಯೆಂದರೆ 

ಪರಿಣಮಿಸಿ ಸಂಶತೋಷವಹರು. 

ಆ ಹರಿ ರಾಮೇಶ್ವರನೇವರ ಪ್ರಸಾದವ ಕೊಂಡನೆಂದರೆ 
ಅನುಮಾನಿಸುತ್ತಿಹರು. 

ಸತ್ತು ಕೆಟ್ಟು ಹುಟ್ಟಿದ ಅಜ್ಞಾನಿ ವಸುದೇವನ ಮಗ 
ಹೆರಿಯೆಂದರೆ ನಲಿದುಬು ವರು. 

ಆ ಹರಿ ಮಹಾದೇವನ ಮಗನೆಂದರೆ 
ಸಿಡಿಮಿಡಿಗೊಂಬರು. 

ಹೆಲವು ಗಂಡರ ನೆರೆದ ಕುಂತಿಯ ಕಾಲಿಗೆ 

ಹರಿ ಎರಗಿದನೆಂದರೆ ನಲಿದುಬ್ಲಿ ಕೊಂಡಾಡುವರು. 

ಆ ಹರಿ ಕಾಮಿತಫಲದಾಯ[ಕ]ನಾದ ಶಿವನ ಶ್ರೀಪಾದಕ್ಕೆ 
ನಯನಕಮಲಮನರ್ಪಿಸಿ ಚಕ್ರಮಂ ಪಿಡಿದನೆಂದರೆ 
ಚಿಂತಿಸಿ [ಕರ]ಕರಸುತ್ತಿಹರು. 

ದ್ವಾರವತಿ ನೀರಿಲಿ ನೆರೆದಾಗ, ಕೃಷ್ಣನ ಹದಿನಾರುಸಾವಿರ ಸ್ತ್ರೀಯರಂ 
ಹೊಲೆಬೇಡರು ಸೆರೆಯನೊಯ್ದು ದಕ್ಕಾಗಿ 
ಹೀನಜಾತಿಯ ಬಸುರಲ್ಲಿ ಉತ್ತಮಸ್ತ್ರೀಯರು 
ಹುಟ್ಟುವರೆಂದು ನಲಿದಾಡುವರು. 

ಮಹಾಲಕ್ಷಿ, ಸರ್ವರೊಡೆಯ ಶಿವನ ದಾಸಿಯೆಂದರೆ 
ಅಲಗು ತಾಕದಂತೆ ನೋವುತಿಹೆರು. 

ಶಿವಲಿಂಗವ ತಪಧ್ಯಾನದಿಂದರ್ಚಿಸಿ ಪೂಜಿಸಿ ಪಡೆದರು 
ಏಕಾದಶರುದ್ರರಾದಿಯಾದ ರುದ್ರಗಣಂಗಳು. 
ಬ್ರಹ್ಮವಿಷ್ಣು ರುಗಳು ಇಂದ್ರಾದಿ ದಿಕ್ಟಾ ಲರು ರವಿಚಂದ್ರಾದಿಗಳು 


ಸಂಕೀರ್ಣ ವಚನಸಂಪುಟ : ಒಂದು 


ಶಿವನಪೂಜಿಸಿ ಕಾಮಿತಫಲಪದವಿಯ ಪಡೆದರಯ್ಯ, 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರಾ. | ೨೯೬ || 


೧೫೬೨ 


ಶಿವನೇ ದೈವ, ಶಿವಭಕ್ಕನೇ ಕುಲಜ, ಷಡಕ್ಷರವೇ ಮಂತ್ರ, 
ಕೊಲ್ಲದಿರ್ಪದೇ ಧರ್ಮ, ಅಧರ್ಮದಿಂದ ಬಂದುದ ಒಲ್ಲದಿಪ್ಟು ದೇ ನೇಮ, 
ಆಶೆ ಇಲ್ಲದಿಪ್ಪು ದೇ ತಪ, ರೋಪಷವಿಲ್ಲದಿಪ್ಪುದೇ ಜಪ, 
ವಂಚನೆ ಇಲ್ಲದಿಪ್ಪುದೇ ಭಕ್ತಿ, 
ಚ್ಚು ಕುಂದಿಲ್ಲದಿಪ್ಪು ದೇ ಸಮಯಾಚಾರ. 
ಇದು ಸತ್ಯ, ಶಿವಬಲ್ಲ, ಶಿವನಾಣೆ, 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರ. | ೨೯೭ | 


೧೫೬೩ 


ಶಿವಭಕ್ತನ ಕಂಡಲ್ಲಿ ಪೌಪ ಕೆಡುವುದು 
ಉಪಪಾತಕ ಕೋಟೀನಾಂ ಬ್ರಹ್ಮಹತ್ಯಶತಾನಿ ಚ| 
ದಹತ್ಯಶೇಷಪಾಪಾನಿ ಶಿವಭಕ್ತ ಸ್ಕೈ ದರ್ಶನಂ 
ಎಂದು, ಪ್ರಿಯಸೆಂಭಾಷಣೆಯಿಂದ ಕಾಮಿತ ಫಲವಪ್ಪು ದು. 
ಆ ಪ್ರಸಾದಮಹಿಮನ ಪ್ರಸಾದದಿಂದ 
ಕೇವಲ ಮುಕ್ತಿ ಯಪುುದು. 
ಇದು ಸತ್ಯ, ಶಿವನಾಣೆ ' 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೨೯೮ ॥ 


೧೫೬೪ 


ಶಿವಭಕ್ತರ ಮಠವಲ್ಲದೆ ಒಲ್ಲೆನೆಂದು 
ಅರಸಿಕೊಂಡು ಹೋದಲ್ಲಿ, 
ಆ ಭಕ್ತರು ಕಾಣುತ್ತ ಆದರಣೆಯಿಂದ ಸಾಷ್ಟಾಂಗವೆರಗಿ 
ಶರಣೆಂದು ಪಾದಾರ್ಜನೆಯಂ ಮಾಡಿ, ವಿಭೂತಿಯಂ ಕೊಟ್ಟು, 


“ನಿಮ್ನ ಲಿಂಗದ ಆಳಿವನು ದೇವಾ" ಎಂದು ಬಿನ್ನೆ ಎಸಿದಲ್ಲಿ 


ಭಕ್ತರ ನಡೆ ಭಕ್ತರ ನುಡಿಯ ವಿಚಾರಸಿದಡೆ ಪ್ರಥಮಪಾತಕ, 
ಭಾಂಡ ಭಾಜನದ ಶುದ್ದಿ ಯನರಸಿದಡೆ ಎರಡನೆಯ ಪಾತಕ, 
ಜಲಶುದ್ಧಿಯನರಿಸಿದಡೆ ಮೂರನೆಯ ಪಾತಕ, 
ವಾಕ್‌ ಶುದ್ಧಿಯನರಿಸಿದಡೆ ನಾಲ್ಕನೆಯ ಪಾತಕ, 


ಉರಿಲಿಂಗಪೆದ್ದಿಗಳ ವಚನ ೫೮೫ 
ಆ ಭಕ್ತರ ಹಸ್ತೆ ಮುಟ್ಟಲಾಗವೆಂದಡೆ 

ಐದನೆಯ ಪಾತಕ. 

ಇಂತೀ ಪಂಚಮಹಾಪಾತಕಕ್ಕೆ ಗುರಿಯಾದವರು 

ನಿಮ್ಮನೆತ್ತ ಬಲ್ಲರಯ್ಯಾ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ? Il ೨೯೯ 


೧೫೬೫ 


ಶಿವಲಿಂಗದ ಮಹಾತೆ ಯನು 
ಶಿವಲಿಂಗದ ವರ್ಮವನು 
ಶಿವಲಿಂಗದ ನಿಶ್ಚಯನು ಅದಾರಯ್ಯಾ ಬಲ್ಲವರು? 
ಅದಾರಯ್ಯಾ ಅರಿದವರು, 
ಲೀಗುರು ತೋರಿ ಕೊಡದನ್ನಕ್ಕರ. 
“ಸರ್ವೈಶ್ವರ್ಯಸೆಂಪನ್ನ ೦ ಮಧ್ಯಧ್ರುವ ತತ್ವಾಧಿಕಂ ಎಂದುದಾಗಿ 
“ಅಣೋರಣೀಯಾನ್‌ ಮಹತೋ ಮಹೀಯಾನ್‌' ಎಂದುದಾಗಿ, 
“ಯತೋ ವಾಚೋ ನಿವರ್ತಂತೆಲ ಎಂದುದಾಗಿ, 
“ಅತ್ಯತಿಷ್ಠದ್ದಶಾಂಗುಲಮ್‌” ಎಂದುದಾಗಿ, 
ಈ ಪ್ರಕಾರದಲ್ಲಿ ವೇದಾಗಮಂಗಳು ಸಾರುತ್ತಿರಲ್ಲು 
ಲಿಂಗವನು ಹರಿಬ್ರಹ್ಮಾದಿ ದೇವದಾನವ ಮಾನವರಿಗೆಯು 
ಅರಿಯಬಾರದು. 
“ಚಕಿತಮಭಿದತ್ತೇ ಶ್ರುತಿರಪಿ” ಎಂದುದಾಗಿ 
ವೇದ ಪುರುಷರಿಗೆಯು ಅರಿಯಬಾರದು. 
ಅರಿಯಬಾರದ ವಸ್ತುವ ರೂಪಿಸಲೆಂತೂ ಬಾರದು. 
ರೂಪಿಸೆಬಾರದ ವಸ್ತುವ ಪೂಜಿಸೆಲೆಂತುಬಹುದು? 
ಪೂಜೆಗಿಲ್ಲವಾಗಿ ಭಕ್ತಿಗಿಲ್ಲ, ಭಕ್ತಿಗಿಲ್ಲವಾಗಿ ಪ್ರಸಾದಕ್ಕಿಲ್ಲ, 
ಪ್ರಸಾದಕ್ಕಿಲ್ಲವಾಗಿ ಮುಕ್ತಿಗಿಲ್ಲ. 
ಮುಕ್ತಿಗಿಲ್ಲದೆ ದೇವದಾನವ ಮಾನವರೆಲ್ಲರು 
ಕೆಡುವರು ಕೆಡುವರು. 
ಕೆಡದಂತೆ ಮಾಡಿ ರಕ್ಷಿಸಿದನು ಸದ್ದು ರು, ಮಹಾಗುರು, ಶ್ರೀಗುರು. 
“ನಗುರೋರಧಿಕಂ' ಎಂದುದಾಗಿ ಮಹಾಗುರು ಶಾಂತಮೂರ್ತಿ 
ಕೃಪಾಮೂರ್ತಿ 
ಲಿಂಗ ಪ್ರತಿಷ್ಠೆಯಂ ಮಾಡಿದನು. 


ಅದೆಂತೆನಲು ಕೇಳಿರೆ: 

ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸಹ! 
ನಾದಬಿಂದುಕಲಾತೀತಂ ಗುರುಣಾ ಲಿಂಗಮುದ್ಭವಮಂ॥ 
ಎಂದುದಾಗಿ, 

ಸೆದ್ದು ರೋರ್ಲಿಂಗಭಾವಂ ಚ ಸರ್ವ 
ಸರ್ವಲೋಕಸ್ಯ ವಾಸಸೆ ಸ್ಯ ಮುಕಿ ಕ್ರಿಕ್ಷೇತ್ರ ಸ ಸುವಾಸಿನಾಂ! 
ಎಂದುದಾಗಿ, 

ಸದ್ದು ರೋದರ್ದೀಯತೇ ಲಿಂಗಂ ಸೆದ್ದು ರೋರ್ದೀಯತೇ ಕ್ರಿಯಾ | 
ಸೆದ್ದು )ಕೋದೀಯತೇ ಮಂತ್ರ 0 ಸೆದ್ದು ರುಸ್ಸೈ ರ್ವಕಾರೂಂ!।! 
ಎಂದುದಾಗಿ, 

ಸೆರ್ವಲೆ ಲೋಕಕ್ಕೆಯು ಸೆ ಸರ್ವರಿಗೆಯು ಲಿಂಗಪ್ರತಿಷ್ಠೆಯಂ ಮಾಡಿಕೊಟ್ಟನ R 


© 


ರೂಪೇ ಭಾವನೋ ನಾಸ್ತಿ ಯದ್ಭಪ್ಪ ಪ್ಪಂ ತದ್ವಿನಶ್ಯತಿ ತಿ! 

i ೃಶ್ಯಾದ್ಯ ಶ್ಯ ಸ್ತ್ರ ಸೆ ರೂಪತ್ವ ೦ತೆ  ತಧಾಷ್ಕೇವ ಸದಾಭ್ಯಸೇತ್‌ | 
ಎಂದುದಾಗಿ, 
ನಿಃಕಲ ಅರೂಪ ನಿರವಯ ಧ್ಯಾನಪೂಜೆಗನುವಲ್ಲ, 
ಸೆಕಲ ತತ್ವ ಸಾಮಾನ್ಯ ನೆಂದು ಸಕಲನಿಷ್ಟಲವನೊಂದಡಗಿ ಮಾಡಿದನು. 
ಲಿಂಗು ತಾಪ ಪತ್ರಯ ಸ ಲಿಂಗಂ ದಾರಿದ ನ್ರ್ಯನಾಶನಂ! 
ಲಿಂಗಂ ಪಾಪವಿನಾಶಂ ಚ ಲಿಂಗಂ ಸರ್ವತ್ರ ಸ ಸಾಧನಂ! 
ಎಂದುದಾಗಿ, 
ಲಿಂಗವು ಪ ಪರಂಜ್ಯೋತಿ ಲಿಂಗವು ಪರಬ್ರ ಹ್ಮವೆ ವೆಂದು ಲಿಂಗವನೆ ಷ್ಲಂಜಿಸ್ಮಿ 
ಭಕ್ತಿಪ್ರಸಾದ ಮುಕ್ತಿಯ SB 
ವ ಗುರು 'ಶಿಂಗಪ್ರ ತಿಪ್ಪೆ ಯ ಮಾಡಿ ತೋ ರಿಕೊಟ್ಟನ ನು. 
ಅದೆಂತೆಂದಡೆ 
ಬ್ರಹೆ ಹ್ಯೆ ವಿಷ್ಣುಪ್ಪ ರ, ರುದ್ರಶ್ಯ ಶ್ಚ ಈಶ್ವರಪ್ಪ ಸದಾಶಿವಃ! 

ದಿನೆಲಂಗುಜ ಜಾ ಜಾತಾಸ್ತೇ ಲಿಂಗಪೂಜಕಃ॥ 
ಸ ರಿ 
ಗೌರೀಪತಿರುಮಾನಾಥೋ ಅಂಬಿಕಾ ಪಾರ್ವತೀಪತಿಃ! 
ಗಂಗಾಪತಿರ್ಮಹಾದೇವೋ ಸೆತತಂ ಲಿಂಗಪೂಜಕಃ॥ 
ಎಂದುದಾಗಿ, 
ಪ ಮಹಾಪುರುಷರಪ್ಪ ದೇವಗಣ ರುದ್ರಗಣ ಪ್ರಮಥಗಣಂಗಳು 
ವಿಷ್ಣೂ ಎದಿ ದೇವದಾನವ ಮಾನವಾದಿಗಳು ಮಹಾಲಿಂಗವನೆ ಧ್ಯಾನಿಸಿ, ಪೂಜಿಸಿ, 
ಪರಮ ಸುಖಪರಿಣಾಮವ ಹಡೆದರೆಂದು ಮಾಡಿದನು, 
ಕೇವಲ ಸದ್ಭಕ್ತ ಜನಂಗಳಿಗೆ. 


ಉರಿಲಿಂಗಪೆದ್ದಿಗಳ ವಚೆನ les 


ಅದೆಂತೆಂದಡೆ 

"ಇಷ್ಟಂ ಪ್ರಾಣಂ ತಥಾ ಭಾವಂ ತ್ರಿಧಾ ಏಕಂ ವರಾನನೇ”? ಎಂದುದಾಗಿ, 

ಆ ಸೆದ್ದು ರು ಆ ಪರಶಿವನನು ತತ್ಲಾಣವನು ಏಕೀಭವಿಸಿ 

ಸೆದ್ಭಾವದಿಂ ಲಿಂಗಪ್ರತಿಷ್ಠೆಯಂ ಮಾಡಿ, 

ಲಿಂಗವಾಗಿ ಕರಸ್ಸೆಲದಲ್ಲಿ ಬಿಜಯಂಗ್ಸೆದು, 

ಅಂತರಂಗ ಬಹಿರಂಗ ಭರಿತನಾಗಿ ಪೂಜೆಗೊಳೆಲೆಂದು ಕರುಣಿಸಿದನು. 

ಮತ್ತಂ "ಏಕಮೂರ್ತಿಸ್ಸಿಧಾ ಭೇದಃ? ಎಂದುದಾಗಿ, 

ಗುರುಲಿಂಗ ಜಂಗಮಲಿಂಗ ಪರಶಿವಲಿಂಗ ಒಂದೆ. 

“ದೇಶಿಕಶ್ಚರಲಿಂಗಂ ಚ ತ್ರಿವಿಧಂ ಲಿಂಗಮುಚ್ಯತೇ ಎಂದುದಾಗಿ, 

ಲಿಂಗದ ವರ್ಮವನು ಲಿಂಗದ ಸ್ವರೊಪವನು ಲಿಂಗದ ನಿಶ್ಚಯವನು 
ಆದಿಯಲ್ಲು ಧ್ಯಾನಪೂಜೆಯ ಮಾಡಿದವರನ್ಮುಭಕ್ತಿಪ್ರಸದ ಮುಕ್ತಿಯ ಪಡೆದವರನು 
ವೇದ ಶಾಸ್ತ್ರ ಪುರಾಣಾಗಮಂಗಳು ಹೇಳುತ್ತಿವೆ. 

ಶಿವನ ವಾಕ್ಕಂಗಳಿಗಿದೆ ದಿಟ. 

ಮನವೆ ನಂಬು, ಕೆಡಬೇಡ ಕೆಡಬೇಡ, 

ಮಹಾಸೆದ್ಭಕ್ಷ, ರ ನಂಬುವುದು, ಶಿವಲಿಂಗಾರ್ಚನೆಯ ನಿರಂತರ ಮಾಡುವುದು. 
ಇದು ನಿಶ್ಚಯವ ಶಿವನು ಬಲ್ಲನಯ್ಯ. 

ಈ ಕ್ರಿಯೆಯಲ್ಲಿ ಲಿಂಗಜಂಗಮನರಿತು, ವಿಶ್ವಾಸೆಮಂ ಮಾಡಿ, 

ಕೇವಲ ಸದ್ಭಕ್ತಿ, ಕ್ರೀಯನರಿದ್ದು, ವರ್ಮವವನರಿದು, 

ಸದ್ಭಾವದಿಂದ ಲಿಂಗಾರ್ಚನೆಯಂ ಮಾಡುವುದಯ್ಯಾ, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೦೦ 
೧೫೬೬ 


ಶಿವಲಿಂಗಧಾರಣವ ಮಾಡಬೇಕೆಂದುದು ಶ್ರುತಿ. 
ಶಿವಶಿವಾ! ಶಿವಲಿಂಗವನೆ ಧರಿಸಬೇಕೆಂದುದಥರ್ವಣಾ: 
“ತದಂತರ್‌ ಗ್ರಹಣಾ'ಯೆಂಬ ಶ್ರುತಿ. 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ, 
ಲಿಂಗವನೆ ಧರಿಸೆಂದು, ಶಿವನಿಂಗಧಾರಣವೆ ಪಥವೆಂದುದಥರ್ವಣಾ! ॥೩ಂ೦೧ ॥ 


೧೬೬ 


ಶಿವಶರಣರಿಗೆ ಶರಣೆನ್ನದೆ 
ಅಹಂಕಾರದಿಂದ ನಾರಸಿಂಹೆ ಶಿರವ ಹೋಗಾಡಿಕೊಂಡ. 
ಶಿವಶರಣರಿಗೆ ಶರಣೆನ್ನದೆ 
ಅಹಂಕಾರದಿಂದ ದಕ್ಷ ಶಿರವ ಹೋಗಾಡಿಕೊಂಡ. 


ಸಂಕೀರ್ಣ ವಚೆನಸಂಪುಟ : ಒಂದು 


ಶಿವಶರಣರಿಗೆ ಶರಣೆನ್ಹದೆ 

ಅಹೆಂಕರಿಸಿ ಇಂದ್ರ ಮಪದ್ಯೆಶ್ನ ರ್ಯವ ಹೋಗಾಡಿಕೊಂಸ. 

ಇವರುಗಳು ಶಿವಶರಣರಿಗೆ ಶರಣೆನ್ನದೆ 

ಅಹಂಕರಿಸಿ ಅನೇಕ ಪರಿಯಲ್ಲಿ ಭಂಗಿತರಾದರು. 

ಅರಿದು ಅಹಂಕಾರವಡಗಿ ತರಣರಿಗೆ ಶರಣೆಂದು 

ಮರಳಿ ನಿಜಪದಂಗಳೆ ಪಡೆದು ಭಕ್ತರಾದರು. 

ಇದನರಿದು ಅಹಂಕರಿಸಿ ಕೆಡದೆ, ಶಿವಶರಣರಿಗೆ ಶರಣೆಂದು 

ಭಕ್ಕಿಯನೂ ಮಹಾಪದವನೂ ಮುಕ್ತಿಯನೂ ಹೆಡೆವುದಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೦೨ | 


೧೫೬೮ 


ಶಿವ ಶಿವ! ಪರಶಿವಮೂರ್ತಿ ಮಹಾಲಿಂಗವು 
ಕರುಣಿಸಿದ ಕರುಣದಿಂದ ನಾನಂಜೆ ಅಂಜೆನು. 
ವಾಜ್ಮನೋತೀತವು ಲಿಂಗವಾಗಿ 
ಅಂಗದ ಮೇಲೆ ನಿರಂತರ ಸೆನ್ನ ಹಿತವಾಗಿ 
ಅಂಗಲಿಂಗ ಗುರುಲಿಂಗ ಏಕವಾಗಿ 
[ಪ್ರಾ]ಣಲಿಂಗವಾದನಾಗಿ [ಪ್ರಾ]ಣಲಿಂಗ. 
ಜಿಹ್ವೈಯಲ್ಲಿ ಮಂತ್ರಮಯ ಗುರುಶಿಂಗವಾಗಿ ಬಿಜಯಂಗ್ಗೆದನಾಗಿ ಜಿಸೆ ಲಿಂಗ. 
ಕಂಗಳಲ್ಲಿ ಶಿವಲಿಂಗಮೂರ್ತಿಯಂ ತುಂಬಿದನಾಗಿ ಕಂಗಳು ಲಿಂಗ. 
ತ್ವಕ್ಕಿನಲ್ಲಿ ಜಂಗಮಲಿಂಗಮೂರ್ತಿಯಂ ತುಂಬಿದನಾಗಿ ತ್ವಕ್ಕು ಲಿಂಗ. 
ಕಿವಿಗಳಲ್ಲಿ ಲಿಂಗಮಹಾತ್ಮೆಯ ಶ್ರುತಿ ಪುರಾಣ 
ಪುರಾತರ ವಚನಂಗಳೆ ತುಂಬಿದನಾಗಿ ಶ್ರೋತ್ರ ಲಿಂಗವು. 
ಶಿವನ ಪ್ರೀಪಾದಕಮಲಪ್ರಸಾದವ 
ಮಸಿಸುವಂತೆ ಮಾಡಿದನಾಗಿ ಘ್ರಾಣಲಿಂಗವು. 
ಲಿಂಗವ ನಿರಂತರ ಸ್ಪರ್ಶವ ಮಾಡುವಂತೆ 
ಮಾಡಿದನಾಗಿ ಹೆಸ್ತೆ ಲಿಂಗವಾದವು. 
ಲಿಂಗವನೆ ಭಾವಿಸುವಂತೆ ಮಾಡಿದನಾಗಿ ಭಾವ ಲಿಂಗವು. 
ಮನದಲ್ಲಿ ನೆನಹು ಭರಿತವಾಗಿ ಮನ ಲಿಂಗವು. 
ಸುವಿಚಾರ ಸೆಂಪೂರ್ಣವ ಗ್ರಹಿಸಿತ್ತಾ ಗಿ ಬುದ್ದಿ ಲಿಂಗವು. 
ನಿಶ್ಚಯಪದವ ಹಿಡಿಯಿತ್ತಾಗಿ ಅಹಂಕಾರ ೮ಂಗವು. 
ನಿರಂತರ ಮರೆಯದಂತೆ ಮಾಡಿದನಾಗಿ ಚಿತ್ತ ಲಿಂಗವು. 
ಇಂತು ಅಂತರಂಗ ಬಹಿರಂಗ ಲಿಂಗ ಸರ್ವಾಂಗಲಿಂಗವ ಮಾಡಿ, 
ಸದ್ದುರುಲಿಂಗವಾಗಿ ಜಂಗಮಲಿಂಗವಾಗಿ 


ಉರಿಲಿಂಗಪೆದ್ದಿಗಳ ವಚನ ೮೯ 
ಪ್ರಾಣಲಿಂಗವಾಗಿ ಪ್ರಸಾದಲಿಂಗವಾಗಿ 

ಪ್ರಸಾದವನಿಕ್ಸಿ ಸಲಹಿದನು. 

ಈ ಮಹಾಘನಪರಿಣಾಮವ ಶಿವ! ಶಿವ ನೀನೇ ಬಲ್ಲೆ 

ಶಿವ ಶಿವ! ಮಹಾದೇವ, ಶಿವ ಶಿವ! ಮಹಾದೇವ, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ ನೀನೇ ಬಫ್ಯ. I! ೩೦೩ ॥ 
೧೫೬೯ 


ಶಿವ ಶಿವ! ಮಹಾದೇವ, 
ಎನ್ನ ಗುಣಾವಗುಣವರಿಯದೆ ಇದಿರ ಗುಣವ ವಿಚಾರಿಸುವೆ. 
ಅವರು ವಂಚಿಸಿಪರೆಂದು ಕೊಡರೆಂದು ನಿಂದಿಸಿಷರೆಂದು 
ಮಾತಾಪಿತ ಸೆತಿಸುತರುಗಳಿಗೆ ಸ್ನೇಹಿಸಿಹರೆಂದು 
ಶಿವ ಶಿವಾ! ಬುದ್ಧಿ ಯನರಿಯದೆ 
ನಾ ನಿಮಗೆ ವಂಚನೆಯಿಲ್ಲದೆ ಒಲಿದೆನಾದಡೆ 
ನೀವೆನಗೆ ಒಳಿ ದರು. 
“ಸೆತ್ಯಭಾವಿ ಮಹ್‌ತ್ಸತ್ಯಂ' ಎಂಬುದಾಗಿ. 
ನಿಮ್ಮಡಿಗಳ ಸ್ನೇಹಿತರು, ಎನಗೆ ಒಳ್ಳಿದರು. 
ಸ್ನೇಹ ತಾತ್ರ ರ್ಯವ ಮಾಡಿ ಬೇಡಿತ್ತನಿತ್ತು ದೇವಾ ಎನುತಿಪ್ಪರು. 
ಒಳ್ಳಿತ್ತು ಹೊಲ್ಲೆಹೆ ಎನ್ನಲ್ಲಿ, ಇದಿರಿಂಗೆ ಅದು ಸ್ವಭಾವ ಗುಣ. 
ಎನ್ನ ದುರ್ಗುಣಂಗಳ ಕಳದು ಸೆದ್ದುಣವ ಮಾಡಿ 
ನಿನ್ನೊಳಗು ಮಾಡಿಕೊಳ್ಳಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೦೪ Il 


೧೫೭೦ 


ಶಿವ ಶಿವ! ಮಹಾದೇವ ಶಿವನೇ 
ನೀನು ಸರ್ವಜ್ಞ ನಾಗಿ ಎನ್ನೆನೂ ನೀನು ಬಲ್ಲೆ. 
ಈಪರಿಯನು ಹೆರಿಬ್ರಹ್ಮೆದೇವದಾನವಮಾನವರು 
ಅರಿಯದೆ ಭ್ರಮಿಸುತ್ತ ಮಿಪ್ಪ ರು. 
ಈ ವಿಧಿಯನು ತಾತ್ರ ಯಣ್ಯವೆಂದರಿದೆನಾಗಿ 
ಸೆದ್ಯೋನ್ಮುಕ್ಷನು, ನಿರಂತರ ಪರಿಣಾಮಿ, ಪರಮಸುಖಸ್ವೆರೂ [೨] 
ನಾನೇ ಅಯಾ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. || ೩೦೫ 


೫೯೦ ಸಂಕೀರ್ಣ ವಚನಸಂಪುಟ : ಒಂದು 


೧೫೭೧ 
ಶಿವ ಶಿವ! ಮಾಹೇಶ್ವ ರರ ಮಹಾತ್ಮೆ: ಯನೇನೆಂದುಪವಿ )ಸೆಬಹುದಯ್ಯಾ, 
ವಾಜ, ನೋತೀತರು. 
ಕೋಟಿ ಕೋಟಿಯಾಯುಷ್ಯ ಕೋಟಿ ಕೋಟಿ ಜಿಶೆ ಕ್ರೈಯುಳ್ಳ ರೆಯೂ 
ಸ್ತು ತಿಸೆಲರಿಯದು. 


“ಶಂಭೋರ್ಮಾಹಾತ್ಮ 3 ಮಣುಪ್ರಮಾಣಮಜಾನಂತಃ 4 

ಎಂದು ಲಿಂಗದ ಮಹಾತೆ ಯನು 

ಅಣುಪ್ರಮಾಣವೂ ಅರಿಯಬಾರದೆಂದಡೆ 

ಲಿಂಗವಂತರ ಮಹಾತೆ ಯನೇನೆಂದುಪಮಿಸಬಖಹುದಯ್ಯಾ! 
ಲಿಂಗಾಲಿಂಗಿೀ ಮಹಜ್ಜಿ €ವೀ ಲಿಂಗಾಲಿಂಗೀ ತು ರಕ್ಷಕಃ! 
ಲಿಂಗಾಲಿಂಗೀ ಮಮ ಸ ಸ್ವಾಮೀ ಲಿಂಗಾಲಿಂಗೀ ಮನೋಹರಃ॥ 

ಈ ಪರಿ ದೇಹೆಲಿಂಗಕ್ಕೆ ಪ್ರಾಣಲಿಂಗಕ್ಸೆ ತಾನಾಗಿಹ 

ಲಿಂಗವಂತನ ಮಹಾತೆ ಯನೆ:ನೆಂದುಪಮಿಸೆಬಹುದಯ್ಯಾ! 

ಶಿವನೇ ಬಲ್ಲ, ಶಿವನೇ ಬಲ್ಲ. 

ಮದ್ಭ ಕೆ |, ಜನಮಾಹತ್ಕಾ 3° ಕೋ ವಾ ಜಾನಾತಿ ತತ್ತ ತೇ! 
ಜಾ ತ್ರ ೦ ತು ಜಾನಾಸಿ ನಂದೀ ಜಾನಾತಿ ವಾ ವಾ sl! 
ಶಿವನು, ನಂದೀಶ್ವ ರ, ಗುಹನು ಇವರೇ ಬಲ್ಲರು. 

ಸಜ್ಞನಶುದ್ಧ ಶಿವ ಚಾರಸಂಪನ್ನ ರಪ್ಪ ನ ಿ ಸದ್ಭಕ್ತ್ಯರೇ ಬಲ್ಲರು. 
ಸಾಮಾನ್ಯ ತರದ ದೇವದಾನವ ಮಾನವರಿಗೆಯೂ ಅರಿಯಬಾರದು. 
ಅದೆಂತೆನಲು ಕೇಳಿರೆ: 

ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ರವಿ ಕಾಲ ಕಾಮ ದಕ್ಷ 
ಮೊದಲಾದ ದೇವಜಾತಿಗಳು, ತಾರಕ ರಾವಣಾದಿ ದಾನವರು, 
ವ್ಯಾಸೆಯಷಿಯರುಗಳು, ದಕ್ಷಾಧ ರಕ್ಕೆ ಬಂದ ಯಷಿಗಳೆನೇಕರು 
ವೇದಶಾಸ್ತ್ರ ಪುರಾಣ ಅಗಮಾದಿಯಾದ 

ಅಷ್ಟಾದಶ ವಿದ್ಯಂಗಳನೂ ಒದಿ ಕೇಳಿ 

ತಮ ನು ಕೇಳಿದವರಿಗೆಯೂ ಹೇಳಿ, ಸರ್ವಜ ಸ್ಥರೆನಿಸಿಕೊಂಡರು. 
ಮಹವೈಶ್ವ ರ್ಯಸೆಂಪನ್ನ ರಾಗಿ ಮದಂಗಳು ಹೆಚ್ಚ ಶಿವನನು ಮರೆದರು. 
"ಅಹಂ ಬ್ರ ಹ್ಮಾ' ಎಂದರು. ಪರಧನ ಪರಸಿ ಯರಿಗೆ ಅಳುಪಿದರು. 
ಶಿವಮಾದೇಶ  ರನಿಂದೆಯಂ ಮಾಡಿದರು. 

೬4 ಜಯಲ ತಪ್ಪಿ ನಡೆದು, ತಪ್ಪಿ ನುಡಿದು 

ಹಸೆ - ೨ರಚಿೇ "ದನವ ಮಾಡಿಕೊಂಡು ಹೋದರು. 

ಅನೇಕ ಪರಿಯಲೂ ಭೂಂಗಿತರಾದರು. ಮಾನಹಾನಿ ಹೊಂದಿದರು, 


ಉರಿಲಿಂಗಪೆದ್ದಿಗಳ ವಚನ ೫೯೧ 


ಕಪ್ಟಜನ್ಮಂಗಳಲ್ಲಿ ಜನಿಸಿದರು. 

ಮರಳಿ ಮತ್ತೆ ಅರಿದು ಶಿವಾರಾಧನೆಯ ಮಾಡಿ, ಶಿವಸ್ತೋತ್ರಮಂ ಮಾಡಿ 
ಮಾಹೇಶ್ವರರ ಪೂಜಿಸಿ, ಮರಳಿ ನಿಜಪದಂಗಳ ಹಡೆದರು. 

ಈ ಪರಿಯ, ಅರಿವು ಮರವೆಯುಳ್ಳ ದ್ವಂದ್ರಗ್ರಸ್ತೆ ರು ಬಲ್ಲರೆ? 

ಮಾಹೇಶ್ವರರ ಮಹಾತ್ಮೆಯ ನಮ್ಮ ಸೆದ್ಭಕ್ತರೇ ಬಲ್ಲರು. 

ಅದೆಂತೆಂದಡೆ ಕೇಳಿರೆ: 

ವೇದಾದಿ ಅಷ್ಟಾದಶವಿದ್ಯಾಪರಿಚಿತರು, 

ಅಂತಾಗಿ ಎಮ್ಮ ಮಾಹೆ ಹೇಶ್ವರರೇ ಬಲ್ಲರು. 

ಉಳಿದ ದೇವ ದಾನವ ಮಾನವರುಗಳಿಗೆಯೂ ಅರಿಯಬಾರದು. 

ಅಂತಪ್ಪ ವರಿಗೆ ಆ ವಿಧಿ. 

ಇನ್ನು "ಅಲಾ ಫ್ರಿಯುಷ್ಯರಪ್ಪ ಮನುಷ್ಯರುಗಳಿಗೆ 

ವೇದಶಾಸ್ತ್ರ ಪುರಾಣಂಗಳೆ ಬಹಳ ಓದಲಿಕೆ ತೆರಹಿಲ್ಲ. 

ಕಿಂಚಿತ್ತೋದಿದರೂ ಕೇಳಿದರೂ ಇಲ್ಲ, ಮಹಾಜ್ಞಾನಿಗಳ ಸುಗವಿಲ್ಲ. 
ಅಹಂಕಾರಿಗಳು ಮದಾಂಧರು ಶಾಪಹತರು ಜಡಜೀವಿಗಳು ನ 
ಶಿವಮಾಹೇಶ್ವ ರರ ಮಹಿಮೆಯನರಿಯದ ದೋಷಿಗಳ ಕೂಡೆ ಸುವಾದಿಸೆಲುಂಟೆ? 
ಅವರುಗಳ ನನದನುಮಿತು, ಅರಿವಿನ ಹವಣಿಂದರಿದು, 
ಅವಾಚಕವಾಗಿಪ್ರುದಲ್ಲದೆ ಆ ಪಾಪಿಗಳ ನೋಡಲಾಗವ, ನುಡಿಸಲಾಗಮ್ಮ, 
ಸೆಮಾನದಲ್ಲಿ ಕು ಥರ ತ ತರ್ಕಿಸೆಲಾಗದು. 

ಶಿವಜ್ಞಾನವಿಲ್ಲದವರ ಕೂಡೆ ನುಡಿಯಖು ತೆರಹುಂಟಿ ಶಿವಮಾಹೇಶ್ವರಂಗೆ? 
[ಅವರು] ಶಿವಲಿಂಗಾರ್ಚನೆಯಂ ಮಾಡಿ 

ಮಹಾನುಭಾವರ ಸೆಂಗದಲ್ಲಿ ಅನುಭಾವಸೆಂಗದಲ್ಲಿಹರಲ್ಲನೆ 

ಕೇಳಿರಣ್ಣಾ , ದೇವದಾನವ ಮಾನವರ ಪರಿಯ್ತಲ್ತ. 

ಎಮ್ಮ ಮಾಹೇಶ್ತರರು ಸರ್ವಾಚಾರಸುಪ ಪನ್ನರು ಸರ್ವ ವಿದ್ಯಾಪ ಪರೀಕಿ ತರು, 
ತಾತ್ರ ರ್ಯಕಳಾಗ್ರಾಹಿಗಳು, ವಿಶಾ ್ರಧಿಕರು, 

ಎಮ ಮಾಹೇಶ್ತರರು ಪರಧನ ಪರಸ್ತ್ರ €ಯನೊಲ್ಲರು, 

ಸತ್ಯರು ನಿತ್ಯರು ಎರುಪಾಧಿಕರು, 

ನಿರಾಶಾಸೆಂಪೂರ್ಣರು ಪರಿಣಾಮಿಗಳು. 

ಅವರ ಸೆಂಗದಿಂದ ಗುರುಸಿದ್ದಿ ಲಿಂಗಸಿದ್ದಿ ್ಲಿ ಜಂಗಮಸನಿದ್ದಿ 

ಪರಸಿದ್ದಿ ಪದಸಿದ್ಧಿ ಸರ್ವ ಸಿದ್ದಿ ಮಹಾಸಿದ್ದಿ 

ಉರಿಲಿಂಗಪೆದ್ದಿ ಪ್ರ; ಯ ವಿಶ್ವೆ ಶ್ವ 0. | aot || 


೫೯೨ 


ಇದು .ಕಾರಣ್ಯ ಅನವರತ ನಾನು ಬಸವಾ, ಬಸವಾ, ಬಸವಯಾ 


ಸಂಕೀರ್ಣ ವಚೆನಸಂಪುಟ : ಒಂದು 


೧೫೭೨ 


ಶಿವ ಶಿವಾ ನೀನೆನ್ನ ಮನವ ನೋಡಿಪೆನೆಂಬೆ. 
ಎನ ಗುಣಾವಗುಣವ ಹಿಡಿವೆ. 
ಮನವಾರು? ನೀನಾರು? ಎಂಬುದನರಿಯಾ. 
ನೀನರಿಯದಿದ್ದಡೆ ನಾನರಿಯನೆ? 
ನಾನರಿಯದಿದ್ದಡೆ ನೀನರಿಯಾ? 
ಎಂದೆನಗೆ ನೀನು ಪ್ರಾ ಣಲಿಂಗವಾದೆ, ಅಂದೇ ಲಿಂಗಪ್ರಾಣಿಯಾದೆನು ನಾನು. 
ಇನ್ನು ಮನಸಿನ್ನಾ. ರಮ ಹೇಳಾ? 
a ಕಾರಣ ದ್ವ ರಂದ್ರ ಕರ್ಮ ಮುನ್ನವೇ ನಾಸ್ತಿ. 
ಇದನು ಶ್ರಿ ಗುರು ಲೌಗ ಜಂಗಮದ ಪ್ರ ಸಾದನಂದ ಶಾಸ ಸ್ರಪುರಾಣಾಗಮಂಗಳು 
ಈಸೆ ಬಲದ ನಾ ತೋರಲೇಕಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ? | ೩೦೭ | 


೧೫೭೩ 


ಶಿವ ಶಿವಾ, ಬಸವಣ್ಣ ನೇ ಗುರುತತ್ತ ಎನಳ್ಳ ಮಹಾವಸ್ತುವಾಗಿ 
ಶ್ರೀಗುರುಲಿಂಗವೂ ಬಸವಣ್ಣ ನೇ. 
ಶಿವಸುಖಸಂಪನ್ನ ನಾಗಿ ಶಿವಲಿಂಗವೂ ಬಸವಣ್ಣ ನೇ. 
ಜಂಗಮಪ್ರಾಣಿಯಾಗಿ, ಜಂಗಮಲಿಂಗವೂ ಬಸವಣ್ಣ ನೇ. 
ಪ್ರಸಾದಗ್ರಾಹಕನಾಗಿ, ಪ್ರಸಾದಲಿಂಗವೂ ಬಸವಣ್ಣ ನೇ. 
ಭಾವಶುದ್ಭವುಳ್ಳ ಮಹಾನುಭಾವಿಯಾಗಿ, ಭಾವಲಿಂಗವೂ ಬಸೆವಣ ನೇ. 
ಪಂಚಾಚಾರ ನಿಯತಾತ್ಮನಾಗಿ, ಆಚಾರಲಿಂಗವೂ ಬಸೆವಣ್ಣನೇ. 
ಗುರುಲಿಂಗಜಂಗವರಕ್ಕೆ, ಎನಗೆ ಇಷ್ಟವಾಗಿ, 
ಇಷ್ಟಲಿಂಗವೂ ಬಸವಣ್ಣ ನೇ. 
ಇಂತೀ ಚತುರ್ವಿಧ ಪ್ರಾಣವಾಗಿ, ಪ್ರಾ ್ರಾಣಲಿಂಗವೂ ಬಸವಣ್ಣನೇ. 
ಮಹಾಮಹಿಮನೂ ಬಸವಣ್ಣ ನೇ. 
ಮಹಾವಸ್ಸುವ ಗರ್ಭೀಕರಿಸಿಕೊಂಡಿಪ್ರಾ ತೆನೂ ಬಸವಣ್ಣನೇ. 
ಮಹಾಸತ್ಯನೂ ಬಸವಣ್ಣ ನೇ, ಮಹಾನಿತ್ಯನೂ ಬಸವಣ್ಣ ನೇ. 
ಮಹಾಶಾಂತನೂ ಬಸವಣ್ಣ ನೇ, ಮಹಾಸುಖಿಯೂ ಬಸೆವಣ್ಣ ನೇ. 
ಮಹಾಪರಿಣಾಮಿಯೂ ಬಸವಣ್ಣ ನೇ, ಮಹಾಲಿಂಗವೂ ಬಸವಣ್ಣ ನೇ. 
ಇಂತೀ ನವವಿಧಲಿಂಗವೂ ಬಸವಣ್ಣ ನೇ. 
ಇಂತಿವನೆಲ್ಲವನೊಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದು 
ಎನಗೆ ಪ್ರಸಾದವನಿಕ್ಳಿ ಸಲಹಿದನಯಾ ) ಬಸವಣ್ಣ ನು. 


ಪ್ರಿ 


ಉರಿಲಿಂಗಪೆದ್ದಿಗಳ ವಚನ 


೯೩ 
ಬಸೆವ row ಬಸೆವಲಿಂಗವೇ, ಬಸೆವ ತಂದೆಯೇ 
ಬಸೆವಪ್ರ ವೇ ನಮೋ ನಮೋ ಎನುತಿರ್ದನಯ್ಯಾ. 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೦೮ ॥ 


೧೫೭೪ 


ಶಿವಶಿವಾ, ಭಕಿಹೀನನ ಬಟ್ಟೆಯಲ್ಲಿ ಕಂಡು 
ನೆಟ್ಟ ನೆ ಶಿವಭಕ್ತ ಜೋಹಾರ ಎಂದಡೆ, 
ಸುರಾಪಾನದಿ ಮಜ್ಜ ನಮಾಡಿದಂತಾಯಿತ್ತು ಅವನ ಶಿವಪೂಜೆ? 
ಕಟ್ಟಿದ ಕೆರೆಯನೊಡದಂತಾಯಿತ್ತು ಅವನ ೌವಪೂಜೆ. 
ಅಮೇಧ್ಯ ವ. ಭುಂಜಿಸಿದಂತಾಯಿತ್ತು ಅವನ ಶಿವಪೂಜೆ. 
BE: ಹುಳವ ಕೋಳಿ ಕೆದರಿದಂತಾಯಿತ್ತು ಅವನ ಶಿವಪೂಜೆ. 
ಒಣಗಿದೆಲುವ ಸೊಣಗ ಕಡಿದು 
ತನ್ನ ರಕ್ತವ ತಾನೇ ಭುಂಜಿಸಿದಂತಾಯಿತ್ತು ಅವನ ಶಿವಪೂಜೆ. 
ಅವನ ಸರ್ವಾಂಗವು ಪಾಕುಳದ ಕುಳಿಯಂತಾಯಿತ್ತು. 
ಕನ್ನಡಿಯ ಮೇಲೆ ಉದ್ದುರುಳಿದಂತಾಯಿತ್ತು ಅವನ ಶಿವಪೂಜೆ. 
ಅರೆಯ ಮೇಲೆ ಆಡು ಹಿಕ್ಕೈಯನಿಟ್ಟ ಂತಾಯಿತ್ತು ಅವನ ಶಿವಪೂಜೆ. 
ಲೋಳೆಸೆರದ ಮೇಲೆ ಬಂಡಿ ಹರಿದಂತಾಯಿತ್ತು ಅವನ ಶಿವಪೂಜೆ. 
ಅದೆಂತೆಂದಡೆ: ವಿಷ್ಣು ಪುರಾಣೇ, 
ಬ್ರಹ್ಮ ಬೀಜಂ ತೃಣಂ ನಾಸ್ತಿ ಕೇಶವಶ್ಚಾಧಿದೇವತಾ। 
ಗುರುಭ್ರಷ್ಟಶ್ಚ ಶ್ರ ಚಾಂಡಾಲೋ ವಿಪ್ರಃ ಶ್ತಾ ನೋ ಹಿ ಜಾಯತೇ 
ವಿಪ್ರಸ್ಯ Ci ಚೈವ ಪ ಪಾಪಪಂಜರಮೇವ ಚ! 
ವಿಪ್ರಸ್ಯ ವಂದನಂ ಚೈವ ಕೋಟಿಜನ್ಮಸು ಸೂಕರಃ॥ 
ಎಂದುದಾಗಿ ರೇಣುಕಾದೇವಿಯ ಮಗನೇ ಬ್ರಾಹ್ಮಣನು, 
ಮಾತಂಗಿಯ ಮಗನೇ ಹೊಲೆಯನು, 
ಇವರಿಬರೂ ಜಮದಗ್ಗಿಗೆ ಹುಟ್ಟಿದರಾಗಿ, 
ಇದಕ್ಕೆ ಸಾಕ್ಷಿ ಭಾರದ್ವಾಜ ವಿಶ್ವಾಮಿತ್ರ ಅಗಸ್ಕೃ ನಾರದ ಕೌಂದಿಲ್ಯ 
ಈಯ್ಯವರು ಸಾಕ್ಷಿಯಲ್ಲಿ, 
ನಿಮ್ಮ ನಿಮ್ಮೊಳಗೆ ಸೆಂವಾದವು ಬೇಡೆಂದು 
ವಿಭಾಗವಂ ಮಾಡಿಕೊಟ, ವಿವರಮಂ ಕೇಳಿರಣ್ಣಾ: 
ಗ್ರಾಮದೊಳಗಣ ಸೀಮಯ ಗ್ಫ ಹವನೇ ಬ್ರಾಹ ಹ್ಯಕಿಗೆ ಕೊಟ್ಟ ರು, 
ಗ್ರುಮದ ಹೊರಗಣ ಸೀಮೆಯ ಗ್ರಹೆವನೇ ಹೂಲೆಯರಿಗೆ ಕೊಟ ಸಿರು, 
ಸ್ತ್ರ ಹಸುವನೆಳೆದುಕೊಂಡು ಹೂರವರಕೇ 


೫೯೪ 


ಹೊಲೆಯರ ಮಾಡಿದರು. 

ಜೀವದ ಹಸುವ ಹದಿನೆಂಟು ಜಾತಿಯ ಮಂಚದಡಿಯಲ್ಲಿ ನುಸಿದು 
ಗೋದಾನಮುಖದಲ್ಲಿ ಕೊಂಡು ಹೋಹರನೇ 

ಬ್ರಾಹ್ಮಣರ ಮಾಡಿದರು. 

ಇನ್ನು ನಿಮಗೂ ತಮಗೂ ಸೊಮ್ಮು ಸಂಬಂಧವಿಲ್ಲವೆಂದು ಕಂಡಾಗ 
ತೊಲಗುವಂತೆ ಸಂಬೋಳಿಯೆಂಬ ನಾಮಾಂಕಿತವಂ ಕೊಟ್ಟು 

ತೊರೆ ಪತ್ರಮಂ ಬರೆದರಾಗಿ. 

ಇದನರಿಯದಿದ್ದಡೆ ಇನ್ನೂ ಕೇಳಿರಣ್ಣ s 

ನಳೆಚಕ್ರವರ್ತಿರಾಯನು ಪಿಂಡ ಪಿತ್ಸಕಾರ್ಯವ ಮಾಡುವಲ್ಲಿ, 

ಹೊನ್ನ ಗೋವಂ ತಂದು ಬಿನ್ನಾಣದಲ್ಲಿ ದಾನವ ಕೊಟ್ಟಲ್ಲಿ, 

ಹೊಲೆಯರು ನಾಡಕೂಟವ ಕೂಡಿ ಆ ಸ್ಸ ಲ ತಾರ್ಕಣೆಯಲ್ಲಿ 
ಪೂರ್ವಸಾಧನ ಸೆಬಂಧದಿಂದ ನ್ಯಾಯವನಾಡಿ 

ಇತ್ತಂಡವ ಹೆಂಚಿಕೊಂಡ ವಿವರವ ಕೇಳಿರಣ್ಣಾ t 

ಕೊಂಬುಕೊಳಗನೇ ತೆಗೆದು ಏಳುನೂರೆಪ್ಪತ್ತು ತೂಕ ಚಿನ್ನವ ಹಂಚಿಕೊಂಡು 
ಉಳಿದ ಕೊಂಬು ಕೊಳಗವ ವಿಪ್ರರು ಎತ್ತಿಕೊಂಡರಾಗಿ, 

ಈ ಹೊನ್ನ ಗೋವನಳಿದು ತಿಂಬ ಕುನ್ನಿ ಗಳ 

ಕಂಡು ಕೇಳಿಯೂ ಅರಿದು ಮರೆದೂ 

ಉತ್ತಮಕುಲದ್ದಿಜರೆಂದು ಅಲ್ಲಿ ಉಪದೇಶವಂ ಕೊಂಡು 

ನಮಸ್ಸೆರಿಸುವ ಅಜ್ಞಾನಿ ಹೊಲೆಯರ ನಾನೇನೆಂಬೆನಯ್ಯಾ, | 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೩೦೯ Il 


೧೫೭೫ 


ಶಿವ ಶಿವಾ ಲಿಂಗವಂತರ ಚಿತ್ರ ಬಹಹಾಂಗೆ ನುಡಿದು ನಡೆದು 
ಸೆದ್ಭಕ್ಷಿಯ ಮಾಡಿ ಸದ್ಭಕ್ತ ರೆನಿಸಿಕೊಳ್ಳಿರೆ, ಮೂಕರಾಗಿಯಿರದೆ. 
ಹಿಡಿವುದ ಹಿಡಿಯದೆ, ಬಿಡುವುದ ಬಿಡದೆ ನಗೆಗೆಡೆಯಾದಿರಿ, 
ಅಭಕ್ತರಾದಿರಿ, ನರಕಕ್ಕೆ ಹೋದಿರಿ. 
ಹಿಡಿವ್ರದಾವುದೆಂದಡೆ: 
ಗುರು ಲಿಂಗ ಜಂಗಮ ಒಂದೆಂದು ನಂಬಿ 
ಲಿಂಗವಿದ್ದು ದೆಲ್ಲಾ ಲಿಂಗವೆಂದು ನಂಬಿ 
ತನು ಮನ ಧನ ವಂಚನೆಯಿಲ್ಲದೆ ಅರ್ಪಿಸಿ 
ಪ್ರೀಗುರುಲಿಂಗಜಂಗಮದ ಪ್ರೀಪಾದವನು 
ತನು ಮನ ಧನದಲ್ಲಿ ಹಿಡಿವುದು. 
ಪರಸ್ತ್ರ € ಪರಧನ ಪರಬ್ಯೆ ವವನು, ಮನೋವಾಕ್ವಾಯದಲ್ಲಿ 


ಉರಿಲಿಂಗಪೆದ್ದಿಗಳ ವಚನ ೫೯೪ 


ಅಣುರೇಣು ಮಾತ್ರ ಆಸೆದೋರದೆ ಬಿಡುವುದು. 

ಇವ ಬಿಟ್ಟು ನಡೆ[ದುದೆ] ನಡೆ, ಇವ ಬಿಟ್ಟೆನೆಂಬ ಸತ್ಯದ ನುಡಿಯೇ ನುಡಿ. 

ಇದೇ ಆಚಾರ, ಇದೇ ವ್ರತ ಇದೇ ಶೀಲ 

ಇದೇ ಭಕ್ತಿಯ ಕುಳ, ಹ ಶಿವಭಕ್ತಿಸೆ ಸ್ಪ ಛ 

ಇದೇ ಸತ್ವಿ ಯಾ, ಈ ಸತಿ ಯೆಯಕ್ಲಿ ನಡೆದಾತನೇ ಭಕ್ತನು. 

ಆತನೇ ಮುಕ ನ ಕೃನಯ್ಯಾ, ಉರಿಲಿಂಗಪೆ ದ್ದಿಪ್ರಿಯ ವಿಶ್ವೆ ಶ್ರ ರ. | ೩೧೦ Il 


೧೫೭೬ 


ಶಿವಾಚಾರ ಶಿವಕಾರ್ಯಕ್ಕೆ ವಕ್ರವಾದವರ 
ಗುರುಲಿಂಗಜಂಗಮವ ನಿಂದಿಸಿ ನುಡಿದವರ, 
ಬಾಯ ಸೀಳಿ ನಾಲಗೆಯ ಕಿತ್ತು ಕೊಲುವೆನು 
ಆದೆಂತೆಂದಡೆ: 
ನಾಮ್ನಾ ಹ್ವಾಂ ಶಿವನಿಂದಾರತಸ್ಸೆ ತು! 

ಸೆಪ್ತಕುಲಮುದ್ಧ ರೇತ್‌ ಶಿವಲೋಕೇ ಮಹೀಯತೇ! 

ರ 
ಮತ್ತಂ ಶಿವಭಕ್ತನಿಂದಯನು ಎನ್ನ ಕಿವಿಯಲ್ಲಿ ಕೇಳಿ 
ಆ ನಾಂದಕರ ಕೊಲ್ಲುವೆನು, ಅಲ್ಲದಿರ್ದ ಡೆ ನಾನು ಸಾವೆನು. 
ಅದೆಂತೆಂದಡೆ: 
ಶ್ರುತ್ವಾ ನಿಂದಾಂ ಶಿವಸ್ಯಾಥ ತತ್‌ಕ್ಷಣಾದ್ದೇಹೆಮುತ್ಸೃ ಜೀತ! 
ತಸ್ಯೆ ದೇಹಷನಿಹಂತಾ ಚೇತ್‌ ರುದ್ರಲೋಕಂ ಸ ಗಚ್ಛತಿ! 
ಎಂದುದಾಗಿ, 
ಇದನರಿತು ಶಿವನಿಂದಕರ ಸಂಹೆರಿಸಿದಲ್ಲದೆ 
ಎನಗೆ ಸಂತೋಷವಿಲ್ಲವಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | 40೧ 1 


೧೫೭೭ 


ಶಿಷ್ಯನ ಗುರುತ್ತವನು, ಗುರುವಿನ ಮಹತ್ವವನು, 
ಗುರು ಶಿ ಶಿಷ್ಯನಾದ ಪರಿಯನು, 
ಶಿಷ್ಯ ಗುರುವಾದ ಪರಿಯನು, ಆರಯ್ಯ ಬಲ್ಲವರು? 
ವಾಜ್ಮನೋತೀತ ಉಪಮಿಸಬಾರದು ಮಹಾಕ್ರೀಯನು. 
ಭಕ್ತಿಯಿಂದ ಗುರುಭಕ್ತಿವತ್ಸಲನಾಗಿ ಶಿಷ್ಯನಾದ ಪರಿ 
ಬೀಜವೃಕ್ಷನ್ಯಾಯದಂತೆ ಅವಿನಾಭಾವವಯ್ಯಾ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. | ೩೧೨ 


ha 


(್‌ 


ಸಂಕೀರ್ಣ ವಚನಸಂಪುಟ : ಒಂದು 


೧೫೭೮ 


ಶೀಲ ಸೆಮಾನವಿಲ್ಲೆಂದು ಅಲಿಂಗವಂತರ ಮಗಳಿಗೆ 
ಉದ್ದೇಶದಿಂದ ಲಿಂಗಸ್ಪ್ತ್ರಾಯತವ ಮಾಡಲು ಆಚಾರವಲ್ಲ. 
ಆದೇನು ಕಾರಣವೆಂದಡೆ, ಅದು ಶಿವಾಚಾರಕ್ಕೆ ಸೆಲ್ಲದಾಗಿ, 
ಮುಂದೆ ಗುರೂಪದೇಶಕ್ಕೆ ದೂರವಾಗಿ. 
ಚಿತ್ತ ಶುದ್ಧದಿಂದ ಸೆತ್ಯಸದಾಚಾರವ ಬಯಸಿ ಬಂದು ಕೇಳಿದಡೆ 
ತನ್ನ ಕೈಯ ಧನವ ವೆಚ್ಚಿಸಿ 
ಗುರುದೀಕ್ಷೆ ಲಿಂಗಸ್ತಾಯತವ ಮಾಡಿಸುವುದು ಸದಾಚಾರ. 
ಈ ಗುಣವುಳ್ಳಾತನೇ "ಲಿಂಗದ ವರ್ಮಿಗನು, 
ಆತನೇ ಲಿಂಗದಾತ್ನ, ಆತನೇ ಲಿಂಗಸಿನ್ನ ಹಿತನಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


೧೫೭೯. 


್ರೀಗಂಧದ ತರು ಕಾಮರನಾದುದುಂಟೆ? 
ಹೇಮದ ಪರ್ವತ ಹುಲುಮೊರಡಿಯಾದುದುಂಟೆ? 
ಮಹಾಸಿಂಹ ಹುಲುಮೃಗವಾದುದುಂಟೆ? 


ಜ್ಞಾನಿ ಅಜ್ಞಾನಿಯಾದುದುಂಟೆ? 


ವರಕ್ಷ ಸೆಂಸಾರಿಯಾದುದುಂಟೆ? 

ಲಿಂಗವೆ ತಾನೆಂದರಿದ ಶರಣಂಗೆ 

ಬೇರೆ ಅಂಗೇಂದ್ರಿಯಂಗಳೆ ವಿಕಾರವೆಂಬುದುಂಟೆ? 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರ! 


೧೫೮೦ 


ಪ್ರೀಗುರು ಕರುಣಿಸಿ ಪಾ ಪ್ರಾಣಲಿಂಗಸೆಂಬಂಧವ ಮಾಡೆ] 
ಸದ್ಭಕ್ಷನೆನಿಸಿದ ಬಳಿಕ ಇಸ "ನೆಂದುಪಮಿಸೆ ಸೆಬಹುದಯ್ಯಾ, 
ಈ ಮಹಾಪಥವನು? 
“ಅಕಾಯೋ ಭಕ್ತಕಾಯಸ್ತು ಮಮಕಾಯಸ್ತು ಭಕ್ತಿ ಮಾನ್‌” 
ಎಂದುದಾಗಿ ಲೀಗಕಾಯ 
“ಲಿಂಗಾಂಗೀ ಮಹಜ್ಜಿ ವೋ 
ಎಂದುದಾಗಿ ಲಿಂಗಪ್ರಾಣಿ. 
ಇದು ಕಾರಣ್ಯ, 


ಕಾಖ ಲಿಂಗ, ಪ್ರಾಣ ಲಿಂಗ, ಅಂತರಂಗ ಬಹಿರಂಗ ಸರ್ವಾಂಗಲಿಂಗ, 


| ೩೧೩ 


Il ೩೧೪ ॥ 


ಉರಿಲಿಂಗಪೆದ್ದಿಗಳ ವಚನ 


ಲಿಂಗವಂತನ ಕ್ರೀ ಎಲ್ಲವೂ ಲಿಂಗಕ್ರೀ. 

ಲಿಂಗ ಮಾಡಿತ್ತೇ ಅರ್ಪಿತ, 

ಲಿಂಗವಂತನ ಆರೋಗಣೆ ಲಿಂಗದಾರೋಗಣೆ. 

ಈ ಮಹಾಜ್ಞಾನದ ಪರಿಣಾಮವೇ ಪ್ರಸಾದ, 
ಇದ್ದುದೇ ದೇವಲೋಕ. 

ಈ ಮಹಾಕ್ರೀಯ ಲಿಂಗಾಯತದ ಲಿಂಗವಂತರೆ ಬಲ್ಲರು 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. 


೧೫೦೧ 


ಲ್ರೀಗುರುಕಾರುಣ್ಯವ ಪಡೆದು ಲಿಂಗಸ್ಟ್ರಾಯತವಾದ ಬಳಿಕೆ 
ಸರ್ವಾಂಗಲಿೀಗಮೂರ್ತಿ ಪರಶಿವನು. 
ಇನ್ನು ಮತ್ತೆ ಸಾಮಾನ್ಯಕ್ರೀಯ ವರ್ತಿಸುವ 
ಅಜ್ಞಾನಿಗಳನು ಏನೆಂದೆನ್ನ ಬಹೆದಯ್ಯಾ? 
ಹೃದಯ ಭ್ರೂಮಧ್ಯ ಬ್ರಹ್ಮರಂಧ ದಲ್ಲಿ ಶಿವನಿಪ್ಪನು. 
ಇಡಾ ಪಿಂಗಲಾ ಸುಷುಮ್ನಾ ನಾಡಿಯಲ್ಲಿ 
ಪ್ರಾಣವಾಯುಗಳೆಡಸಿಕೊಂಡು ಹೋಗಿ 
ಕೂಡಿ ಒಂದಪ್ಪ ಆಯಸವ ನೋಡಾ. 
ಬಹಿರಂಗದಲ್ಲಿ ಮುಕ್ತಿ ಕ್ಷೇತ್ರಂಗಳ ಹೊಕ್ಕು 
ಲಿಂಗದರ್ಶನ ಸ್ಪರ್ಶನಯುಕ್ತ ರ ಆಯಸೆವ ನೋಡಾ. 
ಶಿವ ಶಿವ ಪ್ರೀಗುರು ಸಾಮಾನ್ಯವೇ? 
ಸಾಮಾನ್ಯವಾಗಿ ಕಾಣಲಹುದೆ? 
ಇಹಿಂಗೆ ಜ್ಞಾನ? ಈ ಪರಿಯ ಕೇಳುವುದೆ? 
ಅದೃಷ್ಟವ ದೃಷ್ಟಮಾಡಿ ಕೊಟ್ಟನು ಪೀಗುರು. 
ಅಪವಿತ್ರೋದಕ, ಗಂಗೆಯ ಕೂಡಿ ಗಂಗೆಯಾಯಿತ್ತು ನೋಡಿರಿ, 
ಕಾಪ್ತ, ಅಗ್ಲಿಯ ಕೂಡಿ ಅಗ್ಗಿಯಾಯಿತ್ತು ನೋಡಿರಿ, 
ಸೆದ್ಭಕ್ತ್ಯನು ಲಿಂಗವ ಕೂಡಿ ಲಿಂಗವಾದನು, 
ನಗರೀ ನಿರ್ಜರಾದ್ಯಂಬು ಗಂಗಾಂ ಪ್ರಾಪ್ಯ ಯಥಾ ತಥಾ! 


ದೀಕ್ಷಾಯೋಗಾತ್ತಥಾ ಶಿಷ್ಕಃ 'ಶೂದ್ರೋಪಿ ಶಿವತಾಂ ವ್ರಜೇತ್‌! - 


ಭಕ್ಕದೇಹೀ ಮಹಾದೇವೋ ತದ್ದೇಹೋ ಲಿಂಗಮೇವ ಚ। 
ಅಂತರ್ಬಹಿಶ್ವಲಿಂಗಂ ಚ ಸರ್ವಾಂಗಂ ಲಿಂಗಮೇವ ಚ 
ಇಂತೆಂದುದಾಗಿ, 

ಇನ್ನು ಸೆಂದೇಹ ಬೇಡ. 


ಪ್ರೀಗುರುಕಾರ್ಯೂದಿಂದ ಲಿಂಗವ ಧರಿಸಿ 


| ೩೧೫ ॥ 


೫೯೮ 


ಸಂಕೀರ್ಣ ವಚನಸಂಪುಟ : ಒಂದು 


ಲಿಂಗಾರ್ಚನೆಯ ಮಾಡಿ ಸರ್ವಾಂಗಲಿಂಗವಾಗಿಪ್ಪು ದಯ್ಯಾ 


ನಿಲಿಎಗಣ್‌ | ) | &0೬ || 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. pe 
೧೫೮೨ 


ಫ್ರೀೀಗುರುಪ್ರೇಮವಿಲ್ಲದೆ ಲಿಂಗಾರ್ಚನೆಯ ಮಾಡಿದಡೆ 
ಅದು ಲಿಂಗಾರ್ಚನೆಯಲ್ಲ. 
ಜಂಗಮಪ್ರೇಮವಿಲ್ಲದೆ ಲಿಂಗಾರ್ಚನೆಯ ಮಾಡಿದಡೆ 
ಅದೂ ಲಿಂಗಾರ್ಚನೆಯಲ್ಲ. 
ಶಿವಲಿಂಗಪ್ರೇಮವಿಲ್ಲದೆ ಲಿಂಗಾರ್ಚನೆಯ ಮಾಡಿದಡೆ 
ಅದೂ ಲಿಂಗಾರ್ಚನೆಯಲ್ಲ. 
ಅರ್ಪಿತವನರಿತು, ಅರ್ಪಿಸಿ ಪ್ರಸೆನ್ನತೆಯ ಹಡೆದು 
ಪ್ರಸಾದವ ಗ್ರಹಿಸೆದೆ ಲಿಂಗಾರ್ಚನೆಯ ಮಾಡಿದಡೆ 
ಅದೂ ಲಿಂಗಾರ್ಚನೆಯಲ್ಲ. 
ಸರ್ವಾಚಾರಸಂಪತ್ತಿಲ್ಲದೆ ಲಿಂಗಾರ್ಚನೆಯ ಮಾಡಿದಡೆ 
ಅದೂ ಲಿಂಗಾರ್ಚನೆಯಲ್ಲ. 
ವಿಚಾರಜ್ಞಾನ ಸುಜ್ಞಾನ ಮಹಾಜ್ಞಾನವೆಂಬ 
ಪರಿಯನರಿಯದೆ ಲಿಂಗಾರ್ಚನೆಯ ಮಾಡಿದಡೆ 
ಅದೂ ಲಿಂಗಾರ್ಚನೆಯಲ್ಲ. 
ಪ್ರಸಾದವ ಹಡೆದು ಮುಕ್ತನಲ್ಲ 
ಪೂಜಕಾ ಬಹೆವಸ್ಸಂತಿ ಭಕ್ತಾ ಶೃ ಲಕ್ಷಮೇವ ಚ। 
ಮತ್ರಸಾದಧರಾ ದೇವಿ ದ್ವೌತ್ರಯೋ ವಾದ ಪಂಚಕಃ! 
ಇಂತು ಪೂಜಕರಪ್ಪ ರು. 
ಬೆಟ್ಟವನೆಚ್ಛ ಕೋಲ್ಲ ಪ್ಪ ದಂತೆ, ಪೂಜೆಯ ಫಲವುಂಟು. 
ಸೆಜ್ಜನಸದ್ಭಕ್ಷಿ ಶಿವಾಚಾರ ಸಂಪತ್ತಿಗೆ ಸೆಲ್ಲದು. 
ಇದನರಿದು 
ಶ್ರೀಗುರುಲಿಂಗ ಶಿವಲಿಂಗ ಜಂಗಮಲಿಂಗದಲ್ಲಿ 
ಅತ್ಯಂತ ಪ್ರೇಮಿಯಾಗಿ, 
ಆವಾವ ವಸ್ತು ತನಗೆ ಪ್ರೇಮವಾದುದನಿತ್ತು 
ಪ್ರಸಾದಿಯಾಗಿ, ಶಿವಲಿಂಗಾರ್ಚನೆಯಂ ಮಾಡಿದಡೆ 
ಸರ್ವಲೋಕಕ್ಕೆ ಪೂಜ ನಪ್ಪ ನಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೧೭ ! 


ಉರಿಲಿಂಗಪೆದ್ದಿಗಳ ವಚನ 


೧೫೮೩ 


ಶ್ರೀಗುರು ಮಾಡಿದ ಗುರುತ್ವ ಉಪಮಾತೀತವು. 

ನೇತ್ರದಲ್ಲಿ ತನ್ನ ರೂಪು ತುಂಬಿ 

ನೇತ್ರವ ಗುರು ಮಾಡಿದನು. 

ಶ್ರೋತ್ರದಲ್ಲಿ ಮಹಾಮಂತ್ರವ ತುಂಬಿ 

ಶ್ರೋತ್ರವ ಗುರು ಮಾಡಿದನು. 

ಘ್ರಾಣದಲ್ಲಿ ಮಹಾಗಂಧವ ತುಂಬಿ 

ಘ್ರಾಣವ ಗುರು ಮಾಡಿದನು. 

ಜಿಹ್ಟೈಯಲ್ಲಿ ಕರುಣಪ್ರಸಾದವ ತುಂಬಿ 

ಜಿಹ್ವೆಯ ಗುರು ಮಾಡಿದನು. 
ಕಾಯವ ಮಹಾಕಾಯವೆನಿಸಿ, ಪ್ರಸಾದಕಾಯವೆನಿಸಿ, 
ಕಾಯವ ಗುರು ಮಾಡಿದನು. 
ಪ್ರಾಣವನೂ ಲಿಂಗಪ್ರಾಣಸೆಂಬಂಧವ ಮಾಡಿ 

ಪ್ರಾಣವ ಗುರು ಮಾಡಿದನು. 

ಇಂತು ಅಂತರಂಗ ಬಹಿರಂಗವನು ಗುರು ಮಾಡಿದನು. 
ಸೆರ್ವಾಂಗವನು ಗುರುವ ಮಾಡಿದ ಗುರುವಿಂಗೆ 

ನಾನಿನೆ ನ ಮಾಡುವೆನಯ್ಲಾ? 

ಗುರುಪೂಜೆಗನುವಾದ ದ್ರವ್ಯಂಗಳನೂ, ಆವಾವ ಪದಾರ್ಥಂಗಳನೂ 
ಆವಾವ ಪುಷ್ಪ ಫಲಾದಿಗಳನೂ 

ವಿಚಾರಿಸಿ ನೋಡಿದಡೆ ಆವುವು ಗುರುತ್ತವಿಲ್ಲ. 
ಸೆರ್ವದ್ರವ್ಯಮೂಲವೂ ಸರ್ವಪದಾರ್ಥಮೂಲವೂ 
ಸರ್ವರಸಪುಷ್ಪ ಫಲಾದಿಗಳಿಗೆ ಎಲ್ಲದಕೂ 

ಮೂಲಿಗ ಮನವು ಗುರುತ್ವವನ್ನು ಳೃದ್ದು ; 

ತನ್ನ ಮನೋವಾಕ್‌ಸೆಹಿತ ಕಾಯವನೂ ಸೆದ್ದು ರುವಿಂಗಿತ್ತು 
ಫ್ರೀಗುರು ದರ್ಶನ ಸ್ಪರ್ಶನ ಮಾಡಿ ಸುಖಿಯಪ್ಪೆ ನಾನು, 
ಗಿರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವ ರ; 


೧೫೮೪ 


ಫೀಗುರುಲಿಂಗ ಸಾಕ್ಷಾತ್ಸರೆಶಿವಲಿಂಗ ತಾನೆ. 
"ಗುರುದೇಮೋ ಮಹಾದೇವೋ” ಎಂದುದಾಗಿ 
ಆ ಪ್ರೀಗುರು ಹರಿಬ್ರಹ್ಮಾದಿ ದೇವದಾನವ ಮಾನವರಿಗೆಲ್ಲಾ 
ಗುರು ಕಾಣಿಭೋ. 


I ೩೧೮ ॥ 


೬೦೦ : ಸಂಕೀರ್ಣ ವಚೆನಸಂಪುಟ : ಒಂದು 


ಸರ್ವಖಷಿಜನಂಗಳಿಗೆಲ್ಲಾ ಗುರು ಕಾಣೀಭೋ. 

ಇವರೆಲ್ಲರಿಗೂ ಗುರುವಾಗಿ ಇರಬೇಕು, 

ಕೆಲಂಬರಿಗೆ ಲಘುವಾಗಿ ಇರಬಾರದು. 

ಬಲ್ಲವಂಗೆ ಗುರು, ಅರಿಯದವಂಗೆ ಲಘುವಾಗಿರಲಾಗದು. 

ಇಪ್ಟಂಗೆ ಗುರು, ಅನಿಷ್ಟಂಗೆ ಲಘುವಾಗಿರಲಾಗದು. 

ಸರ್ವರಿಗೂ ಸೆಮಾನವಾಗಿರಬೇಕು ಕಾಣಾ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೩೧೯ ॥ 


೧೫೦೫ 


ಫ್ರೀಗುರುಲಿಂಗಜಂಗವಮಕ್ಕೆ ತನುಮನಧನವನು 
ವಂಚನೆಯಿಲ್ಲದೆ ಸದ್ಭಕ್ಷಿಯಿಂದ ಅರ್ಪಿಸಿ 
ದಾಸೋಹಿಯಾದಡೆ ಸೆದ್ಭಕ್ಷ, ಮು. 
ಆ ಸೆದ್ಭಕ್ಷ, ನ “ಭಕ್ಕಕಾಯ ಮಮಕಾಯ” ಎಂಬ 
ಶಿವವಾಕ್ಯದಿಂದ ಅದು ಶಿವನ ತನು. 
"ಯತೋ ವಾಚೋ ನಿವರ್ತಂತೇ? ಎಂಬ ಲಿಂಗವನು 
ಪೀಗುರು ಕಣ್ಣೆ ಗೋಚರವ ಮಾಡಿ 
ಕರಸ್ಥ ಳವಲ್ಲಿ ಬಿಜಯಂಗೈೈಸಿ ಕೊಟ್ಟ ಬಳಿಕ 
ಲಿಂಗಪ್ರಾಣಿ ಶಿವತನುವಾಯಿತ್ತು. 
ಶಿವಜ್ಞಾನಸದ್ಭಕ್ಷಿ ಸೆಂಪೂರ್ಣವಾದಡೆ ಸರ್ವಾಂಗಲಿಂಗ, 
ಆ ಅಂಗಗುಣವೆಲ್ಲ ಲಿಂಗಗುಣ, 
ಪಂಚೇಂದ್ರಿಯಂಗಳು ಲಿಂಗೇಂದ್ರಿಯಂಗಳ್ನು, 
ಆ ಮಹಾಸದ್ಭಕ್ಷ್ಮನ ಕ್ರೀ ಲಿಂಗಕ್ರೀ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೨೦ | 


೧೫೮೬ 


ಲೀಗುರು ಲಿಂಗ ಜಂಗಮ ಒಂದೆ ಎಂಬುದು, 
ಸೆದ್ಭಾವದಿಂ ಭಾವಿಸಿದುದಕ್ಕೆ ದೃಷ್ಟ. 
ಸೆದ್ದು ರುಕಾರುಣ್ನವ ಪಡೆಹ, 
ಸೆದ್ದು ರು ಕಾರುಣ್ಯವ ಪಡೆದುದಕ್ಕೆ ದೃಷ್ಟ. 
ಲಿೀಗವನರಿದು ಲಿಂಗಾರ್ಚನೆಯಂ ಮಾಡುಹ, 
ಲಿಂಗವನರಿದುದಕ್ಕೆ ದ ಪ್ಪ. 
ಜಂಗಮವನರಿಹ, 
ಜಂಗಮವನರಿದುದಕ್ಕೆ ದೃಷ. 
ರ ಲಟ 


ಉರಿಲಿಂಗಪೆದ್ದಿಗಳ ವಚನ ೬೦೧ 


ee Ne 


ಸತ್ಯ ಸ್ರ 

ಸತ ಪ್ರೇಮಿಯಾದುದಕ್ಕೆ ದೃಷ್ಟ. 
ಪ್ರಸಾದವ ಪಡೆಹ್ಯ 

ಪ್ರಸಾದವ ಪಡೆದುದಕ್ಕೆ ದೃಷ್ಟ. 
ಪ್ರಸಾದವ ಧರಿಸಿ ಶಾಂತಿಯಾಗಿರುಹ, 


pe) 


y 
6 
[3 
¥ 
Rt 
[3 
[2N 


ಷ್ಣ. 
ಪರಿಣಾಮವ ನೆಲೆಗೊಳುಹೆ, 

ಪರಿಣಾಮಿಯಾದುದಕ್ಕೆ ದೃಷ್ಟ. 

ಫ್ರೀಗುರುಲಿಂಗಜಂಗವಕ್ಕೆ ತನುಮನಧನವನರ್ಪಿಸುಹ, 
ತನುಮನಧನವನರ್ಪಿಸಿದುದಕ್ಕೆ ದೃಷ್ಟ. 

ಅಹಂಕಾರ ಅಡಗುಹ, 

ಅಹಂಕಾರ ಅಡಗಿದುದಕ್ಕೆ ದೃಷ. 

ತಾನೆಂಬುದಳಿದು ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನಲ್ಲಿ 

ತಾನೆ ದಿಟ, ಮಿಕೃವೆಲ್ಲಾ ಸೆಟೆಯೆಂದರಿವುದು. ೩೨೧ ॥ 


ಶ್ರೀಗುರು ಲಿಂಗ ಜಂಗಮ ತ್ರಿವಿಧವೆಂದು ನಾನರಿವಂದು 
ಗುರುವೆ ಸ್ವಾನುಭಾವಲಿಂಗವಾದಂದು 
“ಸ್ತಾನುಭಾವಲಿಂಗಂ ಪ್ರಕೀರ್ತಿತಂ” ಎಂದುದಾಗಿ 
ಆ ಲಿಂಗ ಪ್ರಸಾದವಾದಂದು ಅರಿದೆನು, ಮಹಾವಸ್ಸುವ. 
ಆ ವಸ್ತು ವಾಜಿ ನಸೆಗೋಚರವಪ್ಪ ಒಂದು ಚರವಾಗಿ 
ದೀಕ್ಷೆಯೆಂದಡೂ ತಾನೆ, ಶಿಕ್ಷೆಯೆಂದಡೂ ತಾನೆ 
ಸ್ವಾನುಭಾವವೆಂದಡೂ ತಾನೆ, ಸಕಲ ನಿಪ್ಪಲವೆಂದಡೂ ತಾನೆ 
ಅಣು ಮಹಪತಕ್ತಿಂದಡೂ ತಾನೆ, ಮಪತ್‌ ಅಣುವೆಂದಡೂ ತಾನೆ 
ಧಿಕ್ಕರಿಸಿದ ಅಣುಗಳೊಳೆಗೆ ಸ್ವಾನುಭಾವಸಾಕ್ಷಿಕಮಪ್ಪ 
ಮಹತ್ತಿನೊಳಗೆ ಸಾಕ್ಷಿಕ ನೋಡಾ. 
ಇಂತಿವರೊಳಗೆ ಅವಿರಳವಾಗಿ, 
ತನ್ನ ಪರಿ ಬೇರಾದ ಘನವನೊಡಗೂಡಿದ, 
ಮಹ ಮಹುತ್ತನೊಡಗೂಡಿದ, 
ಜ್ಯೋತಿ ಜ್ಯೋತಿಯನೊಡಗೂಡಿದ, 
ದೀಪ್ತಿ ದೀಪ್ತಿ ಯನೊಡಗೂಡಿದ ವಸ್ತುವೆ 
ಇದಂ ವಸ್ತು ಶಿವಸ್ಟುಕ್ಷಾತ್‌ ಶಿವನಾಮ್ನಾ ವಿಧೀಯತೇ! 


ಸಂಕೀರ್ಣಿ ವಚೆನಸಂ 


ಸರ್ವವಸ್ತುಮಯೋ ದೇವಃ ಸಕಲೋ ನಿಪ್ತಲೋ ಭವೇತ್‌! 
ಎಂದುದಾಗಿ, | 
"ಮನೋತೀತೋ ಮಹಾದೇವೋ ವಾಚಾತೀತಸ್ಪದಾಶಿವಃ” 
ಎಂದುದಾಗಿ, 

ಶಿವನು ಸರ್ವಗತನು. 

ಇಂತಪ್ಪ ವಸ್ತು ವ ತಂದು ಫ್ರೀಗುರು [ಅಂಗ]ವೆಂಬ ಸುಕ್ಷೇತ್ರದಲ್ಲಿ 
ಲಿಂಗವೆಂಬ ಮಹವ ಬಿತ್ತಿ, ಶಿಷ್ಯನೆಂಬ ಅತಿರಸೆಮಹಾಜಲವನೆರೆದು 
ಫಲ ಫಲಿತವಾದಡೆ ಇದೇ ಗುರು. 

ಗುರುವಿಂಗೊಂದನರ್ಪಿಸುವೆ, ಲಿಂಗಕ್ಟ್ರೊಂದ ಬೇರು ಸೆಹಿತ ಕೊಡುವೆ. 
ಆ ಫಲವ ಜಂಗಮಕ್ಕಿತ್ತ ಲ್ಲಿ ಪದವಿಲ್ಲ ಪದಾರ್ಥವಿಲ್ಲ. 

ಚತುರ್ವಿಧದ ಹಂಗುಹೆರಿದು, ಮತ್ತೆಂದಿಗೂ 

ಪದ ಫಲಾದಿಗಳಿಗೆ ಬಯಸೆದಿ[ಪ್ಪೆ ]. 

ಅದು ಹೇಗೆಂದಡೆ: 

ದಗ್ಗ ಸ್ಕೈ ದಹನಂ ನಾಸ್ತಿ ಪಾಕಸ್ಯ ಪಚನಂ ಯಥಾ; 
ಜ್ಞಾನಾಗ್ಲಿದಹೆನಂ ನಾಸ್ತಿ ನ ಚ ತತ್ರ ಕ್ರಿಯಾಧಿಕಾ॥ 

ಎಂದುದಾಗಿ, 

ಇಂತಪ್ಪ ಮಹಾವಸ್ತುಗಳಿಗೆ ಮುಂದೊಂದರಿದಪ್ಪ ಅಧಿಕವಿಲ್ಲ ಕಾಣಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. 


೧೫೮೮ 


ಪೀಗುರು ಲಿಂಗ ಜಂಗಮ ಪ್ರಸಾದ 
ಒಂದೇ ಪರಶಿವಮೂರ್ತಿ ಮಹಾವಸ್ಸುಗಳು ಕೇಳಿರಣ್ಣಾ 
ಅರಿದು ಧ್ಯಾನಿಸಿ ಪೂಜಿಸಿ ಸೇವಿಸಿ ಅರ್ಚಿಸಿ ಅರ್ಪಿಸಿ ಧರಿಸಿ, 
ಧರ್ಮ ಅರ್ಥ ಕಾಮ ಮೋ ಕ್ಷ 
ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯು 
ಈ ಚತುರ್ವಿದ ಪದವಿಯನೂ ಕೂಡುವರೆ, 
ಗುರು ಲಿಂಗ ಜಂಗಮ ಪ್ರಸಾದವ ನಂಬುವುದು. 
ಇದು ಸತ್ಯ, ಶಿವನಾಣೆ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. 


೧೫೮೯ 


ಅೀಗುರುಲಿಂಗದಲ್ಲಿ ಬಸವಣ್ಣನ ಕಂಡೆನು, 
ಬಸವಣ್ಣ ನಲ್ಲಿ ಶ್ರೀಗುರುಲಿಂಗವ ಕಂಡೆನು. 


ಪುಟ : ಒಂದು 


| ೩೨೨ ॥ 


6 6% | 
| ೩೨೩ ॥ 


ಉರಿಲಿಂಗಪೆದ್ದಿಗಳ ವಚನ ೬೦೩ 


ಶಿವಲಿಂಗದಲ್ಲಿ ಬಸೆವಣ್ಣ ನ ಕಂಡೆನು, 

ಬಸವಣ್ಣ ನಲ್ಲಿ ಶಿವಲಿಂಗವ ಕಂಡೆನು. 

ಜಂಗಮಲಿಂಗದಲ್ಲಿ ಬಸವಣ್ಣನ ಕಂಡೆನು, 

ಬಸವಣ್ಣನಲ್ಲಿ ಜಂಗಮಲಿಂಗವ ಕಂಡೆನು. 

ಪ್ರಸಾದದಲ್ಲಿ ಬಸವಣ್ಣನ ಕಂಡೆನು, 

ಬಸವಣ್ಣನಲ್ಲಿ ಪ್ರಸಾದವ ಕಂಡೆನು. 

ಈ ಚತುರ್ವಿಧದಲ್ಲಿ ಬಸವಣ್ಣನ ಕಂಡೆನು, 

ಬಸವಣ್ಣ ನಲ್ಲಿ ಚತುರ್ವಿಧವ ಕಂಡೆನು. 

ಇಂತಹ ಮಹಾಮಹಿಮರುಂಟೆ? 

ಶಿವ ಶಿವಾ, ಮಹಾದೇವ, ಇಂತಹ ಸೆದ್ಭಕ್ಷ ರುಂಟೆ? 

ಇದು ಕಾರಣ, ಶ್ರೀಗುರುಲಿಂಗವೂ ಬಸವಣ್ಣನೇ, 

ಶಿವಲಿಂಗವೂ ಬಸೆವಣ್ಣನೇ, ಜಂಗಮಲಿಂಗವೂ ಬಸವಣ್ಣ ನೇ, 
ಪ್ರಸಾದಲಿಂಗವೂ ಬಸೆವಣ್ಣನೇ. 

ಇಷ್ಟಲಿಂಗವೂ ಬಸವಣ್ಣ, ನೇ, ಪ್ರಾಣಲಿಂಗವೂ ಬಸೆವಣ್ಣ ನೇ, 
ಭಾವಲಿಂಗವೂ ಬಸೆವಣ್ಣ ನೇ, 

ಅಚಾರಲಿಂಗವೂ ಬಸೆವಣ್ಣ ನೇ, ಮಹಾಲಿಂಗವೂ ಎನಗೆ ಬಸೆವಣ್ಣ ನಯ್ಯಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. ll A೨2೪ 1 


೧೫೯೦ 


ಫೀಗುರುವಿನಲ್ಲಿ ಸಕಲಮಾಹೇಶ್ವರರಲ್ಲಿ, ಅನುಕೂಲವ ನುಡಿಯದೆ 
ಪ್ರತಿಭಟಿಸಿ ನುಡಿಯಲಾಗದು. 
ನುಡಿದಡೆ ಅದು ಶ್ರದ್ಧೆಯಲ್ಲ. 
ಶ್ರದ್ಧೆಯಿಲ್ಲದವರ ಶಿವನೊಲ್ಲನಯ್ಯಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | | ೩೨೫ 1 


೧೫೯೧ 


ಶ್ರೀಗುರುವೇ ಪರಶಿವಲಿಂಗ, 
ಪರಶಿವಲಿಂಗವೇ ಜಂಗಮ, ಜಂಗಮವೇ ಪರಶಿವಲಿಂಗ. 
ಗುರು ಲಿಂಗ ಜಂಗಮ ತ್ರಿವಿಧವೂ ಪರಶಿವಲಿಂಗವೆಂದರಿದು 
ಮನೋವಾಕ್ಟಾ ಯವನೊಂದು ಮಾಡಿ 
ತನು ಮನ ಧನವನೊಂದು ಮಾಡಿ 
ಆ ಒಂದುಮಾಡಿದ ಮನವನೂ, 


ಸಂಕೀರ್ಣ ವಚನಸಂಪುಟ : 


ಆ ತ್ರಿವಿಧವನೊಂದುಮಾಡಿದ ಪರಶಿವಲಿಂಗದಲ್ಲಿ ಅರ್ಪಿಸೆಲು 


ps 


ಇಂತು ಬೀಜ-ವೃಕ್ಷ, ಪುಷ್ಪ-ಘಲ ಒಂದೇ. 
ಭಿಜವ ಕ್ಷಯಥಾನ್ಯಾಯವೆಂದುದಾಗಿ 

ಪರಶಿವನು ಭಕ್ತೆಜನಂಗಳ ರಕ್ಷಿಸಲೋಸುಗ[ರ!] 

ದೇವದಾನವ ಮಾನವರಿಗೆ ಕೃಪೆಮಾಡಿ 

ದೀಕ್ಷೆಯ ಮಾಡಲೋಸುಗರ, 

ಬಹುವಿಧದಲ್ಲಿ ಶ್ರೀಗುರುರೂಪಾದನು. 

ಆದರೆ ಶ್ರೀಗುರು ಒಂದೇ ವಸ್ತು, ಪರಶಿವನು. 

“ಸ್ಥಾವರಂ ಜಂಗಮಾಧಾರಂ” ಎಂದುದಾಗಿ, 

ಪರಶಿವನು ಶಕ್ತಿವಿನೋದಕಾರಣ 

ಸೆದ್ಭ ಕೃಜನಂಗಳಿಗೆ ಪ್ರಸನ್ನ ವಾಗಲೋಸುಗರ, 

ದೇವ ದಾನವ ಮಾನವರಲ್ಲಿ ವಿನೋದಿಸಿ 

ಉತ್ಪತ್ತಿ ಸಿತಿಲಯವ ಮಾಡಲೋಸುಗರ, 

ಅನೇಕತತ್ತ ಎರೂಪಾದನು. 

ಸೆ್ರೈತತ್ತ್ಯ ಎರೂಪು ಪರಶಿವನೊಂದೇ ವಸ್ತು, 

“ತತ್ವಂ ವಸ್ಸುಕಂ” ಎಂದುದಾಗಿ, 

“ನಾನಾರೂಪಧರಂ ದೇವಂ? ಎಂದುದಾಗಿ, ಪರಶಿವನೊಂವೇ ವಸ್ತು. 
ಸರ್ವಲೋಕವ ರಕ್ಷಿಸಲೋಸುಗರ, 

ತನು ಮನ ಧನವನೂ ತನ್ನಲ್ಲಿಗೆ ತೆಗೆದುಕೊಂಡು 

ಪಾದೋದಕ ಪ್ರಸಾದವನಿತ್ತು ರಕ್ಷಿಸಲೋಸುಗರ, 

ನಾನಾರೂಪು ಬಹುವಿಧತೀಲದಿಂ ಜಂಗಮರೂಪಾದನು. 
"ದಂಡಕ್ಷೀರದ್ವಯಂ ಹೆಸ್ತೇ' ಎಂದುದಾಗಿ, ಪರಶಿವನೊಂದೇ ವಸ್ತು. 
“ಯೇ ರುದ್ರಲೋಕಾದವತೀರ್ಯ ರುದ್ರಾ” ಎಂದುದಾಗಿ, 
ಜಂಗಮ ಪರಶಿವನೂ ಒಂದೇ ವಸ್ತು. 

ಪರಶಿವನ ಪ್ರಸೆನ್ನವೇ ಪ್ರಸಾದ, 

ಗುರುಲಿಂಗಜಂಗಮ ತ್ರಿವಿಧಲಿಂಗದಲ್ಲಿ 

ತನು ಮನ ಧನವನೂ ಸರ್ವಪದಾರ್ಥ ಸರ್ವದ್ರವ್ಯವನೂ 

ನೇತ್ರದ ಶೈಯಲೂ ಘಫ್ರಾಣದ ಕೈಯಲೂ ಜಿಹೆ ಶಯ ಕೈಯಲೂ 
ಪರುಷಭಾವ ಮನವಾಕ್ಕಿನ ಕೈಯಲೂ 

ಈ ಪ್ರಕಾರದಿಂದೆಲ್ಲಾ ತೆರದಲ್ಲಿ 

ಸಕಲನಿಷ್ಟಲವನೆಲ್ಲವನೂ ಅರ್ಪಿಸಿದಲ್ಲಿ 


ಒಂದು 


ಉರಿಲಿಂಗಪೆದ್ದಿಗಳ ವಚೆನ ೬೦೫ 
ಆ ಪರಶಿವನು ಅನೇಕ ವಿಧದಲ್ಲಿ, ಅನೇಕ ಮುಖದಲ್ಲಿ, 

ಅರ್ಪಿತವ ಕೈಕೊಂಡು ಪ್ರಸನ್ನ ವಾಗಲು, ಸದ್ಭಕ್ತ ೦ಗೆ ಬಹುವಿಧ: 

ಗುರುಮುಖದಲ್ಲಿ ಶುದ್ಧಪ್ರಸಾದ, 

ಲಿಂಗಮುಖದಲ್ಲಿ ಸಿದ್ಧ ಪ್ರಸಾದ, 


ಗುರುಮುಖದಲ್ಲಿ ನೇತ್ರ ಪ್ರಸಾದ, 
ಶ್ರೋತ್ರ ಪ್ರಸಾದ, ಘಾಣ ಪ್ರಸಾದ 
ಜಿಪ್ರೆ ಪ್ರಸಾದ, ಪರುಶನ ಪ್ರ 
ಭಾವ ಪ್ರಸಾದ, ಮನ ಪ್ರಸಾದ 

ವಾಕ್‌ ಪ್ರಸಾದ, ಕಾಯ ಪ್ರಸಾದ 

ಇವುವಿಡಿದು ನಡೆವುವು ತ್ರಿವಿಧಸೆಂಪತ್ತುಗಳು. 

ಭಕ್ತ ಮಹೇಶ್ವರ ಪ್ರಸಾದಿ ಮನವಿಡಿದು ನಡೆವುವು ತ್ರಿವಿಧಸಂಪತ್ತುಗಳು. 
ಪ್ರಾಣಲಿಂಗಿ ಶರಣನೈಕ್ಯವಾಗಿ ನಡೆದರಯ್ಯಾ 
ಕ್ರಿಯಾನುಭಾವವಿಡಿದು. 

ಸ್ಥಾವರಂ ಜಂಗಮಶ್ಸೆ ವ ಧ್ರಿವಿಧಂ ಲಿಂಗಮುಚ್ಯತೇ! 
ಜಂಗಮಸ್ಯಾವಮಾನೇನ ಸ್ಪಾ ವರಂ ನಿಪ್ಪಲಂ ಭವೇತ್‌! 

ಈ ಭೇದವನು ಭೇದಿಸೆಬಲ್ಲಡೆ ಇಂದೇ ಇಹವಿಲ್ಲ ಪರವಲ್ಲ. 

ಈ ಒಂದೇ ನಾನಾವಿಧಪ್ರಸಾದ 

ಅನೇಕದಿನದಿಂ ಪ್ರಸನ್ನನಾಗಲು ಪ್ರಸಾದ ಒಂದೇ ವಸ್ತು ಪರಶಿವನು. 
ಇದು ಕಾರಣ, 

ಶ್ರೀಗುರು ಪರಶಿವನು ಜಂಗಮವು ಪ್ರಸಾದವು ಒಂದೇ ಕಾಣಿರಣ್ಣಾ. 
ಈ ಚತುಷ್ಟವನು ವೇದ ಶಾಸ್ತ್ರ ಆಗಮ ಪುರಾಣದಿಂ 

ವಿಚಾರಿಸಲು ಒಂದೇ ವಸ್ಸು. 

ಆ ವಿಚಾರವ ನಂಬದೇ ಕೆಡಬೇಡ. 

ಜಂಗಮವೆಯಿದು "ಸ ಭಗವಾನ್‌ ಯಸ್ಯ ಸರ್ವೇ? ಎಂದುದಾಗಿ 
*“ಸರ್ವಕಾರಣ ಕಾರಣಾತ್‌” ಎಂದು ಪರಶಿವಲಿಂಗವಲ್ಲದೆ ಇಲ್ಲ. 

ಆತನ ಪ್ರಸನ್ನವೇ ಪ್ರಸಾದ, ಆ ಪ್ರಸಾದವೇ ಮುಕ್ತಿ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. 


ಖೆ 
ks! 


| ೨೬ | 
೧೫೯೨ 
ಶ್ರೀಗುರು ಶಿಷ್ಯಂಗೆ ಮಂತ್ರವ ಮೂರ್ತಿಗೊಳಿಸೆಬೇಕಾಗಿ, 


ಪೃಥ್ವಿಯ ಮೇಲಣ ಕಣಿಯ ತಂದು, ಇಷ್ಟಲಿಂಗಮಂ ಮಾಡಿ, 
ಶಿಷ್ಯನ ತನುವಿನ ಮೇಲೆ ಧರಿಸಿದ ಲಿಂಗವು 


&0೬ ಸಂಕೀರ್ಣ ವಚನಸಂಪುಟ: ಒಂದು 


ಅವತಳವಾಗಿ ಭೂವಿಯಲ್ಲಿ ಸಿಂಹಾಸನಂಗೊಂಡಿತ್ತೆಂದು 
ಸಮಾಧಿಯ ಹೋಗುವರಯ್ಯಾ. 

ಲಿಂಗಕ್ಕೆ ಅವತಳವಾದಡೆ, ಭೂಮಿ ತಾಳೆಬಲ್ಲುದೆ? 

ಮಾರಾಂತನ ಗೆಲಿವೆನೆಂದು ಗರಡಿಯ ಹೊಕ್ಕು 

ಕಠಾರಿಯ ಕೋಲ [ತಳೆದುಕೊಂಡು, ಸಾಧನೆಯ ಮಾಡುವಲ್ಲಿ, 
ಕೈತಪ್ಪಿ ಕೋಲು ನೆಲಕ್ಕೆ ಬಿದ್ದಡೆ, ಆ ಕೋಲ ಬಿಟ್ಟು 
ಸಾಧನೆಯಂ ಬಿಟ್ಟುಕಳೆವರೇ ಅಯ್ಯ? 

ತಟಿ, ಮುಟಿ, ಹಳಚುವಲ್ಲಿ 

ಅಲಗು ಬಿದ್ದ ಡೆ ಭಂಗವಲ್ಪದೆ ಕೋಲು ಬಿದ್ದ ಡೆ ಭಂಗವೇ ಅಯ್ಯ? 
ಆ ಕೋಲ [3] ಳೆದುಕೊಂಡು ಸಾಧನೆಯಂ “ಮಾಡುವದೇ ಕರ್ತ ವ್ಯ. 
ಆ ಲಿಂಗ ಹುಸಿ ಎಂದಡೇನಯ್ಯ? 

ಶ್ರೀ ವಿಭೂತಿವೀಳೆಯತಸ್ಸೆ ಸ ಸಾಕ್ಷಿಯಾಗಿ ಬಂದ ಶಿವಗೂಂಗಳು ಹುಸಿಯೇ? 
ಆ ಔ ಗಣಂಗಳು ಪ ಕರ್ಣಮಂತ್ರ ಹುಸಿಯೇ? 

ಆ ಕರ್ಣಮಂತ್ರ ಹುಸಿಯಾದಡೆ, 

ಪರದ ಹುಸಿಯೇ? 

ಶ್ರೀಗುರಲಿಂಗ ಹುಸಿಯಾದಡೆ ಜಂಗಮಲಿಂಗ ಹುಸಿಯೇ? 

ಆ ಜಂಗಮಲಿಂಗ ಹುಸಿಯಾದಡೆ, 

ಪಾದತೀರ್ಥ ಪ್ರಸಾದ ಹುಸಿಯೇ? 

ಇಂತೀ ಷಟ್‌ಸೆ ಲವ ತುಚ್ನವ ಮಾಡಿ, 

ಗುರೂಪದೇಶವ ಹೀನವ ಮಾಡಿ, ಸಮಾಧಿಯ ಹೊಗುವ 
ಪಂಚಮಹಾಪಾತಕರ ಮುಖವ ನೋಡಲಾಗದು, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೨೬೭ ॥ 


೧೫೯೩ 


ಶ್ರಿ "ಗುರುಸ್ವಾ ವಿ ಕರುಣಿಸಿಕೊಟ್ಟ ಪ್ರಾಣಲಿಂಗವು 
ಸ ್ರಹ್ಮಮುಖವಳ್ಳ ವಸ್ತುವೆಂದರಿವುದು. 
ಆ ಪಂಚಬ ್ರಹ್ಮಮುಖಸೆಂಜ್ಞಿ ರು ಯ ಭೇದವೆಂತೆಂದಡೆ: 
ಆವುದಾನೊಂದು ಶಿವಸಂಬಂಧವಾದ ಪರಮತೇಜೋಲಿಂಗವು 
ತನ್ನ ಭೋಗಾದಿಕಾರಣ ಮೂರ್ತಿಗಳಿಂದುದಯವಾದ 
ಬ್ರ pe ದಿತೃಣಾಂತವಾದ ದೇಹಿಗಳಿಂದಲೂ 
ವ್ಯೊ ಮಾದಿಭೂತಂಗಳಿಂದಲೂ 
ಇತ್ಯಾದಿ ಸಮಸ್ತ ತತ್ತ ಎಂಗಳಿಂದಲೂ 
ಮೇಲಣ ತತ್ತ ವಷ ನ ಕಾರಣವಾಗಿ 


ಉರಿಲಿಂಗಪೆದ್ದಿಗಳ ವಚನ 


ಪರವೆಂಬ ಸೆಂಜ್ಞೆಯದುಳ್ಳುದಾಗಿಹುದು. 
ಅನಂತಕೋಟಿಬ್ರಹ್ಮಾಂಡಂಗಳ ತನ್ನೊ ಳಡಗಿಸಿಕೊಂಡು 
ಸಮಸ್ತ ಜಗಜ್ಞ ನನಕ್ಕೆ ತಾನೇ ಕಾರಣವಾಗಿ 

ಅವ್ಯಕ್ತ ಲಕ್ಷಿತವಾದ ನಿಮಿತ್ಮಂ 

ಗೂಢವೆಂಬ ಸೆಂಜ್ಞೆಯದುಳ್ಳು ದಾಗಿಹುದು. 

ತಾನು ಶೂನ ಶಿವತತ್ತ ಎಳೇದವಾಗಿ 

ಅಯಸ್ಕಾಂತ ಸನ್ನಿಧಿಯಿಂದ ಲೋಹವೇ 

ಹೇಗೆ ಭ್ರಮಿಸುವುದೋ ಹಾಗೆ 

ಬ್ರಹ್ಮಾದಿಗಳೆ ಪೃತ್ಯಮಲಮಧ್ಯದಲ್ಲಿದ್ದು 

ತನ್ನ ಚಿಚ್ಛಕ್ತಿ ಯ ಸನ್ನಿಧಿಮಾತ್ರದಿಂದ ಅಹೆಮಾದಿಗಳಿಂ 
ವ್ಯೋಮಾದಿಭೂತಂಗಳಂ ಸೃಷ್ಟಿಸುವುದಕ್ಕೆ 

ತಾನೇ ಕಾರಣವಪ್ಪುದರಿಂದ 

ಶರೀರಸೆ ವೆಂಬ ಸಂಜ್ಞಿಯದುಳ್ಳುದಾಗಿಹುದು. 

ತನ A ಸೈಷ್ಟಿಶಕ್ತಿ ಯಿಂದುದಯವಾದ 
ಸಮಸ್ತಸೆಂಸಾರಾದಿ ಪ್ರಪಂಚವು 

ತನ್ನಿಂದಲೇ ಕಾರಣವಪ್ಪು ದರಿಂ 

ಅನಾವಿವತ್ತೆಂಬ ಸಂಜ್ಞೆಯದುಳ್ಳುದಾಗಿಹುದು. 

ತನ್ನ ಮಾಯಾಶಕ್ಕಿಯಿಂದುದಯವಾವ 

ಸ್ತ್ರೀಲಿಂಗ ಪುಲ್ಲಿಂಗ ನಪ್ಪಂಸೆಕಲಿಂಗವೆಂಬ 

ತ್ರಿಲಕ್ಷಿತವಾದ ಸೆಮಸ್ತಪ್ರಪಂಚವು ವರ್ತಿಸುವುದಕ್ಕೆ 
ತಾನೇ ಕ್ಷೇತ್ರವಾದ ಕಾರಣ 

ಲಿಂಗಕ್ಷೇತ್ರವೆಂಬ ಸೆಂಜ್ಞೆಯದುಳ್ಳುದಾಗಿಹುದು. 

ಈ ಪ್ರಕಾರದಿಂ ಪರಬ್ರಹ್ಮಲಿಂಗವು ಪಂಚಮುಖಸೆಂಜ್ಞೆಯ 
ಮುಳು ದಾಗಿಹುದೆಂದರಿವುದು. 

ಅದೆಂತೆಂದಡೆ: ಅದಕ್ಕೆ ವಾತುಳಾಗಮದಲ್ಲಿ, 
ಅಖಿಳಾರ್ಣವಲಯಾನಾಂ ಲಿಂಗತತ್ತ ತ ಪರಂ ತತಃ! 
ಪರಂ ಗೂಢಂ ಶರೀರಸ್ಥೆ 0 ಲಿಂಗಕ್ಷೇತ್ರಮನಾದಿವತ್‌'| 
ಯದಾದ್ಯಮೈಶ್ವರಂ ತೇಜಸ್ತೆಲ್ಲಿಂಗಂ ಪಂಚಸೆಂಜ್ಞಕಂ! 
ಎಂದೆನಿಸುವ ಲಿಂಗವು. 

ಮತ್ತಂ, ವಾಶಿಷ್ಮದಲ್ಲಿ: 

ಪಿಂಡಬ್ರಹ್ಮಾಂಡಯೋರೈಕ್ಯಂ ಲಿಂಗಸೊತ್ರಾತ್ತ ನೋರಪಿ | 
ಸಬಾಹ್ಯಾಂತರಯೋಲೈಕ್ಯಂ ಕ್ಷೇತ್ರಜ್ಞ ಪರಮಾತ್ಮನೋಃ॥ 


ಸಂಕೀರ್ಣ ವಚೆನಸಂಪುಟ : ಒಂದು 


ಎಂದೆನಿಸುವ ಲಿಂಗವು. 
ಮತ್ತಂ ಬ DE Ec 
ಆಧಿಷ್ಮಾನಂ ಸಮಸೆ ಸ್ವಸ್ಯ ಸ ಸಾ ್ಲಿವರಸ್ಯೆ ಚರಸ್ಯೆ ಚ| 
ಜಗತೋ ಯದ್ಭ ಪೇತ್‌ತತ್ತೆ 5೦ ತದಿ ಿವ್ಯಂ ಸು ಸ್ಥಲಮುಚ್ಯತೇಗ 
ಎಂದೆನಿಸುವ ಯಿ: 
ಮತ್ತಂ ಶಿವರಹಸ್ಯದಲ್ಲಿ, 
ಮಹಾಲಿ ಂಗಮಿದಂ ದೇವಿ ಮನೋತೀತಮಗೋಚರಂ! 
ನಿರ್ನಾಮಂ ನಿರ್ಗುಣಂ ನಿತ್ಯಂ ನಿರಂಜನಂ ನಿರಾಮಯಂ॥ 
ಎಂದೆನಿಸುವ ಲಿಂಗವು. 
ಮತ್ತಂ ಉತ್ತ ತ್ರರವಾತುಳೆದಲ್ಲಿ, 
ಆದ 5 ತಶೂನ ಮಮಲಂ ಪರಿಪೂರ್ಣಮೇಕಂ। 
ಸೊಕ್ಷ ೦ ಪರಾತ್ಛ ರಮನಾಮಯಮಪ್ರ ಮೇಯಂ॥ 
ಭಾವೆ ಕದಮ್ಯಮಜಡಂ ಶಿವತತ ತ್ರ ಮಾಹ! 
ಚಿಚ್ಛಕ್ಕಿ  ಸಂಸ್ಪುರಣರೂಢಮಹಾತ್ಮ: ಲಿಂಗಂ! 
ಎಯೆನಿಸುವ ಲಿಂಗವು. 
ಮತ್ತಂ ಅಥರ್ವಣವೇದದಲ್ಲಿ, 
ಶಿವ ಪರಾತ್ರ ರಂ ಸೊಕ್ಷೆ,೦ ನಿತ್ಯಂ ಸರ್ವಗತಾವ್ಯಯಂ! 
ಅನಿಂದಿತಮಸೌಪಮ್ಯಮಪ್ರೆ ಮಾಣಮನಾಮಯಮ್‌! 
ಶುದ್ಧತ್ವಾಚ್ಛಿವಮುದ್ದಿಷ್ಟ 0 ಪರಾದೂಧ್ವ ೯೦ ಪರಾತ್ರ ರಂ! 
ಎಂದವಿಸುವ ಲಿಂಗವು. 
ಮತ್ತಂ ಸಾಮವೇದದಲ್ಲಿ, 
ಅನೆಂತಮವ್ಯಕ್ತ, ಮಚಿಂತ್ಯಮೇಕಂ! ' 
ಹರಂತಮಾಶಾಂಬರಮಪ್ರ ಮೇಯಂಗ॥ 

ಲೋಕೈಕನಾಥಂ ಭುಜಗೇಂದ್ರ ಹಾರಂ! 
ಅಜಂ ಪುರಾಣಂ ಪ್ರಣಮಾಮಿ ನಿತ್ನಂ॥॥ 
"ಅಣೋರಣೇಯಾನ್‌ ಮಹತೋ ಮಹೀಯಾನ್‌” 
ಎಂದೆನಿಸುವ ಲಿಂಗವು. 
ಮತ್ತಂ ಶಿವಧರ್ಮಪುರಾಣದಲ್ಲಿ, 
ಆಕಾಶಂ ಲಿಂಗಮಿತ್ಯಾಹುಃ ಪೃ ಪಥಿ ್ರೀ ತಸ್ಮಾದಿಪೀಠಿಕಾ! 
ಆಲಯಸ್ಸರ್ವಭೂತಾನಾಂ ಲಯನಾಲ್ಲಿಂಗಮುಚ್ಯ ತೇ 
ಎಂದೆನಿಸುವ ಲಿಂಗವು. 
ಮತ್ತಂ ಗಾರುಡಪುರಾಣದಲ್ಲಿ, 
ಲಿಂಗಮಧ್ಯೇ ಜಗತ್‌ಸೆರ್ವಂ ತೆ ತ್ರೈಲೋಕ್ಯ ೦ ಸೆಚರಾಚೆರಂ! 


ಉರಿಲಿಂಗಪೆದ್ದಿಗಳ ವಚನ ೬೦೯ 
ಲಿಂಗಬಾಹ್ಯಾತ್‌ ಪರಂ ನಾಸ್ತಿ ತಸ್ಲೆ, ಶ್ರೀಗುರವೇ ನಮಃ॥ 
ಎಂದೆನಿಸುವ ಲಿಂಗವು. 

ಮತ್ತಂ ಯಜುರ್ವೇದದಲ್ಲಿ, 

ವಿಶ್ತ ೈತಶ್ಚಕುರುತ ವಿಶ್ವಶೋಮುಖೋ ವಿಶ್ವಶೋಬಾಹುರತ ವಿಶ್ವತಸ್ಪಾ ತ್‌ 
ಸೆ ಬಾಹುಭ್ಯಾಂ ಧಮತಿ ಸೆ ಪತತ್ರೆ ಫ್ರಿರ್ದಾವಾಭೂಮೀ ಜನಯನ್‌ ದೇವ ವಿಕಃ 
ಎಂದೆನಿಸುವ ಲಿಂಗವು. 

ಮತ್ತಂ ಗಾಯತ್ರಿಯಲ್ಲಿ, 

“ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ 

ಒಂ ತಪಃ ಓಂ ಸತ್ಯಂ ಓಂ ತಠ್ಸವಿತುರ್ವರೇಣ್ಯಾಂ 

ಭರ್ಗೋ ದೇವಸ್ಯಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್‌” 
ಎಂದೆನಿಸುವ ಲಿಂಗವು. 

ಮತ್ತಂ ಸ್ಫಂದಪುರಾಣದಲ್ಲಿ 

ಲೀಯತೇ ಗಮ್ಯತೇ ಯತ್ರ ಯೇನ ಸರ್ವಂ ಚರಾಚರಂ 

ತದೇವ ಲಿಂಗಮಿತ್ಯುಕ್ತ, ೦ ಲಿಂಗತತ್ತ ವಸರಾಯಣ್ಯೈಃ॥ 

ಎಂದೆನಿಸುವ ಲಿಂಗವು. 

ಮತ್ತಂ ಜ್ಞಾನವೃಭವಖಂಡದಲ್ಲಿ, 

ಲಕಾರಂ ಲಯಸಂಪ್ರೋಕ್ಷಂ ಗಕಾರಂ ಸ್ನಷ್ಟಿರುಚ್ಛತೇ। 

ಲಯನಾದ್ದ ಮನಾಬ್ಛೆ 4ವ ಲಿಂಗಶಬ್ದ್ಬಮಿಹೋಚ್ಯತೇ॥ 

ಎಂದೆನಿಸುವ ಲಿಂಗವು. 

ಮತ್ತಂ ಮಹಿಮ್ಹ ದಲ್ಲಿ, 

“ಚಕಿತಮಭಿಧತ್ತೇ ಶ್ರುತಿರಪಿ' 

ಎಂದೆನಿಸುವ ಲಿಂಗವು. 

ಮತ್ತಂ ಶಿವಧರ್ಮೋತ್ತರದಲ್ಲಿ, 

"ನ ಜಾನಂತಿ ಪರಂ ಭಾವಂ ಯಸ್ಯ ಬ್ರಹ್ಮಸುರಾದಯಳ 
ಎಂದೆನಿಸುವ ಲಿಂಗವು. 

ಮತ್ತಂ ಪುರುಷಸೂಕ್ತದಲ್ಲಿ, 

“ಅತ್ಯತಿಷ್ಠದ್ದಶಾಂಗುಲಂ' ಎಂದೆನಿಸುವ ಲಿಂಗವು. 

ಮತ್ತಂ ಉಪನಿಷತ್ತಿನಲ್ಲಿ, 

“ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನನಾ ಸಹ” 
ಎಂದೆನಿಸುವ ಲಿಂಗವು. 

ಮತ್ತಂ ಕೂರ್ಮಪುರಾಣದಲ್ಲಿ, 

ವಾಚಾತೀತಂ ಮನೋತೀತಂ ಭಾವಾತೀತಂ ನಿರಂಜನಂ! 


ಸಂಕೀರ್ಣ ವಚನಸೆಂಪುಟ : ಒಂದು 


ಅವರ್ಣಮಕ್ಷರಂ ಬ್ರಹ್ಮ ನಿತ್ಯಂ ಧ್ಯಾಯಂತಿ ಯೋಗಿನಃ 

ಎಂದೆನಿಸುವ ಲಿಂಗವು. 

ಮತ್ತಂ ಯಗ್ರೆ €ದದಲ್ಲಿ, 

ಅಯಂ ಮೇ "ಹಸೊ, € ಭಗವಾನ್‌ ಅಯಂ ಮೇ ಭಗವತ್ತರಃ! 

ಅಯಂ ಮೇ ವಿಶ ್ರ ಭೇಷಜೋಯಂ ಶಿವಾಭಿಮರ್ಶನಃ! 

ಅಯಂ ಮಾತಾ ಸ ಪಿತಾ ಅಯಂ ಜೀವಾತುರಾಗಮತ್‌! 

ಎಂದೆನಿಸುವ ಲಿಂಗವು. 

ಮತ್ತಂ ಉತ್ತ ರವಾತುಳೆದಲ್ಲಿ, 

ಸೆ ಬಾಹಾ ಭ್ಯುಂತರಂ ಸಾಕ್ಲಾಲ್ಲಿಂಗಜ್ಮೋತಿಃ ಪರಂ ಸ್ತ ಕಂ! 

ತಿಲೇ ತ್ಲಲಮಿವಾಭೂತಿ ಅರಣ್ಯಾಮಿವ ಪಾವಕಃ! 

ಕ್ಷೀರೇ ಸರ್ಪಿರಿವ ಸೊ ್ರೀತಸ್ಯಂಬುವತ್‌ ಸಿ ತಮಾತ್ಮ; ನಿ| 

ವಏಕೋಯಗ ಪುರುಷೋ ವಿಶ ಶೃತೈಜಸಪ್ರಾಜ್ಞ ಜ್ತ ರೂಪಶಃ! 

ಸದಾ ಸ್ಟ್ರಾ ೦ಗೇಷು ಸಂಯುಕ್ತ ಮುಪಾಸ್ಮೇ ಲಿಂಗಮದ್ವ ಯಃ 

ಎಂದೆನಿಸುವ ಲಿಂಗವು. 

ಮತ್ತಂ ಲೈಂಗ್ಯದಲ್ಲಿ, 

ಅನಯೋರ್ಯಷ್ಟ ಸಂಯೋಗಾಜ್ಞಾಯತೇ ಜ್ಞ ಜ್ಞಪ್ಪಿರೂಪಿಣೀ! 

ವೇಧಾದೀಕ್ಷಾ ತು ಸ್ಫವಸ್ಯಾನ್ಮಂತ ಕ್ರರೂಪೇಣ ತಾಂ ಶ್ರುಣು॥ 

ಎಂದೆನಿಸುವ ಲಿಂಗವು. 

ಮತ್ತಂ ಸೌರಪ್ಪರಾಣದಲ್ಲಿ, 

ಹಸ್ತೆಮಸ್ತ ಕಸೆಂಯೋಗಾತೃಲಾ ವೇಧೇತಿ ಗೀಯತೇ! 

ಗುರುಣೋದೀರಿತಾ ಕರ್ಣೇ ಸಾ ಮಂತ್ರೇತಿ ಕಥ್ಯತೇ! 
ಪ್ಯಪಾಣಿತಲೇ ದತ್ತಾ ಸಾ ದೀಕ್ಷಾ ತು ಕ್ರಿಯೋಚ್ಯತೇ! 

ಎಂದೆನಿಸುವ ಲಿಂಗವು. 

ಮತ್ತಂ ಕಾಳಿಕಾಖಂಡದಲ್ಲಿ, 

ಅಂಗಂ ಚ ಲಿಂಗಂ ಚ ಮುಖಂ ಚೆ ಹಸ್ತೆಂ ಶಕ್ತಿ ಶೃ Ne 

ಆನಂದಮೇವ ಸು ಸ್ವಯಮಪ ರ್ಪಣಂ ಚ ಪ್ರಸ 5 ಸಾದರೂಪೆ 2 

ಎಂದೆನಿಸುವ ಲಿಂಗವು. 

ಮತ್ತಂ ಶಂಕರಸೆಂಹಿತೆಯಲ್ಲಿ, 

ತದೇವ ಹಸ್ತಾ ಂಬುಜಪೀಠಮಧ್ಯೇ ನಿಧಾಯ ಲಿಂಗಂ ಪರಮಾತ್ಮಚಿಹ್ನಂ! 

ಸೆಮರ್ಚಯೇದೇಕಧಿಯೋಪಚಾರೈರ್ನರಶ್ವ ಬಾಹ್ಯಾಂತರಭೇದಭಿನ್ನಂ l 

ಎಂದೆನಿಸುವ ಲಿಂಗವು. 

ಮತ್ತಂ ವೀರಾಗಮದಲ್ಲಿ, 

ಭಾವಪ್ರಾಣಶರೀರೇಷು ಲಿಂಗಂ ಸೆಂಸಾರಮೋಚಕಂ! 


ಉರಿಲಿಂಗಪೆದ್ದಿಗಳ ವಚನ ೬೧೧ 


ಧಾರಯೇದವಧಾನೇನ ಭಕ್ತಿ ನಿಷ್ಪಸ್ಸುಬುದ್ಧಿಮಾನ್‌! 
ಎಂದೆನಿಸುವೆ ಲಿಂಗವು. 

ಮತ್ತಂ ಶಿವರಹೆಸ್ಯೆದಲ್ಲಿ, 

ಕರ್ಣದ್ವಾರೇ ಯಥಾವಾಕ್ಯಂ ಗುರುಣಾ ಲಿಂಗಮೀರ್ಯತೇ! 
ಇಷ್ಟಂ ಪ್ರಾಣಸ್ತೆಥಾ ಭಾವಸ್ತಿಧಾಚ್ಛೈಕಂ ವರಾನನೇ 
ಎಂದೆನಿಸುವ ಲಿಂಗವು 

ಮತ್ತಂ ಶಿವರಹಸ್ಯದಲ್ಲಿ, 

ಏಕಮೂರ್ತಿಸ್ತ್ರಯೋಭಾಗಾಃ ಗುರುರ್ಲಿಂಗಂ ತು ಜಂಗಮಃ! 
ಜಂಗಮಶ್ಚ ಗುರುರ್ಲಿಂಗಂ ತ್ರಿವಿಧಂ ಲಿಂಗಮುಚ್ಯತೇ! 
ಎಂದೆನಿಸುವ ಲಿಂಗವು. 

ಗುರುಲಿಂಗಜಂಗಮರೂಪಾಗಿ ಎನ್ನ ಕರಸೆ ಸ್ಫಲಕ್ಕೆ ಬಿಜಯಂಗೈೈದು 
ಕರತಲಾಮಲಕವಾಗಿ ತೋರುತ್ತೆ ದಾನೆ. 

ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, 

ಆಹಾ ಎನ್ನ ಸತ್ಯವೇ, ಆಹ ಎನ್ನ ನಿತ್ಯವೇ, 

ಶಿವ ಶಿವ ಮಹಾದೇವ, ಮಹಾದೇವ, ಮಹಾದೇವ 

ನೀನೇ ಬಲ್ಲೆ , ನೀನೇ ಬಲ್ಲೆ, 

ಉರಿಲಿಂಗಪೆದ್ದಿ ಪ್ರಿಯವಿಶ್ವೇಶ್ವರ. i! ೩೨೮ ॥ 


೧೫೯೪ 


್ರೀಪಂಚಾಕ್ಷರಿ 
ಸರ್ವಮಂತ್ರಗಳಿಗೆಲ್ಲಕ್ಕೂ 
ವೇದಾದಿ ಸರ್ವವಿದೈಗಳಿಗೆಯೂ ಮೂಲಕಾರಣ, 
ಸಪ್ಪಕೋಟಿಮಹಾಮಂತ್ರಾ ಉಪಮಂತಾ ಸ್ತ ನೇಕಶಃ! 
ಪರಿಚಾಕ್ಷರ್ಯಾಂ ಪ ಪ್ರ ೀಯುಂತೇ ಪುನಸಸಾ ಸ್ಯಾ ವಿನಿರ್ಗತಾಃ॥ 
ಎಂದುದಾಗಿ, 


ಶ್ರೀ ಪಂಚಾಕ್ಷರಿವುಳ್ಳ ಶಿವಭಕ್ತನೆ ವೇದವಿತ್‌, ಆಸೆ ಸೆದ್ಭಕ್ತನೆ ಶಾಸ್ತ್ರವಿತ್‌, 
ಆ ಕನನ. ಪುರಾಣಿಕನು, ಆಗಮಿಕ ಸವ; ೯ಜ್ಞನಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೨೯ ॥ 


೧೫೯೫ 
ಶ್ರೀಮತ್ತಂಚಾಕ್ಷರಿಯ ಉಚ್ಛರಣದ ವಿಶ್ವಾಸದಿಂದ 
ಉಪಮನ್ಯುವಿಂಗೆ ಶಿವಜ್ಞಾನ ಸಿದ್ಧಿಸಿತ್ತು e 
ಶ್ರೀಮತ್ಸಂಚಾಕ್ಷರಿಯ ಉಚ್ಛ್ಚರಣದ ವಿಶ್ವಾಸದ ಸಾಧನದಿಂದ 


ಸಂಕೀರ್ಣ ವಚನಸಂಪುಟ : ಒಂದು 


ವಸಿಷ್ಠ, ವಾಮದೇವ ಮೊದಲಾದ ಸೆಮಸ್ಥಖಯಷಿಗಳಿಗೆ 
ಒರಿದಪ್ಪ ಪಾಪದೋಷವು ಹರಿದಿತ್ತು. 
ಶ್ರಿ (ಮತ ಶ್ರ ಂಚಾಕ್ಷರಿಯ ಉಚ್ಛ ರಣದ : ವಿಶ್ವಾಸೆ ಸದ ಸಾಧನದಿಂದ 


ಬ ್ರಹ್ಮವಿಷ್ಟ್ಯಾ ದಿಗಳಿಗೆ ಜಗತ್ತೆ ಎಜು ಿರಕ್ಷಾಪತಿತ್ವ ಸಾಧ್ಯವಾಯಿತ್ತು 6 


ಪಡಿಟಿಂದಡೆನ ಬಹ ್ರ ಹ್ಮಾಂಡಪ್ರರಾಿದಲ್ಲಿ, 

ಭುವಿ್ಯುಃ ಪುರಾಯೋಗೀ ಮಂತ್ರೇಣಾನೇನ ಸಿದ್ಧಿಮಾನ್‌! 
ಲಬ್ಬ ವಾನ್ರ ರಮೇಶಾನಾಚೆ ಸೈವಶಾಸ್ತ್ರ ಪ ಸ್ರವಕ್ಷ ಏತೌಂ॥ 

ಮತ್ತೆ 0, "ವಿಷು ) ಪುರಾಣಿಕ 
ವಸಿಷ್ಠವಾಮದೇವಾದ್ಯಾಮುನಯೋ ಮುಕ್ತಕಿಲ್ಲಿ ಷಾ! 
ಮಂತ್ರೇಣಾನೇನ ಸಂಸಿದ್ಧಾ ಮಹಾತೇಜಸ್ವಿನೋ ಭವನ್‌ 
ಎಂದುದಾಗಿ, 

ಮತ್ತಂ ಕೂರ್ಮಪ್ಪುರಾಣದಲ್ಲಿ, 

ಬ ಸ ಚ ದೇವಾನಾಂ ಜಗತ್ತ ಸ್ರ ರ್ಥಕಾರಣಂ! 
ಮಂತ್ಸಸ ತ್ರಸ್ಯಾಸೆ y ವ ಮಹಾತಾ ತ್ಮ್ಯಾತ್ಸಾ ಮೆಥನ್ಯೈಮುಪಜಾಯಸೇ॥ 
ಎಂದುದಾಗಿ, 

ಇಂತಪ್ಪ ಪುರಾಣವಾಕ್ಯಂಗಳನರಿದು ವಿಪ್ರರೆಲ್ಲರು 

ಶ್ರೀ ಪಂಚಾಕ್ಷ: ಕರಿಯ ಜಪಿಸಿರೋ, ಜಖಪಿಸಿರೋ. 

ಮತ್ರ ಹಣಾ ಕೆಡಬೇಡಿ ಕೆಡಬೇಡಿ. 

ಮರೆಯದಿರಿ, ಮಹತ್ತಪ್ಪ ಪದವಿಯ ಪಡೆವಡೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರವೇವರ ದಿವ್ಯನಾಮವನು. 


೧೫೯೬ 


ಶ್ರೋತ್ರ, ತ್ರಕ್ಕು, ನೇತ್ರ, ಜಿಹ್ವೆ, ಘ್ರಾಣ 
ಶಬ್ದ ಸ್ಪರ್ಶ ರೂಪು ರಸೆ ಗಂಧ, 
ಆಕಾಶ, ವಾಯು, ಅಗ್ನಿ, ಸೆಲಿಲ, ಭೂಮಿ. 
ಈ ಸೆಕಲ ಕಾರಣ ಪ್ರಾಪ ಪೃಸ್ವ್ಯ ರೂಪನಾಗಿ, 
“ಸಾಮವೇದಾಶ್ರ ಯೀ ಪುರುಷಃ” 
“ಸ್ಪ ಸ್ವಯಂಜ್ಯೋತಿಯ್ಕನ್‌ ಮಾನುಷತ್ಯಂ ಉಪೆ ತ್ಯ” 
ಎಂಬ ಶ್ರುತಿಗೆ ಅಪ್ರತಿಮೇಯನಾಗಿ ಮೂರಿದ, 
ನಿತ್ಯ ಶುದ್ಧ ಪ್ರಬುದ್ಧ ಬೋಧ ವೇದ್ಯ ಸಂವಿದ, 
ಉರಿಲಿಂಗಖೆ ಸದ ಪ್ರಿ ಯ ವಿಶ್ವೆ ಶ್ವ ಶ್ವರ. 


il ೩೩೦ 1 


Il ೩೩೧ 1 


ಉರಿ ಶಿಂಗಪೆದ್ದಿಗಳ ವಚನ 
೧೫೯೭ 


ಸೆಕಲಜನರು ಹೇಸಿದ ಉದಾನವ ಶಾ ಪಿನ ಭುಂಜಿಸಿ 
ತನ್ನ ಹೊಟ್ಟೆ ಯ ಹೊರೆವುದಲ್ಲದೆ, 
ತೆನ್ನ್ನ ತಾ ಜೇ ಉದಾನವ ಮುಟ್ನದು ನೋಡಾ. 
ಶಾ ್ರಿನೆಗಿಂದವೂ ಕಡೆಯೆ? 
ಭವಿತನಕ್ಕೆ ಹೇಸಿ ಭಕ್ತ ನಾದ ಬಳಿಕೆ, 
ಮರಳಿ ಭವಿಯ ಬೆರಸಿದಡೆ ಅವ ಭಕ್ತನಲ್ಲ, 
ಅವ ಶ್ವಾನನಿಂದ ಕರಕಷ್ಟ. 
ಇದು ನೀನೊಲಿದ ಶರಣಂಗಲ್ಲದೆ ಎಲ್ಲರಿಗೇಕಹುದು ಹೇಳಾ, 
ಉರಿಲಿಂಗಪೆ ಪೆದ್ದಿಪ್ರಿ ಯ ವಿಶ್ವೆ ಶ್ವ ರ, 


೧೫೯೮ 


ಸಕಲವ ಪೂಜಿಸಿಹೆನೆಂಬವಂಗೆ, 
ಸಕಲವನು ಲಿಂಗದಲ್ಲಿಯೇ ಪೂಜಿಸಬೇಕು. 
ನಿಷ್ಪಲವ ಪೂಜಿಸಿಹೆನೆಂಬವಂಗೆ, 
ನಿಷ್ಪಲವನು ಲಿಂಗದಲ್ಲಿಯೇ ಪೂಜಿಸಬೇಕು. 
ಅದೆಂತೆಂದಡೆ: 
ಸಕಲನಿಷ್ಟಲಾತ್ಮ; ನುು ಸೆಕಲನಿಷ ಸ ಲಾತೀತನು 
ಲಿಂಗಾರ್ಚನೆಯಾದ ಪರ ಒಂದು ಇಲ್ಲಾಗಿ 
ಒಳೆಹೊರಗೆಂಬ ಭಾವ ಅಳಿದುಳಿದ ಶರಣನ 
ಅಂತರಂಗಬಹಿರಂಗಭರಿತನಾಗಿಹನು ಶಿವನು, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. 


೧೫೯೯ 


ಸಟೆಯ ದಿಟವಮಾಡಿ ಕಂಡು ಸ್ವಭಾವವಾಗಿ ಸೆದ್ಭಾವನಿಂ ಲಿಂಗವಾಗಿ 
ಲಿಂಗವನು ಭಕ್ಕಿಯಿಂದ ಪೂಜಿಸಿ 
ಲಿಂಗದಲ್ಲಿ ವರವ ಪಡೆದು, ಶಿವಪದವ ಪಡೆದರು ಪುರಾತನರು. 
ಅದೆಂತೆನಲು ಕೇಳಿರೆ: 
ಬಳ್ಳೆ ಲಿಂಗವ? ಅಲ್ಲ ಅದು ಸಟಿ. 
ಸೆದ್ಭಾವದಿಂ ಲಿಂಗವಾಯಿತ್ತು, ಬಳ್ಳೀಶ್ವರ ಮಲ್ಲಯ್ಯಗಳಿಂದ. 
ಆಡಿನ ಹಿಕ್ಕೆ ಲಿಂಗವೆ? ಅಲ್ಲ, ಅದು ಸೆಟೆ. 
ಸೆದ್ಭಾವದಿಂ ಲಿಂಗವಾಯಿತ್ತು, ಗೊಲ್ಲಾ ಳರಾಯನಿಂದ. 


Il 4೩೨ 


| ೩೩೩ 1 


೬೧೪ 


ಸಂಕೀರ್ಣ ವಚೆನಸಂಪುಟ : ಒಂದ 


ನರಮಾಂಸವ ಭಕ್ಷಿಸುವೆನೆಂಬವ ಜಂಗಮವೆ? ಅಲ್ಲ, ಅದು ಸಟೆ. 
ಸೆದಾ.ವದಿಂ ಭಾವಿಸೆ ಜಂಗಮವಾಗಿ ಕೇವಲ ಲಿಂಗವಾಯಿತ್ತು ಸಿರಿಯಾಳನಿಂದ. 
ಸತ್ರ 'ಕರುವ ಹೊತ್ತು ಮಾದಾರನಾಗಿಬರುವುದು ಜಂಗಮಲಕ್ಷಣವೇ? 
ಆಲ್ಲ ಆದು ಸಟೆ. 

ಸದಾ ವದಿಂ ಭಾವಿಸೆ ಜಂಗಮ ಲಿಂಗವಾಯಿತ್ತು 

ಕೆಂಭಾವಿಯ ಭೋಗಣ್ಣ ನಿಂದ. 

ಡೊಂಬಿತಿ ಗುರುವೆ? ಅಲ್ಲ, ಅದೂ ಸಟೆ. 

ಸೆದ್ಭಾವದಿಂ ಭಾವಿಸೆ ಲಿಂಗವಾಯಿತ್ತು ಗುರುಭಕ್ತ ಯ್ಯಂಗಳಿಂದ. 

ಇಂತು ಸಟೆಯ ದಿಟವ ಮಾಡಿ 

ದಿಟವಾದರು, ಸೆದ್ಭಕ್ತ ರಾದರು, ಕೇವಲ ಲಿಂಗವ ಮಾಡಿದರು. 

ದಿಟ ಶಿವನ ಸೆಟೆಯ ಮಾಡಿ ಕಂಡು 

ಸೆನತುಮಾರನೊಂಟೆಯಾದನು. 

ದಿಟ ಶಿವನ ಸಟೆಯ ಮಾಡಿ ಕಂಡು 

ಬ್ರಹ್ಮೆ ತನ್ನ ಶಿರವ ಹೋಗಾಡಿಕೊಂದನು. 

ದಿಟ ಶಿವನ ಸಟೆಯ ಮಾಡಿ ಕಂಡು 

ದಕ್ಷನು ತನ್ನ ಶಿರವ ಹೋಗಾಡಿಕೊಂಡನು. 

ದಿಟ ಶಿವನ ಸಟೆಯ ಮಾಡಿ ಕಂಡು 

ನರಸಿಂಹನು ವಧೆಗೊಳಗಾದನು. 

ಈ ಮಹಾ ತಪ್ಪುಗಳನ್ನು ಮಾಡಿ ದೋಷಿಗಳಾದರು. 

ಮಹಾಲಿಂಗದ ಸದ್ಭಕ್ತರು, 

ಮಹಾಶರಣರಪ್ಪ ನಂದೀಶ್ವರ ವೀರಭದ್ರ ಮೊದಲಾದ ಮಹಾಗಣಂಗಳಿಗೆ 
ಸದ್ಭಕ್ತಿ ಯ ಮಾಡಿ ತಪ್ಪ ಪರಿಹರಿಸಿಕೊಂಡು ಸದ್ಭಕ್ತ ರಾದರು. 

ಸೆಟೆಯ ದಿಟವ ಮಾಡುವ ಶಕ್ತಿಯಿಲ್ಲ ಎಮ್ಮ ಸದ್ಭಕ್ತ ರಂತೆ. 
ಅದಂತಿರಲ್ಲಿ, ದಿಟವ ಸೆಚೆಯ ಮಾಡಿ ದೋಷಿಗಳಾವಿರಿ ಅಭಕ್ತ ರಂತೆ. 
ಅದಂತಿರಲಿ, ಸೆಟೆಯ ದಿಟವ ಮಾಡಬೇಡ, ದಿಟಯ ಸಟೆಯ ಮಾಡಬೇಡ. 
ಸೆಹಜಸ್ತಭಾವ ನಿತ್ಯಸತ್ಯವಹ ತಾತ್ತರ್ಯವನೆ 

ವಿಶ್ವಾಸವ ಮಾಡಿ, ನಂಬಿ ಭಕ್ಕಿಯಿಂ ಪೂಜಿಸಿ, 

ಆವಿಶ್ವಾಸೆದಿಂ ಕೆಡಬೇಡ, ಕೆಡಬೇಡ. 

ಸೆಹಜವಹ ದೃಷ್ಟವಹ ಪರಶಿವನು 

ಶ್ರೀಗುರು ವಿಶ್ವಾಸವಂ ಮಾಡಿ ನಂಬಿರಣ್ಣಾ , ಮತ್ತೆಯೂ ನಂಬರಷ್ಣಾ ; 
ಆ ಪರಶಿವನು ಶ್ರೀಗುರುಲಿಂಗವು ಏಕವಾದ ಲಿಂಗವು 

ವಿಶ್ವಾಸವ ಮಾಡಿ ನಂಬಿರಣ್ಣಾ , ಮತ್ತೆಯೂ ನಂಬಿರಣ್ಣಾ ್ಗ 

ಆ ಪರಶಿವಮೂರ್ತಿ ಜಂಗಮವು 

ವಿಶ್ವಾಸವ ಮಾಡಿ ನಂಬಿರಣ್ಣಾ, ಮತ್ತೆಯೂ ನಂಬಿರಣ್ಣಾ : 


ರಿಲಿಂಗಪೆದ್ದಿಗಳ ವಚನ ೬೧೫ 


ಕೇವಲವಿಶ್ವಾಸೆವ ಮಾಡಿ ಪ್ರಸಾದವ ಪಡೆದು ಮುಕ್ತರಾಗಿ, ಇದು ದೃಷ್ಟ. 
ಅವಿಶ್ವಾಸದಿ ಕೆಡದಿರಿ ಕೆಡಬಿರಿ, ಸೆರ್ವಸೆದ್ಭಾವವಿಶ್ನಾ ಸದಿಂ ಬದುಕಿರಯ್ಯಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಲಿಂಗವ ನಂಬಿರಣ್ಣಾ F | ೩೩೪ 1 


೧೬೦೦ 


ಸೆತ್ಯ ಛೆಲ ಭಾಷೆಯಿಂ ಸೆತಿಯಾಗಿರುಲ್ಲ ಶರಣಂಗೆ ಲಿಂಗವೇ ಪತಿ. 
ಗಮನಾಗಮನವರ್ಜಿತ, ಅರಿಷಡ್ರರ್ಗ ವರ್ಜಿತವ ಮಾಡಿ, 
ಮಾಟದೊಳು ಬಹುಭಾಷಿತನಲ್ಲಾಗಿ ಸುಬುದ್ಧಿ. 
ಲಿಂಗಪ್ರಾಣಿ ಎನ್ನ ಬಲ್ಲನಾಗಿ ಷಡುರುಚಿ ವಿರೋಧಿ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ! ೩೩೫ ! 


೧೬೦೧ 


ಸತ್ಯಸೆಹಜ ನಿತ್ಯ ಉತ್ತಮ ವಸ್ತು, 
ನಿಜತತ್ತವೆನಿಸುವ ಶಿವನು ಒಂದೇ ವಸ್ತು. 
ವೇದ, ಶಾಸ್ತ್ರ, ಪುರಾಣ, ಆಗಮ 
ಅಷಾದಶ ವಿದ್ಗೆಂಗಳು ವಾದಿಸೆಲು, 
ಅಂದೂ ಇಂದೂ ಶಿವತತ್ವ ಒಂದೇ ವಸ್ತುವೆಂದು ನಿರ್ಧರಿಸುವವು. 
ಸಕಲ ನಿಃಕೆಲದೊಳೆಗೆ ಉತ್ತಮೋತ್ಮಮ ವಸ್ತುವೊಂದೇ. 
ಇದನರಿದು ನಿಶ್ಚೈಸುವ ವಿವೇಕವುಳ್ಳ ಮನ ಅಂದೂ ಇಂದೂ ಒಂದೇ. 
ಇದನೆಂತೂ ನೀವೇ ಬಲ್ಲಿರಿ. 
ಈ ಒಂದೊಂದರಲ್ಲೆ ಒಂದೊಂದ ಮಾಡಲು 
ಒಂದಲ್ಲದೆ ಮತ್ತೊಂದಿಲ್ಲ. 
ಇದಲ್ಲದೆ ಇನ್ನೊ ಂದುಂಟೆಂಬವಂಗೆ ಎರಡಲ್ಲದೆ ಒಂದಿಲ್ಲ. 
ಅವಂಗೆ ಅಧೋಗತಿ, ಅವನಜ್ಞಾನಿ. 
ಒಂದೆಂದರಿದವಂಗೆ ಜ್ಞಾನವಿದೆ, ಭಕ್ತಿಯಿದೆ, ಮುಕ್ತಿಯಿದೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | At | 


೧೬೦೨ 


ಸೆತಶ್ಕಿ ಯಿಂದ ಸೆಕಲಪದಾರ್ಥಂಗಳ ಭಾಜನ ತೀವ, 
ತನ್ನ ಲಿಂಗಕ್ಕೆ ಕೊಟ್ಟಲ್ಲದೆ ಕೊಳ್ಳಿನೆಂಬ 
ಅಚ್ಛ ಪ್ರಸಾದಿಗಳಿಗೆ ಹುಸಿ ಹೊದಿ ತಲಾ 
[9] [se] 
ಅಪ್ಪು ತೇಜ ವಾಯು ಆಕಾಶ 
ಕತ್ತಲೆ ಬಿಸಿಲು ಬೆಳದಿಂಗಳು ಮುಂತಾದ ಪದಾರ್ಥಂಗಳು ತನ್ಹಂಗವ ಸೋಂಕಿ 


ಘ 


ಸಂಕೀರ್ಣ ವಚೆನಸಂಪುಟ : ಒಂದು 


ಅಲ್ಲಿ ಅರ್ಪಿತವೆಂದು ಕೆ ಕೊಳ್ಳೆ ಬಾರದು, ಅನರ್ಪಿತವೆಂದು ಕಳೆಯಬಾರದು. 

ಇದು ಜರವಷೊಟಂ್‌ 

ಅವ ವೇಳೆಯಲ್ಲಿ ಆವ ಠಾವಿನಲ್ಲಿ 

ತನಗೆ ಬೇಕಾದ ಪದಾರ್ಥಂಗಳನು, ತನ್ನ ಪ್ರಾಣಲಿಂಗವಿರಹಿತವಾಗಿ ಉಂಡಡೆ 
ಭವದುಖವನೂಂಬುದು ತಪ ಪ್ಲದಯ್ಯಾ' 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಶ್ರ ರ. | ೩೩೭ 1 


೧೬೦೩ 


ಸೆತ್ತುರೂಪು ಲಿಂಗ, 
ಚಿತ್ತುರೂಪು ಜಂಗಮ, 
ಆನಂದರೂಪು ಪ್ರಸಾದ. 
ಇಂತೀ ತ್ರಿವಿಧವಾದ ಅರಿವನು 
ಪೀಗುರು ಇಷ್ಟಲಿಂಗದಲ್ಲಿ ತೋರಿ ಬಿಜಯಂಗೈೈಸಿ ಕೊಟ್ಟ ಬಳಿಕೆ, 
ಸತ್ತುಚಿತ್ಲಾನಂದವೆಂಬ ಬಟ ಬಯಲೇಕಯ್ಯಾ? 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. |! ೩೩೮ 


೧೬೦೪ 


ಸ್ಪ ಕನು ತನು ಮನ ಧನ ಪ್ರಾಣಾದಿಗಳನರ್ಪಿಸಿ, 
ಸಕೆಲ pd ದ್ರವಾದಿಗಳೆಲ್ಲವೂ ವನ ಸೂಮ್ಮಾ; ಗಿ, 
ಅದೆಂತೆಂದಡೆ ಯೆಗ್ಯ "ದ್ಯ 
ಶಿಮೋ ದಾತಾ ಶಮೋ ಭೋಕ್ಷಾ ಶಿವಸ್ಪರ್ವಮಿದಂ ಜಗತ್‌। 
ಶಿವಂ ಯಜತಿ ಸರ್ವಸ್ಸು ಯಪ್ವಿ ವಸ್ಸೊ ಇಜಿಮೇವಚಿ ಎಂದುದಾಗಿ, 
ಇದನರಿದು ದಾತ್ಛ ಭೋಕ್ತ 3 ಕ 
ಅಹಂ ಮಮತೆಗಳಡಗಿ, ಸ್ವಾನುಭಾವವಳವಟ್ಟು, 
ಬಾಗಿಲುಗಾಹಿಯಾಗಿ ದಾಸೋಹಮು ಮಾಡುವುದು, 
ಇದು ಉತ ತ್ರಮಕಿ ಕ್ರಿಯೆಯು. 
ಇದು ಲಂಗದೊಡನೆ ಹುಟಿ ಸ, ಲಿಂಗದೊಡನೆ ಬೆಳೆದು, 
ಲಿಂಗದೊಡನೆ ಲೀಯವಣೆ ಮಹಾಲಿಂಗಾಂಗಿಗಲ್ಲದೆ ಸಾಧ್ಯವಾಗದು. 
ಇದು ಅಳವಡದಿರ್ದಡೆ ಸೆದ್ಭ ಕನು 
ತನ್ನು ಮನ, ಧನ, ಪ್ರಾಣ ಮುಂತಾಗಿ 
ವಂಚನೆ ಇಲ್ಲದೆ ಸೆ ಸದ್ಭಕ್ತ ಯಿಂ ದಾಸೋಹಮಂ ಮಾಡುವುದು. 
ಇದು ಮಧ್ಯಮ ಕ್ರಿ ಕ್ಲಿಯೆಯು. ಇದುಸ ಸಾಮಾನ್ಯರಿಗಳವಡದು. 


ಉರಿಲಿಂಗಪೆದ್ದಿಗಳ ವಚನ 


(್‌ 
OD 
[A 


ಇದು ಅಸಾಧ್ಯವು. 
ಇದು ಅಳವಡದಿರ್ದಡೆ, ಸೆದ್ಭಕ್ತನು ತನ್ನ 
ತನು ಮನ ಪ್ರಾಣಂಗಳ ಬಳಲಿಸಿ 
ತನಗೆ ಪ್ರಿಯವಾದ ಪುತ್ರ ಮಿತ್ರ ಕಳತ್ರಾದಿಗಳಿಗೆ 
ಹೇಗೆ ಸೆಕಲ ದ್ರವ್ಯಂಗಳೆಂ ಕೊಡುವನೋ 
ಹಾಗೆ ಸ್ನೇಹದಿಂದ ದಾಸೋಹವ ಮಾಡುವುದು, 
ಇದು ಕನಿಷ್ಠ ಕ್ರಿಯೆಯು. 
ಇದು ಮಹಾಜ್ಞಾ ವಿಪ್ಪರುಷರಿಗಲ್ಲದೆ ಅಳವಡದು. 
ಇದು ಅಳವಡದಿರ್ದಡೆ, ಶಕ 'ವ್ಯನುಸಾರದಿಂ ಮಾಡುವುದು. 
ಇದು ನಿಕೃಷ್ಟ ಪ್ಪ ಕ್ರಿಯೆಯು. 
ಅಡತೀವಿದಿ:” 
ಶ್ರೂಯತಾಂ ಧರ್ಮಸೆರ್ವಸ್ವಂ ಶ್ರುತ್ವಾ ಚೈವಾವಧಾರ್ಯತಾಂ! 
ಆತ್ಮನಃ ಪ್ರತಿಕೂಲಂ ಚ ಪರೇಷಾಂ ನ ಸಮಾಚರೇತ್‌! ಎಂದುದಾಗಿ 
ಇದನರಿತು ತನ್ನಂತೆ ಭಾವಿಸಿಯಾದಡೂ 
ದಾಸೋಹವ ಮಾಡಿ ಪ್ರ ಸನ್ನ ತೆಯ ಪಡೆವುದೇ 
ಸೆದ್ಭ ಕನ ಪಥವು ಫಾ, 
ಇಂತಪ್ಪ ಉತ್ತಮ ಮಧ್ಯಮ ಕನಿಷ್ಠ ನಿಕೃಷ್ಟ ಷ್ಟ ವೆಂಬ 
ಪ ನಾಲ್ಕು ಪರ್ಯಾಯದಲ್ಲಾ, ಸ 
ಒಂದು ಪರ್ಯಾಯದಲ್ಲಿ ಭಾವಿಸಿಕೊಂಡು, 
ತನುಮನಧನವನಿತ್ತು ಸ್ನೇಹದಿಂದ ದಾಸೋಹವ ಮಾಡಿ 
ಪ್ರಸಾದವ ಪಡೆದು ಭೋಗಿಸಿ, ಭಕ್ಕರಾಗಬೇಕು. 
ಈ ಪ್ರಕಾರದಿಂದಲ್ಲದೆ, ಮುಕ್ತಿ ಇಲ್ಲ. 
ಈ ಚತುರ್ವಿಧ ಕ್ರಿಯೆಗಳೊಳಗೆ 
ಆವುದನು ಮಾಡದೆ, ದುಷ್ಟಿ ಯೆಯಲ್ಲಿ ವರ್ತಿಸುತ್ತ 
ದಾಸೋಹೆವವಿಲ್ಲದೆ, ತನ್ನೊ; ಡಲನೆ ಹೊರೆದಡೆ 
ಅವನು ಸದ್ಭಕ್ತ ರೊಳೆಗೆ ಸ ಅವಂಗೆ ಪ ಪ್ರಸಾದವಿಲ್ಲ. 
ಪ್ರಸಾದವಿಲ್ಲಾ ಗಿ ಮುಕ್ತಿ ಇಲ್ಲ ಅವನು ಉಭಯಭ್ರಪ್ಯ. 
ಇದನರಿತು ತನ್ನಂತೆ ಭಾವಿಸಿ, ವಿಶ್ವಾ ಸೆದಿಂ ದಾಸೋಹವಂ ಮಾಡಲು, 
ಇಹಸಿದ್ದಿ, ಪರಸಿದ್ದಿ, ಸರ್ವಸಿದ್ಲಿ )ಯೆಯ್ಯ, 


ಉರಿಲಿಂಗಪೆದ್ದಿ ಪ್ರ ಯ ವಿಶ್ವೆ ಶ್ವ £ | ೩೩೯ || 


ಸಂಕೀರ್ಣ ವಚೆನಸಂಪುಟ : ಒಂದು 
೧೬೦೪ 


ಸದ.ಕ ಯೆ ಆರು ಸಲಕಿ ಮುಖ 


ಸದ, ಕ್ಷಿಯ ಕೂಡಿಕೊಂಡು ಷಟ್‌ಸ ಲವಿಪು ದು. 
a” ಫು 
ಇದು ಕಾರಣ 


ಸದ್ಭಕ್ತಿ ಯುಂ ಲಿಂಗದ-ಲಿಂಗವಂತರ ಸುಖವನು, ಮಹಿಮೆಯ ಪೂಜೆಯನು 
ಅರಿದು ಮರದು ವಿಷ್ಣು ಕಷ್ಟಜನ್ಮದಲ್ಲಿ ಬಂದನು. 

ಅರಿದು ಮರೆದು ಬ್ರಹ್ಮನು ಘನವೆಂದು 

ಶಿರವ ಹೋಗಾಡಿಕೊಂಡನು. 

ಅರಿದ್ದುಮರೆದು ಇಂದ್ರನು ಭಂಗಿತನಾಗಿ 

ಐಶ್ವರ್ಯಮಂ ಹೋಗಾಡಿಕೊಂಡನು. 

ಅರಿದು ಮರೆದು ದಕ್ಷನು ಭಂಗಿತನಾಗಿ 

ಶಿರವ ಹೊಗಾಡಿಕೊಂಡನು. 

ಅರಿದು ಮರೆದು ವ್ಯಾಸನು ಹಸ್ತವ ಹೋಗಾಡಿಕೊಂಡನು. 
ಷಾ ದೃಷ್ಟವ ಹೆಲವು ಪುರಾತನರು ಕೇಳಿರಣ್ಣಾ 3 

ಅರಿದು ಮರೆಯದೆ ನಂಬಲು 

ಸಿರಿಯಾಳನಿಗೆ ಶಿವಪದವಾಯಿತ್ತು. 

ಆರಿದು ಮರೆಯದೆ ನಂಬಲು 

ಸಿಂಧುಬಲ್ಲಾಳಂಗೆ ಶಿವಪದವಾಯಿತ್ತು £ 

ಅರಿದು ಮರೆಯದೆ ನಂಬಲು 

ನಂಬಿಯಣ್ಣ ನ ಬೆನ್ನಿಲಿ ಶಿವ ಬಂದನು. 

ಆರಿದು ಮರೆಯದೆ ನಂಬಲು 

ನಿಂಬವ್ರೆಗೆ ಶಿವಪದವಾಯಿತ್ತು. 

ಅರಿದು ಮರೆಯದೆ ನಂಬಲು 

ಕೆಂಭಾವಿಯ ಭೋಗಣ್ಣ ನ ಬೆನ್ನಿ ಶಿವ ಬಂದನು. 

ಅರಿದು ಮರೆಯದೆ ನಂಬಲು 

ಪುರಾತನರೆಲ್ಲರು ಶಿವಪದಂಗಳ ಪಡೆದರು. 

ಇದನು ಶ್ರುತ ದೃಷ್ಟ ಅನುಮಾನದಿಂ ಕೇಳಿ, ನಿಶ್ರೈಸಿ, ನಂಬಿ, 
ಅರಿವಿನ ಹದವಿದು, ಮಜವೆಯ ಪರಿಯಿದು 

ಇಷ್ಟವಾದುದ ಹಿಡಿಮ ಅನಿಷ್ಟವಾದುದ ಬಿಟ್ಟು 

ಅರಿವು ಸೆಯವಾಗಲು ಶಿವಪದವಪುುದು ತಪ್ಪದು, ಶಿವನಾಣೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೪೦ ॥ 


ಗಿರಿ ಲಿಂಗಪೆದ್ದಿಗಳ ವಚನ ೬೧೯ 


೧೬೦೬ 


ಸೆದ್ದು ರುವಿನಿಂದ ಮಹತ್ತ ಪ್ರ ಮಹಾಲಿಂಗ ಉತ್ಪತ್ತಿ, 
ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸಹ 
ನಾದಬಿಂದುಕಲಾತೀತಂ ಗುರುಣಾ ಲಿಂಗಮುದ್ಭವಂ!! 
ಎಂದುದಾಗಿ, 
ಸದ್ದು ರುವಿನಿಂದ ಉರಿಲಿಂಗ ಉತ್ಪ ತ್ರಿ, 
ಲಿಂಗದಿಂದವು ಜಂಗಮ ಉತ್ಪತ್ತಿ, 
ಜಂಗಮದಿಂದವು ಪ್ರಸಾದೋತ್ಪತ್ತಿ N 
ಪ್ರಸಾದದಿಂದವು ಭಕ್ತಿ ಉತ್ಪತ್ತಿ 
ಭಕ್ತಿ ಪ್ರಸಾದದಿಂದವೂ ಸಕಲೋತ್ಪ ತ್ರಿ. 
ಇದು ಕಾರೆಣ, 
ಪ್ರಸಾದವುಳ್ಳವಂಗೆ ಭಕ್ತಿ ಉಂಟು 
ಭಕ್ತಿ ಯುಳ್ಳವಂತೆ ಜಂಗಮ ಉಂಟು, 
ಜಂಗಮವುಳ್ಳವಮಂಗೆ ಲಿಂಗ ಉಂಟು. 
ಲಿಂಗವುಳ್ಳವಂಗೆ ಸದ್ದು ರು ಉಂಟು. 
ಇದು ಕಾರಣ, 
ಸದ್ದು ರುವೇ ಕಾರಣವು 
ಗುರುಣಾ ದೀಯತೇ ಲಿಂಗಂ ಗುರುಣಾ ದೀಯತೇ ಕ್ರಿಯಾ। 
ಗುರುಣಾ ದೀಯತೇ ಮಂತ್ರಂ ಸೆದ್ದು ರುಸ್ಸರ್ವಕಾರಣಂ॥ 
ಎಂದುದಾಗಿ, 
ಸೆದ್ದು ರುವೆ ಸೆರ್ವಶ್ರೇಷ್ಠನು, 
ಸೆದ್ದು ರುವೆ ಸರ್ವಪೂಜ್ಯನು, ಸೆದ್ದು ರುವೆ ಸರ್ವಕಾರಣವಯ್ಯಾ, 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. | ೩೪೧ I 


ಸೆದ್ದು ರುವೇ ಶಿವಲಿಂಗವು, ಸದ್ದುರುವೇ ಜಂಗಮಲಿಂಗವು, 
ಸದ್ದು ವೆ ಪ್ರಸಾದಲಿಂಗವು, ಸೆದ್ದು ರುವೆ ಸದ್ಭಕ್ತ ನು 
ಎಂದೆಂಬ ಮಹಾಜ್ಞಾನಜ್ಯೋತಿಪ್ರಕಾಶವಾದ 
ಜ್ಯೋತಿರ್ಮಯಲಿಂಗವೇ ಗುರುವಯ್ಗಾ, 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೪೨ | 


೬೨೦ 


ಸಂಕೀರ್ಣ ವಚನಸಂಪುಟ : ಒಂದು 


೧೬೦೮ 


ಸೆದ್ದು ರುಪಿ ವಲಿಂಗಂ ಚೆ ಜಂಗಮಶ, ಪ ಪ್ರಸಾದಕಂ। 
ಚತುರ್ವಿಧಃ ಷ ಷಡಕ್ಷರೋ ಮಂತ್ರಸ್ಸಾಕ್ಷಾತ್ರ ರಶ್ರಿ ವಃ॥ 
ಓಂ ನಮಃ ಶಿವಾಯ ಓಂ ಸ ದ 
ಓಂ ನಮಃ ಶಿವಾಯ ಎಂದೆನ್ನದಿರೆ ಬಂಧನ, 
ಓಂ ನಮಃ ಶಿವಾಯ ಎಂದೆನಲು ಮೋಕ್ಷ. 
ಷಡಕ್ಷರಜಪಾನ್ನಾಸ್ತಿ ಸೆರ್ದೇಷಾಂ ಬಂಧನಂ ತಥಾ! 
ತನ್ಮಂತ್ರೆಂ ಚ ಜಪನ್‌ ಭಕ್ತಾ ಸೆದ್ಯೋನ್ಮುಕ್ತೊ € ನ ಸೆಂಶಯಃ! 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. | ೩೪೩ || 


೧೬೦೯ 


ಸದ್ಯೋಜಾತಮುಖವೇ ಪೃಥ್ವಿ ಎಂದರಿದಲ್ಲಿ 
ಸ್ಥಾವರಂಗಳಲ್ಲಿ ಪತ್ರಪುಷ್ಪದ ಹಂಗೇಕೆ? 
ವಾಮದೇವಮುಖವೇ ಅಪ್ಪು ವೆಂದರಿದಲ್ಲಿ 
ಅಗ್ಗ ವಣಿಯಲ್ಲಿ ಮಜ ನಕ್ಕೆ ರಪ ಹಂಗೇಕೆ? 
ಅಘೋರಮುಖವೇ ಗ ಎಂದರಿದಲ್ಲಿ 
ಧೂಪದೀಪಾರತಿಗಳೆ ಹುಗೇಕಿ? 
ತತ್ಪುರುಷಮುಖವೇ ವಾಯಖವೆಂದರಿದಲ್ಲಿ 
ಮಂತ್ರತಂತ್ರದ ಹಂಗೇಕೆ? 
ಈಶಾನ್ಸಮುಖವೇ ಆಕಾಶವೆಂದರಿದಲ್ಲಿ 
ಧ್ಯಾನಮೌನದ ಹಂಗೇಕೆ? 
ಇಂತೀ ಪಂಚಿಬ್ರಹ್ಮವೇ ಪರಬ್ರಹ್ಮೆವೆಂದರಿದ ಶರಣಂಗೆ 
ಸರ್ವ ಉಪಚಾರಸೆಂಕಲ್ಪ ವೇಕೆ ಹೇಳೂ, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ? | a೪ I 
೧೬೧೦ 
ಸದೊ 


"ಜಾತ ವಾಮದೇವ ತತ್ತು ರುಷ ಅಘೋರ ಈಶಾನ್ಯವೆಂಬ 
ಪಂಚಬ್ರಹ್ಮ ವೇ ಮೊದಲಾದ ಪಂಚಮುಖದ ರುದ್ರಾಕ್ಷಿ. 

ಆ ರುದ್ರಾಕ್ಷಿಯ ಹೆಸ್ತೆ ತೋಳು ಕರ್ಣ ಕಂಠ 

ಮಸ್ತಕದಲ್ಲಿ ಧರಿಸಿಪ್ಪ ಶಿವಭಕ್ಷನೇ ರುದ್ರನು. 

ಆತನ ದರ್ಶನದಿಂದ ಭವರೋಗ ದುರಿತ ಇರಲಮ್ಮವು ನೋಡಾ. 
"ಓಂ ಅತ ಏವ ರುದ್ರಾಕ್ಷಧಾರಣಾತ್‌ ರುದ್ರಃ” ಎಂದುದಾಗಿ 


೮ 


ಉರಿಲಿಂಗಪೆದ್ದಿಗಳ ವಚನ ೬೨೧ 


ರುದ್ರ ಪದವಿಯನೀವ ರುದ್ರಾಕ್ಷಿಯಂ ಧರಿಸಿಪ್ಪ ಭಕ್ತರಿಗೆ ಶರಣೆಂಬೆನಯ್ಯಾ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ತ ರ. f ೩೪೫ | 


೧೬೧೧ 


ಸೆಮ್ಯೋಜಾತ ವಾಮದೇವ ತತ್‌ಪುರುಷ 
ಅಘೋರ ಈಶಾನ ದಕ್ಷಿಣಾಮೂರ್ತಿ. 
ಆ ಮೂರ್ತಿಯ ಮೂರ್ತಿಗೆ ತಂದು, ಇಷ್ಟಲಿಂಗವಂ ಮಾಡಿ, 
ಇಪ ಕೈಲಿಂಗವಂ ತಂದು ಅಂಗದ ಮೇಲೆ ಸ್ಥಾಪ್ಯವಂ ಮಾಡಿ, 
ಫೀಗುರು ತನ್ನ ಮೂರ್ತಿಯ ನೆರೆ ಕೊಟ್ಟು 
ಬೆಳೆಗಿನೊಳಗೆ ಬೆಳಗಿಸಿದಡೆ ಗುರು, ಅಲ್ಲದಿದ್ದದಡೆ ಲಘು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | A೩೪೬ | 


೧೬೧೨ 


ಸಪ್ತ ವ್ಯಸನಿಗಳಾದವರಿಗೆ ಆ ವ್ಯಸೆನಿಗಳ ಸೆಂಗದಿಂದಲ್ಲದೆ 
ಆ ವ್ಹಸೆನಂಗಳು ಸಿದಿ ಸೆವಯ್ಯಾ. 
ಲಿಂಗವ್ಯಸನಿಗಳಿಗೆ ಆ ಲಿಂಗವ್ಯಸನಿಗಳ ಸಂಗದಿಂದಲ್ಲದೆ 
ಆ ಲಿಂಗವ್ಯಸ ಸನಂಗಳು ಸಿದಿ ್ಲಿಸವಯ್ಯಾ, 
ಆ ಲಿಂಗವ್ಯಸ ಸನದಿಂದಲ್ಲದೆ 'ಜಂಗಮವ್ಯಸನ ಸಿದ್ರಿ ಿಸದಯ್ಯಾ, 
ಆ ಜುಗಮವ್ಯಸನದಿಂದ್ಲದೆ ಪ್ರ ಪಸ ಸಾದವ್ಯ ಸನ ಸಿದ್ದಿಸೆದಯ್ಯಾ, 
ಆಪ ಪ್ರಸಾದವ್ಯಸೆನದಿಂದಲ್ಲದೆ ಮುಕ ಕ್ರಿಯಿ್ರವಯಾ. 
ಇದು ಕಾರಣ, ಉ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೆ ಶ್ವ ರಾ, 
ಲಿಂಗಾನುಭಾವಿಗಳ ಸೆಂಗವನೆ ನೈರುಣಿಸಿ, 
ಎನ್ನ ಮುಕ್ತನ ಮಾಡಯ್ಯಾ ನಿಮ್ಮ ಧರ್ಮ. | ೩೪೭ 


೧೬೧೩ 


ಸೆಮ್ಯಜ್ಞಾನ ಸೆದ್ಭಕ್ತಿ ಸನ್ನ ಹಿತನಾಗಿ, 
ಲಿಂಗ ಮುಂತಾಗಿ ಮಾಡಿದ § €ಗಳು ಲಿಂಗಕ್ರಿ €. 
ಪೂಜೆ, ಧ್ಯಾನ, ಅರ್ಪಿತ, ಪ್ರಸ FR ಮುಕ್ತಿ ಇವೆಲ್ಲವು ಲಿಂಗಮೊಳೆಗು. 
ಅಜ್ಞಾನ, [ಅ]ಭಕ್ಕಿ, ಮರಸ, ಅಂಗ ಮುಂತಾಗಿ ಮಾಡಿದ ಕ್ರೀಗಳು ಅಂಗಕ್ರೀ, 
ಅದು ಹೊರಗು. 
ಇದು ಕಾರಣ, ಸೆಮ್ಯಜ್ಞಾನ ಸೆದ್ದಭಕಿ ಸೆನ್ನಹಿತವಾದುವೆ ಸೆವ್ಭಕ್ತಿ - 


೪ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೩೪೮ | 


೬೨೨ 


ಸಂಕೀರ್ಣ ವಚೆನಸಂಪುಟ : ಒಂದು 
೧೬೧೪ 


ಸೆರ್ವಗತನಾಗಿ ನೀನೆನ್ನೊ ಳಗಿಪೆ, 
ಸೆವೆ "ಶ್ವರನಾಗಿ ನೀನೆನಗೊಡೆಯ್ಯ, 
ಸರ್ವಜ್ಞ ನಾಗಿ ನೀನೆನ ಬಲ್ಲೆ. 
ನೀನರಿಯದಿರ್ದಡೆ ನಾನೇನಪೆ ಸ್ರನು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಶ್ವ ರಾ? | a೯ | 


೧೬೧೫ 


ಸಾಕಾರವಿಡಿದು ಅರ್ಚನೆ ಪೂಜನೆಯಂ ಮಾಡುವುದಲ್ಲದೆ 
ನಿರಾಕಾರವ ನಂಬಲಾಗದು. 
ಆ” ಯಲ್ಲಿಹೆ ಗುಣವು ಪ್ರಕಾಶದಲುಂಟಿ? 
ಶೀಗುರು ಕರಸ್ಸಲದಲ್ಲಿ ಬಿಜಯಂಗೈಪಿ ಕೊಟ್ಟ 
ಇಷ್ಟಲಿಂಗವಿದ್ದ ಹಾಂಗೆ ವಜ್ರದೊಳಗೆ ಬಯಲನರಸುವರೆ? 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೩೫೦ 


೧೬೧೬ 


ಸಾಕಾರವಿಡಿದು ಪರ ಬ್ರಹ್ಮ ಪರುಖ ನ್ರಿಹ್ಮವೆಂಬರಿ. 
ಪರಬ ಬ್ರಿಹ್ಮವ ನುಡಿವಿರಿ ಪರಬ ನಿಹ್ಮವನರಿದಿಹೆವೆಂಬಿರಿ, 
ಅರಿಹಿಸಿಹೆವೆಂಬಿರಿ, ಆನೆ ಪರಬ ಬ್ರಿಹ್ಮೆವೆಂಬಿರಿ, 
ಪರಬ್ರಹ ್ಥಿವನರಿಯದ್ದೆ ನುಡಿವಿರಿ, 
ಬ್ರಹ್ಮದೊಡಕು ಅಂದು ಕಂಡಿರಣ್ಣಾ. 
ಈ ಬ್ರಹೆ ದೊಡಕಿಂದ ಮುನೊ ಮ್ಮೆ ದೇವಜಾತಿಗಳು ಖುಪಿಜನಂಗಳು 
ಬ್ರ ವ ನನು, ಪರಬ ್ರಹ್ಮವ ಬೆಸೆಗೊಳಲು 
ಪಟ ಬ್ರಹ್ಮವೆಂದು ತಲೆಯ ಹೋಗಾಡಿಕೊಂಡುದು 
ಸರ್ವಪುರಾಣಪ ಸ್ರಸಿದ್ಧ, 
ಇನ್ನೂ ತಲೆಯ ಮೋಟು ಕಾಣಬರುತ್ತದೆ. 
ಬ್ರಹ & ಶಿರ ಪರಬ್ರ ಹೆ ದ ಕೈಯ್ಯಲ್ಲಿದೆ. 
ಆನಿ ಫೆರ್ರು ಹೆ ಮೆಂದು ಸನತ್ಪುಮಾರ ಒಟೆ ಸೈಯಾದುದು 
ಸ್ವಂದ ಪರಾಣಪ್ರಸಿದ್ದ. 
ಅವರಂತಾಗದೆ, ಪರು ಹೆ ದ ನೆಲೆಯ ರನ್ನ 
ಲಿಂಗವೇ ಪರ್ರ ಹ ಮೆದು ಅಥರ್ವಣ ಹೇಳುತದೆ ತ್ತದೆ, 


ಗುರಿಲಿಂಗಪೆ ದ್ರಿ ಗಳೆ ವಚನ 


DA ವ 
pe ಪ್ರಕಾರದಲಿ ಯಜುರ್ಮೇದ ಹೇಳುತ್ತಿ 
ಸನ ನ ಪರಂ ಬ್ರಹ್ಮೆ ಪುರುಷಂ ಕೃಷ್ಣ ಪಿಂಗಲಂ! 


ee 


Ka ಸ ' 
ಸ ೯ರೇತಂ ವರೂಪಾಕ್ಷಂ ಎಶ್ಪರೊಪವಾಯ ಫು ನಮಃ! 


"ಏಕೋ ರುದ,ಸ್ನೆ ಈಶಾನಃ ಸೆ ಭಗವಾನ್‌ ಸೆ ಮಹೇಶ್ತರೋ ಮಹಾದೆ 
ತ 


[9 — 
ಟಿ ಸತಂ 'ಪರು 1 ನಹ ಪುರುಷಂ ಸ್ನ ಪಿಂಗಲಂ! 
a * 0) 
ತಮೆ € = ಖೆ |! 
ಊಧ್ರ ೯ರೇತಂ ವಿರೂಪಾ ಪಾಕ್ಷಂ ತನ್ಮೇ ಮ ನಪ್ರಿವ ಸಂಕಲ್ಪ ಮಸ್ತು! 


cE ಲಿಂಗವೇ ಪರಬ ಬ್ರಹ್ಮ. 

ಮುನ್ನೊಮ್ಮೆ ಹ ಬ್ರಹ್ಮರ ಸೆಂವಾದದಲ್ಲಿ ಉರಿಲಿಂಗ ಉದ್ಭವವಾದಲ್ಲ 
ಹರಿಬ್ರಹ್ಮಾದಿಗಳು ಸೆ ಸ್ತೋತ್ರವ ಮಾಡಿ ರು. 

ಲ್ಫಂಗ್ಯ ಪುರಾಣದಲ್ಲಿ, 

ಜ್ವಾಲಾಮಾಲಾವೃತ ತಾಂಗಾಯ ಜ (ಲ ಂಭರೂಪಿಣೇ!। 
ನಮಶ್ತಿ ವಾಯ ಶಾಂತಾಯ ಬ್ರಹ ಹೈಣೇ ಭಾದಿತ ಯೇ 


ಇದು ಗ ಿಮ್ಮೆ ಬ ಹ ಸು ಲಿಂಗವೇ ಪರಬ್ರ 


€ 


ನ್‌ ಪ 
ಶಿವನೇ ಪರಬಹ, ವೆಂದು ಮತ್ತೆ ಯಜುರ್ಮೇದ ಗ ದೆ. 
ಈಶಾನಸೆ ಸೈರ್ವವಿದ್ಯಾನಾಮೀಶ್ವ 5 ರಸ ಸರ್ವಭೂತಾನಾಂ ಬ್ರ ಹ್ಮಾಧಿಪತಿಃ; 


ಬ್ರಹೆ ಗ ಣೋಧಿಪತಿಬ್ದ ರ್ಬಹ್ಮೂ ಕ ಮೇಸ್ಸು ಸದಾಶಿಸೋಲ॥ 
ಲದಿತ್ಯ ಪುರಾಣದಲೂ ಮಹಾಪುರುಷ ಅದಿತ್ಯ ಹೇಳುತ್ತಿದ್ದಾ ನೆ: 
ಪರಬ,ಹ ನಿಹ್ಮಾ ಚೆ ಈಶಾನ ಏಕೋ ರುದ್ರಸೃ ಏವ ಚ| 
ಭಗವಾನ್‌ ಮಹೇಶ್ವ ರಸ್ತ್ರಾ ಕ್ಷಾನ | ಹಾದೇಪೋ ನ ಸಂಶಯಃ! 
ಯಸ್ಯಾಂತ ಸನಿ ಪ ಯೇನೇದಂ ಧಾರ್ಯತೇ ಜಗತ್‌! 
ಬ್ರ ಹೇತಿ ಯಂ ಜಹುರ್ಮೇದಾಃ ಸರ್ವೇ ತಂ ಶರಣಂ ವ್ರಜೇ ತ್‌ 
ಮ ಈಶ್ರ ರಗೀತೆಯಲ್ಲಿ, 
ಆವ್ಯಕೆ ೦ ವ ಪ್ರಾ ಹುರಾನಂದಂ ಸ ತಿರಕ್ಷರಂ। 
ಕ ಪರಬಹು ನ್ರಿಹ್ಮ ತೂ ್ಲೋನ್ಯಂ ಹಿ ವ ವಿದ್ಯತೇ॥ 

ಹೆಂ ತತ್ರ ರಮಂ ಬ್ರ ಹೆ ಪರಮಾತ್ಮಾ ಸನಾತನಃ! 
ಹ ಪಮ ಮೊನವಪುರಾಣಿದಲ್ಲೂ ಹೇಳಿದನು: 
ಯತಂ ಸತ್ಯೆಂ ಪರಬ್ರಹ ಪುರುಷಂ ಸೋಮವೀಶ್ವ ರಂ! 
ತಸಂತಾರನಾರಣನ! 


ಪರತತ್ವಂ ಮ ಶಿವಂ pede kl 


ಸಂಕೀರ್ಣ ವಚನಸಂಪುಟ : ಒಂದು 


ps 

ಬಹಳ ಬಹಳೆ ಚಕ್ಷು, ಬಹಳ ಬಹಳ ಮುಖನ, 

ಬಹೆಳೆ ಬಹೆಳೆ ಬಾಹು, ಬಹಳೆ ಪಾದನ್ಮು, 

ಇಂತಹ ಬಹಳ ಲಿಂಗವೆ, ಬ್ರಹ್ಮ ಕಾಣಿರಣ್ಣಾ. 
"ಅಣೋರಣೀಯಾನ್‌ ಮಹತೋ ಮಹೀಯಾನ್‌' 

ಎಂದುದಾಗಿ, 

ಬಹಳಕ್ಕೆ ಬಹೆಳೆ, ಮಹಾಬಹಳೆ ಲಿಂಗವೆ ಬಹಳಬ್ರಹ್ಮ ಕಾಣಿರಣಾ . 
ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸೆಹ। 

ನಾದ ಬಿಂದು ಕಳಾತೀತಂ ಗುರುಣಾ ಲಿಂಗಮುದ್ಭವಂ॥ 
ಎಂದುದಾಗಿ, 

ಮನೋವಾಕ್ವಾಯ ನಾದಬಿಂದುಕಳೆಗೆ ಅತೀತನಾದ 

ಮಹಾಬಹಳ ಲಿಂಗವನು ಶ್ರೀಗುರು ನಿರೂಪಿಸಿ ಕೊಟ್ಟ ನಾಗಿ 

ಈ ಲಿಂಗವೇ ಪರಬ್ರ ಹ್ಮ ನ 

ಇದು ಕಾರಣ, 

ಪರಬ್ರ ಹ ಲಿಂಗವೆಂದು ಧ್ಯಾನಿಸಿ ಜಯ 

ಪ ಪರಮಮುಕಿ ಕ್ರಿಯನ್ವೆದಿದರು ಪೂರ್ವದಲ್ಲಿ 
ದೇವಜಾತಿಗಳು ಹೆಲಬರು, ಇದು ಪುರಾಣ ಪ ಸ್ರಸಿದ್ಧ P 
ಕಲಿಯುಗದಲ್ಲಿ ದ ಷ್ಟ: | 

ಬಸವರಾಜದೇವರು ಮೊದಲಾದ ಅಸಂಖ್ಯಾತ ಮಾಹೇಶ್ವರರು ಇದನರಿದು 
ಉರಿಲಿ ೧ಗಪದ್ದಿ ಪ್ರಿಯ ವಿಶ್ವೆ ಶ್ರ ರಲಿಂಗವೆ 

ಪರಬ್ರ ಹ್ಮ ಕ್‌ ಅರಿದು ಧ್ಯಾನಿ ಪೂಜಿಸಿ 

ಮಹದಾಸಂದಮುಕಿ ಯನೈೆದಿದರಣ್ಣಾ | ೩೫೧ ॥ 


ಸಾಲೋಕ್ಯವೆಂದೇನೋ, 
ಅಂಗದ ಮೇಲೆ ಲಂಗಸಂಬಂಧವಾಗಿರುತ್ತಿ ರಲು? 
ಸಾಮೀಪ್ಯವೆಂದೇನೋ, 
ಗುರುಲಿಂಗಜಂಗಮದಾಸೋಹ ಸನಿ ್ಲಿಧಿಯೊಳಿರ ರುತ್ತಿ ರಲು? 
ಸಾರೂಪ್ಯವೆಂದೇನೋ, 


ಉರಿಲಿಂಗಪೆದ್ದಿಗಳ ವಚನ ೬೨೫ 
ಅನವರತ ಅರ್ಚನೆಯೊಳಿರುತ್ತಿರಲು? 
ಸಾಯುಜ್ನವೆಂದೇನೋ, 
ಚತುರ್ದುಶಭುವನವನೊಳಕೊಂಡ ಮಹಾಧನವ 
ಮನ ಅವಗವಿಸಿ ನೆನೆಯುತ್ತಿರಲು? 
ಇಂತೀ ಚತುರ್ವಿಧ ಪದವೆಂಬುದೇನೋ, 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ, ನಿಮ್ಮನರಿದ ಶರೋಂಗೆ? Il ೩೫೨ 1 
೧೬೧೮ 


ಸಾವುದು ದಿಟ ದಿಟ ನೋಡಾ. 
ಅದು ಸೆಟೆಯೆಂದು ನಿತ್ಯವೆಂದನಿತ್ಯವ ನಂಬಿ 
ಹೊನ್ನು ಹೆಣ್ಣು ಮಣ್ಣು ನಿನ್ನವೆಂದು ನಂಬಿರಲು 
ಅವು ನಿನ್ನ ವಂಚಿಸಿ ಅನ್ಯರಿಗೆ ಹೋದುದನರಿಯಿರಿ. 
ಅಯೋ! ಅಯ್ಯೋ! ಕೆಡದಿರಿ ಕೆಡದಿರಿ, ಸೆತ್ಪಾತ್ರಕ್ಕೆ ಸೆಲಿಸಿ ಬದುಕಿರಯ್ಯಾ. 
ಗುರುಲಿಂಗಜಂಗಮಕ್ಕೆ ಸೆದ್ಭಕ್ತಿ ಯಂ ದಾಸೋಹವಂ ಮಾಡಲು ನಿತ್ಯನು. 
ಇದು ಸಟೆಯೆಂದು ನರಕಕ್ಕಿಳಿದು ಕೆಡದಿರಿ ಕೆಡದಿರಿ, 
ಇದನರಿದು ಸಟೆಯ ದಿಟವ ಮಾಡದಿರಿ. 
ಗುರುಲಿಂಗಜಂಗಮಸ್ಸೆ ದಾಸೋಹವ ಮಾಡುವುದೆ ದಿಟ. 
ಇದು ಸತ್ಯ ಇದು ಸತ್ಯ, ಇದೇ ನಿತ್ಯ ಇದೇ ಯುಕ್ತಿ ಇದೇ ಭಕ್ತಿ, 
ಇದೇ ಶಕ್ತಿ ಇದೇ ಮುಕ್ತಿ ಇದು ಸೆತ್ಯ. 
ಶಿವ ಬಲ್ಲ, ಶಿವನಾಣೆ, ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ. | ೩೫೩ 


೪ 


ಸೊರ್ಯನಿಲ್ಲದೆ ಹೆಗಲುಂಟೆ ಅಯ್ಯಾ? 
ದೀಪ ಇಲ್ಲದೆ ಬೆಳಕುಂಟೆ ಅಯ್ಯಾ? 
ಪುಷ್ಪವಿಲ್ಲದೆ ಪೆರಿಮಳವನರಿಯಬಹುವೆ ಅಯ್ಯಾ? 
ಸೆಕಲವಿಲ್ಲದೆ ನಿಷ್ಕಲವ ಕಾಣಬಾರದು. 
ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, 
ಉಟ ಲಿಂಗಪೆನ್ನಿಪ್ರಿಯ ವಿಶ್ವೇಶ್ವರಾಗ nh a೫೪ I 


೧೬೨ 
ಸೂಳೆ ಭಕ್ತಿ ಯಾದಡೆ ಮಿಂಡಜಂಗಮಕ್ಕಿಲ್ಲದೆ ಮಾಡಳು. 


ಬ್ರಾಹ್ಮಣ ಭಕ್ತ; ನಾದಡೆ ಕುಲಕಂಜ ನೆಂಟರು ಇಷ್ಟರಿಗಲ್ಲದೆ ಮಾಡನು. 


೬೨ 


ಸಂಕೀರ್ಣ ವಚನಸಂಪುಟ : ಒಂದು 


ಶೂದ್ರ ಭಕ್ಷನಾದಡೆ ನಚ್ಛಮಚ್ಛಿನ ಜಂಗಮಕ್ಕಲ್ಲದೆ ಮಾಡನು. 

ಇದಕೆ ಶ್ರುತಿ 

“ಹಿಂ ದಂಡಂ ದ್ವಿಜಂ ಕಿರಾತಂ [ಕುಲ] ತಂತ್ರಂ 

ಎಂದಾದಾಗಿ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ, 

ನಿಪ್ರ್ರಹನೆಂಬ ಜಂಗಮಕ್ಕೆ ಮಾಡುವರಾರನೂ ಕಾಣೆನಯ್ಯ.. | ೩೫೫ 1 


QL20 


ಸೆಜ್ಜೆ ಶಿವದಾರ ವಸ್ತ್‌ ದಲ್ಲಿ ಹುದುಗಿಸಿ ಲಿಂಗವ ಧರಿಸಿಕೊಂಡು 
ಅಂಗಲಿಂಗಸಾಹಿತ್ಯವಾಗಿ, 
ಭಕರೆಂದು ಮಜ ನಶ್ಕೆರೆವ 

pe [x 

ಭಂಗಿತರ ಮಾತ ಕೇಳಲಾಗದು, ಬಾಲನುಡಿ. 
ತನುಗುಣವಿರಹಿತವಾಗಿ ಮಜ್ಜನಕ್ಕೆರೆಯಲರಿಯರಾಗಿ ಭಕ್ತ ರೆನ್ನೆ. 
ಮನವೇ ಸೆಜ್ಜೆ , ನೆನಹೇ ಶಿವದಾರವಾಗಿ, ಸೆಮತೆಯೇ ಲಿಂಗವಾಗಿ 
ತನ್ನ ಮರೆದು ಮಜ್ಜ ನಕ್ಕೆರೆವರ ಭಕ್ಷ ರೆಂಬೆನಯ್ಯಾ, 


A ಎಜಿ 9, ೧ ಹ್‌ ನಾ 1 ೧೦ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. il a೫ Il 
೧೬೨೨ 


ಸೊಡರ ಹಿಡಿದು ಕುಣಿಯಲ್ಲಿ ಬೀಳುವವರ ಕಂಡು, 
ವಿಧಿಯ ಕೈಯಲ್ಲು ನಿಸ್ತ ರಿಸಲಾರನಯ್ಯಾ ನಾನು. 
ಅಹಂಗಾದೆನಲ್ಲಾ ಎಂಬ ಚಿಂತೆಯ ನಿಸ್ತೆರಿಸೆಲಾರೆನಯ್ದಾ. 
ವೀದವೆಂಬ ಮಹಾಜ್ಯೋತಿಯ ಹಿಡಿದು ಶಿವಪಥದಲ್ಲಿ ನಡೆಯಲರಿಯದೆ 
ಪಾಪದ ಕುಣಿಯಲ್ಲಿ ಬೀಳುವವರ ಕಂಡು ನಗೆಯಾದುದಯ್ಯೂ. 
ಗುರೂಪದೇಶವೆಂಬ ಜ್ಯೋತಿಯ ಓಡಿದ್ದು, 
ಶಿವಪಥದಲ್ಲಿ ನಡೆದು 


ಸಾವೆ pe p pe 
ಉಂಡು ಪರಿಣಾಮಿಸಿ ಬದುಕಿದೆನಯಾ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೆ ಶ್ರ ; | ೩೫೭ 


ಗಪೆದ್ದಿಗಳ ವಚನ 


ದಾಸೋಹವ ಮಾಡುವ ಭಕ್ತನು ಮುಕ್ತಿ ಯನಿಬ್ಛೈಸುವನೇ? 
ಇವರು ಮೂವರಿಗೆಯೂ ಇನ್ನಾ ವುದೂ ಇಚ್ಛೆಯಿಲ್ಲ. 
ರುಚಿ ಪದಾರ್ಥವಿದ್ದಂತೆ, ಲಿಂಗಪದವು ಸಹಜಸುಖವಯ್ಯಾ, 


ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. |! a೫೮ ॥ 


ಸ್ವಸ್ತಿ ಸಮಸ್ತ ವಿದ್ಯಾದಿ ಮೂಲವಹ 
ಖುಕ್‌ಯಜುಸ್ಸಾ ಮಾಥರ್ವಣದಲ್ಲಿ ಅಂತರ್ಗತವಾಗಿಹ 

$ ps ಲ 
ಲೀರುದ್ರ, ಪಂಚಬ್ರಹ್ಮ, ಶ್ವೇತಾಶ್ವತರ, ಬ್ರಹದಾರಣ್ಯಕ, 
ಕೇನ, ಈಶ್ಯ ಜಾಬಾಲ, ಗರ್ಭ, ಕಾಲಾಗ್ನಿರುದ್ರ, ವಾಜಸೆನೇಯ, 
ಲಿವಸಂಕಲ್ಪ ಸ ಬ್ರಹ್ಮಬಿಂದು, ಕಾತ್ಯಾಯನ, ಕಣ್ರ 
ಇತ್ಯಾದಿ ನಿಖಿಲೋಪನಿಷತ್ತು ಗಳನ್ನು ಪ್ರತಿಪಾದಿಸಿ ನೋಡಲು, 

ನಿತೃಶುದ್ಧ ನಿರ್ಮಲಪರಶಿವನನ್ನು 

ಸತ್ಯಶುದ್ಧ ಶಿವಾಚಾರಸಂಪನ್ನ ಭಕ್ತ ರನಲ್ಲದೆ 
ವಿಸ್ಮರಿಸಿ ಸ್ತುತಿಗೈದುವಿಖ್ಞ. ಅದ್ಯ ಶಪಥ, 

ಆ ವೇದಪುರಷರ ಚಿತ್ತವೇ ಸಾಕ್ಷಿ. 

ಶಿವನ ಶರಣರು ವಾಜರ್‌ಮಾನಸಾಗೋಚರರು ಎಂದು ಹೇಳುತ್ತಲಿದೆ ಶ್ರುತಿ. 
ಅಖಿಲಬ್ರಹ್ಮಾಂಡಂಗಳಿಗೆ ಪಿತಮಾತೆಯಹ ಶಿವನಲ್ಲಿ 

ಶಿವನ ಶರಣನು ಅವಿರಳನೆಂಬುದಕ್ಕೆ 

“ಯಥಾ ಶಿವಸ್ತಥಾ ಭಕ್ಕೆ!ಿ ಎಂಬ ವೇದವಾಕ್ಯವೇ ಪ್ರಮಾಣ. 

“ನಾಭ್ಯಾ ಅಸೀದಂತರಿಕ್ಷಂ ಶೀರ್ಮ್ನ್ಮೋದ್ಯ್‌ಃ ಸೆಮವರ್ತತ' ಎಂಬ ಶ್ರುತಿ, 
ಸೆಕಲ ಬ್ರಹ್ಮಾಂಡಕೋಟಿಗಳು ಶಿವನ ನಾಭಿಕೂಪದಲ್ಲಿ 

ಅಡಗಿಹೆವೆಂದು ಹೇಳಿತ್ತು. 

3 ಲಿ ಲ್‌ ಲ ದೆನಂವ ೧ಪ್‌೧ನೆಸಂ ಎಎ) ಪವಿ 
ಭಕ್ತ ಸ್ಯ ಹೃತ್ಯಮಲಕರ್ಣಿ ಭು ಪಸರ ಸಂಶಯಃ” ಎಂಬ ಲಲಿ 
ಅಂತಹ ಶಿವನು ಸದ್ಭಕ್ತ ನೊಳಗಡಗಿಷನೆಂದು ಹೇಳಿತ್ತು. 
“"ಅಘೋರೇಭ್ಯೋಥ ಘೋರೇಭ್ಲೋ ಘೋರಘೋರತರೇಭ್ನಃ 


ಜ್ಯೋತಿರ್ಲಿಂಗತ್ತ ಮೇವಾರ್ಯೇ ಲಿಂಗೀ ಚಾಹೆಂ ಮಹೇಶ್ವರಿ! 
ತವೇತದವಿಮುಕ್ಯಾಖ್ಯಂ ಜ್ಯೋತಿರಾ ಕ್ಯಶಾಂ ಪ್ರಿಯೇ! ಎಂಬ ವಾಕ್ಕ, 


ಶರಣಸತಿ ಲಿಂಗಪತಿಯಹ ಶಿವನ ಶರಣನೇ ಜ್ಲೋತಿರ್ಲಿಂಗವೆಂದು ಹೇಳಿತ್ತು R 


ತ್ರ 3್ರಬಕೆಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ! 


೬೨೮ 


ಉರ್ವಾರುಕಮಿವ ಬಂಧನಾನ್ಮ )ಶ್ಯೋಮುಕ್ತೀಯ ಮಾಮೃತಾತ್‌” ಎಂಬ ಶ್ರುಶಿ 


ಶಿವಧ್ಯಾನ ಸ್ತುತಿ ನಿರೀಕ್ಷಣೆ ಪೂಜೆಯಿಂದಲ್ಲದೆ 

ಜನ್ನ ಮ ತ್ಯು ಜರಾ ವ್ಯಾಧಿ ಹಿಂಗಿ 

ಪರಮಸುಖ ಪರಮನಿರ್ವಾಣವಾಗದೆಂದು ಹೇಳಿತ್ತು. 

"ಅಪವರ್ಗಪದಂ ಯಾತಿ ಶಿವಭಕ್ಟೋನ ಚಾಪರಃ? ಎಂಬ ವಾಕ್ಕ, 
ಮುಕ್ತಿ ಶಿವಭಕ್ತ ಂಗಲ್ಲದೆ ಮತ್ತೊ ಬ್ರರಿಗಿಲ್ಲವೆಂದು ಹೇಳಿತ್ತು. 

“ಶತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ 

ಊರ್ಧ್ಗರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ತೇ ನಮಃ” ಎಂಬ ಶ್ರುತ್ತಿ 
ಪರಬ್ರಹ್ಮೆವೆಂಬುದು ಶಿವನಲ್ಲದೆ 

ಬೇರೆ ಬೇರೆ ಮತ್ತೊಂದು ವಸ್ತುವಿಲ್ಲವೆಂದು ಹೇಳಿತ್ತು. 

“ಬ್ರಹ ಣಿ ಚೆರತಿ ಬ್ರಾಹ್ಮಣಃ” ಎಂಬ ವಾಕ್ಯ, 

ಅಂತಹ ಬ್ರಹ್ಮವ ಚಿಂತಿಸಿ ನಿರೀಕ್ಷಿಸಿ ಸ್ತುತಿಸಿ ಪೂಜಿಸಿ 

ಪ್ರಸೆನ್ನ ಪ್ರಸಾದವ ಪಡೆದ ಸೆದ್ಭಕ್ಷ ನೇ ಮಹಾಬ್ರಾಹ್ಮಣನೆಂದು ಹೇಳಿತ್ತು. 
“ವಿಶ )ತಶಕ್ಷುರುತ ವಿಶ್ವತೋ ಮುಖೋ ವಿಶ್ವತಃ ಪಾತ್‌ 

ವಿಶ್ವಾಧಿಕೋ ರುದ್ರೋ ಮಹಾಖಯಷಿಸ್ಫರ್ಮೋ ಹಿ ರುದ್ರಃ” ಎಂಬ ಶ್ರುತಿ 
ಸಕಲ ಜೀವರ ಶಿವನೆಂದು ಹೇಳಿತ್ತು. 

"ಭಕ್ತ ಸ್ಯ ಚೇತನೋ ಹ್ಯಹಂ” ಎಂಬ ವಾಕ್ಯ, 

ಶಿವಭಕ್ಕೆಂಗೆ ನಾನೇ ಚೈತನ್ಯನೆಂದು ಹೇಳಿತ್ತು. 

ಇಂತಪ್ಪ ಶಿವಲಿಂಗಾರ್ಚ್ಜನೆಯ ಮಾಡುವ 

ಶಿವಭಕ್ತನ ಪ್ರೀಮೂರ್ತಿಗಿನ್ನು ಸರಿ ಯುಂಟೆ? 

"ವಾಚೋತೀತಂ ಮನೋತೀತಂ ಭಾವಾತೀತಂ ಪರಂ ಶಿವಂ 
ಸರ್ವಶೂನ್ಯಂ ನಿರಾಕಾರ ನಿತ್ಯತ್ತಂ ಪರಮಂ ಪದಂ” 

ಇಂತಪ್ಪ ಶಿವನಲ್ಲಿ ಅವಿನಾಭಾವರಪ್ಪ ಶರಣರ ಕಂಡಡೆ ಕರ್ಮಕ್ಷಯ, 
ನೋಡಿದಡೆ ಕಣ್ಣೆ ಮುಗಳತರ ನಿರುಪಮಸುಖ, 

ನುಡಿಸಿದಡೆ ಶಿವರಾತ್ರಿ, ಸಂಭಾಷಣೆ ಮಾಡಿದಡೆ 
ಜನ್ಮಕರ್ಮಬಂಧನನಿವೃತ್ತಿ K ಜೀವನ್ಮುಕ್ತ್ಮನಹ, 

ಇದು ನಿತ್ಯ ಕೇಳಿರಣ್ಣಾ y 

“ದರ್ಶನಾತ್‌ ಶಿವಭಕ್ಷನಾಂ ಸಕ್ಕತ್ಸಂಭಾಷಣಾದಪಿ 

ಅತಿರಾತ್ರಸ್ಯ ಯಜ್ಞಸ್ನ ಫಲಂ ಭವತಿ ನಾರದ? 

ಎಂದು ನಾರದಬೋಧೆಯಲ್ಲಿ ಈಶ್ವರ ಹೇಳಿದನು. 

ಇಂತಪ್ಪ ಈಶ್ವರನ ಕಾಣವು ವೇದಂಗಳು. 


6 Woe ba "ಹಕ" ಣಿ ಕ್ರಿ" 9 
ಯಜ್ಞೇನ ಯಜ್ಞ ಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ 


ಎಂದುದಾಗಿ, 


ಉರಿ ಶಿಂಗಪೆದ್ದಿಗಳ ವಚನ ೬೨೯ 


ಇಂತು ವೇದಕ್ಕ ತೀತನಹಂತಹ ಶಿವನ ಶರಣರ 

ಮಾಹಾತ್ತೆ ಯ ಹೊಗಳೆಲ್ವ ವೇದಕ್ಕೆ ವಶವಲ್ಲ, 

ಮಂದಮಕಿಮಾನವರ ಮಾತಂತಿರಲಿ. 

ಶಿವಶರಣರ ಮಹಾಮಹಿಮೆಗೆ ನಮೋ ನಮೋ ಎಂಬೆ ಕಾಣಾ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. ll ೩೫೯ || 


೧೬೨೫ 


ಸ್ಫೊಲತನು ಸೊಕ್ಷ್ಮತನುವಿಡಿದು ಜಾಗ್ರತೆಯಲ್ಲಿ 
ಪ್ರೀಗುಮೆಲಿಂಗಜಂಗಮದಾಸೋಹವ ಮಾಡದ 
ಮಾತಿನಬ್ರಹ್ಮ ಲಿಂಗವಂತರಿಗೆ ತರ್ಕವೇತಕಯ್ಯಾ? 
ಸೂಕ್ಷ್ಮ: ತನುವಿಡಿದು ಸ್ವಪ್ಪದಲ್ಲಿ 
ಇಷ್ಟಲೀಗದಲ್ಲಿ ಪ್ರಾ ಪೆ 3 3 ರಕೆಯಲ್ಲಿ 
ಅರಿವೇ ಲಿಂಗಮಲ್ಲದೆ ಬ್ರಪ್ಲವಾವುದಯ್ಯಾ? 
ಕಾರಣತನುವಿಡಿದು ಸುಷುಪ್ತಿಯಲ್ಲಿ 
ತ್ಲಪ್ಲಿಲಿಂಗದಲ್ಲಿ ಪ್ರಾಣಲೀಯವಾಗಿ 
ಕುರುಹನರಿವನುಳಿದ ಸುಖದರಿವಿನ ಲಿಂಗವನರಿದ ಬಳಿಕ 
ನಿರಾಕಾರೆಬ್ರಹ್ಮೆವೆಂಬ ನುಡಿಯದೇಕೆ? 
ಸ ್ರಿಹ್ಮವಾಗಿಪ್ಪ ಪ್ಪರು ನಮ್ಮ ಶರಣರು. 

ರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. | ೬೦ ll 


೧೬೨೬ 


ಹರನೆ, ನಿಮ್ಮ; ನು ದುಷ್ಪ ನಿಗ್ರಹ ಶಿಷ್ಟಪರಿಪಾಲನವಿಚಕ್ಷಣನೆಂದೆಂಬರು. 

ನಿಮಗೆ ಗ ಬ್ರ ಹ್ಮ: ೨ ವಷ್ಟು ದಕ್ಷಾದಿಗಳೆ ಶಿಕ್ಷಿಸಿದಿರಿ. 
ನಿಮಗೆರಗದೆ ದುವಣ್ಯ ತ್ರಿ eri ನಡೆದ 
ಗಜಾಸುರ ವ್ಯಾಫ್ರಾ ಸುರ ಗುಹ್ಯಾಸುರರುಗಳ ಕೊಂದು ಕಳೆದಿರಿ. 
ಇದನರಿದು ಸ್ತೋತ್ರ ವ ಮಾಡಿದಡೆ ನೀವು ಕರುಣಿಸೆದೇ ಇಲ್ಲಯ್ಯ. 
ಇಂತಹ ಕರ್ತರಿನ್ನು ಇಟಿ? ನಿಮ್ಮಂತಹ ಬಲಿಷ ಸ ರಿನ್ನುಂಟಿ? 
ನಿಮ್ಮಂತಹ ಪ್ರರುಷರುಗಳುಂಟಿ? ಶಿವಶಿವಾ ದುಷ್ಟ ರುಗಳಲ್ಲರ ಶಿಕ್ಷಿಸಿದಿರಿ. 
ಎನ್ನ ಮನವ ಶಿಕ್ಷಿಸೆಲಾರೆ. 
ಶಿವಶಿವೂ, ನಿಮ್ಮಿ: 'ಂದ ಎನ್ನ ಮನ ಸಾಮಥ ಥಣ್ಯವುಳ್ಳುದು. 
ಎನಿ೦ದ ನೀವು “ಮರ್ಥರಿಲದಡೆ, 
ಶಿವಭಕ್ತ ಅಪರಾಧಿಗಳ ಶಿಕ್ಷಿಸುವಂತಹ 


೬೩೦ 


ಸಂಕೀರ್ಣ ವಚೆನಸಂಪುಟ : ಒಂದು 


ಇರಿಭಕ್ತ ಕಾಲಾಗ್ಗಿರುದ್ರ ಮಡಿವಾಳ ಮಾಚೆಯ್ಯಂಗೆ 
ಮೊರೆಯಿಟ್ಟು ಕಳೆವೆನು. 

ಶಿವಧೋ ಎನ್ನ ಮೊರೆಯ ಕೇಳಿ ?ರಣ್ಣಾ. 

ಹರನೇ ನೀನು 'ದುಷ್ಪನಿಗ್ರ ಹೆ ಶಿಪ ಸಪರಿಪಾಲಕೆನೆಂಬ ಬಿರುದ ಬಿಟ 
ಬಳಿಕ ನಾ ನಿಮ್ಮ ವರದಹಸ್ತೆ ನೆಲೆ ಶಶಿಧರನೆಂಬೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನೆಂಬೆ. | ೩೬೧ ಗ 


ಭ್‌ ನಿ ನಿಂ 


ಸಿವು ತೃಷೆ ವಿಷಯ ಕಾಮ ಕ್ರೋಧ ಲೋಭ 

ಮೋಹ ಮದ ವ ಮತ್ತ್ಸರವಾದಿಯಾದ ಜಾ 

ದೇವ ದಾನವ ಮಾನವರಂತೆ ಆದಡೆ, ಲಿಂಗವಂತನೆಂಒ ಪರಿಯೆಂತಯ್ಯಾ? 
ತನುಗುಣಂಗಳು ಭೂತದೇಹಿಗಳಂತಾದಡೆ 

ಹ ) ಫ ರ ಕ 


ಹೆಸಿವು ತ ಷೆ ವಿಷಯ ವ ನ 'ವಡಗಿದಡೆ ಲಿಂಗಚಿಜಿ . 
ಕೊ ್ರೀಧ 'ಟೋಭ ಮೋಹ ಮದ ಮತ್ತ 


ಘಮ ದೇಹಗುಣಂಗಳಳಿದದಡೆ ಲಂಗಚಿಜ್ನ. 
ದೇಹಗುಣಭರಿತನಾಗಿ ಲಿಂಗದೇಹಿ. ಎಂ ೦ದಡೆ 
ಲಿಂಗವಂತರು FA 
ಅಂಗಗುಣವಳಿದು ಗುರುಲಿಂಗಜಂಗಮದಲ್ಲಿ 
ತನು ಮನ ಧನ ಲೀಯವಾದಡೆ 
ಆತನು EA 
ಉರಿಲಿಂಗಪೆದ್ದಿಃ ಪ್ರಿಯ ವಿಶ ಶ್ರೇೇಶ್ವರೆ. las i 
೧೬೨೮ 
ಹಿಂದಾದ ದುಖವನೂ ಇಂದಾದ ಸುಖವನೂ ಮರೆದೆಯಲಾ ! 
ಯಜಮಾನ, ನೀನು ಮರೆದ ಕಾರಣ ಬಂಧನ ಪ್ರಾಪ್ತಿಯಾಯಿ | 


ಹೇಮ ಭೂಮಿ ಕಾಮಿನಿ ಎಂಬ ಸೆಂಕಲೆಯ ಪ್ರಿ y: ವಸಿದ 'ಲಾ 
ಅರಿಷಡ್ವ ರ್ಗವೆಂಬ ಬಂಧನದಲ್ಲಿ ದಂಡಿಸಿದರಲ್ಲಾ ' 
್ರ ವ ಮರೆದಡೆ ಇದೇ ವಿಧಿಯಲಾ! 
ಮರೆ ಡೆ ಬಂಧನ ಅರಿದಡೆ ಮೋಕ್ಷ. 
ಪ ಯಜಮಾನ ಇ ಇನ್ನು ಮರೆಯದಿರು 
ಉರಿಲಿಂಗಪೆದ್ದಿ ದಿಪ್ಪಿಯವಿ ವಿಶ್ವೇಶ್ವ ರನ ಪರಿಯನು., Hl aks fi 


ಉರಿಲಿಂಗಪೆದ್ದಿಗಳ ವಚನ ೬೩೧ 


೧೬೨೯ 


ಹೆಣ ್ಲಿ ಧ್ಯನಿಸಿ ನಿಮ್ಮ ಮರೆದೆ ದೆನಯ್ಯಾ, 
ನಾನು ಮರೆದ ಕಾರಣ ನೀನನ್ನ ಮರೆದೆ. 
ನೀ ನ Re ಹೆಣ್ಣು ಸಾಧ್ಯ ವಾಗದು. 
ನಿನ್ನ ಹ ತಪ್ಪಿ ಕೆಟೆ ನನಾ 
ಹೊನ್ನು ಸ ಮಣ್ಣು ಎಂಬ ಆಸೆ ಸೆಯೆನ್ನ ಘಾಸಿ ಮಾಡೆ], 
ಕೆಟ್ಟೆ ಕೆಟ್ಟೆ ಶಿವೋ ಶಿವಧೋ ಮಹಾದೇವ. 
ಹನು ಕ ಮಣಿ ಗೆ ಕರ್ತನು ನೀನು. 

ಈ [5 [2 

"ತೇನ ವಿನಾ ತೃಣಾಗ್ರಮಖಿ ನ ಚಲತಿ” 
ಎಂಬುದನರಿದೂ, ಮದದಲ್ಲಿದ್ದು ಕೆಟ್ಟೆ. 
ಈ ಕೇಡಲ್ಲದೆ ಹಸಿವು ತೃಷೆ ವ್ಯಸನ ವಿಷಯ 
ಪಂಚೇಂದ್ರಿಯ ಷಡುವರ್ಗ ನೀನಾಗಿ ಕಾಡುತ್ತಿವೆ. 
ಕೆಟ್ಟೆ ಕೆಟ್ಟೆ ಶಿವಧೋ ಮಹಾದೇವ. 
ಹೊನ್ನು "ಹೆಣ್ಣು ಮಣ್ಣ ನ ಆಶೆಯಿಂದ ಈ ಅವಸ್ಥೆ ನ ಗೊಳಗಾದೆನು. 
ಇನಿ ) ವಕ್ಕಾಶೆಮಾಡೆನು, ನಿಮ್ಮ ಮರೆಯೆನು, ನಿಮಾ ಣೆ. 
ಭಕ್ತವತ್ಸಲ, ಭಕ್ತದೇಹಿಕ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ. il atv || 


೧೬೩೦ 


ಹೊನ ರೈ ಬಿಟ್ಟು, ಹೆಣ್ಣ ಬಿಟ್ಟು, ಮಣ ್ಲ ಬಿಟ್ಟು, ಬ್ರ ಹ್ಮಚಾರಿಗಳಾಗಬೇಕೆ ಕೆಂದು 
ಬಣ್ಣ ವಿಟ್ಟು ನುಡಿವ ಅಣ್ಣ ಗಳೆ ನಂ ನೋಡಿರೋ 
ಹೆಣ್ಣ ಬಿ ಡೆಯೂ ಹೆ ಹೊನ್ನ ಬಿಡರಿ, ಹೊನ್ನ ಬಿಟ್ಟ ಡೆಯೂ ಮಣ್ಣ ಬಿಡರಿ. 
ಒಂದ ಬಿಟ್ಟ we ಒಂದ ಬಿಡರಿ. 
ಬ.ಹೆ ಚಾರಿಗಳೆಂತಪ್ಪ ರಿ ಹೇಳಿರಣಾ ? 
ಬ್ರ [5 5) 
ಹೆಣ್ಣ ಬಿಟ್ಟು ಬ ್ರುಹ್ಮೆಚಾರಿಗಳಾ ಬೇಕೆಂದ್ಯ, 
ಅವರೆಂತು ಹೇಳಿದರು? ನೀವೆಂತು ಕೇಳಿದಿರಿ? 
ಹೆಣ ನು ಹೆಣೆಂದರಿವಿರಿಿ ಹೊನ ನು ಹೊನೆ ೦ದರಿವಿರಿ. 
€ ಣ ಕೆ ER 
ಮಣ್ಣ ಮ ಮಣ್ಣೆ ೦ದರಿವಿರಿ, 
ಬ ಪ್ರಹರ ರಣ್ಣ್ಯಾ /s 
ಬಿಟಡೆ, ಹೆಣ್ಣು ಹೊನ್ನು "ಮಟ ಖು ಈ ಮೂರನು ಬಿಟು 


ಚ ಣ ಟೆ 
ಜ್ಞಾನದಲ್ಲಿ ಸುಳಿಯಬಲ್ಲದೆ, ಭವಂ ನಾಸ್ತಿ ತಪ್ಪದು. 
ಹಿಡಿದಡೆ ಹೆಣ್ಣು ಮಣ್ಣು ಹೊನ್ನು ಈವ ಮು ಇರನು ಹಿಡಿದ್ದು, 


ಸದ್ಭಕ್ತಿ ಕಿ ಯಿಂದ "ದಾಸೋಹವ ಮಾಡಬಲ್ಲಡೆ, 


£ 


K: 


ಓಫಿ೨ 


ಸಂಕೀರ್ಣ ವಚನಸ 


ಭವಂ ನಾಸ್ತಿ ತಪ್ಪ ದು. 
ಅದೆಂತೆಂದಡೆ: ವೀರಾಗಮೇ 
ಮಾತರಃ ಪಿತರಶೆ ಸ್ಸೈವ ಸ್ವಪತ್ನಿ € ಬಾಲಕಾಸ್ತಥಾ! 

ಹೇಮ ಭೂಮಿರ್ನಬಂಧಕಾಃ ಪ್ರಾಜ್ಞಾ ನಂ ಬ್ರಹೆ ಹೆ ಚಾರಿಣಾಂ॥ 
ಎಂದುದಾಗಿ, 

ಹೆಣ್ಣು, ಹೊನ್ನು, ಮಣ್ಣು ಈ ಮೂರನು ಹಿಡಿದು 
ಸದ್ಭಕ್ಷಿಯಿಂ ದಾಸೋಹವ ಮಾಡಬಲ್ಲಡೆ ಭವಂ ನಾಸ್ತಿ. 
ಅಲ್ಲಿ ಇದ್ದಡೆಯೂ ನೀರ ತಾವರೆಯಂತಿಪ್ಪರು, 
ಉರಿಲಿಂಗಪೆದಿ ಪಿಯ ವಿಶ್ಲೇಶ್ವರ್ಮ ನಿಮ್ಮ ಶರಣರು. 

ಎಲ ವವ [J 


೧೬೩೧ 


ಹೊನ್ನು, ಹೆಣ್ಣು ಮಣ್ಣು ನ ಅನ್ನ, ಉದಕ, ದ್ರವ್ಯಂಗಳು 
ಧರ್ಮದಾಸೆಯ ಕಾರಣ, ಅರ್ಥದಾಸೆಯ ಕಾರಣ, 
ಕಾಮದಾಸೆಯ ಕಾರಣ, ಮೋಕ್ಷದಾಸೆಯ ಕಾರಣ, 
ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯದಾಸೆಯ ಕಾರಣ, 
ಪಂಚಮಹಾಪಾತಕಂಗಳ ಮಾಡಿದ ದೋಷಂಗಳ ಕಾರಣ, 
ಆಧಿಕಾರಣ, ವ್ಯಾಧಿಕಾರಣ, ಕೀರ್ತಿಕಾರಣ, ವಾರ್ತೆಕಾರಣ. 
ಸರ್ವವನು ನಿರಂತರ ಕೊಡುವರು. 
ನಿಷ್ಟಾರಣವಾಗಿ ನಿರುಪಾಧಿಕರಾಗಿ, ನಿರಾಶ್ರಿತರಾಗಿ 
ಪ್ರೀಗುರುಕಾರಣವಾಗಿ, ಲಿಂಗಕಾರಣವಾಗಿ, 
ಜಂಗಮಕಾರಣವಾಗಿ, ಪ್ರಸಾದಕಾರಣವಾಗಿ, 
ಈ ನಾಲ್ಕ ನು ಒಂದು ಮಾಡಿ, 
ಸೆದ್ಭಕ್ತಿ ಗ ದಿ ವಿಧವು ಪರಿಣಾಮಿಸುವಂತೆ, 
ಕ್ಷಣಮಾತ್ರದಲ್ಲಿ ಅಣುಮಾತ್ರ ದ ್ರವ್ಯವ 
ಕೊಡುವವರಾರನು ಕಾಣೆ, ಾರ್ವಂಚಕರಾಗಿ. 
ಆನು ವಂಚಿಕನು, ಎನಗೆ ಭಕ್ತಿ ಇಲ್ಲ. 
ಶಿವ ಶಿವಾ, ಸಂಗನಬಸವಣ್ಣ ನಿರ್ವಂಚಕನುು 


ನಿರಾಶಾಭರಿತನು, ಸುಚರಿತ್ರನು, ಸದ್ಭಕ್ತಿ ಪುರುಷನು, ಮಹಾಪುರುಷನು. 


ಎನಗೆ ಮಹಾ ಪ್ರೀಗುರುಲಿಂಗಜಂಗಮಪ್ರಸಾದ. 
ಈ ಚತುರ್ವಿಧವು ಬಸವಣ್ಣ ಮು. 
ಬಸ್ಸ » ೬ g 
ಸ ee: ನ ಭೃತ್ಯರ ಭೃತ್ಯನಾಗಿ ಎನ್ನನಿರಿಸಖ್ಯ, 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರ. 
ಜಷ 


ಂಪುಟ : ಒಂದು 


| ALK 


| ಸಿ೬೬ ॥ 


ಉಳಿಯುಮೇಶ ೈರ ಚಿಕ್ಕಣ್ಣಗಳೆ ವಚನ 


“LS A 
\ em A 


ಅಸ್ಲಿ, ಚರ್ಮ, ಮಾಂಸೆ, ರಕ್ಷ, ಖಂಡದ ಚೀಲ 
ಬಾ॥ತೆ]ಗೆಟ್ಟೊಡಲ ನಾನೆಂತು ಸೆಲಹುವೆನಯ್ಯಾ? 
ಹುರುಳಿಲ್ಲದಿಹ ಸೆಂಸಾರ 
ಎಂದಿಂಗೆ ನಾನಿದ ಹೊತ್ತು ತೊಳಲುವುದ ಬಿಡುವನಯ್ಯಾ? 
ಎಂದಿಂಗೆ ನಾನಿದರ ಸೆಂಶಯವನಳಿವೆನಯ್ಯಾ? 
ಎಡಹಿ ಕೊಡ ನೀರೊಳಗೆ ಒಡೆದಂತೆ 
ಎನ್ನೊಡಲೊಡೆದು ನಿಮ್ಮೊಳೆಂದು ನೆರೆವೆನೊ ಉಳಿಯುಮೇಶ್ವರಾ. io Il 


೧೬೩೩ 


ಆನು ಭಕ್ಕ, ಅನು ಶರಣ, ಆನು ಲಿಂಗೈಕ್ಕನೆಂದೊಡೆ ಲಿಂಗವು ನಗದೆ? 
ಪಂಚೇಂದ್ರಿಯಂಗಳು ನಗವೆ? ಅರಿಷಡ್ವರ್ಗಂಗಳು ನಗವೆ? 
ಎನ್ನ ತನುವಿನೊಳೆಗಣ ಸೆತ್ವರಜತಮೋ ಗುಣಂಗಳು ನಗವೆ? WH ೨ i 
ಹೇಳಯ್ಯಾ ಉಳಿಯುಮೇಶ್ವರಾ? 


೧೬೩೪ 


ಎನ್ನಂತರಂಗದ ಜ್ಯೋತಿಯೆ ಬಸೆವಣ್ಣ ನಯಾ, 
ಎನ್ನ ಬಹಿರಂಗದ ಜ್ಯೋತಿಯೆ ಚೆನ್ನಬಸವಣ್ಣ ನಯ್ಸಾ, 
ಎನ, ಸರ್ವಾಂಗದ ಜ್ಯೋತಿಯೆ ಪ್ರಭುದೇವನಯ್ಯಾ, 
ಇಂತಿವರ ಶ್ರೀಪಾದದಲ್ಲಿ ಉರಿ ಕರ್ಪುರ ಸಂಯೋಗದಂತೆ 
ಬೆರೆಸಿದೆನಯ್ಯಾ ಉಳಿಯುಮೇಶ್ವರಾ. la 


೧೬೩೫ 


ಎನ ಮನವ ಮಂಚವ ಮಾಡಿ, ತನುವ ಪಚ್ಛಡಿಸುವೆ ಬಾರಯ್ಯ! 
ಎನ್ನೆ ಅಂತರಂಗದಲ್ಲಿಪ್ಪೆ ಬಾರಯ್ಯ! 
eC ವಿ | 
ಎನ್ನ ಬಹಿರಂಗದಲ್ಲಿಪ್ಪೆ ಬಾರಯ್ಯ! 
ಎನ್ನ ಶಿವಲಿಂಗದೇವನೆ ಬಾರಯ್ಯ! 
ಬಲ್ಲಿ ವಿ 
ಎನ್ನ ಬಕ್ಕ ವತ್ಸಲನೆ ಬಾರಯ್ಯ! 


೬೩೪ 


ಸಂಕೀರ್ಣ ವಚನಸಂಪುಟ: ಒಂದು 


ಕಿಂ ನಮಃ ಶಿವಾಯ” ಎಂದು ಕರೆವೆನು 
ಉಳಿಯುಮೇಶ್ವರಲಿಂಗವೆ ಬಾರಯ್ಯ! | ೪ | 


೧೬೩೬ 


ಎಲುಪೊಡೆದು, ತನು ಕರಗಿ, ಮನವು ರುಜ್ಜ ರಂಬೋಗಿ, 
ಲಿಂಗದಲ್ಲಿ ನೀರು ನೀರಾಗಿ ಬೆರೆಸೆಲಿಬೇಕು, 
ಜಂಗಮದಲ್ಲಿ ವಾರಿಕಲ್ಲಾಗಿ ಕರಗಲಿಬೇಕು. 
ಸರ್ವಾಂಗ ಪುಳೆಕಂಗಳೊಡೆದು ಕಡಲುಗಳಾಗಿ, 
ನಿರ್ವಾಣ ನಿಜಪದವೆಂದಪ್ಪುದೋ ಉಳಿಯುಮೇಶ್ವರ? | #1 


೧೬೩೭ 


ಎಲುದೋರೆ ಸೆರಸೆವಾಡಲೇನು? ಭೃಂಗೀಶನೇ, 
ಸೀಳಿ ಹೊದೆಯಲೇನು? ಗಜಾಸುರನೆ, 
ಹೆಣ್ಣ ಲೀಲೆಯಲಾಡಲೇನು? ಅಂಧಕಾಸುರನೆ, 
ಮನವನಲ್ಲಾಡಲೇನು? ಸಿರಿಯಾಳನೆ. 
[ನೆ]ಣತೃಣದೋಪಾದಿ ನಾನು, 
ಎನ್ನ ನಿನಿತು ಬಳಲಿಸುವರೆ? 
ಕರುಣಿಸು ಕರುಣಾಕರ ಉಳಿಯುಮೇಶ್ವರಾ. ll ೬ | 


೧೬೩೮ 


ಒಂದು ಯೋನಿಯಲ್ಲಿ ಬಂದ ದುಃಖವ ನಾನು ಎಂದೆಂದಿಗೂ ಕಳೆಯಲಾರೆ, 
ಇನ್ನು ಎಂಬತ್ತುನಾಲ್ಕಲಕ್ಷವೆಂದರೆ, ನಾನಿನ್ನೇವೆನಯ್ಯಾ? 
ಒಂದುವನರಿಯದ ಶಿಶು ನಾ ನೊಂದೆನಯ್ಯಾ! 
ಎನ್ನ ಕಂದ ಬಾ ಎಂದು, 
ಕಂಬನಿಯ ತೊಡೆದೆತ್ತಿ, ಆನಂದದಿಂದ ಕಣ್ಣೆರೆ ಉಳಿಯುಮೇಶ್ವರಾ. ೭ ll 


೧೬೩೯ 


ತೊರೆಯ ಉದಕವ ಕೊಂಡು 
ತರಿದು ಸೊಪ್ಪ ನೆ ಮೆದ್ದು 
ಇರವು ಲಿಂಗಗೂಡಾಗಿ ಇರಬೇಕು. 
ಕೆಬಕಿಯ ನೀರನೆ ಮಿಂದು 


ಅರುವೆಗಪ್ಪ ಡ ಉಟ್ಟು 


ಉಳಿಯುಮೇಶ ರ ಚಿಕ ೈಣ್ಧಿಗಳ ವಚನ 


(್‌ 
8೨ 
3 


ಇರವು ಲಿಂಗಗೂಡಾಗಿ ಇರಬೇಕು. 

ಅರುವೆಲ್ಲವು ಮುಚ್ಚಿ 

ಹೆರರಿಗಾಸೆಯ ಮಾಡಿಸಿ 

ಎನ್ನ ನಿರಿದಿರಿದು ಸುಡುವರೆ 

ಉಳಿಯುಮೇಶ್ವರಾ. Hol 


೧೬೪೦ 


ನಂದಿನಾಥ ಭೃಂಗಿನಾಥ ವೀರಭದ್ರ 
ಗಣಂಗಳಲ್ಲಾ ನೀವು ಕೇಳಿರೆ: 
ನಿಮ್ಮ ತೊತ್ತು ಬಂದಿದ್ದಾ ನೆಂದು ನೀವು ಹೇಳಿರೆ, 
ನಿಮ್ಮ, ಲೆಕ ₹ ಬಂದಿದ್ದಾ ನದು ನೀವು ಹೇಳಿರೆ, 
ಎಮ ದಾಸೆ ಬಂದಿದ್ದಾನೆಂ ದು ನೀವು ಹೇಳಿರೆ. 
ಎನ್ನ ದೇವರು ಉಳಿಯುಮೇಶ್ವರನ ಪಿಂ[ಗದ] 
ಚಿಕ್ಕ ಬಂದಿದ್ದಾನೆಂದು ನೀವು ಹೇಳಿರೆ. Wel 


೧೬೪೧ 


ಬಸೆವಣ್ಣ ನೆ ಎನಗೆ ಗುರುಸೆ ರೂಪನಯ್ಯಾ, 
ಚೆನ್ನ ಬಸವಣ್ಣ ನೆ ಎನಗೆ ಲಿಂಗಸೆ ಸ್ವರೂಪನಯ್ಯಾ, 
ಸಿದ 5 ರಾಮಯ್ಯನೆ ಎನಗೆ ಜಂಗಮಸ್ತೆ ರೂಪನಯ್ಯಾ ; 
ಮರುಳೆಶಂಕರದೇವರೆ ಎನಗೆ ಪ 4 ಸಾವಸ್ಪರೂಪನಯ್ಯಾ, 
ಪ್ರಭುದೇವರೆ ಎನಗೆ ಜ್ಞಾನಸ್ವರೂಪನಯ್ಯಾ. 
ಇಂತಿವರ ಶ್ರೀಪಾದದಲ್ಲಿ ಉರಿಯುಂಡ ಕರ್ಪುರದಂತಡಗಿದನಯ್ಯಾ 
ಉಳಿಯುಮೇಶ್ವರಾ. || ೧೦ ( 


೧೬೪೨ 


ವಾರಣಾಸಿ, ಅವಿಮುಕ್ತಿ ಇಲ್ಲಿಯೇ ಇದ್ದಾನೆ. 
ಹಿಮದ ಕೇತಾರ, ವಿರೂಪಾಕ್ಷ ಇಲ್ಲಿಯೇ ಇದ್ದಾನೆ. 
ಗೋಕರ್ಣ, ಸೇತುರಾಮೇಶ್ವರ ಇಲ್ಲಿಯೇ ಇದ್ದಾನೆ. 
ಶ್ರೀಶೈಲ ಮಲ್ಲಿನಾಥ ಇಲ್ಲಿಯೇ ಇದ್ದಾನೆ. 
ಸಕಲಿಲೋಕಪುಣ ಕ್ಷೇತ್ರ ಇಲ್ಲಿಯೇ ಇದ್ದಾ ನೆ 
ಸೆಕಳಲಿಂಗ ಉಳಿಯುಮೇತ್ತ ರ ತನ್ನಲ್ಲಿ ಇದಾ ನೆ. toa I 


ಸಂಕೀರ್ಣ ವಚನಸಂಪುಟ : ಒಂದು 


೧೬೪೩ 


ಶೃವನೇಮಸ್ತ್ಯ ಸರ ಕೈಯಲುಪ ದೇಶವಾದೊಡೇನಯ್ಯಾ, 
ಅಲ್ಲಿ ಏನೂ ಊನಯವಿಲ್ಲ, ಪಾರಂಪ ಪರ್ಯದಲ್ಲಿ ? ನಡದುತ್ತಾಗಿ. 
ನದಿಯ ಮೂಲವನೂ ಗುರುವಿನ ಮೂಲವನೂ ಅರಸುವರೆ? 
ಗುರುಲಿಂಗಜಂಗಮ ಸಾಕ್ಷಿಯಾಗಿ 
ಷಡಕ್ಷರ ಪ ಸ್ರಣವಮಂತ್ರ ದಿಂ ಲಿಂಗದರ್ಶನವಾಯಿತ್ತಾಗಿ 


ಕಮದ ಬೆರಿ ತನೊ ಳಿಗೆ ತಾನಚೊ ತ್ರಿ ಕರಿಗೊಂಡಿತ್ತಾ ಗಿ. 


ಅಂದು ಬಳ್ಳೇಶ್ವರದ ಮಲ್ಲಯ್ಯಗಳು 

ಬಳ್ಳವ ಲಿಂಗವ ಮಾಡಿದರೆಂದು 

ಕಳೆದರೆ ಎಮ್ಮ ಪ್ರಮಥರು? 

ಕಾಳಹೆಸ್ತಿಯಲ್ಲಿ ಕಣ್ಣಪ್ಪದೇವರು 

ಸುಜ್ಞಾನಭಕ್ತಿ ಯಿಂದ ಸಾ ವರವನೆ 

ಗುರುರೂಪ ಮಾಡಿ ಪೂಜಿಸಿದರೆಂದು 

ಕಳೆದರೆ ಎಮ್ಮ ಪುರಾತನರು? 

ಅಂದು ಕಲ್ಯಾಣದಲ್ಲಿ ಹುಸಿಯನೆ ದಿಟಮಾಡಿ 
ಬದನೆಕಾಯ ಲಿಂಗವ ಮಾಡಿ ಸಲಿಸನೆ ನಮ ಬಸವಣ ನು? 
ಇವರೆಲ್ಲರೂ ನಿಮ್ಮ ಭಜಿಸಿ ನಿಮ್ಮ ತ್ರಲಾದರು, 
ನಾ ನಿನಗೇನ ಮಾಡಿದೆನಯ್ಯಾ ಉಳಿಯುವೆ ಶ್ರ ರಾ? 


il ೧೨ | 


ಎಚ್ಚರಿಕೆ ಕಾಯಕದ ಮುಕ್ತ ನಾಥಯ್ಯಗಳ ವಚನ 
೧೬೪೪ 


ಅಂಗವಿಕಾರ ಸಾಕೇಳಿ ಬಹುವಿಡಂಗದ ಪ್ರಕೃತಿಯ ಮರದೇಳಿ. 
ನಿಮ್ಮ ಭಕ್ತಿಮುಕ್ಕಿಯ ಲಿಂಗದ ಕೂಟವ ನೆನೆದೇಳಿ, 
ನಿಮ್ಮ” ಗುರು ವಾಜಿ ನ್ಲೇಯ 
ನಿಮ್ಮ ವಿರಕ್ತಿ ಅರಿವಿನ ಸಾವಧಾನವನರಿದೇಳಿ. 
ಸಾರಿದೆ! ಎನೆ ಹೆಳಚಿದಡಿಲ್ಲ, 
ಶುದ್ಧ ಸಿದ್ಧ ಪ್ರ ಸಿದ್ಧ ಪ್ರ ಸನ್ನ ಕುರುಂಗೇಶ್ವ ರಲಿಂಗವ ಕೂಡಬಲ್ಲಡೆ. lO ll 


೧೬೪೫ 


ಆಟವನಾಡಿ ಜವನಿಕೆಯ ಕಟ್ಟಿದ ಮತ್ತೆ 
ಭಾಷಾಂಗದ ಕ್ರೀಯುಂಟೆ? 
ಭಕ್ತಿಯನಾಶ್ರಯಿಸಿ ನಿರ್ಮುಕ್ಷನಾದ ಮತ್ತೆ 
ಕೈಲಾಸಾದ್ರಿಯ ಆಶೆಯ ಘಾಸಿಯುಂಟೆ? 
ಅಳಿವುಳಿವ ತಿಳಿದು ಕಳಿದ ಮತ್ತೆ, 
ವಿರಕ್ತಿಯ ತೋರಿ ಕುಳವನರಿಯೆಂದು ಬೆಸೆಸೆಖುಂಟೆ? 
ಸೆತ್ತ ಹೆಣಕ್ಕೆ ಎವೆ ಹಳೆಚುವ ಹೊಳವಳಿಯುಂಟೆ? 
ಮತ್ತ ನಾದಾತ್ತ್ಮಂಗೆ ಚಿತ್ತದ ನಳನಳ ಶಬ ಿ[ವಾ]ಹೊತ್ತು ಕೇಳೆಬಲ್ಲುವೆ? 
ಇಂತೀ ಕರ್ಮಕಿ ಕ್ರೀಗಳೆಲ್ಲವೂ ಧರ್ಮದಲ್ಲಿ ನಷ್ಟ ವಾದ 'ಮತ್ತೆ 
ಸುಳುಹು ಶೂನ್ಯ ಒಳೆಗುಗೆಟಿ ಟ್ವಿತ್ತು, 
ಒಳೆಗು ತೊಳಗಿ ಬೆಳಗಾಯಿತ್ತು. 
ಶುದ್ಧ ಸಿದ್ಧಪ್ಪ ಸ್ರಸಿದ್ಧ ಪ್ರಸನ್ನ ನೆರುಂಗೇಶ್ವ ರಲಿಂಗದೊಳೆಗಾಗಲಾಗಿ. kN 


GL 
p 
ಈ 

2 
tL 
2 

2 


ಶುದ್ಧಪ್ರಸಾದವ ಕೊಂಡಿತ್ತು, 
೪ನ ಚೆನ ಬಸೆವಣ ನ ಸಿದ್ದಪ,ಸಾದವ ಕೊಂಡಿತ್ತು, 
FR € ಮ 
ಎನ್ನ ಪ್ರಾಣ ಪ್ರಭುದೇವರ ಪ್ರಸಿದ್ಧ ಪ್ರಸಾದವ ಕೊಂಡಿತ್ತು. 
eg ರಾ, 


೬೩೮ 


ಸಂಕೀರ್ಣ ವಚನಸಂಪುಟ 
೧೬೪೭ 


ಒಂದರಲ್ಲಿ ಎರಡದೆ, ಎರಡರಲ್ಲಿ ಮೂರದೆ, 
ಮೂರರಲ್ಲಿ ನಾಲ್ವದೆ, ನಾಲ್ವರಲ್ಲಿ ಐದದೆ, ಐದರಲ್ಲಿ ಆರದೆ, 
ಆರರೊಳಗಾದವರ ಭೇದವ ತಿಳಿದು, 
ನೂರೊಂದಲರಲ್ಲಿ ಕಡೆಗಾಣಿಸಿ ಸೆಂದು, 
ನಿಂದುನೋಡಿ ನಿಮ್ಮಂಗವ ಕಂಡುಕೊಳ್ಳಿ p 
ಘನಲಿಂಗಸೆಂಗವ ಮಾಡಿಕೊಳಿ, 
ಸೆಂಗನ ಬಸವಣ್ಣ, ನ ಬಟ್ಟೆ ಯ ಹೋಹಂದವ ತಿಳಿದುಕೊಳ್ಳಿ. 
ಶಿವಲಿಂಗಾಂಗ ಶಶಣರೆಲ್ಲರ ಸಾರುವ ತೊಂಡ ಮುಕ್ತಿ ಭಕ್ತನ ಮಾಡು, 


ಶುದ್ಧ ಸಿದ್ಧಪ ಪ ಶ್ರಸಿದ್ಧಪ ಪ್ರಸನ್ನ ಕುರುಂಗೇಶ್ವ ರಲಿಂಗವ ವೇಧ ಭೇದಿಸಿಕೊಳ್ಳಿ ಈ 


೧೬೪೮ 


ಜಾಗ್ರದಲ್ಲಿ ನಿಮ್ಮ ದೇವರಿಗೆ ಸೆಲ್ಲದುದ ಮನ ನೆನೆಯದಿರಿ, 
ಕಂಗಳು ಕ ಅಹುದೆಂದು ಒಂದ 'ನೋಡದಿರಿ, 
ಅದು ಜಾಗ್ರದ ಸ ಸ್ವಪ್ನದ ಕೂಟ, ನಿಜದ ಎಚ್ಚರಿಕೆ. 
ಭಕ್ತಿ Ne ತಪ ೃದಿರಿ 
ಶುದ್ಧ ಸಿದ್ಧಪ ಸಿದೆ ಪ್ರಸನ್ನ ಕುರುಂಗೇಶ್ವ ರಲಿಂಗವ ಕೊಡಬಲ್ಲಡೆ 


೧೬೪೯ 


ದುಃಸ್ತೆಪ್ಪವ ಕಾಣದಿರಿ, ದುರ್ನಿಕಾರದಲ್ಲಿ ಕೂಡದಿರಿ, 
ಮನೋವಿಕಾರದಲ್ಲಿ ಹರಿದಾಡದಿರಿ, 
ಪಂಚಾಕ್ಷರಿಯ ಜಪಿಸಿ ಷಡಕ್ಷರಿಯ ಸೆಂಬಂಧಿಸಿಕೊಳ್ಳಿ, 
ಮೂಲಮಂತ್ರವನಾತ್ಮಂಗೆ ವೇಧಿಸಿಕೊಳ್ಳಿ. 
ಮರೆಯದಿರಿ ಗುರುವಾಜ್ಞೆಯ, 


“ತೊರೆಯದಿರಿ ಶಿವಪೂಜೆಯ, 


ಅರಿದು ಮರೆಯದಿರಿ ಚರಸೇವೆಯ. 
ಇಂತೀ ತ್ರಿಗುಣವ ನೆರೆ ನಂಬಿ, 
ಶುದ್ಧಸಿದ್ಧಪ್ಪ ಪ್ರಸಿದ್ಧ ಪ್ರ ಸನ್ನ ಕುರುಂಗೇಶ್ವ ರಲಿಂಗವ ಕೊೂಡಬಲ್ಲಡೆ. 


೧೬೫೦ 
ನಾಲ್ಪು ನಾವ ಒಂದು ಜಾವ 
ಹಸಿವು ತೃಷೆ ಖೆ ಮಿಕ್ಕಾದ ವಿಷಯದೆಿಕೆಗೆ ಸಂದಿತ್ತು. 


" ಒಂದು 


lv ll 


li ೫ 1 


೬ | 


ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯಗಳೆ ವಚನ 


ಮತ್ತೊ ೦ದು ಜಾವ 
ನಿದ್ರೆ, » ಸ್ವಪ್ಪ ಕಳವಳ ನಾನಾ ಅವಸ್ಥೆ ಸ ಬಿಟ್ಟಿತ್ತು. 
ಮತ್ತೊ ೦ದು ಜಾವ 


ಅಂಗಸೆಯರ ಕುಚ, ಅಧರಚುಂಬನ 

ಮಿಕ್ಕಾದ ಬಹುವಿಧ ಅಂಗವಿಕಾರದಲ್ಲಿ ಸೆಶ್ತಿತ್ತು. 
ಇನ್ನೊಂದು ಜಾವವಿದೆ: 

ನೀವು ನೀವು: ಬಂದ ಬಟ್ಟೆಯ ತಿಳಿದು 

ಮುಂದಳೆ ಆಗುಚೇಗೆಯವನರಿದು, 

ನಿತ್ಯನೇಮವ ವಿಸ್ತೆರಿಸಿಕೊಂಡು 

ನಿಮ್ಮ ಶಿವಾರ್ಚನೆ, ಪೂಜೆ, ಪ್ರಣವದ ಪ್ರಮಥಾಳಿ,. 

ಭಾವದ ಬಲಿಕೆ, ವಿರಕ್ಷಿಯ ಬಿಡುಗಡೆ, ಸದ್ಯಕ್ತಿ ಯ ಮಕಕ್ತಿ, 
ಇಂತೀ ಕ್ಲತ್ಯದ ಕಟ್ಟ ತಪ್ಪದಿರಿ. 

ಅರುಣೋದಯಕ್ಕೆ ಒಡಲಾಗದ ಮುನ್ನವೆ 

ಖಗವಿಹಂಗಾದಿಗಳ ಪಶುಮೃಗನರಕುಲದುಲುಹಿಂಗೆ ಮುನ್ನವೆ 
ಧ್ಯಾನಾರೂಢರಾಗಿ, 

ಶುದ್ಧ ಸಿದ್ಧ ಪ್ರಸಿದ್ಧ ೈಪ್ರಸೆನ್ನ ಸ ಕುರುಂಗೇಶ್ವರಲಿಂಗವ ಕೂಡಬಲ್ಲಡೆ. 


೧೬೫೧ 


ನಿತ್ಯನೇಮಿಗಳಿಗೆ ಹಿಂಜಾವವಾಯಿತ್ತು, 
ಪೂಜಕರುಗಳಿಗೆ ತತ್ಕಾಲವಾಯಿತ್ತು k 
ಅಂತರಂಗದ ವ್ರತದ ಲಿಂಗಾಂಗಿಗಳು 
ನಿಮ್ಮ ಇರವ ಶಿವಲಿಂಗದಲ್ಲಿ ಸಂಬಂಧಿಸಿಕೊಳ್ಳಿ, 
ಶುದ್ಧಸಿದ್ಧಪ್ರಸಿದ್ಧ ಪ್ರಸನ್ನ ಕುರುಂಗೇಶ್ವರಲಿಂಗವ ಕೂಡಬಲ್ಲಡೆ. 
೧೬೫೨ 

ನೇಮವ ಮರೆಯದಿರಿ, 
ನಿತ್ಯಕೃತ್ಯವ ಚಿತ್ರದಲಿ ಅಚ್ಛೊತ್ತಿದಂತಿರಿಸಿಕೊಳ್ಳಿ. 
ಆರುವತ್ತುನಾಲ್ಪು ವ್ರತದೊಳಗಾದ ನಾನಾ ಭೇದಂಗಳೆ ಕ್ರೀಯ 
ಚಿತ್ರ ಶುದ್ಧವಾಗಿ, 


ನಿಮ್ಮ ಆತ ಸ ನರಿವಿನ, ನಿಜದರುವಿನ ಕೊನೆಯಲ್ಲಿ ಕುರುಹಿಟ್ಟುಕೊಳ್ಳಿ. 


ತ್ರಿವಿಧಸೆ ಲ ಮುಂತು ಆರುಸೆ ಸ ಲದೊಳಗಾದ 
ಮುವತ್ತಾ. ರುಸ ್ಳ ಲಭೇದವಾದ 


( 


lS 


l 


1೪೦ ಸಂಕೀರ್ಣ ವಚೆನಸಂಪುಟ : ಒಂದು 


ಇಪ್ಪತ್ತ ದು ತತ್ವವ ಕೂಡಿದ ಒಂದರ ಭೇದದಲ್ಲಿ ಸಂದನರಿದುಕೊಳ್ಳಿ 
ಸರ್ವಲಿಂಗಾಂಗಿಗಳು. 

ಬಂಧಕರ್ಮಮೋಕ್ಷಂಗಳೆ ಸೆಂದಿಯ ವಿಚ್ಚಂದವ ಕೇಳಿ ಕಂಡುಕೊಳ್ಳಿ, 

ನೀವು ನೀವು ಬಂದ ಮಣಿಹದ ಬೆಂಬಳಿಯ ಕಂಡುಕೊಳ್ಳಿ. 

ನಿಮ್ಮ ಜ್ಞಾನ ಕಂಬಳಿಯ ಬೆಂಬಳಿ, 

ಶುದ್ಧಸಿದ್ಧಪ್ರಸಿದ್ಧ ಪ್ರಸನ್ನ ಕುರುಂಗೇಶ್ವರಲಿಂಗದಲ್ಲಿಗೆ. | ೯ I 


೧೬೫೩ 


ಬಕಧಾನಿಗೆ ಜಪಧ್ಯಾನ ಉಂಟೆ? 
ಜೂಜುವೇಂಟೆ ಚದುರಂಗ ನೆತ್ತ ಪಗಡೆ ಪಗುಡಿ ಪರಿಹಾಸಕೆರ ಕೂಡಿ ಕೆಲವಂಗೆ 
ಶಿವಮೂರ್ತಿಧ್ಯಾನಉಂಟಿ? 
ಕುಕ್ಟುರಂಗೆ ಪಟ್ಟೆಮಂಚ ಸುಪ್ರ ತ್ರಿಗೆ 
ಅಮೃತಾನ್ನ ವನನಿಕ್ಸಿ ಸಲಹಿದಡೂ ಹಡುಹಿಂಗೆ ಚಿತ್ತ ವನಿಕ್ಕುವುದೇ ದಿಟ. 
ಇಂತೀ ಜಾತಿಮತ್ತರ ಲಕ್ಷಣಭೇದ. 
ಇಂತೀ ಗುರುಚಿರ ಆಜ್ಞಾಪಿಸಿದ ಆಜ್ಞೆಯ ಮೀರಿದವಂಗೆ 
ಕುಕ್ಕುರನಿಂದತ್ತ್ಯ ಛೆ ಕಡೆ. 
ಗುರುವಾದಡಾಗಲ್ಲಿ, ಲಿಂಗವಾದಡಾಗಲಿ, ಚರವಾದಡಾಗಲಿ 
ವರ್ತನೆ ತಪ್ಪಿ ನಡೆದವಂಗೆ ಭಕ್ತಿ ವರಕ್ಷಿ, ಮೋಕ್ಷಮುಮುಕ್ಷುತ್ತ ವಿಲ್ಲ. 
ಸಂಗನಬಸವಣ್ಣ ಸಾಕ್ಷಿಯಾಗಿ, ಚನ್ನಬಸವಣ್ಣ ನರಿಕೆಯಾಗಿ, 
ಪ್ರಭು ಸಿದ್ಧರಾಮೇಶ್ವರ ಮರುಳುಶಂಕರ ನಿಜಗುಣ 
ಇಂತಿವರೊಳಗಾದ ನಿಜಲಿಂಗಾಂಗಿಗಳು ಮುಂತಾಗಿ 
ಎನ್ನ ಕಾಯಕಕ್ಕೆ ಸಾರು ಹೋಗೆಂದಿಕ್ಳಿದ ಕಟ್ಟು. 
ನಾ ಭಕ್ತೆನೆಂದು ನುಡಿದಡೆ ಎನಗೊಂದು ತಪ್ಪ ಲ್ಲ 
ಅದು ನಿಮ್ಮ ಚಿತ್ತದ ಎಚ್ಚರಿಕೆ, 
ಶುದ್ಧಸಿದ್ಧಪ್ರಸಿದ್ಧಪ್ಪಸನ್ನ ಕುರುಂಗೇಶ್ವರಲಿಂಗ ಸಾಕ್ಷಿಯಾಗಿ, | ೧೦ 1] 


೧೬೫೪ 


ಸತ್ವಹೀನವಾದ ಮತ್ತೆ ಕಾಲೆರಡು ಕೋಲೊಂದಾಯಿತ್ತು A 
ಕೃತ್ಯದ ಹೊತ್ತು ಹೋದ ಮತ್ತೆ 
ವ್ಯಾಕುಲದ ಚಿತ್ತವದ ಲಕ್ಷಣ, ಬಹುವ್ಯಾಪಾರ ಮೊತ್ತದ ಘಟ, 


ಎಲೆಗಾರ ಕಾಮಣ್ಲಗಳ ವಚನ 
೧೬೫೫ 


ಎಲೆ ಮಿಗಲು ಆರು ಠಿಂಗಳಿರುವುದು. 
ವ್ರತ ಹೋಗಲು ಆ ಕ್ಷಣ, ಭ್ರಷ್ಟನೆಂದು ಕೂಡರು. 
ಎಲೆ ಹಿಳೆದಾದಡೆ ಶಿವಂಗರ್ಪಿತ. 
ವ್ರತನಪ್ಪವಾಗಲಾಕ್ಷಣ ಮರಣವಯ್ಯಾ 
ಆತುರೇಶ್ವರಲಿಂಗವೆ. ll 0 4 


ಕಾಂತರಾಮಿತಂದೆಗಳ ವಚನ 


ಆಶನ ವ್ಯಸನ ಸಿರ್ವವಿಷಯೂದಿಗಳಲ್ಲಿ ಹುಸಿದು, 
ಪಿಸುಣತ್ವದಿಂದ ಗಸಣಿಗೊಂಡು, 
ಮಾಡಿಸಿಕೊಂಬುದು ಸದ್ದು ರುವಿಗೆ ಸೆಂಬಂಧವಲ್ಲ. 
ತಿಲರಸೆ-ವಾರಿಯ ಬೇದದಂತೆ, ಮಣಿಯೊಳೆಗಿದ್ದ ಸೂತ್ರದಂತೆ 
ಅಂಗವ ತೀರ್ಚಿ ಹಾಯ್ದು ನಿಂದ ಅಹಿಯ ಅಂಗದಂತೆ 


ಗುರುಸ್ಸ ಲಸೆಂಬಂಧ, 
ಐನ್ನೆಯ್ಯ ಚೆನ್ನರಾಮೇಶ್ವರಲಿಂಗವನರಿಯ: ಬಲ್ಲಡೆ, Il Ol 
೧೬೫೭ 
ಕಲ್ಪಿ ತಾಂತರವನುಂಬ A ನರ್‌ : ನೀವೆಖನಕ: ಜ್‌ ಪಂಗಡ 


ಜೀವವೆಂದಡೆ ನಿರ್ನಾಮ ಭೆ 
ಕಾಯವೆಂದಡೆ ಮೃತ ಸರ ಘಟ. 
ಉಭಯಸೆಂಗ ಸೆಂಬಂಧವಾದಲ್ಲಿ i er es i 
ಎನ್ನಯ್ಯ ಖಿ ಚೆನ್ನ ರಾಮನ ಭೇದ... .. ಡಿ ಎಸ ಈರಿ ೨ | 
೧೬೫೮ 


ಕಾಯ ಹಲವು ಭೇದಗಳಾಗಿ 
ಆತ್ಮನೇ ವೆಂಬುದು ಅದೇತರ ಮಾತು? 
ಬೆಂಕಿಯಿಂದಾದ ಬೆಳಗು ಸುಡಬಲ್ಲುದೆ? ಬೆಂಕಿಯಿಲ್ಲದೆ. 
ಹಲವು ಘಟದಲ್ಲಿ ಅವರವರ ಹೊಂಬಿನಲಿ ಅನುಭವಿಸುತ್ತ 
ಮತ್ತೊಂದರಲ್ಲಿ ಕೂಟಸ್ಥ ವಪ್ಪ ಸುವಿ ಉಂಟೆ? 
ಈ ಗುಣ ಎನ್ನಯ್ಯ ಚೆನ್ನ ರಾಮನನರಿದಲ್ಲಿ. ial 


ಏಕಾಂತರಾಮಿತಂದೆಗಳ ವಚನ 
೧೬೫೬ 


ಅಶನ ವ್ಯಸನ ಸರ್ವವಿಷಯಾದಿಗಳೆಲ್ಲಿ ಹುಸಿದು, 
ಪಿಸುಣತ್ವದಿಂದ ಗಸಣಿಗೊಂಡು, 
ಮಾಡಿಸಿಕೊಂಬುದು ಸೆದ್ದುರುವಿಗೆ ಸಂಬಂಧವಲ್ಲ. 
ಲರಸೆ-ವಾರಿಯ ಭೇದದಂತೆ, ಮಣಿಯೊಳಗಿದ್ದ ಸೂತ್ರದಂತೆ 
ಅಂಗವ ತೀೀರ್ಚಿ ಪಾಯ್ದು ನಿಂದ ಅಹಿಯ ಅಂಗದಂತೆ 


ಗುರುಸ್ಪೆ ಲಸೆಯಂಧ, 

ಎನ ಯ ಚೆನ, ರಾವೆ ಲಿಂಗವನರಿಯುಖಷಡೆ, il-¢ 

ಎನ್ನಯ್ಯ ಚೆನ್ನ ರಾಮೇಶ್ವರ ಂಗವನರಿಯಬಲ್ಲಡೆ | il © 1 
೧೬೫೭ 


ಕಲ್ಪಿ ತಾಂತರವನುಂಬುದು ಕಾಯವೋ?  ಜೀವನಮ್ಗೊ? 
ಜೀವವೆಂದಡೆ ನಿರ್ನಾಮ ಭೇದ, 
ಕಾಯವೆಂದಡೆ ಮೃತ ಅಚೇತನ ಘಟ. 
ಉಭಯೆಸೆಂಗ ಸೆಂಬಂಧವಾದಲ್ಲಿ 
ಎನ್ನಯ್ಯ ಚೆನ್ನ ರಾಮನ ಭೇದ. | ೨ 1 


೧೬೫೮ - 


ಕಾಯ ಹೆಲವು ಭೇದಗಳಾಗಿ - 
ಆತ್ಮನೇಕವಂಬುದು ಅದೇತರ ಮಾತು? 
ಬೆಂಕಿಯಿಂದಾದ ಚೆಳೆಗು ಸುಡಬಖ್ಲುದೆ? ಬೆಂತಿಯಿಲ್ಲವೆ. 
ಹಲವು ಘಟದಲ್ಲಿ ಅವರವರ ಹೊಲಬಿನಲ್ಲಿ ಅನುಭಎಸುತ್ತ 


ಮತೊ ೦ದರವಿ ಕೂಟಸೆ ವಪ, ಸುಖ ಉಂಟೆ? 
ಜಾ [ae] [3 ಕಪ 


_- ~ pe pe ಗ ip MW 
ಈ ಗುಣಿ ಎನಿ ಯಿ ಬನ್ನಿರಾ ಮನವರಿದಲ್ಲಿ. MR 
Tey. Tap ಹೆ 
9 mr 
© NS 


ಗುರುಭಕ್ಕನಾದಲ್ಲಿ ಘಟಧರ್ಮವಳಿದು, 
ರಂಗಭಕ್ಕನಾದಲ್ಲಿ ಸಂಚೆಲ ನಿಂದು, 


ಜಂಗಮಭಕ್ಷ್ಯ ನಾದಲ್ಲಿ ತ್ರಿವಿಧಾಂಗ ಸಲೆ ಸೆಂದು, 


೬೪೪ ಸಂಕೀರ್ಣ ವಚೆನಸಂಸಟ : ಒಂದು 


ಇಂತೀ ತ್ರಿವಿಧಭಕ್ತಿ ಯಲ್ಲಿ ತ್ರಿಕರಣಶುದ್ಧನಾದ ಆತ್ಮಂಗೆ 

ಮರ್ತ್ಯ-ಕ್ಸಲಾಸವೆಂಬ ಕಾಳುಮಾತಿಲ್ಲ. 

ಆತ ನಿತ್ಯಮುಕ್ತ 

ಎನ್ನ ಯ್ಯ ಚೆನ್ನ ರಾಮನಾಗಿ. | ೪ 1 


೧೬೬೦ 


ಮನ ಲಿಂಗದಲ್ಲಿ ನಿಂದಿತ್ತೆಂಬಲ್ಲಿ 
ಆ ಮನ ಲಿಂಗಕ್ಕೆ ನೆಲೆಯೊ? 
ಲಿಂಗ ಮನದ ಸೆಂಗಿಯೊ? 
ಎಂಬುದ ತಿಳಿದೆನೆಂಬುದು ಸೆಂಗವೈೊ? ನಿಸ್ಪಂಗವೊ? 
ಬೀಜದೊಳೆಗಣ ತಿರುಳು ಭೇದಿಸಿ ಪುಟ್ಟುವಲ್ಲಿ 
ಅದು ತನ್ನಯ ಸುನಾದದಿಂದವೊ? ಅಪ್ಪುವಿನ ಬಿಂದುವಿನ ಭೇದದಿಂದವೆೊ? 
ಈ ಉಭಯ ನೆಲೆ ಘಟಿಸಿದಲ್ಲಿ ಯೋಗಕೂಟ. 
ಆತ್ಮಲಿಂಗದ ಭೇದ, ಮುಕ್ತಿಭೇದ ನಿಂದಲ್ಲಿ 
ಎನ್ನಯ್ಯ ಚೆನ್ನರಾಮನ ಕೂಟದ ಬೆಳಗು. | % 1 


೧೬೬೧ 


ಮುನ್ನವೆ ಮುನ್ನವೆ ಮೂರರ ಹೆಂಬಲ ಹರಿದು, 
ಚರ ಪರ ವರಕ್ಕನಾದ ಬಳಿಕ, 
ಇನ್ನು ಮೂರರ ಚಿಂತೆಯ ಹೆಂಬಲೇಕೆ? 
ಆವಾವ ಜೀವಂಗಳು ತಮ್ಮ ತಮ್ಮ ಮಲವ ಮುಟ್ಟವು. 
ತೊಂಡು ಮಚ್ಚಿದ ಜೀವಧನದಂತೆ, 
ಊರೂರ ತಪ್ಪ ಲು ಹರಿದು, 
ಜೋಗಿಯ ಕಯ್ಯ ಕೋಡಗದಂತೆ ಅನ್ಯರಿಗೆ ಹಲ್ಲಕಿರಿದ್ದು ' 
ವಿರಕ್ತನೆನಿಸಿಕೊಂಬ ಯುಕ್ಕಿಹೀನರ ಕಂಡಡೆ, 
ಎನ್ನ ಮನ ನಾಚಿತ್ತು ಚೆನ್ನರಾಮ. ll 


೧೬೬೨ 


ಶಿಲೆ ಹಲವು ತೆರದಲ್ಲಿ 
ಹೊಲಬಿಗರಿಗೆ ಹೊನ್ನಾಗಿ | 
ಒಲವರವಿಲ್ಪದೆ ಅವರ ಭಾವದಲ್ಲಿ ನಿಲ್ಲುವುದು 


ಏಕಾಂತರಾಮಿತಂದೆಗಳೆ ವಚನ 


ಶಿಲೆಯೊ? ಮನಪೊ? 
ಆ ನಿಜದ ನೆಬೆಯ ತಿಳಿವುದು 
ದರ್ಪಣದ ತನ್ನೊಪ್ಪ ದ ಭಾವ, 


ಎನ್ನಯ್ಯ ಚೆನ್ನ ರಾಮನನರಿವಲ್ಲಿ. 


ಏಲೇಶ್ವರ ಕೇತಯ್ಯಗಳ ವಚನ 


೧೬೬೩ 


ಅಂಗಕ್ಕೆ ಆಚರಣೆ, ಮನಕ್ಕೆ ನಿರ್ಮಲ ಮನೋಹರವಾಗಿ, 


| ಸಕಲದ್ರವ್ಯಪದಾರ್ಥಂಗಳ 


ಬಾಹ್ಯದಲ್ಲಿ ಕ ಕಂಡು, ಅಂತರಂಗದಲ್ಲಿ ಪ್ರಮಾಣಿಸಿ, 
ತನ್ನ ಭಾವಕ್ಕೆ ಒಪ್ಪಿ ದುದ ಒಪ್ಪಿ, ಆಫದುದ ಬಿ 3 ನಿಶ್ಚಯ ನಿಜವ.ತಾಂಗಿ 
ಜಗದ ಹೆಚ್ಚು ಕುಂದಿನವರ ಭಕ್ತರೆಂದು ಒಪ್ಪು ವನೆ? 
ಏಲೇಶ್ವ ರಲಿಂಗವಾಯಿತಾ ಾದಡು ಕಟ್ಟಳೆಯ ವ್ರತಕ್ಕೆ 
ಕ್ಷ ಕತ್ಯದೊಳ ಫಗಾಗಿರಬೇಕು. 


[7 
ಮ 
ಆ 


ಓಮು 


C1 


ಲು 


೧೬೬೪ 


ಅಂಗಕ್ಕೆ ಕ್ರೀಯ ಅಂಗೀಕರಿಸಿದಲ್ಲಿ ಮನಕ್ಕೆ ಮುನ್ನವೆ 


ವ್ರತಕ್ಕೆ ಮುನ್ನವೆ ತಟ್ಟು-ಮುಟ್ಟು ತಾಗು-ಸೋಂ 
ವು ಬಂದು ಸೋಂಕಿದ ಮತ್ತೆ 

ಅಂಗವ ಬಿಟ್ಟೆ ಹನೆಬುದೆ ವ್ರ ವ್ರತ ಭಂಗ. 

ಇಂತೀ ಸಕ eT MPSS 

ಂಗಕ್ಕೆ, ಕ್ರೀ ಆತ್ಮಂಗೆ ಅರಿವಿಂಗೆ ನೆರೆ ವ್ರತವ 


ಸೋ€ಂಕಿಂಗೆ ಹೊರಗಾಗಿ ಮಾಡಬೇಕು, 


~ 
As 


ವಾ 


~ 


ಏಲೇಶ್ವ ರಲಿಂಗದಲ್ಲಿ ವ್ರ ತಸೆ ಸ ನಾಗಬಲ್ಲಡೆ. 


೧೬೬೫ 


ಹೆಸ 


[ef 


ವ್ರತವ ಮಾಡಬೇಕು. 
ಬಪ್ಪು ದನರಿಯಬೇಕು. 


ಅಂಗವಾರು ಗುಣದಲ್ಲಿ ಡೆರಿದಡೆ, ಲಿಂಗ ಮೂರೆಂದು ಕಂಡಡೆ, 
ಆತ್ಮ ಹೆಲವೆಂದು ನೋವ ಕಂಡಡೆ, ಎನ್ನ ವತ ನ್ರತಕ್ಕೆ ಅದೇ ಭಂಗ. 
0 ದೃ ಢವೆಂದು ಹಿಡಿದಲ್ಲಿ ನಾನಾ ವ್ರತ ತ ನೇಮ ಅಲ್ಲಿ ಸೆಂದಿಪ್ಪ ವು. 


ದಕ್ಕೆ ಸಂದೇಹವಿಲ್ಲ, ಏಲೇಶ್ವರಲಿಂಗದಾಂಿ. 


Ey A 
SS Soe Noe 


ಅಂಗ ಸರ್ವಾಂಗಭಾವವ ಮುಟ್ಟುವಲ್ಲಿ, 


ಆ ಭಾವ ತನ್ನಯ ಕ್ರೀಯ ನಿಬದ್ದಿಸಿ ಹಿಡಿವಲ್ಲಿ, 


ಏಲೇಶ್ವರ ಕೇತಯ್ಯೆಗಳ ವಚನ ಓಲ 


ಬಾಹ್ಯದ ಕ್ರಿ «,' ಅಂತರಂಗದ ಆರಿವ್ಯ ಉಭಯ ಏಕ ಸನ್ಮತವಾಗಿ, 
ಸರ್ವವ್ಯವಧಾನಂಗಳ್ಲಿ ಸ ಸರ್ವವ ಹಿಡಿದುಬಿಡುವಲ್ಲಿ, - 

ತನ್ನ ಕಿ, ಗೆ ಒಳೆಗಾದುದ ಒಡಗೂಡುವಲ್ಲಿ, 

ಸಹೆಬೆ: ಜನದ ಸೆಮವನರಿತು, ಭರಿತಾರ್ಪಣದ ಅಪಿ pe 

ತಾ ಲಕ್ಷಿಸಿದ ವ್ರತದ ಕಟ್ಟ ಳೆಯ ಕಂಡು, | 

ತನು ಕೆ ಕ್ರೀಯಲ್ಲಿ' ಶುದ್ಧವಾಗಿ, ಆತ್ಮ ಅರಿವಿನಲ್ಲಿ ಶುದ್ಧ ವಾಗಿ, 

ಅರಿವು ಆಚಾರದಲ್ಲಿ ಲೀಯವಾಗಿ, 

ಆ ಸೆದ್ಭಾವವೆ ಏಲೇಶ್ವರಲಿಂಗದ:ವ್ರತದ' ಸಂಬಂಧ. . RE pe 


೧೬೬೭ 


ಅಂಧಕ ವೃತಿಯಲ್ಲ, ಪಂಗುಳ ಕ್ರೀವಂತನಲ್ಲ, 
ಮ 3೦ ಸೆದೆ ದೈವಭಕ್ತನ ನಲ್ಲ. 
ಂ ಗುಣವೆ [ದೃ ಷ ಸ], ದೃ ಪ್ರ ದಲ್ಲಿಯೆ ದೃ 'ಪೃವ ಕಂಡು, 
ಹ ಪಂಗುಳೆ, “ಫಟ $೮ ' ಮೂರಕ್ಕೆ ವ ವ 'ತದಂಗವೆ Fk 
ಇದಕ್ಕೆ ಏಲೇಶ್ವ ರಲಿಂಗವೆ ಸಾಕ್ಷಿ. : | 


ಅನ -ಉದಕಕ್ಕೆ, ನನ್ನಿ ಯ ಮಾತಿಗೆ, 
ಚೆನ್ನಾ ಯಿತ್ತು ಒಡೆಯರ ಕ ಕಟ್ಟಳ. 
ಎನ್ನ ಗನ್ನ ವ ಮಾಡಿ- 
ಬಣ್ಣ ಬಚ್ಚ ಣೆಯಿ] ನಡೆವ ಕನ್ನಗಳ್ಳರ ಶಿ ರಶಿ 
ಲೇಶ್ರರಲಿಂಗವು ಅವರವೊಲ್ಲನಾಗಿ. il & 1 


೧೬೬೯ 


Ly -- ನ್ಯ - ಅಪಹರಿಸಿಕೊಂಡಲ್ಲಿ ಅದ್ದು ತನಗೆ"ಅ ಅನ್ಯಡೈವ. 
ತನ್ನ ಕ್ರಿ ಯದಲ್ಲಿ ಮನ: ಮುಟ್ಟಿ ನೆನೆದಾಗವೆ ಅದು ಅನ್ಯಾಹಾರ. 
ಇದಿರ ಉಪಚೆರಿಯಕ್ಕೆ ನಾನೊಂದು ವ್ರತವ ಹಿಡಿದು 
ನಡೆದೆಹೆನೆಂಬುದೆ ಪರಪಾಕದ ಪಾಕುಳ. 
ಇಂತಿವರಲ್ಲಿ ಮನ ಹೇಸಿ, ತನು ಕರಗಿ, ಪಕ್ಷಪಾತವೆಂಬ ಪಾತಕವ ಬಿಟ್ಟು, 
ನಿಶ್ಚಯದಲ್ಲಿ ನಿಂದ ವ್ರತಾಂಗಲಿಂಗಿ ಮರ್ತ್ವರ ಸುಗುಣ ದುರ್ಗುಣವನೊಲ್ಲ, 
[4 


ಕ್‌ 


ಸು 
ಊಬೊಲ್ಲಿ, 
ae) 


೬೪೮ 


ಸಂಕೀರ್ಣ ವಚನ 


ಭಕ್ತಿಯಲ್ಲಿ ತಿಳಿದು, ಜ್ಞಾನದಲ್ಲಿ ನಿಂದು, ವೈರಾಗ್ಯದಲ್ಲಿ ಸಲೆಸಂದು- 
ಇಂತೀ ತ್ರಿವಿಧದಲ್ಲಿ ನಿಧಾನಿಸಿ ನಿಂದು, 

ಕ್ರೀಯೇ ಘಟವಾಗಿ, ಆಚಾರವೇ ಆತ್ಮವಾಗಿ, 

ಅನುಸರಣೆಯಿಲ್ಲದ ನಿಶ್ಚಯವೇ ನಿಜತತ್ವಕೂಟವಾಗಿ 

ತೊಳಗಿ ಬೆಳಗುತ್ತಿರಬೇಕು, ಏಲೇಶ್ವರಲಿಂಗದಲ್ಲಿ. 


೧೬೭೦ 


ಆತ ಅಂಗವ ತೊಟ್ಟಡೇನು? ಪರಾಂಗನೆಯರ ಸೋಂಕ. 
ಕರವಿದ್ಧಡೇನು? ಮತ್ತೊಂದ ಅಪಹರಿಸಿ ತೆಗೆಯ. 
ಕರ್ಣವಿದ್ದಡೇನು? ಮತ್ತೊಂದು ಅನ್ಯಶಬ್ದವ ಕೇಳ. 
ಕಣ್ಣಿದ್ದಡೇನು? ಲಿಂಗವಲ್ಲದುದ ನೋಡ. 
ನಾಸಿಕವಿದ್ದಡೇನು? ಅರ್ಪಿತವಲ್ಲದುದ ವಾಸಿಸ. 
ಜಿಹೆ ಯುದ್ದ ಡೇನು? ಪ್ರಸಾದವಲ್ಲದುದ ಸ್ವೀಕರಿಸ. - 
ಇಂತಿವೆಲ್ಲರಲ್ಲಿ ಸರ್ವವ ೈವಧಾನಿಯಾಗಿ 
ನಡೆನುಡಿ ಅರಿವು ಶುದ್ಧಾ ತ್ರ ನು ಏಲೇಶ್ಪ ಶರಲಿಂಗವು ತಾನೆ. 


೧೬೭೧ 


ಆವ ವ್ರತ ನೇಮವ ಹಿಡಿದಡೂ 
ಆ ವ್ರತ ನೇಮದ ಭಾವಶುದ್ಧ ವಾಗಿರಬೇಕು. 
ಅಸಿ ಕೃಷಿ ಯಾಚಕ ವಾಣಿ ತ್ವದಿಂದ ಬಂದ ದ್ರವ್ಯಂಗಳಿಕ್ಲಿ 
ಬಾಹ್ಯದ ಬಳಕೆ ಅಂತರಂಗದ ನಿರಿಗೆ 
ಉಭಯ ಶುದ್ಧವಾಗಿಪ್ಪ ಭಕ್ಕನಂಗವೆ ಏಲೇಶ್ವರಲಿಂಗದಂಗ. 


೧೬೭೨ 


ಸಂಪುಟ : ಒಂದು 


ls I 


ಅಳಿಮೇಳ ಚರ್ಚಗೊಟಿ, ಚೌವಟತನಕಾಗಿ 'ವ ನ್ರತದಾಳಿಯ ಮಾಡಿಕೊಳ್ಳ ದೆ 


ತನುವಿಗೆ ಕಟ್ಟು, ಮನಕ್ಕೆ ವ್ರ ವೃತ 
ಸರ್ವೇಂದ್ರಿ pe ವಿಸಜ್ಜನನವಾಗಿ ಮಾಡಿಕೊಂಬುದೆ ಸೆ ಓಷ್ಯ 
3 ಗುಣ" ಏಲೇಶ ಶ್ಯರಲಿಂಗಕ್ಕೆ ವ್ರತದ ಸುಪಥದ ಪ 


Il ೧೦ 


ಏಲೇಶ ರ ಕೇತಯ್ಯಗಳ ವಚನ ೬೪್ಭಿ 
೧೬೭೩ 


ಇಷ್ಟ ಬಿದ್ದಲ್ಲಿ ಎತ್ತಿ ಕಟ್ಟಿಕೊಳಲಾಗದು. 


ಹಿಂದಕ್ಕೆ ಮರನೆ, ಮುಂದಕ್ಕೆ ಚಿತೆ ಶುದ_ವೆಂದಡೆ 
A 
ಆ ಗುಣ ಶುನಕಸ್ಪಪ್ಪ ದಂತೆ. 
ಇಂತೀ ಇವ ಕಂಡು ಮತ್ತೆ ಹಿಂಗದಿದ್ದೆ. ನಾದಡೆ 
ಇಹಪರಕ್ಕೆ ಹೊರಗು, ಏಲೇಶ್ವರಲಿಂಗಕ್ಕೆ ದೂರ. | ೧೧ 1 


೧೬೭೪ 


ಉಂಡವರ ನೋಡಿ, ತಮ್ಮ ಬಂಧುಗಳ ನೋಡಿ, 
ಅವರು ಜಂಗಮವೆಂದು, ತನ್ನ ಸಂದೇಹದ ಕಟ್ಟಳೆಯವರೆಂದು ಮಾಡುವ 
ಲಂದಣಿಗರ ಜಗಭಂಡರ ಒಡೆಯರ ಕಟಳೆ, 
ವ್ರತದಂಗದ ಸೆಂಗವಲ್ಲ, ಏಲೇಶ್ವರಲಿಂಗಕ್ಕೆ ದೂರ. | ೧೨ 11 


೧೬೬೭೫ 


ಎಂಬತ್ತ ನಾಲ್ಕುಲಕ್ಷ ವ್ರತಶೀಲ, ಅರವತ್ತ, ನಾಲ್ಬು ನೇಮ, 
ಅರುವತ್ತಾರು ವ್ರತಂಗಳಲ್ಲಿ 
ಇವ ಪ್ರಮಾಣಿಸಿ ನಾಮವಿಟ್ಟೆಹೆನೆಂದಡೆ ಎನಗಾಗದು, ಚೆನ್ನ ಬಸೆವಣ್ಣಂಗಲ್ಲದೆ. 
ಆತ ಜ್ಞಾನಸೂತ್ರಧಾರಿ, ನಾನು ಕ್ರಿಯಾವರ್ತಕ. 
ಮಾಡಿಕೊಂಡ ವ್ರತಕ್ಕೆ ಕೇಡು ಬಂದಿಹಿತೆಂದು, 
ಬೆನ್ನ ಮತ್ತದ ಹುಣ್ಣಿ ನ ಪಶುವಿನಂತೆ ಎಲ್ಲಿಯೂ ನುಸೆಳಲಮ್ಮೆ ನು. 
ಸನ್ಪವವ ಕ್ರೀಯಲ್ಲಿ ಯಡ ಎನಗೆ ಅಭಿನ್ನದ ಠಾವ ಹೇಳಾ, 
ಚೆನ್ನ ಬಸೆವಣ್ಣಪ್ರಿಯ ಏಲೀಶ್ನ ೈರಲಿಂಗವೆ. Al 0೩ 11 
೧೬೭೬ 
ಒಡೆಯರು ಭಕ್ತರಲ್ಲಿ ಕೃಷಿಯಿಲ್ಲದೆ ಬೇಡಿ ತಂದು, 
ತನ್ನ ಮಡದಿ ಮಕ್ಕಳ ಹೊರೆದು, ಮಿಕ್ಕಾದುದ ಒಡೆಯರಿಗಿಕ್ಕಿಹೆನೆಂಬ 
ಅಡುಗೂಲಿಕಾರನ ಗಂಜಿಗುಡಿಹಿಯ ಭ್ರೂ 
ಸಂಸಾರದ ಅಡಿಯೊಳಗೆ ಅಡಗಿತ್ತು, ಇದ ಬೆದಕಿದಡೆ ಹುರುಳಿಲ್ಲ. 


೬೫೦ ಸಂಕೀರ್ಣ ವಚನಸಂಮುಟ : ಒಂದು 


ಅದು ಭಕ್ತಿಪಕ್ಷನ ಓಸೆರ. 
ಬಿಡಲಿಲ್ಲ, ಅರಿದು ಹಿಡಿಯಲಿಲ್ಲ. 
ಆ ಅಂಗವ, ಒಡಗೂಡುವ ಶರಣರು ನೀವೆ ಬಲ್ಲಿರಿ. 


ಎನಗದು ಸೆಂಗವಲ್ಲ ಏಲೇಶ್ವರಲಿಂಗಕ್ಕೆ. Wo 
(EE 


ಒಡೆಯರು ಭಕ್ತರಿಗೆ ಸಲುವ ಸಹಪಜಕ್ಕಿಯಲ್ಲಿ, 
ಗುರು ಆರಸೆಂದ್ದು, ತನ್ನ ಪರಿಸ್ತ ೦ದವೆಂದು 
ರಸದ್ರವ್ಯವ ಎಸೆಕದಿಂದ ಇಕ್ಕಿದಡೆ, 
ಅದ ತಾನರಿದು ಕೊಂಡಡೆ ಕಿಸುಕುಳೆದ ಪಾಕುಲ. 
ಅಲ್ಪ ಜಿಹ್ವೆಲಂಪಟಕ್ಕೆ ಸಿಕ್ಕಿ ಸಾವ ಮತ್ತ ಸ್ರಿದಂತೆಯಾಗದೆ- 
ಈ ಗುಣವ ನಿಶ್ಚಯಿಸಿದಲ್ಲಿ ಏಲೇಶ್ವರಲಿಂಗವನರಿಯಬಲ್ಲ. ೧೫ 1 


೧೬೭೮ 


ಒಡೆಯರು ಭಕ್ತರು ತಾವೆಂದು ಅಡಿಮೆಟ್ಟಿ ಹೋಹಲ್ಲಿ 
ತಡೆಯಿತು ಶಕುನವೆಂದುಳಿದಡೆ, 
ಕಾಗೆ ವಿಹಂಗ ಮಾರ್ಜಾಲ ಮರವಕ್ಥಿ ಗರ್ದಭ ಶಶಕ ಶಂಕೆಗಳು 
ಮುಂತಾದ ಸಂಕಲ್ಪಕ್ಟೊಳಗಾದಲ್ಲಿ 
ವ್ರತಕ್ಕೆ ಭಂಗ, ಆಚಾರಕ್ಕೆ ದೂರ. 
ಅದೆಂತೆಂದಡೆ; 
ಅಂಗಕ್ಕೆ ಆಚಾರವ ಸೆಂಬಂಧಿಸಿ, ಮನಕ್ಕೆ ಅರಿವು- ಅರಿವಿಂಗೆ ವ್ರತವ ಮಾಡಿದಲ್ಲಿ, 
ಬೇರೊಂದು ಪರಿಹರಿಸುವ ನಿಮಿತ್ತವುಂಟೇ? 
ಇಂತೀ ಸತ್ವಿ ವಯಾವಂತಗೆ ಕಷ್ಟಜೀವದ ಲಕ್ಷದಲ್ಲಿ ಚಿತ್ತ ಮೆಚ್ಚಿಹನ್ನಕ್ಸ - 

SO 

ಆತನು ಆಚಾರಭ್ರಪಷ A ಏಲೇಶ್ವರಲಿಂಗಕ್ಕೆ ದೂರ. | o೬ I 


೧೬೭೯ 


ಓಗರ ಮೇಲೋಗರವನುಂಬನ್ನ ಕ್ಕ ಗಡಿತಡಿಯ ಕಾಯಿಸಿ 
ಮತ್ತೊಡೆಯರ ಕರೆಯೆಂದು, 
ಮತ್ತೊಡೆಯರು ಬಂದಲ್ಲಿ ಮಡದಿಯರ ಮನೆಯೊಳಗವಿಸಿ, 
ತನ್ನ ಬಿಡುಗಡೆಯ ಸ್ತ್ರೀಯರ ಕೈಯಲ್ಲಿ 
ಒಡೆಯರ ಪಾದವೆಂದು ಅಡಿಯ ತೊಳೆವುತ್ತ ಹ 
ಆ ತೊಳೆದ ನೀರ ತಾ ಕುಡಿವುತ್ತ, 


ಏಲೇಶ ರ ಕೇತಯ ಗಳ ವಚನ ೬೫೧ 


ಲಂಗಮಜ್ಞನವೆಂದು ಎರೆವುತ್ತ, 
ಅವರು ಉಂಡು ಮಿಕ್ಕ ಓಗರವ ಪ್ರಸಾದವೆಂದು 
ಇರ ತೋರಿ ತಾವು ಭುಂಜಿಸುತ್ತ, 
೦ತಿವರು ತ ತಮ್ಮ ವ್ರತ ತವ ತಾವನರಿಯದೆ, ತಮ್ಮ ಭಾವವ ತಾವರಿಯದೆ, 
br ಕುಡಿದವರಂತೆ, ಮರುಳು ಗ್ರಹ ಹೊಡೆದವರಂತೆ! 
ಇಂತೀ ತ್ರಿವಿಧ ಗುಡಿಹಿಯ ಭಕ್ತಿ ಸ ನೀರಡಿಸಿ ಸತ ತೈಂತಾಯಿತ್ತು. 
ಆ ಗುಣಕಟ್ಟ ಫೆ ಏಲೇಶ್ವರಲಿಂಗವ ಮುಟ್ಟ ದೆ ಇತ್ತಲಿ ಉಳಿಯಿತ್ತು. | ೧೭ | 


೧೬೮೦೦ 


ಕ್ರೀಗುಣ ಶುದ್ಧ ವಾದಲ್ಲಿ ಭಾವಗುಣ ಶುದ್ಧ. 
ಆ ಸೆದ್ಭಾವದ ದೆಸೆಯಿಂದ ವಿಮಲಜ್ಞಾನ 
ಭಸಸನ್ಸಾನ ಸೊತ್ರವಾಗಿ ತಿ ತ್ರಿವಿಧಭೇದವಾಯಿತ್ತು. 
ಆತಿ ತ್ರಿವಿಧದ ಸೂತ್ರ 5ದಿಂದ ಹೆಡುಸ ಸ ಲವಾಯಿತ್ತು. 
ಆ ಪಡಸ್ಥ ಲದ ಭವಂಗಳೆ ಭಿನ್ನ ಭಾವವಾಗಿ ನಾನಾ ಸೆ ಸ ಲಭೇದ ವ್ರತವಾಯಿತ್ತು. 
ಆವ್ರ ತದೆ ಲಕ್ಷಣವನರಿತು ಆವಾವ ಕ್ರೀಯಲ್ಲಿ ಅವಾವ ಭಾವಶುದ್ಧ ವಾಗಿ, 
ಕತ ತೈ ಕಟ್ಟ ಳಿಯಾಗಿ, ನೇಮಕ್ಕೆ ನಶ ಯವಾಗಿ 
ವ್ರತೆದಾಂಯ ತಪ್ಪದಿಪ್ಪ ಭಕ್ತ, ನಲ್ಲಿ 
ಏಲೇಶ್ವರಲಿಂಗವು ನಿಶ್ಚಯವಾಗಿಪ್ಪನು. u ೧೮ ॥ 


೧೬೮೧ 


ಕ್ರೀ ನೀಕ್ರೀಯೆಂಬ ಉಭಯವಾವುದು? 
ತನ್ನ ನರಿತಲ್ಲಿ ಕ್ರೀ, ತನ್ನ ಮರೆದಲ್ಲಿ ನೀಕ್ರೀ. 
ನಾನೆಬುದುಳ್ಳಿನ್ನ ಕ್ಸ ಸರ್ವಕ್ತಿ e ಸಂಭ್ರಮಿಸಬೇಕು, 
ನಾನೆಂಬುದೇನೂ ತೋರದಲ್ಲಿ ಕ್ರೀಯೆಂಬುದೇನೂ ಇಲ್ಲ. 
ಇಂತೀ ಭಾವವ ತಿಳಿದು ನಿಮ್ಮ ನೀವೆ ನೋಡಿಕೊಳ್ಳಿ, 
ಜಿಡ್ಡ ಜಿಗುಡೆಂಬ ಸೆಂದೇಹವ ತಾನುಂಡು ತೇಗಿದಂತೆ. 
ಇದಕ್ಕೆ ಸೆಂದೇಪವಿಲ್ಲ. ಏಲೇಶ್ವರಲಿಂಗವೇ ಸಾಕ್ಷಿ. ೧೯ 1 


೧೬೮೨ 


ಕ್ರೀಯ ಅನ ುವನರಿದಾತ ಗುರುವೆಂಬಿ, 
ಕ್ರೀಯ ಅನುವನರಿತುದು ಲಿಂಗವೆಂಬಿ, 
ಕ್ರೀಯ ಅನುವನರಿದಾತ ಜಂಗಮವೆಂಬೆ. 


೬೫೨ 


ಸಂಕೀರ್ಣ ವಚನಸಂಪುಟ : ಒಂದು 


ಇಂತೀ ತ್ರಿವಿಧಮೂರ್ತ್ಶಿ ಆಚಾರಕ್ಕೆ ಅನುಕೂಲವಾಗಿ 

ಬಂಗಾರಮೊಳೆಗೆ ಬಣ್ಣವಡಗಿದಂತೆ, ಆ ಬಣ್ಣ ವೇಧಿಸಿ ಬಂಗಾರವಾದಂತೆ. 

ಇಂತು ಆಚಾರಕ್ಕೂ ಅರಿವಿಂಗೂ ಪಡಿಪುಚ್ಛವಿಲ್ಲವಾಗಿ, 

ಆಚಾರವೆ ಕುಲ್ಲ ಅನಾಚಾರವೇ ಹೊಲೆ. 

ಇದಕ್ಕೆ ಒಲವರವಿಲ್ಲ, ಏಲೇಶ್ವರಲಿಂಗವ ಕೇಳಲಿಲ್ಲ. Il ೨೦ ॥| 


೪ 


ಕೀಳು ಲೋಹದ ಮೇಲೆ ಮೇಲು ಚಿನ್ನವ ತೊಡೆದಡೆ, 
ಅದು ಸ್ವಯಂಭು ಹೇಮವಪ್ಪು ದೆ? 
ಹೆಣು ಹೊನ್ನು ಮಣ ಕುರಿತು 
[5 ಈ € 
ಕುಜಾತಿಗನ್ನ ಕ್ಕೆ ಶೀಲವಂತನಾದವ 
ನನ್ನಿಯ ವ್ರತದ ದೆಸೆಯ ಬಲ್ಲನೆ? 
ಇಂತಿೀೀ ಗನ್ನರನರಿದು, ಇಂತೀ ನಿಜಪ್ರಸೆನ್ನರ ಕಂಡು, 


 ಉಭಯದ ಬಿನ್ನಾಣದ ವ್ರತದ ಬೆಸುಗೆಯ 


ತ್ರಿಕರಣಕ್ಕೆ ಅನ್ಯವಿಲ್ಲದೆ ಮಾಡಬೇಕು. p 
ವಲೇಶ್ವರಲಿಂಗಕ್ಕೆ ವ್ರತಕ್ಕೆ ಆಚುರ್ಯನಾಗುಲ್ಲಡೆ. | 2೧ ॥ 


೧೬೮೦೪ 


ಗುರುಪ್ರಸಾದವ ಕೊಂಬಲ್ಲಿ ಇಹವನರಿಯಬೇಕು, 
ಶಿಂಗಪ್ರಸಾದವ ಕೊಂಬಲ್ಲಿ ಪರವನರಿಯಬೇಕು, 
ಜಂಗಮಪ್ರಸಾದವ ಕೊಂಬಲ್ಲಿ ಇಹಪರ ಉಭಯವನರಿತು ಸ್ವೀಕರಿಸಬೇಕು. 
ಗಣಪ್ರಸಾದವ ಸಮೂಹದಲ್ಲಿ ಕೊಂಬಲ್ಲಿ, 
ರಾಜಸೆ ತಾಮಸೆ ಸಾತ್ಚಿಕವಂ ಅರಿದು 
ಕೊಂಬಲ್ಲಿ ತ್ರಿವಿಧವಂ ಮರೆದು, 
ಅಜೀರ್ಣ ಮನ ಮುಂತಾದ ಮಿಕ್ಕಾದ ತೊಡಕಿಂಗೆ ಒಡಲಲ್ಲದೆ, 
ವಡಬಾನಳನಂತೆ, ಉರಿಯ ಒಡಲಿನಂತೆ, 
ಆಕಾಶವನವಗವಿಸಿದ ಗೋಳಕಾಕಾರದಂತೆ, 
ಕುರುಹಿಂಗೆ ಒಡಲಿಲ್ಲದೆ ಕೊಂಡುದು ಗಣಪ್ರಸಾದ. 
ಹೀಂಗಲ್ಲದೆ ಹುಲಿ ಹಾಯಿದ ಗೋವ ಹಲವು ನರಿಗಳು ಕೊಂಡು 
ತಮ್ಮ ತಮ್ಮ ಹೊಲಗಳಿಗೆ ಹೋದಂತಾಗಬೇಡ. 
ಎನಗಿನಿತು ಒಲವರವೆಂದು ನೋಯಬೇಡ. 
ಇದು ಏಲೇಶ್ವರಲಿಂಗದ ವ್ರತದಂಗದ ಹೊಲಬಿನ ಹಾದಿ. il ೨೨ Il 


ವಿಲೇಶ್ವರ ಕೇತಯ್ಯಗಳ ವಚನ ೬೫೩ 


ಗುರುಪ್ರಸಾದಿ ಆ ಪ್ರಸಾದವ ಲಿಂಗಕ್ಕೆ ಅರ್ಪಿಸೆಲಾಗದು, 
ಲಿಂಗಪ್ರಸಾದಿ ಆ ಪ್ರಸಾದವ ಜಂಗಮಪ್ರಸಾದದಲ್ಲಿ ಕೂಡಲಾಗದು. 
ಇಂತೀ ತಿ ಶ್ರಿವಿಧಪ್ರ ಸಾದವ ತಾ ಸ ಸ್ವೀಕರಿಸುವಲ್ಲಿ 
ತನ್ನ ದೃಷ್ಟದ ಇಷಕ್ಕಿ ಅರ್ಪಿಸೆದೆ ಮುಟ್ಟಲಾಗದು. 
ಇಂಶೀ ಮ ಅಮೃತದಲ್ಲಿ ಏಷ ಬೆರೆದ್ದತೆ: 
ಅಮೃತವ ಚೆಲ್ಲಬಾರದು, ವಿಷವ ಮುಟ್ಟಬಾರದು. 
ಗೋವು ಮಾಣಿಕವ ನುಂಗಿದಂತೆ: 
ಗೋವ ಕೊಲ್ಲಬಾರದು, ಮಾಣಿಕವ ಬಿಡಬಾರದು. 
ಗೋವು ಸಾಯದೆ ಮಾಣಿಕ ಕೆಡದೆ ಬಹ ಹಾದಿಯ ಬಲ್ಲಡೆ 
ಆತ ತ್ರಿವಿಧ ಪ್ರಸಾದಿಯೆಂಬೆ. p 
ಆ ಗುಣ ಏಲೇಶ್ವರಲಿಂಗಕ್ಕೂ ಅಸಾಧ್ಯ ನೋಡಾ! | ೨೩ 


೧೬೮೬ 


ಚಿನ್ನ ಟಲೋಹಾದಿಗಳು ಕರಗಿ ಒಂದುಗೂಡುವುದಲ್ಲದೆ 
ಮಣ್ಣು ಬೆಂದು ಹಿಂಗಿ ಓಡಾದುದು ಸೆರಿಯಿಂದ ಸೆಂದುಗೂಡುವುದೆ? 
ಅರಿಯದ ಮರವೆಯ ಒಡಗೂಡಬಹುದಲ್ಲದೆ 
ಅರಿತು ಹೇಳಿ ಕೇಳಿ ಮತ್ತರಿಯೆನೆಂದು 
ಅಹೆಂಕಾರದಲ್ಲಿ ನುಡಿವವನ ಒಡಗೂಡಬಹುನೆ? 
ಇಂತೀ ಗುಣವ ಅರಿದು ಒಪ್ಪಿದಡ ದಡೆ ಪರಕ್ಕಿ ದೂರ, 
ಅಲ್ಲ- ಅಹುಖೆಂದಡೆ ಶರಣರ ಗೆಲ್ಲ ಸೋಲದ ಹೋರಾಟ. 
ಇಂತಿವರೆಲ್ಲರೂ ಕೂಡಿ ನೊಂದಡೆ ನೋಯಲ್ಲಿ 
ನಾ ಕೊಂಡ ವ್ರತದಲ್ಲಿಗೆ ತಪ್ಪೆನು. 
ಇದು ವ್ರ ತಾಭಾರವ ಬಲ್ಲವರೆ ಭಾಷೆ. 
ಏಲೇಶ್ವ 'ರಲಿಂಗವು ಕುಲ್ಲತನವಾದಡೂ ಒಲ್ಲನು. | ೨೪ ॥| 


೧೬೮೭ 
ಜಂಗಮದ ಮುಂದಿಟ್ಟು ಕೊಟ್ಟು ಕೊಂಡೆಹೆನೆಂಬ 
ಸೆರ್ವಸೆಮಖಯಾಚಾರ ಸಂಪತ್ತಿ ನಿರವು: 
ಮಚ್ಚ ನ ಭೋಜನ ಅಂದಳ ಛತ್ರ ಚಾಮರ ಕರಿ ತುರಗ ದರ್ಪಣ 


ಹಲುಕಡ್ಡಿ ನಖಚಣ ಪರಿಮಳೆ ಗಂಧ ಮೆಟ್ಟಡಿ ತೌಂಬೂಲ ರತ್ನಾಭರಣ 

ಮೆತ್ತೆ ಶಯನ ಸ್ರೀಸಂಸರ್ಗ ಒಡೆಯಂಗೆ ಆಯಿತ್ರೆಂಬುದ ಕೇಳಿ, 

ಆ ಒಡೆಯನ ವಾಚಾಪ್ರ ಸಾದದಿಂದ ಮಹಾಪ್ರ ಸಾದನೆ ಂದು 

ತನ್ನ ಸ ಸ್ವೆಸ್ಟ್ರೀಗೆ ಕೂಟಸ್ಥ RR. 

ಇಂಶೀ ಭಾವ ಸರ್ವಸೆಮಯಾಚಾರ. 

ಈ ವರ್ತಕದಂಗ ನಿಂದಾತನ ಸೆಂಗ, 

ಏಲೇಶ್ವ ರದಂಗ ಉಮೇಶ್ವರಲಿಂಗವು ಆ ಭಕ್ತನಂಗ. | ೨೫ 1 


೧೬೮೯ 


ಜಂಗಮಪ್ರಸಾದ ಮುಂತಾಗಿಯಲ್ಲದೆ ಒಳ್ಲೆನೆಬ ಭಕ್ತನ ಕಟ್ಟಳೆಯ ವಿವರ: 
ಶಿಶು, ಬಂಧುಗಳು, ಚೇಟಿ, 
ಬೆವಸಾಯವ ಮಾಡುವವರು ಮುಂತಾದ ಇವರಿಗೆಲ್ಲಕ್ಟೂ 
ಒಡೆಯರಿಗೆ ಸೆಲುವುದಕ್ಕೆ ಮುನ್ನವೆ 
ಸೀತಾಳ ಶಿವದಾನವೆಂದು ಇಕ್ಕಬಹುದೆ? 
ಒಡೆಯರ ಕಟ್ಟಳೆಯ ಠಾವಿನಲ್ಲಿ ನಿಮ್ಮ ಕ ಸತ್ಯಕ್ಕೆ ? ನಿಮ್ಮ ಮನವೆ ಸಾಕ್ಷಿ. 
ಇದು ದಂಡವಲ್ಲ, ನೀವು ಕೊಂಡ ಅ್ಗಗದೆ ನೇಮ. 
ಇದಕ್ಕೆ ನಿಮ್ಮ ೭ ಏಲೇಶ್ವರಲಿಂಗವೆ ಸಾಕ್ಷಿ. li ೨೬ Il 


೧೬೮೯ 


ಜಲ ನೆಲ ಶಿಲೆ ತಾನಾಡುವ ಹೊಲ ಮುಂತಾಗಿ 

ಸೆರ್ವವೆಲ್ಲವು ಲಿಂಗಾಯತಸೆಂಬಂಧವಾಗಿ, 
ಭವಿಸಂಗ, ಭವಿನಿರೀಕ್ಷಣೆ, ಭವಿ ಅಪೇಕ್ಷೆ, ಭವಿದ್ರವ ವ ಂಗಳನೊಲ್ಲದೆ, 
ಶಿವನನರಿವರಲ್ಲಿ, ಶಿವನ ಪೂಜೆಯ ಮಾಡುವರಲ್ಲಿ, 
ಶಿವಮೂರ್ತಿಧ್ಯಾನದಿಂದ ಶಿವಲಿಂಗಾರ್ಚನೆಯ ಮಾಡುವಲಶಲ್ತಿ, 
ಶಿವಪ್ರಸಾದವ ಕಾಡಿ ಬೇಡಿ ತಂದು ಒಡೆಯನಿಗಿತ್ತು 
ಆ ಪೃಸಾದವ ಏಲೇಶ್ವರಲಿಂಗಕ್ಕೆ ಕೊಟ್ಟ 
ಆ ವ್ರತಭಾವಿಗೆ ನಮೋ ನಮೋ ಎನುತಿದ್ದೆ. ll ೨೭ 1 


೧೬೯೦ 


ತಂದೆಯ ಮಗ ಕರೆದು, ಮಗನ ತಂದೆ ಕರೆದು, 
ಭಾವನ ಮೈದುನ ಕರೆದ್ದು ಮೈದುನನ ಭಾವ ಕರೆದು, 
ತಮ್ಮ ಬಂಧುಗಳೆ ಜಂಗಮವೆಂದು ಕೂಡಿಕೊಂಡು ಉಂಬ 
ಜಗಭಂಡರ ನೇಮ ಸುಸೆಂಗವಲ್ಲ, ಏಲೇಶ್ವರಲಿಂಗಕ್ಕೆ. | ೨೮1 


ಏಲೇಶ್ವರ ಕೇತಯ್ಯಗಳೆ ವಚನ ೬೫ 


ತನು ಮುಟ್ಟುವುದಕ್ಕೆ ಮುನ್ನವೇ ಮನ ಶೀಲವಾಗಿರಬೇಕು, 
ಮನ ಮುಟ್ಟುವುದಕ್ಕೆ ಮುನ್ನವೆ ಅರಿವು ಶೀಲವಾಗಿರಚೇಕು, 
ಅಂಗ ಮನ ಅರಿವು ವ್ರತಾಂಗದಲ್ಲಿ ಕರಿಗೊಂಡು 
ಆಚಾರಕ್ಕೆ ಅನುಸೆರಣೆಯಿಲ್ಲದೆ, ಆತ್ಮವ್ರತ ತಪ್ಪಿದಲ್ಲಿ ಓಸರಿಸೆದೆ, 
ಆ ವ್ರತದ ಅರಿವು ಹೆರೆಹಿಂಗದೆ ಇಪ್ಪಾತನಂಗವೆ ಏಲೇಶ್ವರಲಿಂಗದಂಗ. ೨೯ ॥ 


೧೬೯೨ 


'ತನುಶೀಲ ಗುರುಭಕ್ತಿ, ಮನಶೀಲ ಲಿಂಗಭಕ್ತಿ, 
ಧನಶೀಲ ಜಂಗಮಭಕ್ತಿ, ತ್ರಿವಿಧಶೀಲ ಮಹಾಭಕ್ತಿ. 
ಅಂಗ ಮನ ಭಾವ ಕರಣಂಗಳಲ್ಲಿ ವ್ರತದಂಗವೆ ಪ್ರಾಣವೆಂದು ಇಪ್ಪುದು ಭೆಲಭಕ್ತಿ. 
ಇಂತೀ ಭೇದಭಾವಂಗಳೆಲ್ಲಿ ಅಣುಮಾತ್ರ ತಪ್ಪ 
ಕ್ಷಣಮಾತ್ರ ಸೈರಿಸೆವೆಂಬುದು ನಿಶ್ವಯಭಕ್ಷಿ > 
ಇಂತೀ ವರ್ತಕಶುದ ಸದ್ಭಕ್ತ ೦ಗೆ ಮತಣ್ಯ-ಕೈಲಾಸವಂಬ ತೆತ್ತು ಗೊತ್ತಿಲ್ಲ. 
ಆತ ವ್ರತಲಕ್ಷಣಮೂರ್ತಿ, ಏಲೇಶ್ವರಲಿಂಗವು ತಾನೆ. | a0 f 


ತೆನುಸೆಂಪಾದನೆಯ ನೇಮ, ಭಾವಸೆಂಪಾದನೆಯ ನೇಮ, 
ಜ್ಞಾನಸೆಂಪಾದನೆಯ ನೇಮ, ಕ್ರೀಸೆಂಪಾದನೆಯ ನೇಮ, 
ಆಚಾರಸಂಪಾದನೆಯ ನೇಮ, ಸೆರ್ವಭಾವಸುಂಪಾದನೆಯ ನೇಮ, 
ಸರ್ವಸ ಸ್ಥಲದ ಸಂಪಾದನೆಯ ನೇಮ, ತ್ರಿವಿಧಮಲದ ಸೆಂಬಂಧ ನೇಮ 
ಇಂತೀ ಕ್ರೀ ಅಂಗಕ್ಕೆ, ಇಂತೀ ಜ್ಞಾ ್ಲಾನ ಫಂಗಕ್ಕ. 
ಇಂತಿವ 'ಕಳಿದುಳಿದ ಭಾವ, ವಸ್ತು ವಿನಲ್ಲಿ ನಿಶ್ಚ ಯವಾದ ಶೀಲವಂತೆಂಗೆ 
ಹಿಂಗದೆ ನಮೋ ಎಂದು ಬದುಕಿದ ಏಲೇಶ್ವ ರೆಲಂಗ ಸಹಿತಾಗಿ. I ೩೧ ॥ 


೧೬೯೪ 
ತಪಿ ಇಪ ಸ್ರ ನೆಲಕ್ಕೆ ಬಿದ್ದಲ್ಲಿ 


pS 


ದೃಷ್ಟದಿಂದ ತಃ ತನ್ನ ತಾನೆ ದುದು ಅದು ಏಕಲಿಂಗನಿಜ್ಲೆ. 


ವ್ರತಗೆಟ್ಟನೆಂಬುದನರಿತು ಆಗವೆ ಪ್ರಾ ೧ವ ಬಿಟ್ಟು ದು ವ್ರ ತನನ್ನೆ ವಂತನ ಭಾವ. 
ಇಂತೀ ಉಭಯಕೈ ತಟ್ಟುಮುಟ್ಟಲ್ಲ ಲ, 
ಹೀಗಲ್ಲದೆ an ವ ನ್ರತಗೆಟ್ಟವನೆಂದೇನು? ಎಂದು 


ಘಟ್ಟಿ ಯತನದಲ್ಲಿ ಹೋರುವ ಮಿಟ್ಟೆ ಯ ಭಂಡಂಗೆ ' 


೬೫೬ 


ಸಂಕೀರ್ಣ ವಚೆನಸೆಂಪುಟ : ಒಂದು 


ಮತ್ತೆ ಸೆತ್ಯ ಸದಾಚಾರ ಭಕ್ತಿ ಉಂಟೆ? 

ಇಂತಿವರನು ನಾ ಕಂಡು ಗುರುವೆಂದು ವಂದಿಸಿದಡೆ, 

ಲಿಂಗವೆಂದು ಪೂಜಿಸಿದಡೆ, ಜಂಗಮವೆಂದು ಶರಣೆಂದಡೆ, 

ಎನಗದೆ ಭಂಗ, ಏಲೇಶ್ವರಲಿಂಗ ತಪ್ಪಿ ದಡೂ ಹೊರಗೆಂಬೆನು. | as Il 


೧೬೯೫ 


ತಾ ನೇಮವ ಮಾಡಿಕೊಂಡು 
ಕೃಷಿ ಬೇಸಾುಯವಿಲ್ಲದೆ ಒಡೆಯರ ಕಟ್ಟಳೆ ಇಷ್ಟು ಅವಧಿಗೊಡೆಲೆಂದು, 
ಹೀಗಲ್ಲದೆ ಎನ್ನ ಒಡಲ ಹೊರೆಯೆನೆಂದ್ದು, 
ಹೋದ ಹೋದ ಠಾವಿನಲ್ಲಿ ಒಗರವನಿಕ್ಕಿಸುವ 
ಲಾಗಿನ ಶೀಲವಂತರ ಮನದ ಭೇದವ 
ನೀವೇ ಬಲ್ಲಿರಿ ಏಲೇಶ್ವರಲಿಂಗವೆ. 24 


೧೬೯೬ 


ತಾವರೆಯ ಎಲೆಯ ಮೇರಳ ನೀರಿನಂತೆ 
ಎನ್ನ ಮನ ಆವ ವ್ರತವನೂ ನೆಮ ದಿದೆ ನೋಡಾ, 
ಎನ್ನ ಸಂದೇಹದಿಂದ ಮಹಾವ್ರ ತಿಗಳೆ ಸೆಂಗ ಸುಸಂಗವಾಗದಿವೆ ನೋಡಾ. 
ಕೆ ಕ್ರೀಯನರಿಯದ್ದು, ಅರಿವ ನೆನೆಯದು. 
ಬರುದೊರೆಯೋಹ್‌ ಮನಕ್ಕೆ | 
ಒಂದು ಕುರುಹ ತೋರಾ, ಏಲೇಶ ಶೈರಲಿಂಗಾ. I! av | 


೧೬೯೭ 


ತಾ ಹಿಡಿದ ವ್ರತಕ್ಕೆ ನಿಶ್ಚ ಯವ ಕಂಡು ನಡೆವಲ್ಲಿ 
ಸೋಂಕು ಬಹುದಕ್ಕೆ ಮುನ್ನ ವೆ ಸುಳುಹನರಿದು, 
ತಟು ಮುಟ್ಟು ಿ ಬಹುದಕ್ಕೆ ಮುನ್ನ ವೆ ಕಟ ತಿಣೆಯ ಮಾಡಿ, 
ಮಸರ ದೃಷ್ಟ ಷ ದಿಂದ ಶಿವಾಧಿಕ್ಯ ತಪ್ಪಿ ಬರದಲ್ಲಿ 
ನ್ನ ಕಟ್ಟಿ ಫು ವ ವ್ರತಸ್ಥ ಸ್ಪಭಕ್ಕರು ಗಣಂಗಳು 'ಗುರುಲಿ ರಶಂಗಜಂಗಮ ಮುಂತಾಗಿ 


ನ ವ್ರತದ ದೃಷ ದ 'ಕಟ್ಟಳಿ ತಪ್ಪಿತ್ತೆಂದು ಮಹಾಪ್ರಮಥರಲ್ಲಿ ತಪ್ಪನೊಪ್ಪನ್ನ 


ಇನ್ನು ಘಟವಿಪ್ರ 'ನೋ ಯೆಂದು ಬೆಳ್ಳೊಂಡು 
ಕೊ ಸ್ಯಾಪ್ಪಿದಂತೆ ತನ್ನ "ಚಿತ ತ್ರವಿದ್ದು ಪರಿಪರಿಸಿಕೊಂಬುದು ಮರ್ತ ದ ಅನುಸರಣೆ, 
ತೆಪ್ಪಿ ದಲಿಯ ಆತ ವಸು ಬ ಎನಲ್ಲ ಕೂಡುವುದು ಕಟಾ ಪಿಚಾರಿಯ ನೇಮ. 


ೇಶ್ವರ ಕೇತಯ್ಯಗಳ ವಚನ ೬೫೭ 
ಇಂತೀ ಉಭಯವ ವಿಚಾರಿಸಿ ನಿಂದ ವತ ವ್ರತಕ್ಕೆ ನಿಮ್ಮ ನವೆ ಸಾ: 
ಆಜ್ಞೆಯ ಮಿರಲಿಲ್ಲ, ಬಂಧನದಲ್ಲಿ ಅಳಿಯಲಿಲ್ಲ. 
ನೀವು ನೀವು ಬಂದ ಬಟ್ಟೆಯ ನೀವೆ ನೋಡಿಕೊಳ್ಳಿ. 
ಎನ ಬಟ್ಟೆ, ಏಲೇಶ್ವ ರಲಿಂಗದ ಗೊತ್ತು, 


FR 


ಕೆಟ್ಟಿಹಿ ಹಿತೆಂದು ಸೊಚಸೆದೋರತ್ತು. | AF || 


p 


ದಾಯಗಾರನ ಶೀಲ, ತ್ರಿವಿಧ ಢಾಳಕನ ಭಕ್ತಿ, 
ಶಬರನ ದಯೆ, ಚೋರನ ಲಲ್ಲಿ, ಕಳ್ಳೆಯ ಬಲ್ಲತನ, 
ಇವೆಲ್ಲವು ಕಲಿಯ ಮಣಿಯಂತೆ ಅಲ್ಲಿಗಲ್ಲಿಗೆ ದಾಯ. 
ಇಂತೀ ಕಳ್ಳರ ವ್ರತ ನೇಮ 
ಸುಳಿದಲ್ಲಿಯೆ ಕಾಣಬಂದಿತ್ತು ಏಲೇಶ್ವರಲಿಂಗಕ್ಕೆ. ll A 1 


೧೬೯೯ 


ದೆ ಷ್ಟಿ ? ನಟ್ಟು ಚಿತ ತ್ರವೊಪ್ಪಿ ದಲ್ಲಿ ಬೇರುಂಟೆ ಹಾದರವೆಂಬ 
ಆ ಗುಣವ ಹ; ಮನಶಂಕೆದೋರಿದಲ್ಲಿ ನಂದೆಗೆ ರ 
ಇಂತೀ ಉಭಯಭಾವ ತಲೆದೋರಿದಲ್ಲಿ 
ಅಂಗಕ್ಕೆ ಆಚಾರವಿಲ್ಲ, ಆತ್ಮಂಗೆ ವ್ರತವಿಲ್ಲ. 
ಇಂತೀ ಸೆಂದೇಹದಲ್ಲಿ ಸಾವವ ಇಹಪರ ಉಭಯಕ್ಕೆ ಹೊರಗು. 
ಏಲೇಶ್ವರಲಿಂಗ ಅವರಿಗೆ ಮುನ್ನವೆ ಒಳಗಲ್ಲ. | ೩೭ '| 


೧೭೦೦ 


ಧೂಳು ಪಾವಡ, ಕೆಂಠ ಪಾವಡ, ಸರ್ವಾಂಗ ಪಾವಡದೊಳಗಾದ, 
ಲವಣ ಸಪ್ರೆ ವೊಳಗಾದ ನಾನಾ ಶೀಲಸೆಂಪನ್ನ ರಿಗೆಲ್ಲಕ್ಟೂ 
ಭಾವದ ವ್ರ ತ ಬೇರುಂಟು, ಸೆದ್ಭುವದ ವ್ರ ವೃತ ಬೇರುಂಟು. 
ಪೃಥ್ವಿ ಅಪ್ಪು ತೇಜ ವಾಯು Cer ಪಂಚಭೂತಿಕತನು 
ವ್ರತವ ಅಂಗೀಕರಿಸುವಲ್ಲಿ ತ್ರಿಜ ಇತಿಭೇದಂಗಳುಂಟು. 
ಪ ಥಿ ಸೋಂಕ FORE ಅಪ್ಪು ಸೋಂಕ ವಿಚಾರಿಸಿ, ತೇಜ ಸೋಂಕ ವಿಚಾರಿಸಿ 
ವಾಯು ಸೋಂಕ ವಿಚಾರಿಸಿ, ಆಕಾಶ ಸೋಕ ವಿಚಾರಿಸಿ 
ಇಂತೀ ಪಂಚನೋಷಂಗಳ ಸೆಂಕಲ ) ವಿಲ್ಲದಂತೆ 
ಲಯ ನಿರ್ಲ೯ಯವ ಕಂಡು, ಅಳಿವುಳಿವನರಿದ್ದು, 
ಅಂಗ ಮನ ಭಾವ ಕರಣಂಗಳನೊಂದುಮಾಡಿ, 


೬೫೮ 


ಸಂಕೀರ್ಣ ವಚನಸಂಪುಟ : ಒಂದು 


ಅರ್ಪಿತವಾದುದದ ಕಂಡು, ಅನರ್ಪಿತವಾದುದನರಿತು, 

ಚಿತ್ತ ಮುಟ್ಟುವುದಕ್ಕೆ ಮುನ್ನವೆ ಮತ್ತವು ಬಹ ಠಾವ ಕಂಡಲ್ಲಿ, 
ಅರ್ಪಿತವನವಗವಿಸಿ ಅನರ್ಪಿತವ ಹೊರತಟ್ಟಿ 

ನಿಜನಿಶ್ಚಯವಾದ ಶೀಲ ಅರುವತ್ತ ನಾಲ್ಕನೆಯ ವ್ರತ. 

ಇವರೊಳಗಾದ ಕ್ರೀಯೆಲ್ಲವು ಸೆಂಕಲ್ಪದ ಸೆಂದೇಹೆ. 

ನಿಮ್ಮ ನೀವು ಮಾ 

ಮುಂದಕ್ಕೆ ಏಲೆ ರೇಶ್ವ ರದಲ್ಲಿ ರಾಮೇಶ ಶರಲಿಂಗಕ್ಕೆ 

ಜಗದ ಲೀಲೆ ಸಂದೇಡವಾಗಿದ್ದಿ ತ್ಸು. | ೩೮ ॥ 


೧೭೦೧ 


ನಾನಾ ಭಾವದ ವ್ರತಂಗಳನರಿವಲ್ಲಿ 
ಎಚ್ಚ ರಿಕೆ ವ ್ಯೈವಧಾನ ಮುಂತಾಗಿ 
ತಟ್ಟು ಮುಖ ತಾಗು-ಸೋಂಕುಗಳಲ್ಲಿ ಎಚ್ಛೈ ಕೆ ಗುಂದದೆ, 
ನಡೆವಲ್ಲಿ ಸ ಕುರಿತು ನುಡಿವಲ್ಲಿ, ಲಕ್ಷಿಸಿ ಅರವಲ್ಲಿ 
ಧರೆ ಜಲ ಅನಲ ಅನಿಲಂಗಳಲ್ಲಿ ದೃಕ್ಕು ದ ೃಶ್ಯ ಏಕವಾಗಿ ವರ್ತಿಸಿ ನಡೆವುದು 
ಖಿಂಡಿತನ ವ್ರ ತ 
ಆತ ಸಂದೇಹೆವಿಲ್ಲದ ನಿರಂಗ ಏಲೇಶ್ವರಲಿಂಗವು ತಾನೆ. | ೩೯ | 


೧೭೦೨ 


ನಾನಾ ಭೇದದ ವ್ರತವ ಸಾಧಿಸಿ ಭೇದಿಸಿ ವೇಧಿಸುವಲ್ಲಿ, 
ಬಾಹ್ಯ ಅಂತರಂಗದಲ್ಲಿ ಉಭಯ ಏಕವಾಗಿ, 
ಜಾಗ್ರ ಸ್ಪಪ್ಪ ಪ್ದ ಸುಮಪ್ರಿ ಗಳಲ್ಲಿ ಕೊಂಡ ವ ವ್ರತಕ್ಕೆ ಭಿನ ಸ ಭಾವವಿಲ್ಲವೆ, 
ಎಲ್ಲಾ ನಟಿ 3 ಂಕೆಯಲ್ಲಿ' ಬಲ್ಲವನಾಗಿ, 
ಅರಿದುದ ಬೆಟ್ಟು ಮರದೆನೆಂದು ಮತ್ತೆ ಅರಿದು ನಡೆದೆಹೆನೆಂಬುದು 
ಆ ವ್ರತಕ್ಕೆ ಅಡೆ ಮರವೆಯಲ್ಲವೆ? 
ಜೇಡನ ಮುಂದಣ ನೇಯಿಗೆಯ ನೂಲೆ? ಸೆಂಪುಟದ ಲೇಖನವೆ? 
ಲೋಹದ ಭಾವವೆ? 
ಅದು ಕುಂಭದ ಭಿನ್ನ ದಂತೆ, ಮೌಕ್ತಿಕದ ಸೆಂದಿನಂತೆ. 
ವ್ರತ ತಪ್ಪಿದಲ್ಲಿಯೆ 'ತಪ್ರನೊಪ್ಪಲಿ್ಲ, 
ವಿಲೇಶ ್ರರೆಲಿಗವಾದಡೂ ಧಿಕ್ಕರಿಸಿ ಬಿಡುವೆನು. ll ೪0 Il 


ವಿಲೇಶ್ವರ ಕೇತಯ್ಯಗಳ ವಚನ 4x 
೧೭೦೩ 


ನೇಮಕ್ಕೆ ತಪ್ಪದ ಗುರು ಎನ್ನವ, ಶೀಲಕ್ಕೆ ತಪ್ಪ ದ ಲಿಂಗ ಎನ್ನೆದು, 
ವ್ರತಾಚಾರಕ್ಕೆ ತಪ್ಪ ದ ಜಂಗಮ ಎನ್ನೆ ಮನೋಮೂರ್ತಿ. 
ಹೀಗಲ್ಲದೆ, ಕ್ರೀಗೆ ನಿಲ್ಲದ ಗುರು ಆತ ಭವಭಾರಿ, 
ಆಚಾರಕ್ಕೆ ಸೆಲ್ಲದ ಲಿಂಗ ಅದು ಪಾಷಾಣ. 
ಆ ವ್ರತದ ಆಚಾರದ ದೆಸೆಯ ದೂಷಣೆ ಜಂಗಮವೇಷದ ಘಾತಕ. 
ಇಂತೀ ಎನ್ನ ವ್ರತಕ್ಕೆ ್‌ ಎನ್ನ ಆಚಾರಕ್ಕೆ, ಎನ್ನ ಭಾವಕ್ಕೆ, 
ಎನ್ನ ಸೆಮಕ್ರೀವಂತನಾಗಿ, ಸೆಮಶೀಲವಂತನಾಗಿ, 
ಸಮಭಾವವಂತನಾಗಿ, ಸಮಪಥ ಸೆತ್ತಥನಾಗಿ ಇಪ್ಪಾತನೆ 
ಎನ್ನ ತ್ರಿವಿಧ ಒಡೆಯ, ಇತ್ತಳವ. 
ವ ಗುಣಕ್ಕೆ ಒಪ್ಪ ದೆ ತ್ರಿವಿಧದ ಕಚ್ಚಾಟಕ್ಕೆ ಮಚ್ಚಿ ಹೋರುವವ, ತ್ರಿವಿಧದತ್ತ ಳವ. 


ಇದಕ್ಕೆ ಎನಗೆ ನಿಶ್ಚಯ. ಮ 
ಎನ್ನ ವ್ರತಾಚಾರಕ್ಕೆ ಅನುಕೂಲವಾಗದ ಏಲೇಶ್ವರಲಿಂಗವಾಯಿತ್ತಾ ದಡೂ 
ಇಹಪರಕ್ಕೆ ಹೊರಗೆಂದು ಡಂಗುರವಿಕ್ಕಿದೆ. || ೪90 1 


೧೭೦೪ 


ಪರಪಾಕದ್ರವ್ಯವ ಬಿಟ್ಟಲ್ಲಿ 
ಬಹುಜಲ, ಹರಿವ. ಜಲ ಮುಂತಾದ ಬಹು ನಿರೀಕ್ಷಣೆಯಾದ ಜಲಂಗಳ ಮುಟ್ಟಲಿಲ್ಲ. 
ಇಂತೀ ಪಾಕ ತಮ್ಮಾಯತ[ವೆ?], ಉದಕ ಅನ್ಯರಾಯತವೆ? 
ಮೊಲೆಯ ಮುಚ್ಚಿ ಸೀರೆಯ ತೆರೆದಲ್ಲಿ ಅಪಮಾನವೆಲ್ಲಿ ಅಡಗಿತ್ತು? 
ಇಂತೀ ವ್ರತದಂಗವ ನೀವ ಬಲ್ಲಿರಿ. 
ಇದು ಏಲೇಶ್ವರಲಿಂಗಕ್ಕೆ ಒಪ್ಪದ ಕ್ರೀ. il 9೨ | 


೧೭೦೫ 


ಬಸೆವೇಶ್ವರಂಗೆ ಸರ್ವಗುಣ ಶೀಲ, 
ಚೆನ್ನ ಬಸೆವಣ್ಣ ೦ಗೆ ದಿವ್ಯಜ್ಞಾನಗುಣ ಶೀಲ, 
ಪ್ರಭುದೇವರಿಗೆ ಬಸವಣ್ಣ ಚೆನ್ನಬಸವಣ್ಣ ನ ಉಭಯಗುಣಶತೀಲ, 
ಮದಡಿವಾಳಯ್ಯಂಗೆ ವೀರಗುಣ ಶೀಲ, 
ಅಜಗಣ್ಣಂಗೆ ಐಕ್ಯಗುಣ ಶೀಲ, 
ಸಿದ್ಧರಾಮಯ್ಯಂಗೆ ಯೋಗಗುಣ ಶೀಲ, 
ನಿಜಗುಣಂಗೆ ಆತ್ಮಗುಣ ಶೀಲ, 


ಸಂಕೀರ್ಣ ವಚನಸಂಪುಟ : ಒಂದು 


ಚೆಂದಯ್ಯಂಗೆ ವೃರಾಗ್ಯ ಗುಣಶೀಲ, 

ಘಟಿವಾಳಂಗೆ ತಿ ತ್ರಿವಿಧಗುಣ ಶೀಲ, 

ಮೇಳಿಗಯ್ಯಂಗೆ ಭೇದಗುಣ ಶೀಲ, 

ಅಕ್ಕಗಳಿಗೆ ನಿರ್ವಾಣಗುಣ ಶೀಲ, 

ಮಿಕ್ಕಾದ ಪ ಸ್ರಮಧಥರಿಗೆಲ್ಲಕ್ಟೂ ಸ್ತ ಸ್ಪತೆಂತ್ರ ಗುಣಶೀಲ. 

ಎನಗೆ ಏಲೇಶ ೈರಲಿಂಗವು ಕೊಟ್ಟು ದಿ ವಿಶ್ವಾಸಗುಣ ಶೀಲ. il 94 1 


೧೭೦೬ 


ಬಾವಿ ಭಾಜನ ಚಿಲುಮೆ ಪರ್ಣ ಫಲ ಸರ್ವಸೆಯದಾನ ಸಂಗ್ರ ಹೆಂಗಳಲ್ಲಿ 
ರಂಗಮುಖವಾಗಿ ತಂದ ಮತ್ತೆ, 
ಮನೆಯಲ್ಲಿ ಲಿಂಗಬಾಹ್ಯ ಕಂಡರೆಂದು ಅವರಿಗೆ ಲಿಂಗವ ಕಟ್ಟ ಬಹುದೆ? 

ಆ ಲಿಂಗದ್ರವ್ಯವ ಸೂಸುಹುದೆ? , 
ಲಿಂಗಾಂಗಿಗಳು ನೀವೆ ಉಭಯದ ಸೆಂದ ತಿಳಿದುಕೊಳ್ಳಿ. 
ಕಟ್ಟಿದ ಘಟ ತಪ್ಪದಂತೆ, ಲಿಂಗದ್ರವ್ಯ ಸೂಸೆದಂತೆ, 
ಸಂದೇಹದ ಸೆಬಂಧದಲ್ಲಿ ಸಾಯದಂತೆ, ಸುಸೆಂಗವ ತಿಳಿದುಕೊಳ್ಳಿ 
ನಲೇಶ್ವರಲಿಂಗದಲ್ಲಿ ವ್ರತವನೆಂಗೀಕರಿಸುಬಲ್ಲಡೆ. | 9೪ |] 
೧೭೦೭ 


ಬೇಡಿ ಮಾಡುವ ಭಕ್ಕನ ಇರವೆಂತೆಂದಡೆ: 
ಆ ಗಳಿಗೆಯಲ್ಲಿ ಆ ದ ನ್ರವ್ಯ ಸಂದು ಈಗ-ಆಗವೆಂಬ ಬಿ ಬೈಕೆಯ ಮರೆದು, 
ಸಶಿಸು ತರಿಗೆಂದೆನ್ನ ಜ್ಯ 
ಇಂತೀ ಭಕಿ ಕ್ರಿಯೆ: ಗತಿಯಾಗಿ, ಸತ್ಯವೆ ಒಡಲಾಗಿ, 
ಇಂಶೀ ಗುಣದಲ್ಲಿ ನಿತ್ಯ- “ಅನಿತ್ಯ ವ ಅಳಿದು ಮಾಡುವ ಸದ್ಭಕ್ತ ಕ 
ಬೇಡಿ[ದ]ನೆಂಬ ಭಾವವಿಲ್ಲ. 
ಆದ ನ್ರವ್ಯ ಏಲೇಶ್ವ ರಲಿಂಗದ ಬೈಚಿಟ್ಟ ಬಯಕೆ, il Q% I 


ಭಕ್ತಂಗೆ ಗುರುಪ್ರ ಸಾದ, ಮಾಹೇ ಶ್ವ ರಂಗೆ € ಲಿಂಗಪ್ರ ಸಾದ, 
: ಪ್ರಸಾದಿಗೆ ಜಂಗಮನ ಸಾದ, ಪ್ರಾ ಣಧಿಗಿಗೆ ಜಾ ನಪ ಸಾದ, 
ರರಾಂಗೆ ಪ್ರ ಪ್ರಸಾದ, ಖ್ಯಂಗೆ ನಿಜಪ್ರ ಸಾದ. 
ಹೀಂಗಲ್ಲದೆ ಸ ವೀ ರರಂತೆ ಸೂರೆಗೂಳಿನ್ನಿ ಅದಾರ ಪ್ರಸಾದ ಹೇಳಾ? 
ತ್ರಿವಿಧಶೇಷಪ್ರ ಸಾದವ ಕೊಂಬಲ್ಲಿ 
ನಮಬೇದವನರಿತು, ಪ್ರಸಾದದ 'ಕ್ರಮಭೇದವ ಕಂಡು, 


ಏಲೇಶ್ವರ ಕೇತಯ್ಯಗಳ ವಚೆನ 


ಆಯತ ಸಾ ಸ್ವಾಯತ ಸ ಸನ್ನ ಹಿತವೆಂಬ ತ್ರಿವಿಧ ಕ್ರಿ €ಯ 
ವಿಚಾರಿಸಿ ನಡೆವುದು ಷಟ್ಟ ಲದ ಕ್ರೀ (, 
ಆಚಾರಕ್ಕೆ ಇಕ್ಕಿದ ಗೊತ್ತು, ಏಶೇಶ ಶ್ರರಲಿಂಗವು ವ ವ್ರತಸ್ಥ ನಾದ ಯುಕ್ತಿ. ॥ ೪೬ | 


೧೭೦೯ 


ಭಕ್ತರಾಶ್ರಯಕ್ಳೆ ಭಕ್ತರು ಹೋಹಲ್ಲಿ 
ಆವರ ನಿತ್ಯಕ್ಕ ತ್ಯವ ವಿಚಾರಿಸಿ, ತಮ ನೇವಕ್ಕಿ ಅವರ ಭಾವವಪೊಂದಾದಲ್ಲಿ 
ತೆಮ್ಮ ಕ್ರ ಸತ್ಯದ ಒಡೆಯರು ಮುಂತಾಗಿ ಹೋಗಬೇಕಲ್ಲದೆ, 
ಆ ಆಭ್ರ ರ ಆಶ ಶ್ರಯಕ್ಕ ಒಡೆಯರ ಕಟ್ಟ ಳೆ ಉಂಟೆಂದು, 
ಒಡೆಯರ ಬಿಟ್ಟು ತುಡುಗುಣಶೆನದಲ್ಲಿ ಉಂಬವಂಗೆ- 
ನನ. ಬಿಡುಮುಡಿಯ [ಛ)ಂಡರನೊಪ್ಪ ಏಲೇಶ ಶ್ರರಲಿಂಗವು. | ೪೭ 


೧೭೧೦ 


ಭಕ್ತಿಯಿಂದ ನಡೆದೆಹೆನಂಬಲ್ಲಿ ವ್ರತ ಲಕ್ಷವುಂಟು, ಅಲಕ್ಷವುಂಟು. 
ಮಿಕ್ಟಾದ ಸರ್ವಗುಣಂಗಳಲ್ಲಿ ಹೊತ್ತು ಹೋರಿಹೆನೆಂದಡೆ ಭಕ್ತಿ ಲಕ್ಷಣ. 
ವಿಶ್ವ ಮಯಸತ್ತ ಕೈ ತಕ್ಕ ಸಾಮರ್ಥ್ಯದಲ್ಲಿ ಚಿತ್ತವೊಪ್ಪಿ ನಡೆವ ಕ ಸತ್ಯವ ಹೊತ್ತು, 
ಆ ಕೃತ್ಯ ತಪ್ಪದ ನಿಶ್ವ ಯವಾಗಿರಬೇಕು; 
ಇದು ಏಲೇಶ ್ರರಲಿಂಗಸ್ಕಿ ವ್ರ ವ್ರತದ ಗುತ್ತಗೆಯ ನೇಮ. "QS I 


೧೭೧೧ 


"ಭಾಂಡ ಭಾಜನ ಉಪಕರಣ ವಸ್ತ್ರ ಮುಂತಾದ ಸೆಕಲದ್ರವ್ಯಂಗಳ 
ಮನದ ಕಟಿಂಗೆ ತಟ್ಟು -ಮುಟ್ಟ ನರಿಪ 
ಅಹುದಾದುದನೊಪ್ಪಿ, “ ಅಲದುದ ಬಿಟ್ಟು, 
ಇದಿರು ಮೆಚ್ಚು ವಂಠೆ ಕಪಟ ಅನುಕರಣೆಗೆ ಒಳಗಾಗದೆ, 
ಲಿಂಗ ಮೆಚ್ಚು ತ, ಶರಣರು ಒಪ್ಪು ವಂತೆ 
ನಿಂದ ಸೆದ್ಯಕ್ತನಂಗನೆ ಏಲೇಶ್ವರಲಿಂಗವು. Il ೪೯ 1 


೧೭೧೨ 


ಫ ಎನನಕ್ಕೆ ಬಂದಂತೆ ನೇಮವ ಮಾಡಲಿಲ್ಲ, 
ಆರಾರ ಅನುವ ಕಂಡು ಆ ನೆೇಮವನನುಕರಿಸಲಿಲ್ಲ. 
ತಾನಾಚರಿಸುವ ಸೆ ಸತ್ವ, ತಾ ಹಿಡಿದ ವ್ರ ತನೇಮದ ನಿಶ್ಚಯ ರು. 
ಇಷ್ಟನರಿಯದೆ ದೃ ದೃಷ್ಟವ ಕಂಡು ಘಟ್ಟಿಯ ತನದಲ್ಲಿ ಹೋರುವ 
ಮಿಟ್ಟಿ ಯ ಭಂಡರಸೊಪ್ಪ ಏಲೇಶ ತಿಲಿಂಗವು. | #೨ | 


ಸಂಕೀರ್ಣ ವಚನಸಂಪುಟ : ಒಂದು 


೧೭೧೩ 


ಮನಕ್ಕೆ ವ್ರತವ ಮಾಡಿ, ತನುವಿಗೆ ಕ್ರೀಯ ಮಾಡಬೇಕು. 
ಇಂದ್ರಿಯಂಗಳಿಗೆ ಕಟ್ಟನಿಕ್ಕೆ, ಆತ್ಮನ ಸಂದೇಹವ ಬಿಡಿಸಿ ಕ್ರೀಯ ಮಾಡಬೇಕು. 
ಹೀಂಗಲ್ಲದೆ ವ್ರತಾಚಾರಿಯಲ್ಲ. 
ಮನಕ್ಕೆ ಬಂದಂತೆ ಹರಿದು, ಬಾಯಿಗೆ ಬಂದಂತೆ ನುಡಿದು, 
ಇಂತೀ ನಾ ವ್ರತಿಯೆಂದರೆ ಮೂಗನರಿಯದೆ ಮಾಣ ಏಲೆ ರೇಶ್ವ ರಠಿಂಗನು. ॥ ೫೧ ॥ 


೧೭೧೪ 


ಮಲವ ಕಳವಲ್ಲಿ, ಜಲವ ಬಿಡುವಲ್ಲಿ, ರುಜಿರೋಗಂಗಳು ಬಿಡುವಲ್ಲಿ, 
ಸಕಲಸುಖಭೋಗಂಗಳೆ ಹಿಡಿವಲ್ಲಿ, 
ಅಧಮ ವಿಶೇಷವೆಂಬ ಭಾವಂಗಳು ಅಂಗವ ಮುಟ್ಟುವಲ್ಲಿ, 
ಅಂಗಕ್ಕೆ ಕಟ್ಟು, ಆತೆ ಂಗೆ ವ್ರತ, ಏಲೇಶ್ವ ರಲಿಂಗದ ಕೂಟ ತಪ್ಪದಿರಬೇಕು. | ೫೨ | 


೧೭೧೫ 


ಮಾಡುವ ಧರ್ಮಕ್ಕೆ ಅಸುರದ ಕರ್ಮವೇತಕ್ಕಿ? 
ಭಕ್ತಿಯ ಮಾಡಿ ಸತ್ಯವನಾಚರಿಸಿಹೆನೆಂಬಲ್ಲಿ 
ತಾ ಮಾಡುವ ದ್ರವ್ಯಕ್ಕಿ ಆದರಣೆಯಿಂದ ಆದರಿಸೆಬೇಕು, 
ಏಲೇಶ್ವರಲಿಂಗವನರಿವುದಕ್ಕೆ. i 5೩ || 


೧೭೧೬ 


ಮೃ ತಿ ತ್ರಿಕೆಯ ಲವಣ ಸ್ಥೆ ನೈ ಯಂಪಾಕ, ಮಿಕ್ಟಾದ ಲವಣ ಅಪ್ಪುಭೇದ. 
ಸೆಪ್ರೆ ಯೆ ವ್ರತ ನಿಶ್ಚಿ ೦ತ್ಮ ನ ದೋಷನಾಶನ., 
ಇಂತೀ A ಸ ನ್ರತವೆ ಕಟ್ಟು. 
ಮಿಕ್ಕಾದ ಆರುವತೆಔ ತರಡು ಶೀಲ ಸ್ವತಂತ್ರ ಸಂಬಂಧ, 
ಅವು ಎಂಭತ್ತ ನಾಲ್ಕು ಲಕ್ಷ ಜೀವವ್ರ ತದ ಸೆಂಬಂಧ. 
ವ್ರತವ ಒಡಿದಲ್ಲಿ ಸ್ವ ವ ವ್ರತಕ್ಕೆ ಅನುಸರಣೆ ಬಂದಲ್ಲಿ, 
ಬಂದಿತ್ತು ಬಾರದೆಂಬ ಸಂದೇಹಕ್ಕೆ ಮುನ್ನ ವೆ 
ಆತ್ಮ ನಿರಂಗವಾಗಬಲ್ಲುದೊಂದೆ. ವ್ರತ. 
ಮತೆ ತ್ರೆ ಮಿಕ್ಕಾದವೆಲ್ಲವೂ ಸಂದಣಿಯ ತಗಹು, 
ಪರಿಸ್ಥ ೦ದದ ಕೊಳಕು ಲಂದಣಿಗರ ಬಂಧದ ಮಾತಿನ ಮಾಲೆ. 
ಇಂತೀ ಸೆಂಗ ದುಸ್ಸಂಗವನರಿತು ಹಿಂಗುವದ ಹಿಂಗಿ, 
ತನ್ನ ಸಂಗಸುಖಕ್ಕೆ ಬಂದುದ ಕೂಡಿಕೊಂಡ, 


ಏಲೇಶ ರ ಕೇತಯ್ಯಗಳ ವಚನ ೬೬೩ 


ವ್ರತಭಂಗಿತನಲ್ಲದೆ ನಿರುತ ಸ್ವಸೆಂಗಿಯಾದ ಸೆರ್ವಾಂಗಸೆಂಬಂಧ ಶೀಲವಂತಂಗೆ, 
ಬೇರೊಂದುವಿಲ್ಲ, ಏಲೇಶ್ವರಲಿಂಗವು ತಾನೆ. | ೫೪ | 


೧೭೧೭ 


ಲಿಂಗಭಕ್ತ ಗುರುಪ್ರಸಾದವ ಕೊಳಲಿಲ್ಲ, 
ಜಂಗಮಭಕ್ಷ್ಮ ಲಿಗಪ್ರಸಾದವ ಕೊಳೆಲಿಲ್ಲ, 
ಮಹಾಭಕ್ತ ಜಂಗಮಪ್ರಸಾದವ ಕೊಳಲಿಲ್ಲ, 
ನೇಮದ ಕೃತ್ಯದ ಮಹಾವ್ರತಿ ಗಣಪ್ರಸಾದವ ಕೊಳಲಿಲ್ಲ. 
ಅದೆಂತೆಂದಡೆ: 
ಗುರುಭಕ್ಕಂಗೆ ಗುರುವಿನಲ್ಲಿಯೆ ಮುಕ್ತಿ, ಲಿಂಗಭಕ್ತಂಗೆ ಲಿಂಗದಪ್ಲಿಯೆ ಮುಕ್ತಿ, 
ಜಂಗಮಭಕ್ಕಂಗೆ ಜಂಗಮದಲ್ಲಿಯೆ ಮುಕ್ತಿ. 
ಮಹಾಭಕ್ತಂಗೆ ಶರಣರಲ್ಲಿಯೆ ಮುಕ್ತಿ ಸಂಬಂಧ. 
ಇಂತೀ ಸಮಯ [ಗಗಣಸೆಮೊಹೆ 'ಕೂಡಿದಲ್ಲಿ ಆ ಸತ್ಯವೆ ಮಹಾಮಕಕ್ತಿ. 
ಆ ಆ ಮ ಯೆ ಅವಿಮಕಕ್ಕಿಕೇತ್ರ ಂಗಳಾದಲ್ಲಿ ಪ್ರ ಸನ್ನಪ ಪ್ರಸಾದವಾಯಿತ್ತು. 
ಲಿಂಗವ್ರ ತದಂಗವ ಮೊಗ ಏಲೇಶ ್ರ ರಲಿಂಗವೆ' ಸರ್ವಶೀಲವಂತನುದ. | ೫೫ I 


೧೭೧೮ 


ವ್ರತವನಂಗೀಕರಿಸಿದ ಮಹಾಭಕ್ಕಂಗೆ 
ಆತ್ಮ ತೇಜ ಅಹಂಮವಂತೆ ರಾಗದ್ದೆ €ಷಂಗಳುಂಟೆ? 
ಗುರುಲಿಂಗಜಂಗಮ ಮಹಾಭಕ್ತ, ರ್ಗ ಭೆ ೈತ್ಯಂಗೆ ಭೃ ತ್ಯ ನಾಗಿ, 
ವ್ರತಸ್ಥ ಸ್ಥರಲ್ಲಿ ಮಿಕ್ಕಾದ ಸೆದ್ದ ಮತರ್ಸಿ ತಯೆಮಗರಕೇಕು, 
ಮು ಎಿ್ಸೆ ರಲಿಂಗವನರಿಯಬಲ್ಲದಡೆ | Ft | 


೧೭೧೯ 


ವ್ರತಶುದ್ಧವಾಗಿ ನಡೆವಾತನೆ ಎನಗೆ ಅಧೀನದರಸು, 
ಪಂಚಾಚಾರ ಶುದ್ದ ವಾಗಿ ನಡೆವಾತನೆ ಎನಗೆ ಸೆದ್ದುರುಮೂರ್ತಿ, 
ಆವಾವ ನೇಮಕ್ತೂ ಭಾವಶುದ್ಧವಾಗಿ ಇಪ್ಪ ಮಹಾಭಕ್ತನೆ 
ಏಲೇಶ್ವರಲಿಂಗವು ತಾನೆ. | ೫೭ ॥ 


೧೭೨೦ 


ವ್ರತಸೆಂಬಂಧಭಾವಿ ಒಡೆಯರು 
ಫಕ್ಷರ ಮನೆಗೆ ಒಡಗೂಡಿ ಹೋಗಿ 


ಸೃಂಕೀರ್ಬ್ಣ್‌ ಷಃ ಚನಸಂಪುಟ pM 


ಅವರ ಮಡದಿಯರ ಕಂಡು ಮನವ ಬಿಡೆಯವ ಮಾಡಿದಡೆ, 
ಅವರೊಡವೆಗೆ ವಂಚಿಸಿದಡೆ, ಸುಡುವನೊಡಲ. 
ಅವ ಮೃಡಭಕ್ತ, ನಲ್ಲ, ಇಹ ಪಕ್ಕೆ ದೂರ, 

ಸೇಶ ರಲಿಂಗ | ೂೂರ. 

ಲೇಶ್ವರಲಿಂಗಕ್ಕಿ ಮುನ್ನವೆ ದೂ 


೧೭೨೧ 


ವ್ರತಸ್ಥನಾ ನಾಗಿದ್ದಾ ತಸ ಸಮೂಹಪ್ರಸಾದವ ಕೊಳಲಾಗದು. 
ಅದೆಂತೆಂದಡೆ: 
ಬಾಲರು ಭ್ರಾಮಕರು ಚೋರರು ಕಟುಕರು 
ಪಾರದ್ವಾ ರಿಗಳು ಜಾರರು ಪಗುಡಿ ಪರಿಹಾಸೆಕರು_ 
ಅವರಲ್ಲಿ'ಪ ಪ್ರಸಾದದ ನ ನಚ್ಚು ಮಚ್ಚು ೦ಟೆ? 
ಪ್ರ ಸಾದವ 1 ಕೊಂಬಲ್ಲಿ ಸಮೀಲಸಂಪ ನ ರು ಏಕಲಿಂಗನಿಷ್ಠ ವಂತರು. 
ಸರ್ವಾಂಗಲಿಂಗಪರಿಪೂರ್ಣರು, ಪರಮನಿರ್ವಾಣಪ ರಿಪೂರ್ಣರು. 
ಇಂತೀ ಇವರೊಳಗಾದ ಸೆ ಸರ್ವಗುಣಸೆಂಪನ್ನ ಂಗೆ ಗಣ ಪ್ರಸಾದವಲ್ರವೆ 
ಕಾಗೆಯಂತೆ ಕರೆದು, ಕೋಳಿಯಂತೆ ಕೂಗಿ, ತಸನತ ಕೊಡಿ ಆಡಿ, 
ಭಂಗ ಹಿಂಗದಿದ್ದ ಡೆ ಕೊಂಡಾಡುವ ಆ ಲಾಗ ನೋಡಿಕೊಳ್ಳಿ. 
ನಿಮ ಿ ಭಾವಕ್ಕೆ ನಿಮ್ಮ ಭಾವವೆ ದೃಷ್ಟ ಷ ಸತ್ಯ, ಮನೆಯು," 
ಭಕ್ತಿ % ಇದಿರೆಡೆಯಿಲ್ಲ, 
ವ್ರತ ತಗೆಟ ತಿವಂಗೆ ಆಚಾರಭ್ರಷ ಷ ಸ್ಪಂಗೆ ಕಟ್ಟು ಮಟ್ಟ ಮಾಡಲಿಲ್ಲ. 
ಇದು ಹ್ಯಾಚಾಂಯ ದೃಷ್ಟ 

ವಿಲೇಶ್ವರಲಿಂಗವು ಸರ್ವಶೀಲವಂತನಾದ ಸೆಂಬಂಧಸೆಂಪದದಂಗ. 


೧೭೨೨ 


ವ್ರತಸ್ಥೆ ನಾಗಿ ಸಂಗಿತ ಬೊಕ ಕೃಸೆ ಭಂಡಾರ ಅಸಿ ಕೆಪಿ ವಾಣಿಜ 
ನ, ಕಾಯಕವ ಬಿ 


ತನ್ನ ಸ್ಪಕಾಯಕದಿಂದ Wk ಒದಗಿದ ದ ದ್ರವ್ಯವ ಒಡೆಯನ ಮುದಿಟ್ಟು, 


ತಾನಂಗಿದಿ ಕೊಂಡ ಪ ಸ್ರಸಾದಿಯ ಪ ಪ್ರಸಾದವ 
ಎನೊ ್ಲಿಡೆಯನ ಮುದಿಯ 
ಏಲೇಶ ಶ್ರರಲಿಂಗಕ್ಕೆ ಕೊಡುವನು. 


೧೬೭೨೩ 


ಶಸ್ತ್ರ, ಸವ ಧಿ, ki ನೇಣು ವಿಸ್ಟಾದ ವಿಷ ಔಷಧಿಗಳಿಂದ 
ವ್ರತ ತಪ್ಪಿ ತೆಂದು ಆ ಗ ಘಾತಕವ ಮಾಡಬಹುದೆ? 


ಒಂದ 


೬ 
21d 


|| 


ll 3E | 


ಏಲೇಶ ರ ಕೇತಯ ಗಳ ವಚನ 


ವ್ರತ ತಪ್ಪಿ ತಂದು ತಾನಳಿಯಬಹುದೆ? 

ಸ ತೋರಿದಲ್ಲಿಯೆ ಆ ಘಟವ ಮರೆದು ಲಿಂಗವ ಬೆರಸಬೇಕಲ್ಲದೆ. 

ಹೀಗಲ್ಲದೆ ಊರೆಲ್ಲರ ಕೂಡಿ ಲಾಗಿಗೆ ಸೆತ್ತೆಹೆನೆಂದು, 

ಬೇಡಾ ಎಂದಡೆ ಉಳಿದೆಹೆನೆಂಬ ವಿದಾಂತರ ಲಾಗಲ್ಲಾ. 

ಬಂಧನವಿಲ್ಲದೆ ಲಿಂಗವ ಒಡಗೂಡಬೇಕು ಏಲೇಶ್ವರಲಿಂಗದಲ್ಲಿಗಾಗಿ. | ೬೧ ll 


ಗುರುಭಕ್ತ ನಾದಲ್ಲಿ ಆ ವಿವರವ ತಿಳಿಯಬೇಕು, 

ಲಿಂಗಭಕ್ಷ ನಾದಲ್ಲಿ ಆ ಗಣವನನೇಟೇದಾ. 

ಜಂಗಮಭಕ್ಕನಾದಲ್ಲಿ ಆ ಉಭಯವ ವಿವರಿಸಲಿ 

ಮಹಾಪ ಪ್ರಮಥರಲ್ಲಿ ಪ್ರ ಸನ್ನವಾಗಲಾಗಿ Sec ಮೂರೊಂದಾಯಿತು. 
ಆ ತ್ರಿವಿಧಪ್ರ ನಯಾ" ಗಣಪ್ರಸಾದವ ಕೊಂಬುದು, 

ಆ ಸಷ ಸಸ ವಾಗಿ ಮಹಾಪ್ರ ಸಾದವಾಯಿತ್ತು . 


ಆ ಪ್ರಸ ಸಾದವ ಕೊಂಡು ಸ ಶ್ರರಲಿಂಗವು ಸರ್ವಶೀಲವಂತನಾದ. | ೬೨ || 
೧೭೨೫ 


ಸಂಚಿತ ತನುವಿನ ಕ್ರಿ , ಪಾ ್ರಾರಬ್ಬ ಆತ್ಮನಕ್ರಿ ಕೀ, ಆಗಾಮಿ ಅರಿವಿನ ಕ್ರಿ €. 
ಇಂತೀ ತ್ರಿವಿಧಕ್ರೀಯ ನೆರಿ ಅರಿದವಂಗೆ ಬಹ ತಾಗು-ಮುಂದಣ ಸಕ. 
ಮತ್ತೆ ಲ್ಲಾ ಎಡೆಯಲ್ಲಿ ನಿಂದ ವ್ರ ತದ ಸೆಂಬಂಧವ ಬಲ್ಲ ಆ ವ್ರ ತ 


ಅರುವತ್ತೆ, 5 ದನೆಯ ಕ್ರೀ. 
ಆ ಭಾವ ನ್‌ಶೋಪವಾದಲ್ಲಿ ಏಲೇಶ್ವ ರಲಿಂಗನು ವ್ರತಸ್ಥೆ ನಾದ. ll ೬೩ || 
೧೬೭೨೬ 
ಸಂದೇಹವುಂಟಾದಲ್ಲಿ 


ಆವ್ರ ತವ ಶ್ರು ತದಲ್ಲಿ ಕೇಳಿ, ದೃಷ್ಟ ಪ ದಲ್ಲಿ ಕಾ ಣಿಸಿಕೊಂಡು 
ಅನುಮಾನ ದ್ಸಿ ಅರಿದು ವಿಚಾಸಿಸೆ 
ಮರವೆ ಅಹಂಕಾರದಿಂದ ಬಂದ ಉಭಯವ ತಿಳಿದು 
ದೋಷವಿಲ್ಲದಂತೆ ಪರಿದೋಷವ ಕಂಡು, 


ಸಂಕೀರ್ಣ ವಚನಸಂಪುಟ : ಒಂದು 


ಶರಣತತಿ ಮುಂತಾಗಿ ಪ್ರಾಯಶ್ಚಿತ್ತ ವೆಂಬುದು ವರ್ತಕ ವ್ರತ. 

ಇಂತಿವನರಿದು ಅಲ್ಲ-ಅಹುದೆನ್ನದೆ, ಎಲ್ಲರ ಮನಕ್ಕೆ ವಿರೋಧವ ತಾರದೆ, 

ಅಲ್ಲಿ ಆತ್ಮನ ಬೆರೆಯದೆ, 

ಕಲ್ಲಿಯ ಮಧ್ಯದಲ್ಲಿ ಜಾರಿದ ಅಪ್ಪುವಿನಂತೆ 

ಉಭಯದಲ್ಲಿಗೆ ಕಾಣಸಿಕೊಳ್ಳದ ವ್ರ ವ ತಾಂಗಿ [ಎ]ಲ್ಲಿಯೂ ನಿಸ್ಪಿ €ಮ. 

ಆದು ಅರುವತ್ತಮೂರನೆಯ ye 

ಅರಿಬಿರಿದಿನ ಭಾವ ಏಲೇಶ್ವರಲಿಂಗಕ್ಕ. | ೬ | 


೧೭೨೬೭ 


ಸೆಕಲ ವ್ರತನೇಮಂಗಳು ಸೆಂಭವಿಸಿದಲ್ಲಿ, 
ಅಪ್ಪುಲವಣ ಮೃ ತ್ರಿಕೆಲವಣ ಸ್ಪಾ ್ಸಿವರಲವಣ--ಇಂತೀ ತ್ರಿವಿಧಲವಣಂಗಳಲ್ಲಿ 
ಅಧಮ ವಿಶೇಷಗಳನರಿದು, ಹಿಡಿವುದ ಹಿಡಿದು ಬಿಡುವುದ ಬಿಟ್ಟು, 
ಅಂಗದ ಕ್ರೀ, ಮನ, ಅಂಗೀಕರಿಸುವ ವರ್ತನ- 
ಈ ತಿ ್ರಿವಿಧಕ್ಕ ಲಿಂಗ ಸೆಯಿದಾನಿಯಾಗಿರಬೇಕು ಏಲೇಶ್ವರಲಿಂಗಕ್ಕೆ. | ೬% 


೧೭೨೮ 


ಸೆತಿ ಸುತ ಪುರುಷರಿಗೆಫ್ಲಕ್ಟೂ ಬೇರೊಂದು ಒಡಲುಳ್ಳನ್ನ ನ ಕೃ, 
ವ್ರತ ಕ್ರೀಭಾವ ಬೇರಾದಲ್ಲಿ ಬೆ ಒಬ್ಬ ಒಡೆಯರ ಕಟ್ಟ ಬೇಕು. 
ಇದು ಸತ ತ್ರಥಕ್ಕೆ ಎಯ್ದು ವ ಹಾದಿ, ವ ವ್ರತಸ್ಥ ಲದ ಭಕ್ತಿ ಯುಕ್ತಿ, 


ಏಲೇಶ್ಲರಲಿಂಗವ ಮಟ್ಟು ವ ಗೊತ್ತು. Hl 


೧೬೭೨೯ 


ಸೆದ್ಭಾವವ್ರತಿ, ವೀರವ್ರತಿ, ಧೀರವ್ರತಿ, ದೃಷ್ಟವ್ರತಿ, 
ಬಸೆ ಯತ್ರ ತ್ರ ಸರ್ವಜ್ಞಾ ನ ್ಲನವ್ರತಿ, ಸಂತೋಪವೈ y 
ಸಂಬಂಧವು ತಿ, ಸಂಪದವ್ರ ತ್ರಿ  ಸರ್ವಾಂಗವ್ರ ತಿ, 
ಪರಿಪೂರ್ಣವ್ರ ತಿ, ಸರ್ವಜೀವದಯಾವ್ರ ಕ್ರ 
ಸೆಕಲವ್ರ ತಿ, ನೇಕಲವ್ರ ತ್ರಿ 
ಪರವತಿ ವೃತ್ತಿ, ಪರಬ್ರ ಹ್ಮವ್ರ ತಿ, ಪರತತ್ತ ವ್ರ ತಿ, ಪರವಸ್ಸು ವ್ರತಿ, 
ಪಿಂದವ್ರ ತಿ, Koes ನವ ತ್ರಿ 
ಸ್ಫೂಲವ್ರತಿ ಸೂಕ್ಷ ಪ್ರತಿ ಕಾರಣವ್ರತಿ, 
ಅಂಗವ್ರ ಮ ಲಿಂಗವ, ; ಧನವ್ರ ತ್ರಿ, ಧಾನ್ಯವ್ರ ತಿ 


ಏಲೇಶ್ವರ ಕೇತಯ್ಯೆಗಳೆ ವಚನ ೬೬೬ 


ದೃಶ್ಯಿಂಗೊಳಗಾದ, ತನ್ನ ಕ್ರೀಗನುಕೂಲವಾದ 
ಸಂಬಂಧವ್ರತಂಗಳ ಆರೋಪಿಸಿ ನಿಂದಲ್ಲಿ 
ಸಮೂಹದ ಸೆತ್ಚಿ ೀಗಳನರಿತು, 
ರೋಚಕ ಅರೋಚಕ ಮಾರ್ಗ ಅಮಾರ್ಗದ ಉಭಯದ ತತ್ತನರಿದು 
ಕ್ರೀಯ ಆದಿಯನರಿದು, ನೀಕ್ರೀಯ ನಿಜವ ಭೇದಿಸಿ ಕಂಡು 
ಸರ್ವದಯಾಸೆಂಪನ್ನ ನಾಗಿ ಸ ಸರ್ವಾಂಗಲಿಂಗಿಯಾಗಿ 
ಸಕಲವ ನ್ರತಮಹಾರಾಜ್ಯಸ್ಥೆ ನಾಗಿ ನಂದ ಏಲೆ ಲೇಶ್ವರಲಿಂಗಕ್ಕೆ ನಾನಿಳಿದ ಬಂಟ. 
ವ್ರತವನರಿದು ಮರೆದವರ ಸ್ವಪ್ನದಲ್ಲಿ ಕಂಡಡೆ 
ಅಮಂಗಿಕ್ಕಿದ ತೊಡರು ಎಲೆದೊಟ್ಟ ನುಂಗಿದೆನು. | ೬ 1 


೧೭೩೦ 


ಸರ್ವವ್ಯವಧಾನಂಗಳಲ್ಲಿ ಆವಾವ ವ್ರತಭಾವವ ತಾನಂಗೀಕರಿಸಿದಲ್ಲಿ, 
ಒಡೆಯರು ಭಕ್ತರ ಠಾವಿನಲ್ಲಿ ಬಣೆಯಕ್ಕೆ ಎಡೆಗೊಡದೆ, 
ಕ್ರೀ ಮುಂಚು, ಅರಿವ ಆತ್ಮ ಹಿಂಚಾಗಿ, ಓಸರವಿಲ್ಲದ ತಾ ಸಿನಂತೆ, 
ಬಡಿದ ವ ವ್ರತಕ್ಕೆ, ಆಚರಣೆಗೆ, ಒಡಗೂಡುವ ವಸ್ಸುವಿಗೆ, 
ಬೇರೊಂದೆಡೆಯೆಂದು ಕಲಿ ತೆ ಹಿಂಗಿದವಂಗೆ, 
ಕೊಂಡ ವ್ರತದಲ್ಲಿ ಆತ್ಮ ನಿಂದವಂಗೆ, 
ಆತನ ಸಂಗವೆ ವೇಶ! ರಲಿಂಗದ ಕೂಟ. ( 


(ಲ 


( 


೧೭೩೧ 


ಸರ್ವವ್ರತಸ್ಥರ ನೇಮಸ್ನೆಲದ ಕಟ್ಟಳೆ: 
ಅಂಗವು ವ್ರತ, ಲಿಂಗವು ವ್ರತ, ಭಾವವು ವ್ರತ. 
ಇಂತೀ ತ್ರಿವಿಧವೃತವ ಆರೋಗಿಸಿ ನಡೆವಲ್ಲಿ 


ಬಾಹ್ಯಕ್ರೀಯಲ್ಲಿ ಲಿಂಗವ ಭಾವಿಸುವಲ್ಲಿ, ದೃಷ್ಟಿ ನಟ್ಟು ನೋಡುವಲ್ಲಿ, 
ತನ್ನ ವ್ರತದಾಳಿ ಮಿಶ್ರವಿಲ್ಲದೆಯಿಪ್ಪುದು 


ಏಲೇಶ್ವರಲಿಂಗದ ವ್ರತದಂಗದ ಭಾವ. ೬ 
೧೭೩೨ 


ಸರ್ವಸೆಮಯಾಚಾರ, ಸೆಕಲಭೋಗಸೆಮಯಾಚಾರ, 
ಇಂತೀ ಭೇದಂಗಳಲ್ಲಿ ಕೊಡುವ- ಕೊಂಬುದ- ಒಡಗೂಡುವುದ, 
ಒಡೆಯಾಂಗೆ ಕೊಟ್ಟು, 


ಸಂಕೀರ್ಣ ವಚನಸಂಪುಟ : ಒಂ 


ಅವರ ಅಡಿವಿಡಿದು ಒಡೆಯನ ನಿರೂಪದಿಂದ 

ತನ್ನ ಅಡಿಯೆಡೆ ಕೊಡುವ-ಕೊಂಬ ಸುಖಚಭೋಗಂಗಳು ಮುಂತಾಗಿ 

ವ ಒಡೆಯಂಗಿತ್ತು ತಾ ಕೊಂಬುದು, ಒಡೆಯರ ಕಟ್ಟಳೆ. 

ಹೀಗಲ್ಲದೆ ಹಾಸ ತೆಗೆದ ತುಡುಗುಣಿಯಂತೆ ಕಡಿವಂಗೆ 

ಮತ್ತೆ ಒಡೆಯರ ಕಟ್ಟಳೆಯಿಲ್ಲ, 

ಏಲೇಶ್ವರಲಿಂಗಕ್ಕೆ ದೂರವೆಂಬೆ. | ೭0°} 


೧೭೩೩ 


ಸರ್ವಸಮೂಹದಲ್ಲಿ ಏಕಪ್ರಸಾದವ ಕೊಲ್ಲಿ, 
ತಮ್ಮ ಕ್ರೀ ಭಾವ ಅರಿವು ಆಚರಣೆಗೆ ಒಳಗಾಗಿ, 
ಅಥ ಪ್ರಾ ಣ ಅಭಿಮಾನಂಗಳಲ್ಲಿ ಕಟ್ಟು ಮೆಟ್ಟಿ ಲ್ಲದೆ, 
ತಥ್ಯ ಎಘ್ಯಾದಿಗಳಗೆ ಹೊತ್ತು 4 ಬಕ ಪ ಪ್ರಸಾದವ ಕೊಂಡಂತೆ 
ಆತ್ಮ ಏಕವಾಗಿಪ್ಪು ದು ವಿಹಿತಕ್ರ ಳಿ, 
ಮು ಮೂ ಏಲೇಶ್ವ ರಲಿಂಗನು ಸರ್ವಶೀಲವಂತನಾಗಿ 8 ಕೊಂಬ ಪ್ರಸಾದ. ೭೧! 


೧೭೩೪ 


ಸರ್ವಾಂಗವಾಡ, ಮುಖವಾಡ, ಆತ್ಮ ವಾಡ- 
ಇಂತೀ ವ್ರತನೇಮದ ಕಟ್ಟಿನಲ್ಲಿ ಇಪ ಸ್ರನಿರವು: 
ತನ್ನ ನೇಮಕ್ಕೆ ನೇಮವ ಅಂಗೀಕರಿಸಿದವನಲ್ಲಿ 
ಖಗಬಂಧನ ತೆಗೆದು ತೋರುವುದು, 
ಮುಖಬಂಧವ ತೆಗೆದು ನೋಡುವುದು, 
ಆತ್ಮಬಂಧವ ಬಿಟ್ಟು ಮಾತನಾಡುವುದು. 
ಇಂತೀ ಭಾಷೆಗೆ ಭಾಖೆ ಒಳಗಾದವನಲ್ಲಿ 
ಇದು ನಿಹಿತದ ವ್ರತ ಏಲೇಶ್ವರಲಿಂಗಕ್ಕೆ. 


fo 1 
) KS 


0೭೩೫ 


ಹಿಡಿದ ವ್ರತ ಘಟಿಸಿತ್ತೆಂದು 
ಮುಂದೆ ಜರದ ವ ನ್ರತಕ್ಕೆ ಅಡಿಯಿಡುವ ಪರಿಯಿನ್ನೆ ತೊ? 
೬ ವ್ರತ ತನಗೆ ಸಂಭವಿಸಿ ನಿಂದಲ್ಲಿ 
ಹೆಣಿ ನ ವಿಷಯ ಹೊನು ಮಣ್ಣಿ ಗೆ ಅಪೇಕ್ಷೆ ಮತೆ 


ಏಲೇಶ್ವರ ಕೇತಯ್ಯಗಳ ವಚನ 


ತಾ ನಿಂದ ವ್ರತ ಒಂದಂಗದಲ್ಲಿ ಸೆಲೆ ಸೆಂದುದು. 
ಆ ಭಾವದಲ್ಲಿ ಸರ್ವವ್ರತ ಸಂದಿತ್ತು, ಏಲೇಶ್ವರಲಿಂಗಕ್ಕೆ. 


೧೭೩೬ 


ಹೆಂಡತಿ, ಗಂಡನ ಒಡೆಯರೆಂದು ಕೂಡಿಕೊಂಡು 
ನ ಉಂಡೆಹೆನೆಬ ಜಗಭಂಡೆಯ ನೋಡಾ. 
ಕೂಟಕ್ಕೆ ಪುರುಷನಾಗಿ ನೇಮಕ್ಕೆ ಒಡೆತನವುಂಟಿ? 
-ಇಂತೀ ಜಾರೆಯ ನೇಮ ಮೂತ್ರದ ದ್ವಾರಕ್ಕೆ ಈಡು, 
ಇಂತೀ ಸೆಂಸಾರದ ಘಾತಕತನದ ವ್ರತ 
ಮೀಸೆಲ ಶುನಕ ಮುಟ್ಟಿದಂತೆ 
ಅದು ಏಲೇಶ್ವರಲಿಂಗಕ್ಕೆ ದೂರ. 


lvl 


ಒಕ್ಕಲಿಗ ಮುದ್ದಣ್ಣ ಗಳ ವಚನ 
೧೭೩೭ 


ಅಂಗವೆ ಭೂಮಿಯಾಗಿ, ಲಿಂಗವೆ ಬೆಳೆಯಾಗಿ, 
ವಿಶ್ವಾಸವೆಂಬ ಬತ್ತೆ ಒಲಿದು ಉಂಡು 
ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವಧನದೊಡೆಯ. | ೧ 1 


೧೭೩೮ 


ಆವ ವರ್ಣವ ಕೂಡಿದಡೂ ಅಪ್ರುಮಯ ತಪ್ಪ ದಂತೆ, 
ಸರ್ವಗುಣಸೆಂಪನ್ನ ನಾದಲ್ಲಿ ಭಕ್ತ ನೆಂದೆಡೂ ತಾನಾಗಿ 
ಮಹೇಶ್ವರ[ನೆಂದಡೂ ತಾನಾಗಿ, 
ಪ್ರಸಾದಿಯೆಂದಡೂ ತಾನಾಗಿ, ಪ್ರಾಣಲಿಂಗಿಯೆಂದಡೂ ತಾನಾಗಿ, 
ಶರಣನೆಂದಡೂ ತಾನಾಗಿ, ಐಕ್ಯನೆಂದಡೂ ತಾನಾಗಿ, 
ಒಂದನಹುದು ಒಂದನಲ್ಲಾ ಎನ್ನದೆ. 
ಕತ್ತಲೆಯಲ್ಲಿ ಹಾಲಕೊಂಡಡೆ ಸಿಹಿ ತಪ್ಪುವುದೆ? 
ಸತ್ತು ಚಿತ್ತು ಆನಂದವೆಂಬ ಗೊತ್ತ ಹರಿದವಂಗೆ 
ತಟ್ಟು ಮುಟ್ಟು ಹತ್ತುವ ಭಾವ ಒಂದೂ ಇಲ್ಲ 
ಕಾಮಭೀಮ ಜೀವಧನದೊಡೆಯ ತಾನು ತಾನೆ. W೨21 


೧೭೩೯ 


ಕುಂಭದ ಮಳೆ ಹೊಯ ತ್ತು. 
ಮೂರಂಗದ ನೇಗಿಲ ತರಿಯಬೇಕು. 
ಆರಂಗದ ಭೂಮಿಯಲ್ಲಿ ಅರಸೆಲಾಗಿ ಒಂದೆಮರ ಹುಟಿ ಟ್ಛಿತ್ತು. 
ಹುಟ್ಟು ವಾಗ ಮರ ಮೂರು ಕವೆ, ಅಲ್ಲಿಂದತಾ ರು ಕವೆಯಾಯಿತ್ತು. 
ಆಅ ಈಡ ಮಧ್ಯ ದಲ್ಲಿ ಮೂವತಾ ರಂ ಕವೆಯಾಯಿತ್ತು. 
ಆ ಮೂವತಾ ರರ ಮಧ್ಯ ದಲ್ಲಿ ನೂರೊಂದು ಕೊಂಬೆ ಶಾಖೆ ಸಗೂಡಿತ್ತು. 
ಟ್ರ ಮರನನೇರಿ pe Who ಕೊಂಬೆಕೆ 
ಮಾಡೋದ ತೆರಪಮಾಡಿ, ನಡುವಣ ಕೊಂಬೆ ಕಡೆವುತ್ತಿರಲಾಗಿ, 
ಒಂದು ಹೊಯಿಲಿಗೆ ಇದರುಗದ ತೊಪ್ಪೆ ಹರಿದು, 
ಉಭಯಕ್ಕೆ ದಿಂಡು ಹರಿದು, 


ಒಕ್ಕೆಲಿಗ ಮುದ್ಧಣ್ಣಗಳ ವಚನ 


ತ್ರಿವಿಧಕ್ಕೆ ಗರ್ಭಗೆಚ್ಚು ಖಂಡಿತವಾಯಿತ್ತು. 
ಮರ ತಟ್ಟಾರಬೇಕೆಂದು ಇರಿಸಿ ಬಂದೆ, 
ಕಾಮಭೀಮ ಜೀವಧನದೊಡೆಯ ನೀನೆ ಬಲ್ಲೆ. 


೧೭೪೦ 


ಕ್ರೋಧ ಬಂದಲ್ಲಿ ಕೊಲ್ಲೆಬುದು, 
ದಯೆ ಬಂದಲ್ಲಿ ಬೇಡಾ ಎಂಬುದು, 
ಅದು ಅರಿವೊ? ಅಜ್ಲಾ ನ್ಲಿನವೊ? ಬೇರೊಂದು ಹೊಲಚೊ? 
ಮಾಡುವ ಕ್ರೀ ಜಡನೆಂಬುದ್ದು, ಕ್ರೀ ಹೊರಗಾದುದು ಅರಿವೆಂಬುದ್ದು, 
ಅದನರಿವುದು ಅದೇನು ಹಣಾ 
ಆತ್ಮನರಿವ ಜೀವನ ಮರವೆಯೊ? 
ತೊಳೆದಡೆ ಮಡಿಯಾಗಿ ಮಾಸಿದಡೆ ಮೈಲಿಗೆಯಾಗಿ 
ಪುಸಿಯಹುದೊಂದೊ ಎರಡೊ? 
ಅರಿದಡೆ ತಾನೆಂಬ ಮರೆದಡೆ ಜಗವೆಂಬ 
ಉಭಯಕ್ಕೊಳಗಾಗದ ಮುನ್ನವೆ ಅರಿ, 
ಕಾಮಭೀಮ ಜೀವಧನದೊಡೆಯನ. 


೧೭೪೧ 


ದೊಡ್ಡವೆರಡು ಕಂಬದ ಮಧ್ಯದಲ್ಲಿ ಚಿಕ್ಕವೆರಡು ಕಂಬ, 
ಇಂತೀ ನಾಲ್ವರ ಮಧ್ಯ ದ ಮನೆಗೆ 
ಅಸ್ಸಿ ಯ ಗಳು ಸಕ, ಕಟ್ಟು ಮಜ್ಜೆ ಯ ಸಾರ, 
ಮಾಂಸದ ಗೋಡೆ, ಚರ್ಮದ ಹೊದಿಕೆ, 


I ೪ Il 


ಶ್ರೋಣಿತದ ಸಾರದ, ಕುಂಭದಿಂದಿಪ್ಪುದೊಂದು ಚಿತ್ರದ ಮನೆ ನೋಡಯ್ಯಾ. 


ಆ ಮನೆಗೊಂಬತ್ತು ಬಾಗಿಲು, ಇಡಾ ಪಿಂಗಳವೆಂಬ ಗಾಳಿಯ ಬಾದಳ, 
ಮೃದು ಕಠಿಣವೆಂಬವೆರಡು ಆಗುಳಿಯ ಭೇದ ನೋಡಾ, 

ಇತ್ತಲೆಯ ಮೇಲಿಪ್ಪ ಸುಷುಮ್ನಾ ನಾಳವ ಮುಚ್ಚಿ, 

ದಿವಾರಾತ್ರಿಯೆಂಬ ಅರುಹು ಮರಹಿನ ಉಭಯವ ಕದಕಿತ್ತು ನೋಡಯ್ಯಾ. 
ಮನೆ ನಷ್ಟವಾಗಿ ಹೋದಡೆಯೂ 


ಮನೆಯೊಡೆಯ ಮರಳಿ ಮತ್ತೊಂದು ವನನೆಗೆ ಬಪ್ಪುದು ತಪ್ಪದು ನೋಡಯ್ಯಾ. 


ಇಂತಪ್ಪ ಮನೆಗೆನ್ನ ಮರಳಿ ಬಾರದಂತೆ ಮಾಡಯ್ಯಾ, 
ಕಾಮಭೀಮ ಜೀವಧನದೊಡೆಯ ನಿಮ್ಮ ಧರ್ಮ ನಿಮ್ಮ ಧರ್ಮ. 


Il 5 | 


ಸಂಕೀರ್ಣ ವಚನ 


೧೧೪೧ 
೧೭೪೨ 


ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು, ಹಿಂದೆ ಇಗ್ಲರಲ್ಬು 
ಅಲ್ಲಿಂದ ಅಬೆ ಮಧ್ಯಭೂಮಿ. 
ಮೂರು ನೆಲದ ಭೂಮಿಯ ಆಧೃದು ಬೆ ಬೆಳೆದೆಹೆನೆಂದಡೆ, 
ಇದಾರ ವಶವೂ ಅಲ್ಲ, 
ಕಾಮಭೀಮ ಜೀವಧನದೊಡೆಯ ನೀನೆ ಬಲ್ಲೆ. 


೧೭೪೩ 


ಘೋಡ್‌ಗಿ 


* 
[ನಪ » ತ 


ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ ತಲಹಾಗಿ ಬಿದ್ದ ಮರನ ತಂದು, 


ನಿಬದ್ದಿಯ ಕಾರುಕನ ಕೈಯಲ್ಲಿ ಸುಬದ್ಧಿಸಿ, ಶುದ್ಧೈಸಿ 
ಅನಾದಿಯೆಂಬ ಹುಗಿಲುದೆಗೆದು, 

ಆದಿಯೆಂಬ ಈಯವನಿಕ್ಸಿ, 

ಇಷ್ಟವೆಂಬ ವಿಶ್ವಾ ಸದ ಮೇಳಿಯಂ ಬೆ 

ಭಾವವೆಂಬ ಬ ಜಿಗುಳಿಯನಿಕ್ಕ, 

ಸ ಸವೆದು ಗುಳುವ ತೊಡಿಸಿ, 

ಸಫ್ಫಿ ಯೆಯೆಂಬ ಕಣ್ಣಿ ಯಲ್ಲಿ ನೇಗಿಲ ತೊಡಿ, 
ಜ್ಞಾನಚೆಕುವೆಂಬ ನೊಗದ ಉಭಯದ ಕೊನೆಯಲ್ಲಿ 
ಎಡಗೋಲಿನಲ್ಲಿ ಕಾರಿಯ ಹೂಡಿ, 

ಬಲಗೋಲಿನಲ್ಲಿ ಬೆಳ್ಳಿಯ ಹೂಡಿ, 

ಅಡಿ ಕೆತ್ತುವಂತೆ ಧಾಯೆಂದು ಹೊಡೆಯಲಾಗಿ, 
ಭೂಮಿಯೊಡಗೂಡಿ ಸವೆಯಿತ್ತು. 

ಬಿತ್ತ ವಟ್ಟಕ್ಕೆ ದಿಕ್ಕಿಲ್ಲ, 

ಕಾಮಭೀಮ ಜೀವಧನದೊಡೆಯ ನೀನೆಬಲಿ. 


೧೭೪೪ 


ಪ್ಛರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು. 
bei ಅರಿವು ಬೇಕೆಂಬಲ್ಲಿ ಉಭಯನರಿದು ಘಟಿಸಬೇಕು. 

ರ ಹಿಡಿವನ ಕ್ಕ ನೀರ ಹಿಡಿದಡೆ ಸುಖವಲ್ಲನೆ ಮೀರಿದರುಂಟಿ? 
ಕ್ಲೀೇಯ ಬಿಡಲ್ಲ, ಅರಿವ ಮರೆಯಲಿಲ್ಲ. 
ಬೆಳೆಯ ಕೊಯುದ ಮತೆ ತ್ರೈ, ಸ್ಸ ಕಾವಲುಂಟೆ? 
ಫಲವ ಹೊತ್ತ ಪೈರಿನಂತ, ಪೆ ವೈರನೊಳಕೊಂಡ ಫಲದಂತೆ, 
ಅರಿವು ಆಚರಣೆಯೆಲ್ಲ ನಿಂದು, 


3 


ಒಕ್ಕೆವಿಗೆ ಮುದ್ಧಣ್ಣಗಳ ವಚನ ೭೭೩ 
ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ 
ಕಾಮಭೀಮ ಜೀವಧನದೊಡೆಯನೆಂಬುದ ಭಾವಿಸೆಲಿಲ್ಲ. isl 


೧೭೪೫ 


ಭಕ್ತಿಯೆಂಬ ಪೃಥ್ವಿಯಲ್ಲಿ ಗುರೂಪದೇಶವೆಂಬ ನೇಗಿಲಂ ಪಿಡಿದು, 
ಅಂತಃಕರಣ ಚತುಷ್ಪಯವೆಂಬ ಪೆಶುವಂ ಕಟ್ಟಿ 
ಓಂಕಾರನಾದವೆಂಬ ಸೆಳೆಕೋಲಂ ಪಿಡಿದು 
ಉತ್ತರ ಕ್ರೀಯೆಂಬ ಸಾಲನೆತ್ರಿ 
ದುಃಕರ್ಮವೆಂಬ ಕಂಟಕದ ಗುಲ್ಮವಂ ಕಡಿದು 
ಅರುಹೆಂಬ ರವಿಯ ಕಿರಣದಿಂದ ಒಣಗಿಸಿ 
ಅವಂ ಕೂಡಲೊಟ್ಟಿ, ಜ್ಥಾನಾಗ್ನಿಯೆಂಬ ಅಗ್ಲಿಯಿಂದ ಸುಟ್ಟುರುಹಿ 
ಆ ಹೊಲನಂ ಹಸೆಮಾಡಿ, ಬಿತ್ತುವ ಪರಿ ಇನ್ನಾವುದಯ್ಯಾ ಎಂದಡೆ: 
ನಾದ, ಬಿಂದು, ಕಳೆ, ಮಳೆಗಾಲದ ಹದಬೆದೆಯನರಿದು 
ಸ್ಕೊಲವೆಂಬ ದಿಂಡಿಗೆ ತ್ರಿದೇವರೆಂಬ ತಾಳೆ ನಟ್ಟು 
ಇಡಾಪಿಂಗಳೆ ಸುಷುಮ್ನಾ ನಾಳವೆಂಬ ಕೋವಿಗಳ ಜೋಡಿಸಿ 
ಮೇಲೆ ತ್ರಿಕೂಟಸ್ಸಾ ನವೆಂಬ ಬಟ್ಟಲಂ ಬಲಿದು, 
ಕುಂಡಲೀಸರ್ಪನೆಂಬ ಹಗ್ಗ ವ ಸೇದಿ ಕಟ್ಟಿ 
ಹೆಂಸನೆಂಬ ಎತ್ತಂ ಹೊಡಿ, 
ಪ ರ್ರಣವನೆಂಬ ಬೀಜವ ಪಶ್ಚಿಮ ಮುಖಕ್ಕೆ ಬಿತ್ತಿ, 
ಸರ್ವಶಾತಿ ನಿರ್ಮಲವೆಂ ಮೇಘ ಸುರಿಯಲ್ಫೈ 
ನೀಲಬ್ರಹ್ಮೆವೆಂಬ ಸೆಸಿ ಹುಟ್ಟಿತ್ತು : 
ಆ ಸಸಿಯ ಮುಟ್ಟುವ ಸೆಪ್ಪವರ್ಣದ ಸೆದೆಯ ಕಳೆದು 
ಅಷ್ಟವರ್ಣದ ಅಲಬಂ ಕಿತ್ತು, ದಶವಾಯುವೆಂಬ ಕಸೆಮಂ ತೆಗೆದು, 
ಆ ಸಸಿ ಪಸೆರಿಸಿ ಪ್ರಜ್ನ ಸಲಿಸಿ ಫಲಕ್ಕೆ ಬರಲಾಗಿ 
ಚತುರ್ವಿಧವೆಂಬ ಮಂಚಿಗೆಯಂ ಮಟ್ಟಿ 
ಬಾಲಚೆಂದ್ರನೆಂಬ ಕವಣೆಯಂ &ಡಿದು 
ಪ್ರಪಂಚುವೆಂಬ ಹಕ್ಕಿಯಂ ಸೋವಿ 
ಆ ಬತ್ತೆ ಬಲಿದು ನಿಂದಿರಲು, 
ಕೊೋಯ್ದುಂಬ ಪರಿ ಇನ್ನಾ ವುದಯ್ಸಾ ಎಂದಡೆ: 
ಇಪ ವೆಂಬ ಕುಡುಗೋಲಿಗೆ ಪ್ರಣವವೆಂಬ ಹಿಡಿಯಂ ತೊಡಿಸಿ, 
ಭಾವವೆಂಬ ಹಸ್ತದಿಂ ಪಿಡಿದು, ಜನನದ ನಿಲವಂ ಕೊಯ್ದು, 
ಮರಣದ ಸಿವುಡ ಕಟ್ಟಿ, ಆಕಾಶವೆಂಬ ಬಣಬೆಯನೊಟ್ಟ 


೬೭೪ 


ಸಂಕೀರ್ಣ ವಚೆನಸಂಪುಟ * ಒಂದು 


pa ತೆನೆಯನ್ನ ರಿದ್ದು, ಮನೋರಥವೆಂಬ ಬಂಡಿಯಲ್ಲಿ ಹೇರಿ; 
ಮುಕ್ತಿಯೆಂಬ ಕೋಟಾರ್ಸ ತೆಂದು, 
ಅಷ್ಟಾಂಗಯೋಗವೆ ವೆಂಬ ಜೀವಧನದಿಂದೊಕ್ಳಿ, | 
ತಾಪತ್ರಯದ ಮೆಟ್ಟನೇರಿ, ಪಾಪದ ಹೊಟ್ಟ ತೂರಿ, 
ಪುಣ್ಯದ ಬೀಜಮಂ [ತಳೆದು 
ಷಡುವರ್ಗ ಷಡೂರ್ಮೆ ಯೆಂಬ: ಬೇಗಾರಮಂ ಕಳೆದು 
ಅಂಗಜಾಲನ ಕಣ ೧ [ಮುಚ್ಚಿ ಚಿತ್ರಗುಪ್ತರೆಂಬ. ಕರಣಿಕರ ಳಿ ಬರಿಸೆದೆ 
ಯಮರಾಜನೆಂಬರಸಿಗೆ ಕೋರನಿಕ್ಕದೆ | 
ಸುಖ ಶಂಕರೋತಿ ಶಂಕರೋತಿ ಎಂಬ `ಸೆಯಿದಾನವನುಂಡು 
ಸುಖಿಯಾಗಿಪ್ಪ ಒಕ್ಕಲಮಗನ ತೋರಿ ಬದುಕಿಸೆಯ್ಯಾ, 
ಕಾಮಭೀಮ ಜೀವಧನದೊಡೆಯ ಪ್ರಭುವೆ | | ನ 
ನಿಮ್ಮ ಧರ್ಮ, ನಿಮ್ಮ ಧರ್ಮ. | g eons 3 EN 


೧೭೪೬ 


ಮೂರಡಿ ಮಣ್ಣಿಗೆ ಆರ ಹೊನ್ನ ತೆತ್ತು, ಸಸಿ ಭರಿ 
ಮೀರಿ ಹೆದಿಕೆಯ ಬೇಡೆನೆಂದ್ಯ-ಈ ಗಾ ್ರಾಮದವರ ಕಾನನ 
ಮೀರಲಿಲ್ಲಾ ಯೆಂದು ಪಟ್ನೆಯ ಕೊಟ್ಟು, | 
ಮತ್ತೂರು "ಗೂಡಿ ಹದಿಕೆಯ ಮ ನಾ ತಾಸ 
ಬೀ ಕೊಟ ಪಟೆ 
ನಮ್ಮ ನಟ್ಮನಡುಮನೆಯ ಐದುಕಾಲ ನೆಲಹಿನಲ್ಲಿ ಕಟ್ಟ ಯದೆ ಕೋ 
ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ? | 
ನಾನೊಕ್ತಲು ನೀನೊಡೆಯ.. 
ಮೀರಿ ಕೋಡಿಹೆನೆಂದಡೆ 
ಮುನ್ನವೇ ಸಿದ್ಧಾಯ ಸೆರೆಗೆ ನಾನೊಳಗು. 
ಗುತ್ತಿಗೆಕಾರಂಗೆ ಮತ್ತೆ ಕುಳವುಂಟೆ? 
ಇನ್ನು ಕೊಟೆ 3 ನಾದೊಡೆ | ಹೋ 
ಎನ್ನ ಹೆಟಿ ಕೊಟ್ಟಿಗೆಯೊಡೆಯ ಹಮಶೀವೆ ಜೀವಧನದಾಣಿ.. ‘= 00 ll 


೧೭೪೭ 


ವರುಣನ ಕಿರಣದಿಂದ 
ಅಪ್ಪುವಿನ ಸಾರ ಪ ಥ್ರ ಯೊಳೆಡಗಿದ್ದು 
ಪ ಧಿ ಯ ತಪ್ಪಿಸಿ ತಾಸೊಪ್ಪ ದಲ್ಲಿ ತೆಗವಂತೆ | 
ಪಿಪಿ. ಮರನ್ಸೆ ಪ ಪ್ಫ ಧಿ ) -ಲೆಪ್ಟು ವಿನಂತೆ ಇಪ್ಪ ಭೇದವ ತಾನರಿದು 


ಒಕ್ಕಲಿಗ ಮುದ್ದ OR ಗಳೆ ವಚನ ೬೭೫ 


ಜಡ-ಅಜಡವೆಂಬ ಉಭೆಯವರಿವುದು 

ಸೆಕಲಮೊ? ನಿಃಕಲವೊ? ಬೇರೊಂದು ಹೊಲಬೊ? 

ನಿನ್ನೊ ಲವರವ pi (ನ 

ಕುಮನೇ ಜೀವಧನಮೊಡೆಯ ನಾನೆಂದೂ ಅರಿಯೆ, | ೧೨ 1 


ವೇದಶಾಸ್ತ್ರ ದ ವುದಕ್ಕೆ ಹಾರುವನಲ್ಲ, 
ಇರಿದು ಮೆರಪುದಕ್ಕಿ ಕ್ಷ ಕ್ರತ್ರಿಯನಲ್ಲ, 
ವ್ಯವಹಪರಿಸುವುದಕ್ಕೆ ವೈ ಮೈಶ ನಲ್ಲ. 
ಉಳುವ ಒಕ್ಳಲವುಗರ 5 ನೋಡದೆ ಒಪ್ಪು ಗೊಳೆ ನಿಯ್ಯಾ, 
ಕಾಮಭೀಮ ಜೀವಧನದೊಡೆಯ ನೀನೆ ಬಜ್ಞ | ೧೨ ॥ 


ಅನುಬಂಧ 


ಕರಿಣಪದಕೋಶ 


ಅಂಕ-ಯುದ್ಭ, ಯುದ್ಧಭೂಮಿ 

ಅಂಗಜ-ಕಾಮ 

ಅಂಗಸೋಂಕು-ಇಷ್ಟಲಿಂಗಧಾರಣೆ | 

ಅಂಗಾಚಾರ-ಅಶುದ್ಧ ಬದುಕು 

ಅಂಡಕ-ಮೇಲು ಛಾವಣಿ... 

ಅಂಡಜ-ತತ್ತಿಯಿಂದ ಹುಟ್ಟಿ ದ ಪ್ರಾಣಿ 

ಅಂದಳೆ- ಆಂಡೋಲಿಕಾ, ನ ನಲಃ ್ಟಿ 

ಅಂಬಲ-ಅಂಬಲಿ 

ಅಂಬರ-ಬಟ್ಟೆ 

ಅಂಬುಧಿ-ಸಮುದ್ರ 

ಅಗಡ-ಉದ್ದ $3 

ಅಗಲ-ನೈವೇದ್ಯ 

ಅಗಲು-ಹೆರಡು 

ಅಗಳ-ಕೋಟಿಯೆ ಸುತ್ತಲಿನ ಕಂದಕ. 

ಅಗ್ಲೊಂಬ-ಅಗ್ರಶಾಖೆ | | 

ಅಗ್ಲಿಸ್ತ ಂಭ-ಬೆಂಕಿಯನ್ನು ನಂದಿಸುವ 
ಮಂತ್ರಶಕ್ತಿ 

ಅಘಹೆರ-ಪಾಪನಾಶಕ 

ಅಚ್ಚುಗ-ಹಾಳು, ವ್ಯರ್ಥ | 

ಅಜ-ಆಿಡು, ಕುರಿ 

ಅಜಕಲ್ಪನೆ-ಅಜಕಲ್ಪ? ಬ್ರಹ್ಮನ ಆಯುಷ್ಯ ದೆ 
ಒಂದು ಪ ಸ ಸ್ರಮಾಣ 

ಅರ್ಜಿಸು-ಗಳಿಸು 

ಅ! ಣೆ-ಅಟ್ಟ ವಣೆ, ಪುಸ್ಮ ಕವನ್ನಿ ಡುವ ಪೀಠ 

ಆದಯ -ಅಡಕಲೇರಿಸು 

ಅಡಗ--ಮಾಂಸ 

ಆಡಹು-ಅಡನವು, ಆತಂಕ 


ಅಡ್ಡ -ಹಾಗಕ್ಸಿ ತೆ ಬೊಡ್ಡ ನಾಣ್ಯ 
ಅಡಿಮೆ-ವಶ. 
ಅಡಿಮೆಟ್ಟ.-.ಹೆಜ್ಜ ಇಟ್ಟು | 
3 € 
ಅಡಿಮೆಟ್ಟು-ಪಾದದಿಂದ ತುಳಿ 
ಅಡಿವಜ್ಜೆ —ಪಾದದ ಹೆಜ್ಜೆ 
ಅಡುಗೂಲಿಕಾರ-- ಕೂಲಿಯಿಂದ ಅಡಿಗೆ 
ಮಾಡುವವ 
ಅಡುಹ-ಅಡರುವಿಕ 
ಅಣಲ-ದವಣೆ 
ಅಣಿ-ತಕ್ಕ ತನ 
ಅಣ್ಣಿ ಸು-ಹೊಂದಿಸು 
ಅಣುಮಹತ್ತು ಸೂಕ್ಷ್ಮ ಮತ್ತು ಘನ: 
Ee 3 ಅಣು 
ವಾಗಿರುವುದು. 
ಅತ್ಯತಿಷ್ಕದ್ದಶಾಂಗುಲ.-ಹತ್ತು ಬೆರಳಿನಷ್ಟು 
ಮಿಗಿಲು. 
ಅತ್ಯಾಹಾರ- ಅತಿ ಆಹಾರ್ಯ ಹೀನ ಆಹಾರ 
ಅತಿಗಳೆ-ಬಿಡು, ನಿರಾಕರಿಸು | 
ಅತಿಮಥನ-ಅತಿಯಾದ ಸಂಘರ್ಷ 
ಅದ್ದವ-ಮುಳೆಗಿದವ ೫ 
ಅನಂಗಮುದ್ರೈೆ-ಯೋನಿ 
ಅನಲ- ಬೆಂಕಿ 
ಅನಿಲ-ಗಾಳಿ 
ಅನ್ಹ ಕ-ಅಲ್ಲಿಯ ವರೆಗೆ 
ದ: ವಿಸ್ತಾ ರವಿಲ್ಲದೆ, ಮನಬಂದಂತೆ 
ನಡೆಯುವ 


ಆನ್ಯಾರ್ಜಿತ-- ಇನ್ನೊಬ್ಬರ ಗಳಿಕೆ 


೬೮೦ 


ಅನಿನಿಷ-ನೊನು 
ಅನುವಿಷಯ--ವಿಷಯಾನುಸರಣೆ 
ಅನುಸರಣೆ- ಸಂಸಾರಲೋಭ? 
ಅರ್ತಿಕಾರ--ವಿಲಾಸಿ, ನಿನೋದಿ 
ಅಪವರ್ಗ-ಮೋಕ್ಷ 
ಅಸ್ರದಸ್ರಿಣ-ಸುತ್ತುವಿಕೆಯಿಲ್ಲದ 
ಅಸೇಯ.-ಕುಡಿಯೆಬಾರದ, ಸ್ವೀಕರಿಸ 
ಬಾರದ 
ಅಭ ್ರಚ್ಛಾಯ-ಮೋಡದ ನೆರಳು 
ಅಭೀಸ್ಸ-ಬಯಕೆ 
ಅಭಿಸಂಧಿ-ಕೂಟ, ಸೇರಿಕೆ 
ಅಮಳೋಕ್ಯ-ದವಡೆ, ಬಾಯಿ 
ಅಮೇಧ್ಯ-ಮಲ 
ಅಯಸ್ಕಾಂತ-ಸೂಜಿಗಲ್ಲು 
ಅರ- ಅರಣ, ಕೊರೆಯುವ ಉಕ್ಸಿಸ ಕಂಬಿ 
ಅರತು-ಬತ್ತಿಹೋಗಿ, ನಾಶವಾಗಿ 
ಆರಿ ಗೂಡು, ರಾಶಿ 
ಅರಿಕೆ-ಜ್ಞಾನ, ತಿಳುವಳಿಕೆ 
ಅರಿದು-ಅಸಾಧ್ಯ 
ಅರಿಬಿರುದಿನ-ಅಧಿಕ ಪ್ರಸಿದ್ಧಿಯ 
ಅರತು-ಲಕ್ಷ್ಯವಿಲ್ಲದೆ 
ಅರಿಸಿನ-ಅರಸುವಿಕೆಯೆ? 
ಅರುಹಿರಿಯ- ಅಧಿಕ ದೊಡ್ಡ ವ 
ಅ[ರೆ]ಪು-ಅಕೆಯುವಿಳೆ, ಸಣ್ಣ ಮಾಡುನಿಕೆ 
ಅರೆ-ಹಾಸಿಗೆ ಕಲ್ಲು 
ಅರೋಚಕ_-ರುಚಿಯಿಲ್ಲದುದು 
ಅಲಗು-.ಖಡ್ಗ 
ಅಲಬ--ಹೊಲದಲ್ಲಿ ಬೆಳೆನ ಕಸದ ಜಾತಿ 
ಅಲರು-ಹೂವು 
ಆಅಲಸುಗಾರ.- ಸೋಮಾರಿ 
ಅಲೇಖ- ಬರೆಯುವ ತಾಳೆಗರಿ 


ಸಂಕೀರ್ಣ ವಚನಸಂಪುಟ : ಒದು 


ಅವಗತ ದೂರ ಹೋದ 

ಅವಗವಿಸು-ಅವಗ್ರ ಹಿಸು, ಸ್ವೀಕರಿಸು 

ಅವಗ್ರಾಹಕ--ಒಳಕೊಳ್ಳುವಂಥದಮು 

ಅವಿದ್ಯೈ- ಅಜ್ಞಾನ, ಮಾಯೆ 

ಅನಿಸಿ-ಅಡಗಿಸಿ 

ಅವತಳ-ಬೀಳು, ಇಳಿ 

ಅವಧಾನಿ-ಜಾಗ್ರತ ವ್ಯಕ್ತಿ ಜ್ಞಾನಿ 

ಅಶ್ವತ್ಥ ವೃಕ್ಷ-ಅರಳೆಮರ 

ಆಸ್ಟ್ರಾಸಸ್ಮಿ -ಅರುವತ್ತೆಂಟು 

ಅಸಿಘಫಾತಕ.-(ಖಡ್ಗ) ಹಿಂಸೆ 

ಅಸಿಧಾರೆ-.ಖಡ್ಗ ದ ಹರಿತ ಭಾಗ 

ಅಸಾಸುರ-ದುಷ್ಟರಾಕ್ಷಸ 

ಅಸುನಾಥ-ಪ್ರಾಣಲಿಂಗ 

ಅರ್ಹನ್‌'-ಜಿನ 

ಅಹಿ-ಹಾವು 

ಅಳಿಮೇಳೆ_ಹೀನರ ಮೈತ್ರಿ 

ಅಳುಪು-ಆಸೆ 

ಆಕರಿ-ಅಪ್ತರಿ? ಶಿಕ್ಷಕ 

ಆಗು-ಲಾಭ 

ಆಢ್ಯ-ಆಡಂಬರ 

ಆತ್ಮವಾಡ-ಭವಿಗಳ ಕೂಡ ಮನಸ್ಸು ಬಿಚಿ 

ಮಾತನಾಡದಿರುವ ವ್ರತ 

ಆತ್ಮವಿತ್ತು -ಆತ್ಮೆಜ್ಞಾನಿ 

ಆಧಿ-ಮುನೋರೋಗ 

ಆಥಧೇಯ--ಆಧಾರವುಳ್ಳುದು 

ಅಪ್ಯಾಯನ- ತೃಪ್ತಿ 

ಆಪೋಷನ- ಕುಡಿ, ಸ್ವೀಕರಿಸು 

ಆಬಲ-ಆನಲ್‌, ತಾವರೆ ಜಾತಿಯ 
ಹೊವು, ಕೆಂದಾನಕೆ 

ಆಮ್ರ-ಹುಳಿ 

ಆಮ್ಲ ಹುಳಿ 


ಕಠಿಣಪದಕೋಶ 


ಆಯತ-ಯೋಗ್ಯ 
ಆರಂಬ-ಕೃಸಿಕಾಯಕ 
ಆರಡಿಗೊಳ್ಳು-ಷಟ್‌ಸ್ಕ ಲಗಳಿಂದ 
ಜ್ಞಾನವನ್ನು ಸಂಪಾದಿಸು 
ಆರಡಿ-ಆಯಾಸ, ಸೂರೆಹೊಡೆ 
ಆರಯ್‌- ಪೋಷಿಸು, ಆರಯ್ಕೆಮಾಡು 
ಆರಿಕೆ-ಯಾರೋ 
ಆರೂಢಜ್ಞಾನಿ-ಉತ್ತು ಂಗಜ್ಞಾನಿ 
ಅರೈಕೆ-ಪರೀಕ್ಷೆ 
ಆಲನಟ್ಟ-ಬೀಸಣಿಕೆ 
ಆನಂಗ-ಸವಂಗ, ಚಿಲಕತ್ತು 
ಆವರ್ತಿಸು-ಮತ್ತೆ ಮತ್ತೆ ಬರು 
ಆವರ್ಚೆಸಿ-ಆವರ್ಜಿಸಿ, ಸೆಳೆದುಕಟ್ಟ 
ಆವುಜ-ಒಂದು ವಾದ್ಯ 
ಆಸರ- ಆಸುರ, ಕಸೆ 
ಆಹ್ವಾನ-ಆವಾಹನ, ದೇವರನ್ನು ಮಂತ್ರ 
ಪೂರ್ವಕ ಬರಮಾಡಿಕೊಳ್ಳುವುದು 
ಆಹೊತ್ತು-ಯಾವಾಗಲೂ, 
ಆಳೆವಾಡು-ನಿಂಜೆಮಾಡು 
ಆಳಾಫಪ--.ಆಲಾಸ, ಮಾತು 
ಆಳಿ-ಸೇವಕತನ, ಸಾಮರ್ಥ್ಯ 
ಆಳು-ಮುಳುಗು, ಹೊಂದು 
ಇಂದುಕಾಂತೆ-ಚಂದ್ರಕಾಂತ ಶಿಲೆ 
ಇಂಬಿನ-ಇನ್ಮಿನ, ಸಿಹಿಯಾದ 
ಇಗ್ನ ರಲು-ಅತಿಯಾದ ಕರಲುಭೂಮಿ 
ಇಟ್ಟಿ ಯ ಹೆಣ್ಣು ಒಂದು ಬಗೆಯೆ 
'ಕಹಿಸಣ್ಣು, * ಚೆತುರ್ನಿಧ ಫಲವೆಂದು 
ಬೆಡಗಿನ ಅರ್ಥ. 
ಇತ್ತಲೆ-ಎರಡು ತಲೆ 
ಇದಿರ-ಸಪ್ರತಿ, ಸಮ್ಮುಖ 


86 


೬೮೧ 


ಇದಿರು-ಮತ್ತೊ ಂದು 
ಇನಬಿಂಬ ಸೂರ್ಯಬಿಂಬ 
ಈಚು-ಚಕ್ಕಡಿಯ ಈಸು 
ಈಚುವೋದ ಒಣಗಿದ 
ಈಯೆ- (ನೇಗಿಲ) ಈಸು 
ಈರೇಳು-ಹೆದಿನಾಲ್ಕು 
ಉಕ್ಕಡ-ಕಾನಲುಮನೆ 
ಉಕ್ಕಳ-ಹೆಚ್ಛ್ರಾದ 
ಉಗಿ-ಸೀಳು 
ಉಡೆವುಚ್ಚು-ಬತ್ತಲೆಮಾಡು 
ಉಣ್ಣು-ಉಕ್ಕು, ಉಬ್ಬು 
ಉತ್ತಮಾಂಗ ತಲೆ 
ಉತ್ತರಕ್ರೀ-ಮುಂದಿನ ಕೆಲಸ 
ಉತ್ತಾರೆ-ದಾಟುನಿಕೆ 
ಉದಾನ-ತೇಗು, ಡರಕೆ 
ಉದ್ದೂಳೆನ-ಲೇಪನ 
ಉದ್ದೂ ಳಿತ- ಲೇಪಿತ 
ಉನ್ನಿ: ಸ-ಉನ್ಮೆ (ಷೈ ತೆಕೆಯುವಿಕೆ 
ಉನ್ನಿ a ತಿಕೆಯುವಿಕೆ 
ಉನಚರಿಯೆ-ತೋರಿಕೆ 
ಉಪದಿಷ್ಟ-ಉಪದೇಶಿಸ ಲ್ಪಟ್ಟ 
ಉಸಪನಮೆ-ಉಪಾಯೆ 
ಉಪನೀತ-ಜನ್ಸಿವಾರ 
ಉಪಾಧಿ-ಉಪದ್ರವ, ಮೋಸ 
ಉಪಾಸ್ತಿ-ಉಪಾಸನ, ಸೇವೆ 
ಉಭಯಭ ಷ್ಟ-ಇಹಪರಗಳಿಗೆ ಹೊರಗು 
ಉಮ್ಮಳಿಸು ಚಿಂತಿಸು 
ಉಲಾಯೋಗ-ಯೋಗಿನಿಯೆರಲ್ಲಿ ಒಬ್ಬಳಾದ 
ಉತ್ಕಾಳನ್ನು ಕುರಿತ ಯೋಗ? 
ಉಲುಮೆ-ಒಲುಮೆ, ಸಂತೋಷ 


ಹಿ 


೬೮೨ 


ಉಳುವ- ಬೇಸಾಯ ಮಾಡುವ 
ಊಣೆಯ- ಊನ, ಕೊರತೆ 
ಊಪಷ್ಕ-ಉಪಷ್ಣ 
ಎಂಟು ಕಟ್ಟೆ-ನ್ಯಾಯ ಬಗೆಹರಿಸುವ 
ಗ್ರಾಮದ ಎಂಟು ಜನ 
ಎಕ್ಸ -ಹೊರಸಿನ ಗಳ 
ಎಕ್ಯಲಕೊಂಡ-ನರಕದ ಒಂದು ಅಗ್ನಿಕುಂಡ 
ಎಕ್ಕ -ಹೊಸರಿನ ಚೌಕಟ್ಟಿನ ಕೋಲು 
ಎಯ್‌-ಮುಟ್ಟು, ಸೇರು 
ವಿರವು-ಭೇದಭಾವ 
ಎರೆ-ಪೀಡು, ಕೊಡು 
ಐಸಕ-ಕಾರ್ಯ, ಅಧಿಕ್ಯ 
ಎಸುವು-ದೊಡ್ಡ ದಾಗು 
ಎಸುಗೆ-ಎಸೆಯುವಿಕ 
ಎಳತಟಿ-ಎಳೆದಾಟಿ 
ಎಳೆಸು-ಆಸೆಮಾಡು 
ಐದಾನೆ-ಇದ್ದಾನೆ 
ಏಕಭುಕ್ತೊ "ಪವಾಸ-ಒಸ್ಟೊತ್ತು ಊಟ 
ಮಾಡುವುದು 
ಐಡಿಸು-ಅಣಕಿಸು 
ಏರಿ-ಕೆರೆಯ ಒಡ್ಡು, ದಿನ್ನೆ 
ಏಸು-ಬಾಣಬಿಡು 
ಒಗ್ಗು -ಒಳೆಗಾಗು, ಅಧೀನವಾಗು 
ಒಚ್ಚತವೋಗಿ-ವಶವಾಗಿ 
ಒಡಲು-ಆಶ್ರಯೆ 
ಒಡ್ಯಾಣ-ನಡುನಿಗೆ ಹಾಕಿಕೊಳ್ಳುವ 
ಲೋಹದಸಟ್ಟ, ಡಾಬು, 
ಒಡೆಬಡಿ-ಒಡೆಯುನ ಹಾಗೆ ಬಡಿ 
ಒದಗ-ಒದಗುವಿಕೆ 
ಒಬ್ಬುಳಿ-ಗುಂಪು 
ಒಲವರ- ಪ್ರೀತಿ, ವಕ್ಷಪಾತ 


ಸಂಕೀರ್ಣ ವಚನಸಂಪುಟ : ಒಂದು 


ಓಗರ- ಅನ್ನೆ; ಅಡಿಗೆ 

ಓಡು-ಹುರಿಯುವ ಹೆಂಚು 

ಓಡೆ-ದೊಡ್ಡ ಮಣ್ಣಿನ ಪಾತ್ರೆ 

ಓರಂತೆ-ಒಂದೇ ಸವನೆ, ಕ್ರಮಬದ್ಧವಾಗಿ 

ಓನರಿ-ಓಹರಿ, ಒಳಮನೆ 

ಓಸರ- ಓಕೆಯಾಗುವಿಕೆ, ಪಕ್ಕಕ್ಕೆ 

ಸರಿಯುವಿಕೆ 

ಕಂಕುಳೆ.. ಬಗಲು 

ಕಂಗಳೆಯ್ಯ-ಕುರುಡ 

ಕಂಚುಕೆಖಚಿತ-ಕುಪ್ಪಸಕ್ಕೆ ಜೋಡಿಸಿದ 

ಕಂಜನಾಳೆ-ಕಮಲದ ಜೀಟು 

ಕಂಟಕ-ಮುಳ್ಳು 

ಕಂಠಪಾವಡ-ಕೊಡದ ಮೇಲೆ ವಸ್ತ್ರ 
ಮುಚ್ಚುವ ಒಂದು ವ್ರತ? 

ಕಂಡಹೆ--.ಖಡ್ಡ 

ಕಂಡಿ--ಕಿಂಡಿ, ಕೆಡಕಿ 

ಕಂಥೆ- ನಿಲುವಂಗಿ ತೇಪೆಗಳ ಅಂಗಿ 

ಕಂದೆರೆ- ಕಣ್ಣು ತೆರಿ 

ಕಂನಿತ-.ಬೀಸಣಿಗೆ 

ಕಂಬಳೆ-ದಿನಗೂಲಿ 

ಕಕ್ಷ-ಬಗಲು 

ಕಟಿಕ-ರಾಜಧಾನಿ 

ಕಟ್ಟಣೆ--ನಿಗ್ರಹ, ಪ್ರತಿಮೆ 

ಕಟಿಸೂತ್ರ-ಉಡುದಾರ 

ಕಟುಕ-ಉಪ್ಪು 

ಕ ಕಸಟ್ಟೀನಿತ ಸುಳ್ಳು 

ಕಬ್ಬುಮೆಟ್ಟು ಕಟ್ಟುಪಾಡು, ನಿರ್ಬಂಧ 

ಕಡದ-ಕಡೆದ ಕಂಡರಿಸಿದ 

ಕಡವರ_ಬಂಗಾರ 

ಕಡನಸ-ಹಾಸುವ ಚರ 

ಕಡೆಯಾ-ಣಿ.ಶುದ್ಧ ಬಂಗಾರ 


ಕಠಿಣಪದಕೋಶ 


ಕಣಜ-ಧಾನ್ಯದ ರಾಶಿ 

ಕಣ್ಣಿ -ಹೆಗ್ಗೆ 

ಕಣೆ. ಕೊಳಲು 

ಕತ್ತರಿವಾಣಿ-ವಿಷೋದಕ 

ಕದಳಿ-ಸಮೂಹ 

ಕದ್ದೆ ಹತನ-ಅಪೇಕ್ಷೆ, ಆತುರ 

ಕಪ್ಪಡ-ಬಟ್ಟಿ, ಅರಿವೆ 

ಕಪ್ಪರ- ಊಟದ Ae 

ಕಪಾಲ- ಶಿವನ ಕೆ ಯ್ಯ ಲ್ಲಿರುವ ಬ ಬ್ರಹ್ಮನ ತಲೆ 
ಸಭ 

ಕಪಿತ್ಸ —ಬೆಳುವಲ 

ಕಸೋತ-ಬೂದು ಬಣ್ಣ 

ಕಸೋತಪರಠ ಕ-ಪಾರಿವಾಳ 

CR 

ಕಮಲಲೋಚನ-ನಿಷ್ಣು 

ಕಮ್ಮರಿ-ಜಲಪಾತ 

ಕಮ್ಮಣ್ಣೆ-ಸುಗಂಧ ತೈಲ 

ಕರಂಡ-ಪೆಟ್ಟಿಗೆ 

ಕರಕ-ಆಲಿಕಲ್ಲು 

ಕರತಳಾಮಳಕ-ಅಂಗೈಮೇಲಿನ ನೆಲ್ಲಿಕಾಯಿ 

ಯನ್ನು ಸ್ಪಷ್ಟ 

ಕರಲು-ಜನುಳು ನೆಲ 

ಕರವತಿಗೆ-ಕರಪಾತ್ರೆ, ಕಮಂಡಲು 

ಕರಾಧಾರ-ಹಸ್ತವೇ ಆಧಾರವಾಗಿರುವ 

ಕರಿಕಂಠ-ವಿಷಧರ ಲೀಲೆಯ ಶಿವ 

ಫರಿಗೊಳ್‌ -ಗೆಟ್ಟಿಗೊಳ್ಳು 

ಕವರ-ಕಂಬ 

ಕಫರು-ಎರಕ 

ಕರುಮಾಡ-ದೊಡ್ಡ ಮನೆ 

ಫರಿ_ಹಿಂಡುವಿಕೆ 

ಕರೋತಿ ಕರಿಯ ಓತಿ 


೬೮೩ 


ಕಲ್ಪ-ಸಹೆಸ್ತ್ರಯುಗಗಳ ಕಾಲಾವಧಿ 

ಕಲ್ಲಿ-ಬಲೆಯಂತೆ ಹೆಣೆದ ಚೀಲ 

ಕವಣೆ-ಕಲ್ಲು ತೂರಿ ಹಳ್ಳಿಯನ್ನು ಓಡಿಸಲು 

ಬಳೆಸುವ ಹೆಗ್ಗದ ಉಪಕರಣ. 

ಕವಳೀಕರಿಸಿಕೊಳ್ಳು _ಕಬಳೀಕರಿಸಿ ಕೊಳ್ಳು, ್ರ, 
ನುಂಗು. 

ಕವೆ- ಕವಲು 

ಕಷ್ಟ -ಹಿೀನ, ಕೆಳೆಜಾತಿಯೆವೆ 

ಕಸಾಯ-ಒಗರು 

ಕಳತ್ರ--ಹೆಂಡತಿ 

ಕಳಿ-ಪಕ್ತ 

ಕಳ್ಳು-ಮದ್ಯ, ಸುರಾ 

ಕ್ರಮಕೂಟ- ವಂಶಪರಂಪರೆ? 

ಸಣಿಕತ್ವ-ಅ್ಪತ್ವ 

ಕಾಂಸ್ಕೃಕ-ಕಾಂಸಕ, ಕಂಚು 

ಕಾಪು-ರಕ್ಷಣೆ 

ಕಾಮರ- ಸಾಮಾನ್ಯ ಮರ 

ಕಾರಣೆ-ವೀರು ತಳಿಯುವುದು 

ಕಾರಿ-ಕರಿಯ ಎತ್ತು 

ಕಾರುಕ-ಬಡಿಗ 

ಕಾಲಾಂತಕ-- ಯಮನನ್ನು ಕೊಂದ ಶಿವ 

ಕಾಷಾಂಬರ-ಕಾನಿಬಟಿ 

ಕಾಳಿಂಗ ಬೇಡ? 

ಕಾಳಿಕೆ--ಕಷ್ಟು, ಅವಲೋಹೆ 

ಕಾಳುಮಾತು-ಕೆಟ್ಟಿಮಾತು 

ಕಾಹ-ಕಾಯುನಿಕೆ 

ಕೆಸುಕುಳ--ಮಲ, ಕೊಳೆ, ಕುದ್ರ 

ಕೀಟಕ- ಕೀಟಲೆ ಮಾಡುವವ 

ಕುಂಜರ-ಆನೆ 

ಕುಂದ-ನಿಂಜೆ, ಹೀಯಾಳಿಕೆ 

ಕುಂಸಟಿ-ಅಗ್ಗಿ ಪಿಗೆ 


೬೮೪ ಸಂಕೀರ್ಣ ವಚನಸಂಪುಟ : ಒಂದು 
ಕುಂಭದ ಮಳೆ-ಕೊಡದಿಂದ ಸುರಿಯುನಂಥ ಕೊಟ್ಟಿ -ಒಂದು ಬಗೆಯ ಪಕ್ಷಿ 
ಮಳೆ ಕೊಬಾರ-ಉಗ್ರಾಣ, ಭಂಡಾರ 


ಕುಂಬಿವಿ-ಭೂಮಿ, ನೆಲ ಕೊಲ್ಲಿ-ತುಂಟಿ 
ಕುಂಭೀ-ಪಾಪಿಗಳನ್ನು ಸುಡುನ ಒಂದು ಕೊಳಕು- ಹೇಸಿಕೆ 

ನರಕ ಕೊಳಗ-ಧಾನ್ಯ ಅಳೆಯುವ ಸಾಧನೆ 
ಕೋಟಾರೆ-ಕಣಜ, ಉಗ್ರಾಣ 


ಕುಕುಟಿ-ಕೋಳಿ 
ನ್ನು ಕೋಮಟಿಗ-ಪಾತ್ರೆ ಜೆನೆಯುವವ 


ಕುಕ್ಕುರ-ನಾಯಿ | SE 
ಕುಕ್ಕೆ -ಕೊಕ್ಸೆ, ಬಾಗಿದ ಮೊಳೆಯೆ ರ 
ಸ ಕೋಲು-ಬಾಣ 
ಕೋವಿ- ಕೊಳವೆ 

ಕುಟ್ಟಿಮ-ನೆಲಗಟ್ಟು ಕೋಳು-ಸೆರೆ 

ಕುಟುಕು-ಗುಟುಕು ಹೌಫೀನ_ಲಂಗೋಟಿ 
ಕುತ್ತ-ನ್ಯೂನತೆ, ದೋಷ ಕೌಸಾಳೆ-ಕಂಚಿನ ತಾಳೆ 
ಕುರುಗುಣಿ-ಸಣ್ಣ ಕೋಲು ಖಂಡ-ಮಾಂಸೆ 
ಫುರುಹು-ಗುರುತು ಖಂಡನ ಪತ್ರ-ಕತ್ತರಿಸಿದ ಎಲೆ? 
ಕುಲಾಲ-ಕುಂಬಾರೆ ಖಗ-ಸಪಫಿ 
ಕುಳ ತೆರಿಗೆ, ಸುಂಕ ಖದ್ಯೋತ-ಸೂರ್ಯ 
ಕುತ್‌-ಹೆಸಿವು ಖರ್ಪರ-ತಲೆಬುರುಡೆಯೆ ಪಾತ್ರೆ 
ಕೂರ್‌-ಒಲಿ, ಪ್ರೀತಿಸು ಗಂಗಳ-ತಟಿ 
ಕೂರದಾತ-ಪ್ರೀತಿಯಿಲ್ಲದವ | 

ಸ್ಲುಜೆ-ಹೆಸಿವು ಗಂಗೆವಾಳುಕರು-ಗಂಗಾ ತೀರದ ಮಳಲಿನಂತೆ 
ಕೆತ್ತ -ಮುಚ್ಛಿದ ಅಸಂಖ್ಯಾತ ರುದ್ರಗಣಗಳು 
ಕೆಲೆ-ಸಂತೋಷಸಡು ಗಡಣ- ಗುಂಪು, ಗದ್ದಲ 
ಕೆಸರುಗಲ್ಲು-ಕೋನಶಿಲೆ ಗೆಣಿ-ಗೆಣೆ, ಗ 
ಕೇಣಸರ- ಹೊಟ್ಟಿಕಿಚ್ಚು ಗದಿ-ಹೇಳು, ನುಡಿ 
ಕೇಸೆರ-ಕುಸುರು ಗನ ಮೋಸ 

ಮೆ 

ಕೈನ-ಲಂಗ್ಲೋಟಿ ಗಮ್ಮನೆ-ಕೂಡಲೇ 
ಕೃವಾರಿ-ಶೂರ, ಗರ್ದಭ-ಕತ್ತೆ 
ಕೊಂಡ-ತಗ್ಗು ಗರ್ಭಗೆಚ್ಚು-ಮರದ ಮಧ್ಗದ ಕೆಚು 
ಕೊಕರ-ಕೊಳ್ಸೆಕ್ಕೆ ಬಕನ _ ada 

ಏಕರ-ಕೊಕ್ಳರೆ, ಬಕಸಕ್ಷಿ ಗರುಡಸತಿ-ವಿ್ಣು 
ಕೊಚ್ಚೆ -ಕೆಸರು ಗರುವ-ಪ್ರ ತಿಪ್ಕಿತ 


ಗರುವಿಕೆ-ದೆ ಇಡ್ಡ ಸ ಫೆ 


[ 
$ 


ಕರಠರಿಣಪದಕೋಶ 


ಗಲಗ- ತೆಳ್ಳನೆಯ ಬಿದಿರು ಕೋಲು 

ಗವಾಕ್ಷ್ಯ-ಕಿಡಿಕಿ 

ಗಸಣಿ-ಯಾತನೆ 

ಗಳ-ಕೊರಳು 

ಗಳಹು- ಜೊಗಳು 

ಗಳು-ಕೋಲು 

ಗಣೆಯಾಟ- ಡೊಂಬರಾಟಿ 

ಗಾಡಿಗ-ಗಾಡಿಕಾರ, ಚೆಲುವ 

ಗಾಣಪತ್ಯ-ಗಣಪತಿಯ ಉಪಾಸಕ 

ಗಾತ್ರ-ಶರಿೀರ 

ಗಾತ್ರದಾನೆ-ಘನವಾದ ಆನೆ? 

ಗಾರು-ವ್ಯರ್ಥ, ಒಣಗಿದ 

ಗಾನಿಲ-ಗ್ರಾಮೀಣ, ಬುದ್ಧಿಗೇಡಿ 

ಗಾಹು-ಪ್ರಭಾವ 

ಗಾಹುಕಂಡಿ- ಮೋಸದಿಂದ ನುಸುಳುವ 
ಮಾರ್ಗ 

ಗೃಹೆ-ಭೂತ 

ಗ್ರಾಸ-ಆಹಾರ 

ಗಿಲಿಗು-ಕಚಗುಳಿ 

ಗಿಳಿಲು-ಗಿಣ್ಣ್ಷಿ ಲ್‌, ಸಣ್ಣ ಪಾತ್ರೆ 

ಗುಂಗುರು-ಗುಂಗಾಡು 

ಗುಜ್ಜ -ಕುಬ್ಬ , ಹೀನ 

ಗುಪ್ಪೆ -ಗುಂಪು 

ಗುಲ್ಕ-ಗಿಡಗಂಟಿ 

ಗುಳು- ನೇಗಿಲಿನ ಕುಳ 

ಗೆಜ್ಜ ಲು- ಗೆದ್ದಲು ಹುಳು 

ಗೊಂದಣ- ಗೊಂದಲ, ಸಮೂಹ 

ಗೊತ್ತು-ನೆಲೆ, ಗುರಿ 

ಗೋಂಟಿ-ಮೂಲೆ 

ಗೋರಂಜನ-ಆಕಳ ಹೊಟ್ಟೆಯಲ್ಲಿರುವ 
ಹೆಳದಿ ದ್ರವ್ಯ 


ಗೋರಿಕಲ್ಲು-ಬೆಣಚುಗಲ್ಲು 
ಗೋವೇಥಧೆ-ಗೋಹತ್ಯೆ 
ಘಟಿ-ಕೊಡ, ಶರೀರ 
ಘಟ್ಟಯತನ--ಗಟ್ಟತನ 

ಘಸಣಿ- ಗಾಸಿತನ, ಆತಂಕ 
ಘಟ-7ರೀರ 

ಫುಟಕೆ-ಗುಳಿಗೆ 
ಫೃಣಾಮೂರ್ತಿ-ಕರುಣಾಮೂರ್ತಿ 


ಚುಂಚುಪುಟಿ-ಪಕ್ಷಿಯೆ ಮುಚ್ಚಿದ ಕೊಕ್ಕು 


ಚೆಂಡಿಕಾಕಿರಣ-ಸೂ 
ಚಚ್ಚಗೊಟ್ಟಿ-ನಿಂಜೆಯ ನುಡಿ 
ಚದುರಸ-ಚೌ್‌ಕಾಕಾರ 
ಚಮ್ಮಾವಿಗೆ- ಚರ್ಮದ ಪಾದುಕೆ 


ಚಮಾ ಳಿಗೆ-ಚರ್ಕ ಕೊಯ್ಯುವ ಉಪಕರಣ 


೬ 
ಚರ್ಚ-ನಿಂದೆ 


ಚಲ್ಲವಾಡು-ಸರಸವಾಡು 


ಚಾನಟಿ-ಚೌವಟ್ಟಿ, ಕುಸ್ತಿಯ ಒಂದು ವರಸೆ 


ಚಾರ್ವಾಕ-ನಿರೀಶ್ವರವಾದಿ, ನಾಸ್ಮಿಕ 
ಚಿಕ್ಕಿತು -ಸಣದು 

ಎನಿ 20) 
ಚೆಲುಮೆ-ಒರತೆ, ಊಟಿ 
ಚೂರ್ಣ-ಸುಣ್ಣ 
ಚೂರ್ಣಶಿಲೆ-ಸುಣ್ಣದ ಕಲ್ಲು 
ಚೆಂಗು-ನೆಗೆ, ಹಾರು 
ಚೆಚ್ಚಿ- ಜೇಷ್ಟೆ? 
ಜೀಗು-ಹಾನಿ 
ಚೀಟ-ದಾಸಿ 
ಚೊಕ್ಕಹ-ಯುಕ್ತಿ 
ಜೊಲ್ಲೆಹೆ-ಬಾಲದ ತುದಿ? 
ಚೌರಾಸಿ-ಎಂಬತ್ತು ನಾಲು 
ಜಂಗುಳಿ- ಸಾಮಾನ್ಯ, ಕೀಳು 


೬೮೬ 


ಜಂಘೆ-ಕೆಳದೊಡೆ 

ಜಂತ್ರ-ಯೆಂತ್ರ 

ಜಜಚ್ಜರಿ-ಜೀರ್ಣ 

ಜರಗ-ಚಿನ್ನ್ನದ ಕಣ ಬೆರೆತ ಮಣ್ಣು 

ಜಲಕುಂಭಚಂದ್ರವತ್‌-ಕೊಡದ ನೀರಿನಲ್ಲಿ 

ಚಂದ್ರ ಕಾಣುವಂತೆ 

ಜಲತ್ವಾರವೆಂಬ ಗಡಿಗೆ-ಚಿದ್ಭಾಂಡ 

ಜವನಿಕೆ-ಮಾಯೆ, ಸರದಿ 

ಜವ್ವಾಜಿ-ಒಂದು ಬಗೆಯ ಸುಗಂಧ ದ್ರವ್ಯ 

ಜಾತವೇದ ಬೆಂಕಿ 

ಜಾತಿಗಾರ-ವೇಷಗಾರ 

ಜಾಹೈ-ನಿದ್ರೆ, ಜಡತೆ 

ಜಾಳಂದ್ರ-ಬಲೆಯಂತೆ ಹೆಣೆದ ಕಿಂಡಿ 

ಜಾಳಿಸಿ-ಕೊಡವಿ 

ಜ್ಞಾಸಜ್ಞ-ಶ್ರೀಸ್ಯಜ್ಞಾನಿ? 

ಜಿಗುಡು-ಜಿಗುಟು ಪದಾರ್ಥ 

ಜಿಗುಳಿ-ನೇಗಿಲದ ಒಂದು ಭಾಗ 

ಜೀವಧನ-ಆಕಳು 

ಜುಗ-ಯುಗ, ಜೋಡು 

ಜೋಹಾರ-ನಮಸ್ವಾರ 

ಜ್ಯೋತಿಸ್ಫೋಮ-೧೬ ಜನ ಖತ್ತಿಜರಿಂದ 
ನಡೆಸುವ ಯೆಜ್ಞ 

ಟಿಕ್ಕೆ -ಗಾಜಿನ ಮಣಿ 

ಡಂಬ-ವೇಷಗಾರ 

ಡಾಗು-ಲೋಹದ ಮುದ್ರೆ 

ಡಾಣೆ-ಗದೆ 

ಡಾವರ- ರಭಸ, ಶಕ್ತಿ 

ಡಾಳಕ--ಡಾಂಭಿಕ 

ಡುಂಡುಕೆ-ಡುಂಡುಭ, ನೀರಹಾವು 

ಡೊಂಕರತ-ಡೊಂಕುಯಿಲ್ಲದ, ನೇರವಾದ 


ಸಂಕೀರ್ಣ ವಚೆನಸಂಪುಟ : ಒಂದು 


ತಂಡುಲ- ಅಕ್ಕೆ 

ತಗಹು-ಮುಸುಕು 

ತಟ್ಟಾರು-ಸಂಪೂರ್ಣ ಒಣಗು 

ತಡಿ-ತಟ್ರಿ, ದಂಡೆ 

ತತ್ತ -ತಳ್ಳೆ, ಹೊಂದಿಕೆ 

ತತ್ವಮಸಿ-ಅದುವೇ ನೀನು ಇರುನೆ, 
ಜೀವನೇ ಶಿವನು 

ತೆತ್ತಾಗಿ-ಹೊಂದಿಕೊಂಡು 

ತದ್ದಿನ ಶ್ರಾದ್ಯ 

ತದ್ರೂಸ-ಅದೇ ರೂಪ, ಅದೇ ಆಕಾರ 

ತನೂರುಹೆ ಕೂದಲು 

ತರಹೆರ- ಶಾಂತಿ, ಸೈರಣೆ 

ತರಿ-ಜೋಡಿಸು, ತರಚು, ಗೀರು 

ತರಿ-ಕತ್ತರಿಸು 

ತಲಪು-ಅಂತ್ಯ 

ತಲಹು-ತುದಿ 

ತೆಲೆವಳೆಸಿ-ತಲೆಸುತ್ತಿ 

ತನರಾಜ-ಒಂದು ಬಗೆಯೆ ಬಿಳಿಯೆ ಸಕ್ಕರಿ 

ತಳಿಗೆ- ಊಟದ ತಟ್ಟಿ 

ತಳಿತ- ಅರಳಿದ, ಚಿಗುರಿದ 

ತಾರ್ಕಣೆ-ನಿಶ್ಚಯೆ 

ತಾಟಿಸು-ಅಪ್ಪಳಿಸು | 

ತಾರುಗದ-ತಾರು;ಕದ, ಜೋಡುಕದ 

ತಾಳು-ಮರದ ಕಾಂಡ 

ತ್ರಾಸು-ಬಂಗಾರ ತೂಗುವ ತಕ್ಕಡಿ 

ತಿಕ್ಷ-ಕಹಿ 

ತಿಗುಡು-ಮರದ ತೊಗಟಿ 

ತಿತ್ತಿ -ಚರ್ಕ್ಮದ ಚೇಲ 

ತಿರೋಧಾನ--ಅಡಗಿಸು 

ತೀರ್ಪು-ತೀರಿಸು, ಮುಗಿಸು, ಪಾರಾಗು 


ಕಠಿಣಪದಕೋಶ 


ತೀತ-.ಮೀೀರದ 

ತ್ರಿದಂಡ-ಮನ, ವಚನ, ಕಾಯೆಗಳ ಮೇಲೆ 
ನಿಗ್ರಹ ಶಕ್ತಿ ಯುಳ್ಳವ, ಸನ್ಯಾಸಿಗಳಲ್ಲಿ 
ಒಂದು ವರ್ಗ 

ತ್ರಿನಿಧಗುಡಿಹಿ-ಅಜ್ಞಾನಿ 

ತುದಿಪದ-ಉತ್ತುಂಗ, ಸಿದ್ದಿ 

ತುರೀಯ-ಆತ್ಮನ ನಾಲ್ಕನೆಯ ಸ್ಥಿತಿ 

ತುನಷ-ಹೊಟ್ಟು 

ತೂಂಬು-ಕೆರೆಯೆ ಕೋಡಿ 

ತೂರ್ಯಾ-ಮೋಕ್ಷ ಸಡೆಯುವ ಸ್ಥಿತಿ 

ತೂಳ- ಅತ್ಯಾಸಕ್ತಿ 

ತೆಗಹು- ಹಿಂದಕ್ಕೆ ಸೆಳೆಯುನಿಕೆ 

ತೆರ-ರೀತಿ, ಮರ್ಮ 

ತೆರವು-ನಿಸ್ಲ್ಯಾರ 

ತೊಂಡ-ಸೇವಕ 

ತೊಟ್ಟು -ತುದಿ 

ತೊಟ್ಟು ಬಿಡು-ಹೆಣ್ಣು ಗಿಡದ ಸಂಬಂಧ 

ಕಳಚಿಕೊಳು ವುದು 

ತೊಡಚು-ತೊಡಗಿಸು 

ತೊಡರು-ಬಿರುದುಬಾವಲ್ಲಿ, ಪಾದಸೆಂಜೆ 

ತೊಡಿಗೆ- ತೊಡಗುವಿಕೆ 

ತೊನಚಿ-ದನಗಳ ಮೈಮೇಲಿನ ತೊನಸಿ 

ತೊಪ್ಪೆ-ತೊಗಟಿ 

ತೊರೆಸತ್ರ-ತ್ಯಾಗಪತ್ರ 

ತೊಳಚಿ-ತುಳಸಿ 

ತೊಳಸು-ಸುತ್ತುವರಿ 

ತೋಯ-ನೀರು. 

ತೋಯ-ತೊವ್ಪೆ, ರೆಸರೂಪದ ಅಡಿಗೆ 

ತೋಲು--ಬೊಡ್ಡ 

ಥಟ್ಟು-ತಟ್ಟು, ಗೋಣಿಚೀಲ 

ದಃಡಣೆ-ಶಿಕ್ಷೆ 


ದೆಂಬುಗ-ಗೊಂದಲ, ವ್ಯಥೆ 

ದಂಸ್ಪೃ-ಕೋರೆಹೆಲ್ಲು 

ದಗ್ಬೆ -ಸುಟಿ 

ದಗ್ಗ ಪಟನ್ಯಾ ಯೆ-ಸುಡದಂತೆ ಕೋರುವ 

ಸುಟ್ಟ ಅರಿವೆ 

ದಡಿಕೆ-ಬಾಸುಳ 

ದತ್ತೂರ-ಮದ್ದು ಗುಣಿಕೆ 

ದರಿಸಿನ-ದರ್ಶನ, ಕೋರಿಕೆ 

ದವಸ-ಧಾನ್ಯ 

ದೆಸರಿಜೊಡಕು-ಕೇಶಿಮೆ ಎಳೆಯ ತೊಡಕು 

ದಾಡಾಬಂಧ-ದವಡೆ ಕತೆಕೆಯೆದಂತೆ ಮಂತ್ರ 

ದಿಂದ ಬಾಯಿಕಟ್ಟುವುದು 

ದಾಯೆಗಾರ-ಸಮಯಸಾದಧಕ 

ದಿಂಡೆ-ರಾಕ್ಷಸಿ 

ದಿಂಡು-ಕೂರಿಗೆ ಮೊದಲಾದವುಗಳ ಅಡ್ಡ 
ವಾಗಿರುವ ಭಾಗ 

ದಿಗುದಂತಿ-ದಿಕ್ಕೈಂಬ ಗಜ 

ದಿವಾ-ಹೆಗಲು 

ದಿವಾರಾತ್ರಿ-ಹೆಗಲಿರುಳು 

ದುಗ್ಬೆ ಹಾಲು 

ದುತ್ತು ರ-ಮದ್ದುಗುಣಿಕೆ 

ದೃಕ್ಕು-ದೃಸ್ಟಿ 

ದೃ ಷ್ಟ ದೃ ಸ್ಟಾ ತೆ, ನಿದರ್ಶನ 

ದೂ Es 

ಧೂನ್ನು -ಧೂಮ ಹೊಗೆ 

ಧೂಳಪಾವಡ-ನೀರಶ್ಸೈ ನರ ಒಂದು ವ್ರತ 

ದೇವಾಂಗ-ರೇಶಿಮೆ 

ದೇಹಾರ-ದೇವರ ಪೂಜೆ 

ಧೇನು-ಆಕಳು 

ಧ್ಯಾಯೆ-ಧ್ಯಾನಯೋಗ್ಯ 

ನಟ್ಟುನೆ-ನರ್ತನ 


ನಾರಿ-ಬಿಲ್ಲಿನ ದಾರ 
ನಾರಿವಾಳ- ತೆಂಗು 
ನಾಳಿಎನಾಡಿ? 
ನಿಕ್ಷೇಪ-ಹೂಳಿಟ್ಟ, ಹೂಳಿಟ್ಟಿ ದ್ರವ್ಯ 
ನಿಟಿಲ-ಹಣೆ 
ನಿತ್ಯನೈಮಿತ್ತಿ ಕ-ದೈೈನಂದಿನ ವಿಯೆಮ 
ನಿಧಾನ-ಹೊಳಿಟ್ಟ ದ್ರವ್ಯ 
ನಿಬದ್ದಿ ಸಂಬಂಧಿಸಿದ 
ನಿಮುರಿ-ಚಾಚಿ, ಎದ್ದು 
ನಿರವಯೆ-ನಿರಾಕಾರ, ದೇಹನಿಲ್ಲದುದು 
ನಿರಾಳ-ಅವ್ಯಕ್ತ್ಯ 
ನಿರಿಯಾಣ-ನಿರ್ಮಾಣ 
ನಿರಿಗೆ- ಸೇರುವಿಕೆ, ರೀತಿ 
ನಿರುಪಾಧಿಕ-ತೊಂದರೆಯಿಲ್ಲದವ 
ನಿರ್ಮಾಲ್ಯ-ಅಪನಿತ್ರ 
ನಿಹಿತ-ಯೋಗ್ಯ 
ನೀಕರಿಸಿ-ನಿಃಕರಿಸಿ, ತಾತ್ಸಾರ ಮಾಡಿ 
ನೀರ-ಸಂತುಷ್ಪ 

$ಪತಿ-ನಿರ್ಣಯೆ 
ನುಲಿ- ತಿರುವು 
ನುಲಿಕಿ-ನುಲಿಕ್ಕೆ ನುಲಿ, ಹುರಿಹೆಗ್ಗ 
ನುಲುಹು-ತಿರುವುವಿಕೆ 
ನುಸುಳು-ಕಸಟಿ, ವಂಚನೆ 
ನೆಮ್ಮುಗೆ-ಹೊಂದುನಿಕೆ 
ನೆಯಿ-ಜಿಡ್ಡು >: ಎಣ್ಣೆ 
ನೆರವಿ-ಸಮೂಹೆ 
ನೆರಹು-ಕೂಡಿಸು, ಸೇರಿಸು 


ಸಂಕೀರ್ಣ ವಚನಸಂಪುಟ : ಒಂದು 


ನೆಲಹು-ಹಾಲು ಮೊಸರಿನ ಪಾತ್ರೆ ತೂಗು 
ಬಿಡುವ ಹೆಗ್ಗ ದ ಉಪಕರಣ 
ನೇತಿಗಳೆ-ಅಲ್ಲಗಳೆ 
ನೋನು-ವ್ರತ ಮಾಡು 
ಪಂಕ-ಕೆಸರು 
ಪಂಗುಳ- ಹೆಳವ 
ಪಂಚಗವ್ಯ-೫ ಜಾತಿಯ ಆಕಳುಗಳು 
ಸಂಚಸರ್ವ-ಚತುರ್ದಕಶಿ, ಅಸ್ಟ್ರಮಿ, ಅಮಾ 
ವಾಸ್ಯೆ, ಪೌರ್ಣಮಿ, ಸಂಕ್ರಾಂತಿ ಎಂಬ 
೫ ಹಬ್ಬಗಳು 
ಪಂಚಮಠ-ಊರಿನ ಐದು ಅಧಿಕೃತ 
ಮಠಗಳು 
ಸಂಚಮಹಾವಾದ್ಯ-ರಾಜರ ಮುಂದೆ ನುಡಿ 
ಸುನ ೫ ಬಗೆಯೆ ವಾದ್ಯಗಳು 
ಪಂಥ-ಪ್ರತಿಜ್ಞೆ 
ಪಗುಡಿ-ಕುಜೋದ್ಯ, ಹಾಸ್ಯ 
ಪಟ್ಟಿ ಸನ್ನದು, ಸರಕಾರಿ ದಾಖಲು 
ಪಡಡಕ್ಕೆ -ಒಂದು ವಾದ್ಯ 
ಪಡಿ-ಬಾಗಿಲಿನ ಕದ, ಪ್ರತಿ ಹೊಲಲಿಕೆ 
ಪಡಿದೊತ್ತು-ಪ್ರತಿತೊತ್ತು, ತೊತ್ತಿನ 
ತೊತ್ತು 
ಸಡಿಪುಚ್ಚ-ಪ್ರತಿಪ್ರಕ್ನ 
ಪಡಿಹಾರಿಕೆ-ಬಾಗಿಲು ಕಾಯುವಿಕೆ 
ಪಡು-ಸೂರ್ಯಾಸ್ತ್ಯ ವಾಗು 
ಪಡುವ- ಪಶ್ಚಿಮ 
ಪಣ್ಯಾಂಗನೆ-ಸೂಳೆ 
ಪರ್ಣ-ಎಲೆ 
ಪತೆಂಗ-ಸೂರ್ಯ 
ಪದರು-ರೀತಿ, ಮಡಿಕೆ 
ಪದ್ಮಪತ್ರ-ಕಮಲ(ದ ದಳು) 


ಕರಿಣಪದಕೋಶ 


ಪನ್ನಗಫಲ-ಪುನ್ನಾಗೆಫಲ? ಸುರಹೊನ್ನೆ ಫಲ 


ಪರಪುರುಷಾರ್ಥ- ಮೋಕ್ಷ 
ಪರಾಕು- ಪ್ರಶಂಸೆ 
ನರಾಪರ-ಪರಾತ್ಸರ, ಪನಿತ್ರತಮ 


ಪರಿಭವ-ನರಕ ಅನಮಾನ, ಮುಂದಿನ ಭನ 


ಪರಿಸ್ಪೃಂದೆ- ಪರಿವಾರ 
ಪಸೆರ-ಅಂಗಡಿ 
ಪಾಕುಳ-ಹೊಲಸು 


ಪಾಕಿ-ಪಾಗ, ಹಾಗ, ಒಂದು ಸಣ್ಣ ನಾ 


ಪಾದಸ-ಮರ 
ಪಾರದ್ವಾರ-ಪರಸ್ರ್ರೀಲಂಸಟತ್ವ 
ಪಾರದ್ವಾರಿ.- ೈಭಿಚಾರಿ 
ಪಾಷಂಡಿ-ದೈವವಿರೋಧಿ, ನಾಸ್ತಿಕ 
ಪಿಪಾಸೆ-ನೀರಡಿಕೆ 
ಪಿಪೀಲಿಕಾ-ಇರುಹೆ 
ಪಿಸಿತ-ಮಾಂಸ 
ಪಿಸುಣ-ಚಾಡಿಕೋರ 
ಪೀತ-ಹಳದಿ 

ಪೀಳಿಗೆ -ವಂಶ 

ಪುಂಜ-ಗಡುತೆರ, ರಾಶಿ 
ಪುದುವಾಳು- ಹೊಂದಿಕೊಂಡು. ಬಾಳು 


ಣ 
ಕ್ರ 


ಪುಕುಗು-ಬೆಚ್ಚನ ಜಾತಿಯ ಪ್ರಾಣಿಯಿಂದ 


ಹೊರಡುವ ಸುಗಂಧ ದ್ರವ್ಯ 
ಪುರಾಕೃತ-ಹಿಂದೆ ಮಾಡಿದ 


ಪುಕೆ-ಒಂದು ಬಗೆಯೆ ಅನುಕರಣ ಶಬ್ದ 


ಪುದಿ-ಹುದುಗು, ಸೇರು 
ಪುಷ್ಪುವಕಾಣು-ಸಪ್ರತ್ಯಕ್ಷ, ಕಾಣು? 


ಸೋತರಾಜ-ಮಾರಿದೇವತೆಯ ಮುಂದೆ 


ಹೆಲಗೆ ಬಾರಿಸುತ್ತ ಕುಣಿಯುವವ 
ಪ್ರಕ್ಷಾಲನೆ-- ತೊಳೆಯುವುದು 


ಪ್ರತ್ಯಂಗ-ಸ್ರತಿಬಿಂಬ 
ಪ್ರಮಾಳ-ಸ್ರಮಾಣ 

ಪ್ರಯ ಪಯಣ, ಹೊರಡು 
ಸಪ್ರಸೂತ-ಹುಟ್ಟದ 

ಪ್ರೇದ್ಧ -ಅಂತ್ಯೃಕ್ರಿಯಾಕರ್ಮ 
ಫಣಿ- ಹಾವು 
ಫಲಪದ-ಫಲನಿದ್ದಿ, ಲಾಭ 
ಬಚ್ಚ್ಛಣೆ-ಬಣ್ಣಿ ಗಾರಿಕೆ? 
ಬಬ್ಬಿತ್ತು -ದುಂಡಾದುದು 
ಬಡಿಹಾರಿ-ಬಡಿವಾರಿ? 
ಬಣಗು-ಕೇಳು, ಅಲ್ಪ 
ಬಧಿರ-ಕಿವುಡ, ಶೂನ್ಯ 

ಬಯ್ರೆ -ನಿಧಾನ 
ಬರಿಡೊರೆ-ಬರುಡೊರೆ, ವ್ಯರ್ಥ 
ಬರುಸೂರೆ-ವ್ಯರ್ಥ, ಹಾಳಾಗು 
ಬಹಿಷ್ಯರಿಸಿ-ಸ್ರಕಟಿವಾಗಿ 
ಬಳ್ಳ-ಅಳೆಯುವ ಸಾಧನ 
ಬಾಜಿಸು-ಬಾರಿಸು, ಹೊಡೆ 
ಬಾತೆ-ಬಾರ್ತೆ, ಪ್ರಯೋಜನ 
ಬಾತೆಗೆಟ್ಟ-ಅಪ್ರಯೋಜಕ 
ಬಾದಳ-ಬಾದಣ, ಬೆಳಕಿಂಡಿ 
ಬಾಯಾಲು-ಆರ್ತನಾದ 

ಬಾವನ್ನ ನೀರರು-೫೨ ಜನ ವೀರರು 
ಬಿಡುಗಡೆಯ ಪ್ರೀ-ಉಪಸತ್ನಿ 
ಬಿಡುಮುಡಿ-ಬಿಚ್ಛದ ಮುಡಿ, ಕೊನೆ 
ಬಿಡುಮುತ್ತು ದುಂಡಾದ ಮುತ್ತು 
ಬಿಡೆ- ಬಿಡುವಿಕೆ 

ಬಿಣ್ಣು -ಪುಷ್ಟತೆ 

ಬಿತ್ತ ವಟ್ಟ-ಬಿತ್ತು ವ ಸ್ಸ ಛ 
ಬಿತ್ತು-ಬೀಜ 


pes 
ಹಟ್‌ 


೬೯೦ 


ಬಿನ್ನಾಣ-ಚಾಸಲ್ಲ > ವಿಲಾಸ 

ಬಿನುಗು-ನೀಚ 

ಬಿಸುರಿ- ಹೊಂದಿಕೊಂಡು 

ಬೀತ-ಒಡೆದ 

ಬುಕ್ಕು ಹಿಟ್ಟು-ಬುಕಟ್ರು ಕುಂಕುಮದಂಥ 

ವಸ್ತು 

ಬುದ್ಧಲಿಕೆ-ತುಪ್ಪ ತುಂಬುವ ಚರ್ಮದ 
ಚೀಲ 

ಬುದ್ಭುದ-ನೀರಗುಳ್ಳೆ 

ಬೂರ-ಬೂರದ ಮರ 

ಬೆಗಡಿಸು-ಭಯೆಗೊಳಿಸು 

ಬೆಚ್ಚು-ಬೆಸೆ, ಸೇರು 

ಬೆಟ್ಟು-ಒತ್ತು 

ಬೆಮ್ಮರ-ದೊಡ್ಡ ಮರ? 

ಬೆರಟು- ಕೆದರು 

ಬೆಳ್ಳಿ ಬಿಳಿಯ ಬತ್ತು 

ಬೆಳ್ಳಿಗೆ-ಒಂದು ಜಾತಿಯ ಆಕಳು 

ಬೇಕರಿ-ಬಹಳೆ ಕರಿಕಾಗು 

ಬೇಗಾರ-ನಿರುಸಯೋಗಿ ವಸ್ತು 

ಬೇರು-ಸಂಬಂಧ 

ಬೇಳಾದ--ಸುಟ್ಟುಕೊಂಡ 

ಬೇಳುಗಕಿ_ಭ | ಮೆಗೊಳಗಾಗು, ಕಿರುಚು 

ಬೈಕೆ-ಮುಚ್ಛಿಟ್ಟಿ ವಸ್ತು 

ಬೊಕ್ಕಣ-(ಕುದುರೆಗೆ ಧಾನ್ಯ ತಿನ್ನಿಸುವ) 
ಚೀಲ 

ಬೊಬ್ಬುಲಿ-ಜಾಲಿಗಿಡ 

ಬೋವ-ಸೇವಕ 

ಬೋಸರಗಿತಿ ತ್ರಿ-ವ್ಯೃಭಿಚಾರಸ್ತ್ರ €, ಸೊಳೆ 

ಬ್ರಹೊ ೀತಿಕಾರಿ-ಬ್ರಾಹೆ ಣಿ ಹತ್ಯೆ 

ಮ 
ಭಂಗಿ-ಅಮಲು ತರುವ ವಸ್ಸು 


ಈ) 


ಸಂಕೀರ್ಣ ವಚನಸಂಪೊಟ : ಒಂದ 


ಭರಿತಾರ್ಪಣ-ಸೂಕ್ಷವಾಗಿ ತುಂಬಿದ 
ನೈವೇದ್ಯ 
ಭರ್ತ-ಸಪೋಷಕ, ಸಂರಕ್ಷಕ 
ಭಾಂಡ-ಆಡಿಗೆ ಮಾಡುವ ಪಾತ್ರೆ 
ಭಾಜನ-ಊಟದ ತಟ್ಟಿ 
ಭಾಷಾಂಗ- ನಾಟಕದ “a ಕೃಭಾಷೆ, 
ಹಾಡು 
ಭಾಳೆ-ಹಣೆ 
ಭಾಳಾಂಬಕ-ಶಿವ 
ಭುಂಜಕ-ಹೊಟಿ, ಹೊರೆಯಲು ಜೀವಿಸಿದನ 
ಭೂತಶೇಷ-ಪಂಚಭೂತಗಳಿಗೆ ನೀಡಿದ 
ಬಲಿಯ ಶೇಷಾನ್ನ 
ಭೂಪುಡಿ-ಮಣ್ಣು 
ಭೂರಿಗೀಡಾಗು- 'ಅತಿೆ ಶೆಯೆವಾಗು 
ಭೇಕ-ಕಸ್ಪೆ 
ಭೃ ಷಜ್ಯ-ಔಷಧ 
ಭ್ರಾತ-ಸೋಷಕ, ಒಡೆಯ 
ಭ್ರೂ-ಹುಬ್ಬು 
ಭ್ರೂ ಹತ್ಯೆ. ಗರ್ಭದಡೊಳಗಿನ ಶಿಶುವಿನ ನಾಶ 
ಭ್ರೂಮಧ ಎರಡು ಹುಬ್ಬುಗಳ 
ಮಧ್ಯಸ್ಥಾನ 
ಮಂಚಿಗೆ-ಹೊಲ ಕಾಯಲು ಹಾಕಿರುವ 
ಬತ್ತರದ ಅಟ್ಟಣೆ 
ಮಂದಿರವಾಡ-ಮನೆ 
ಮಂಡುಕ-ಕಪ್ಪೆ 
ಮಂತಣದ ಗಿರಿ-ಮಂದರಗಿರಿ 
ಮಚ ಕೃ-ಒರೆಹಚ್ಚುವಿಕೆ, ಕತ್ತರಿಸುವ ಸಾಧನ 
ಮಣಿದನಿಕುತ- ವಟ ಕನ್ನ ಡಿ 
ಮಣಿಹ-ಕರ್ತವ್ಯ 
ಮತ ತ್ಯೃದು ಹುಣ್ಣು -ಒಂದು ಪ್ರಕಾರದ 
ಹುಣ್ಣು 


ಕರಿಣಪದಕೋಶ 


ಮದಮದಧು-ಮದವನ್ನು ತರಿಸುವ 
ಜೇನುತುಪ್ಪ 
ಮದುವಳಿಗ-ವರ 
ಮಯೆಣ-ಮೇಣ 
ಮರೀಚ- ಕಿರಣ 
ಮರುವಾಳ- ಪುನರ್ಜನ್ಮ 
ಮರೀಚಿಕಾ-ನ್ಬುಗಜಲ 
ಮರುಜನಣಿ-ಬದುಕಿಸುವ ಮಣಿ 
ಮಲಭಾಂಡಜೀನಿ-ಮಲತ್ರಯದಲ್ಲಿ 
ತೊಳಲುವ ವ್ಯಕ್ತಿ 
ಮಲಯಜ- ಶ್ರೀಗಂಧ 
ಮಸಳು-ವಂಚನೆ 
ಮಹೆಂತು-ಮಹ್‌ತ್ತು, ಗಣ 
ಮಾಂಜಿಷ್ಟೈ-ಮಾಂಜಿಸ್ಕ, ಕೆಂಪುವರ್ಣ 
ಮಾಂದಿರ-ಮಂದವಾದ, ದಟ್ಟವಾದ 
ಮಾಜದೆ-ಮರೆಮಾಚದೆ 
ಮಾಟಿ-ಮಾಡುನಿಕೆ 
ಮಾನ್ಯ-ಮಾನ್ಯವಾಗಿ ಬಂದ ಭೂಮಿ 
ಮಾಯಾವಾದಿ- ಅಜಿ ತಿ 
ಮಾರಾಂತೆ-ಎದುರಾದ 
`ಮಾರ್ಜಾಲ-ಬೆಕ್ಕು 
ಮಿಂಡಗುದ್ದಲಿ-ಶಿಟ್ಟಗಳಲ್ಲಿ ಒಂದು ವರ್ಗ 
ಮಿಗು-ಅಧಿಕವಾಗು, ಹದಕ್ಕೆ ಬರು 
ಮಿಟ್ಟಿ ಹಣೆಗೆ ಹೆಚ್ಚಿಕೊಳ್ಳುವ ಪನಿತ್ರ 


ಮಣು 
5) 
ಮಿಟ್ಟಿ -ಹೆಂಟಿ 
ಮುಂಡಿಗೆ-ಕ ಕಟ್ಟಿಗೆಯ ದೊಡ್ಡ ತುಂಡು, 
ಹ ಸವಾಲು 


ಮುಂದಲೆಯೆ ಕೊಡು ತಲೆಯ ಮುಂಭಾಗದ 
ಕೂದಲನ್ನು ಕಿತ್ತಿ ಅರ್ಲಿಸು 


೬೯೧ 


ಮುಖನವಾಡ-ಭನಿಗಳು ನೋಡಬಾರದೆಂದು 
ನಂದಿನಿಗ್ರಹ ಮುಖಕ್ಕೆ ಹಾಕಿಕೊಳ್ಳುವ 
ವ್ರತ 

ಮುಚ್ಛಳು-ಬಾಗಿಲ ಫಲಕ 

ಮುಡುಹ- ಹೆಗಲು 

ಮುದಿಡು-ಮುದ್ದಿ ಮಾಡು, ಉಡುಗಿಸು 

ಮುಯ್ಯಾನು--ಹಮ್ಮೆಸಡು 

ಮುರುಗು ಮುರಿಯುನಿಕೆ 

ಮುಳ್ಳುಗುತ್ತು ಮುಳ್ಳನ್ನು 

ಮೊಳಿ-ಕಿನಿಯಿಲ್ಲದವಳು 

ಮೂರ್ಧ್ಸಿ-ತಲೆ 

ಮೂನಿಧಿ -ಮೂರು 

ಮೂಸಷಕ-ಇಲಿ 

ಮೂಸಕರು-ಇಲಿಯೆಂತೆ ಛಿದ್ರಿಸ 

ಮೃಗನಾಭ-ಕಸ್ತೂ ರಿ 

ಮೆಟ್ಟು -ತೂರುವುದಕ್ಕಾಗಿ ಮೇಲೆ ನಿಲ್ಲಲು 
SRS ಕಾಲಿನ ಸಾಧನ 

ಮೆತ್ತೆ -ತಲೆದಿಂಬು 

ಮೇಗಾಡಿ_ಮೇಗಡಿ? ಅಡಿಯ ಮೇಲ್ಫಾಗ 

ಮೇರಳ-ಮೇಗಣ 

ಮೇಲುದ-ಹೊದಿಕ 

ಮೇಲುವರಿ--ಮೇಲೆ ಧಾನಿಸು 

ಮೇಳಿ-ಕೂರಿಗೆ ಇತ್ಯಾದಿಗಳನ್ನು ಹಿಡಿಯೆಳು 

ಮಾಡಿದ ಉಸಕರಣ 

ಮೈಯಕ್ಕು-ಮೈಗೆ ಒಗ್ಗು 

ಮೈವಾಸನ-ಹಾಸಿಗೆ? 

ಮೊಗಹ-ಹಾಕುವುದು, "ತೆಗಹೆ'ದ 

ವಿರುದ್ಧಪದ 


ಚುಚ್ಚು 


ಪಟ್ಟು ಶನಿಕಾಟ? 


ವವರು 


೬೯೨ 


ಮೊಗೆ-ತುಂಬು 
ಮೋಪುಗಾರ-ಕಟ್ಟಿಗೆ ಕೊರೆಯುವವ? 
ಯೋಜನ--ಅಳತೆಯ ಒಂದು ಪ್ರಮಾಣ 
ರಜ್ಜು ದಾರ 
ರಾಣಿವಾಸ-ರಾಣಿ, ಶಯ್ಯಾಗೃಹ 
ರಾಮಕಠ- ಇಂಗು, ಹಿಂಗು 
ರೀತಿಕೆ-ಹಿತ್ತಾಳೆ, ಕಂಚು 
ಕೇತ-ಪುರುಷನ ವೀರ್ಯ 
ಕೋಧನ-ನಿಫ್ನ 
ಕೋಹ- ಏರುವಿಕೆ 
ಲಂಡ-ನೀಚ, ಜಗಳಗಂಟಿ 
ಲಂದಣಿಗ-ಅಡಿಗೆಯೆವ 
ಲಂಪಟಿ-ನಿಷಯಾಸಕ್ಷ, ಕಾಮುಕ 
ಲಚ್ಛಣ- ಧಾನ್ಯ ಅಳೆಯುವ ಸಾಧನ? 
ಬಜ್ಞೆಮಾರಿ- ನಾಚಿಕೆಗೇಡಿ 
ಬಲಪರಿ-ಕಾಂತಿ 
ಲಾಗು- ಚಾಪಲ್ಯ, ಕೌಶಲ 
ಲಿಂಗಮುದ್ರೆ -ಲಿಂಗಮುದ್ರೆಯೆ ಕಲ್ಲು 
ಲಿಂಗಾಚಾರ-ಶುದ್ಧ ಬದುಕು 
ಲೀಲೆವಾರ್ತೆ- ಚೇಷ್ಟೆಯ ಸುದ್ದಿ 
ಲೆಂಕ-ಯೋಧ 
ಲೆಂಗಿ-ತೊತ್ಸು 
ಲೆಕ್ಕವಟ್ಟಿಂತೆ--ಲೆಕ್ಕಕ್ಕೆ ತಕ್ಕಂತೆ 
ಲೇಪ- ಸೌಂದರ್ಯಕ್ಕಾಗಿ ಲೇಪಿಸು, 
ಎರಕಹೊಯ್ಯು 
ಲೊಟ ಪೊಳ್ಳು, ಜೊಳ್ಳು 
ಫು ಅನ್ಯರು, ಜನಸಮೂಹ 
ಸಾಮಾನ್ಯ ರು 
ನಂಶ-ಬಿದಿರು 
ವಟಪತ್ರ-ಆಲದ ಎಲೆ 
ವಡಬ-.ವಡಬಾಗ್ಗಿ, ನೀರ್ಗಿಚ್ಚು 


ಸಂಕೀರ್ಣ ವೆಚೆನಸಂಪುಟ : ಒಂದು 


ವನಚರ-ಅರಣ್ಯಸಂಚಾರಿ 
ವಪು-ಶರೀರ 
ವಮನ-ವಾಂತಿ 
ನರುಣ-ಮಳೆಯ ದೇವತೆ 
ವರ್ಮ-ಮರ್ಮ 
ವಶ್ಯ -ವಶೀಕರಣ ವಿದ್ಯೆ 
ವಾಕು BNC ರುಚಿಯಾಗು 
ವಾಜಿ-ಕುದುರೆ 
ವಾರಿ-ನೀರು 
ಮಾಮನ--ವಮನ, ವಾಂತಿ 
ವಾಯುಪ್ರಾಣಿ-ಭತದೇಹಿ 
ವಾರಿ-ನೀರು 
ವಾರಿಕಲ್ಲು-ಆಣೆಕಲ್ಲು 
ವಾಂಸ-ವಂಶ, ಕೊಳಲು 
ವಾಳುಕ-ಉಸುಬು 
ವಿಕರಿಸು-ನವಿಕಾರಗೊಳು 
ವಿಚ್ಛಂದ-ಕತ್ತ ರಿಸುವಿಕ 
ವಿಡಂಗ-ವಿಶೇಷ ವಂಚನೆ 
ವಿದಾಂತ-ಡೊಂಬ? 
ವಿಧಾತ--ಡೊಂಬ? 
ವಿರಳ-ತೂತು 
ವಿರಾಳ-ವ್ಯಕ್ಷಾ ವ್ಯಕ್ತ ? 
ನಿರಿಂಚಿ-ಬ್ರಹ್ಮ 
ನಿಷಜ-ಬಿಸಜ, ಕಮಲ 
ನಿಷಧರ-ಸೊರ್ಯ? 
ವಿಸ್ಟಿಸು-ಮಲವಿಸರ್ಜಿಸು 
ವಿಷ್ಣು ಕಾಂತಿ-ನಿಷ್ಣು ಕ್ರಾಂತಿ ಹೆಸರಿನ ಎಲೆ 
ವಿಸರ್ಜನ- ಬಿಡುವಿಕೆ 
ನಿಹಂಗ-ಪಕ್ಸಿ 
ನೀಸ-ಸಣ್ಣ ನಾಕ್ಯ 
ವೆಜ್ಜ-ತೂತು 


ಕಠರಿಣಪದಕೋಶ 


ವೇಣು-ಬಿದಿರು 

ವೇಧಿಸು-ಅಪ್ಪಳಿಸು, ಆವರಿಸು 

ವೇಥೆ-ಇಷ್ಟಲಿಂಗದೀಕ್ಷೆ 

ವೇಳೆ-ವೇಲಾ, ಮೇಕೆ 

ವ್ಯವಧಾನ-ವಿರಾಮ 

ವ್ರತದಾಳಿ-ವ್ರತ ಧರಿಸುವಿಕೆ 

ವ್ರತಭಾವಿ- ವ್ರತಸ್ಥ 

ವ್ಯಾಪ್ತಿ -ವ್ಯಾಪಿಸಿಕೊಂಡ ವಿಕಾರಗಳು 

ವ್ಯೋಮ-ಆಕಾಶ 

ಶಂಖದ ಮಣಿ-ಕಸ್ಸೈ ಚಿಪ್ಪಿನ ಮಣಿ 

ಶಕ-ಶಾಖ?, ಕಾವು 

ಶರಸಂಧಾನ-ಬಾಣ ಹೊಡುನಿಕೆ 

ಶರ್ವ-ಶಿವ 

ಶಶಕ-ಮೊಲ 

ಶಶಾಂಕ-ಚಂದ್ರ 

ಶಶಿಕಾಂತದ ಶಿಲೆ-ಚಂದ್ರಕಾಂತೆ ಶಿಲೆ 

ಶಶಿಶಿಲೆ.-ಚಂದ್ರ ಕಾಂತದ ಶಿಲೆ 

ಶಾಸಹೆತ-ಶಾಸದಿಂದ ಪೀಡಿತನಾದವ 

ಶಾಸ್ತ್ರವಿತ್ತು -ಶಾಸ್ತ್ರಬಲ್ಲಿದ 

ಶಿಖಿ-ಶಿಖೆ, ಜುಟ್ಟು 

ಶಿವದಾನ-ಮಜ್ಜಿ ಗೆ 

ಶಿಷ್ಟೋದನ-ಮಿಕ್ಕ ಅನ್ನ 

ಶುಕ್ಲ —ಪುರುಷನ ವೀರ್ಯ 

ಶೋಣಿತೆ-ಸ್ತ್ರೀಯ ರಜಸ್ಸು 

ಶೋಣಿತ-ರಕ್ಷ 

ಶ್ರಪಚೆ-ನಾಯಿಯ ಮಾಂಸ ತಿನ್ನುವ 
ಶೂದ್ರ 

ಶ್ರಾವಕ-ಜೈನಧರ್ಮೀಯ 

ಶ್ರೋತ್ರ-ಕಿವಿ 

ಸಂಕುಲ-ಸಮೂಹ 


ಸಂಘಟ್ಟ-ಹೊಂದಿಕೆ 
ಸಂಘಟ್ಟುವರು-ಗುಂಪು ಮಾಡುವರು 
ಸಂಚ-ಉಪಾಯ, ಯುಕೆ 
ಸೆಂಚಿತ--ಕೂಡಿಹಾಕಲ್ಪಟ್ಟ 
ಸೆಂತ-ಸಂತುಷ್ಟ, ಸಮಾಧಾನಿ 
ಸಂಪುಟಿ-ಪುಸ್ತಕ 
ಸಂಬೋಳಿ-ಶೂದ್ರರು ಗ್ರಾಮವನ್ನು ಪ್ರವೇ 
ಶಿಸುವಾಗ ಕೂಗುವ ಶಬ್ದ 
ಸಂವಿದಾತ್ಮ-ಜ್ಞಾನಿ 
ಸಕಟಿ-ಶಕಟ, ಚಕ್ಕಡಿ 
ಸಕಲಾತಿ-ರೇಶಿಮೆ ಬಟ್ಟೆ 
ಸಕೀಲ-ರಹಸ್ಯ 
ಸದಮದ- ಅತಿಯಾದ ಸೊಕ್ಕು? 
ಸಜೆ-ಕಸ್ಮ ಹುಲ್ಲು 
ಸದ್ಯೋನ್ಮುಕ್ಷಿ,-ತಕ್ಷಣ ಮೋಕ್ತ 
ಸಮಯ- ಸಿದ್ಧಾಂತ 
ಸಯೆದಾನ-ಆಹಾರಧಾನ್ಯ, ರುಚಿಯಾದ 
ಅಡಿಗೆ 
ಸರ-ಸ್ಪರ, ಧೆ ನಿ 
ಸರಗೋದ._-ಸರಮಾಡಿದ 
ಸರಳು-ಬಾಣ 
ಸರ್ವಾಂಗವಾಡ-ಭನಿಗಳು ನೋಡಬಾರ 
ದೆಂದು ದೇಹಕ್ಕೆ ಮುಸುಕು ಹಾಕಿ 
ಕೊಳ್ಳುವ ವ್ರತ 
ಸಲಾಕಿ-ಬೆತ್ತ, ಕಬ್ಬಿಣದ ಕಂಬಿ 
ಸವಿತ-ಸವಿತೃ, ಸೂರ್ಯ, 
ಸನಿಲೇಪ-ಸವಿಯನ್ನು ಲೇಪಿಸುವಿಕೆ 
ಸಾವಯ-ಅವಯೆನ ಸಹಿತ ಸರೂಸ 
ಸಾರ-ಭೂಮಿಯೊಳಗಿನ ಜೀವಸೋಷಕ 


ದ್ರವ್ಯ 


೬೯೪ 


— 


ಸಾರತ-ಸಂತೋಷ 
ಸಾಳಿವನ-ಬತ್ತದ ಗದ್ದೆ 
ಸಾಳಿಸಸಿ-ಬತ್ತದೆ ಸಸಿ 
ಸಿದ್ಧಾ ಯೆ ತೆರಿಗೆ 
ಸೀತಾಳೆ-ನೀರು 
ಸೀರೆ-ಚೇರ, ಬಟ್ಟೆ 
ಸುಕೃತ-ಪುಣ್ಯ 

ಸುವಿ-ಶುನಿ, ನಾಯಿ 
ಸುರಂಗ-ಒಳ್ಳೆಯೆ ಬಣ್ಣ 
ಸುರಾಳ-ವ್ಯಕ್ತ 
ಸುನಿದ್ಯೆ-ಸುಜ್ಞಾನ ನಿರ್ಮಾತ್ವಯ 


J ಇನಿ ಎಷೆ ಫಿ ಹಾ 
ಸುವಿಧಾನ-ಸುಯ್ದಾನೆ. ಎಚ್ಚರಿಕೆ, ಕಾವಲು 


ಸುಷುಪ್ಪಿ-ಗಾಢನಿದ್ರೆ 
ಸುಸರ--ನೇರ, ಸರಿ 
ಸೂರು-ಇಳಿಜಾರು ಚಪ್ಪರ 
ಸೂರೆ-ದುಂದು, ಅಪವ್ಯಯ 
ನಿಯಮ 


ಸೆಳೆಕೋಲು_ಬಾರಕೋಲು? ಉದ್ದೆ ವಾದ 


ಕೋಲು 

ಸೇದು-ಎಳೆ 
ಸೈತಿಡು--ವ್ಯವಸ್ಥ ಮಾಡು 

ಈ 
ಸೊನೆಗ-ನಾಯಿ 
ಸೋವು-ಹೊಡೆ, ಎಬ್ಬಿಸು 
ಸೌರ-ಸೂರ್ಯೋಪಾಸಕ 
ಸೌರಂಭ-ಸಮಾರಂಭ, ಸಂಭ್ರಮ 
ಸ್ಪಕ್‌-ಹೂಮಾಲೆ 
ಸ್ರವಿಸು-ಒಸೆರು, ತಟಿಕಿಕ್ಟು 
ಸ್ಥಿರಾಯು--ಚಿರಂಜೀನಿ 
ಸ್ಪ್ರಹೆ-ಆಸೆ, ಮಾತ್ಸರ್ಯ 
ಹೆಂಗ-ಒಂದು ಬಗೆಯೆ ಹಕ್ಕಿ 
ಹೆಂದೆ- ಹೇಡಿ 


ಸಂಕೀರ್ಣ ವಚನಸಂಪುಟ : ಒಂದು 


ಹೆಂಸಪತಿ-ಬ್ರಹೆ 

ಹೆಗಿನ-ಗಿಡದ ಅಂಟು 

ಹೆಡವು- ದುರ್ಗಂಧ. ಹೊಲಸು 
ಹೆಡೆ-ಪಡೆ, ದೊರಕಿಸಿಕೊಳ್ಳು 
ಹೆಣ--ಹಾಗಕ್ಳಿಂತ ದೊಡ್ಡ ನಾಣ್ಯ 
ಹತ್ತೆ ಸಾರು-ಸಮೀಪ ಬರು 
ಹೆದಿಕೆ-ಪಾಲು? 

ಹಮ್ಮು ಅಹೆಂ, ಗರ್ವ 
ಹೆರಣ-ಸ್ರಾಣ 

ಹೆರಿ-ತೂತು 

ಹೆರಿತ-ಹಸಿರು 

ಹೆಲ್ಲಣಿಸು-ಧರಿಸು 

ಹವಣು-ನಿತಿ, ಪ್ರಮಾಣ 
ಹಳಚು-ಅಪ್ಪಳಿಸು ತಾಗು 
ಹಾಗ-ಸಣ್ಣ ನಾಣ 
ಹಾವಚೆ-ನೀೀರಿನಲ್ಲಿ ಬೆಳೆವ ಹಾವಸೆ? 
ಹಾವುಗೆ- ಪಾದುಕಾ 

ಹಾಸ- ಪಾಶ, ಬಂಧೆನ 
ಹಾಹೆ-ಶರೀರ, ದೇಹ 
ಹಾಹೆ-ಗೊಂಬೆ? 

ಹಿಡಿ ಹಿಡಿಕೆ 

ಹಿಡಿಯೊಡೆದು-ಕೈ ತಪ್ಪಿ 

ಹಿನ್ನೆ -ಸೂಜಿಯೆ ಕೆಳಭಾಗ 

ಹಿಪ್ಪೆ -ವ್ಯೃರ್ಥವಸ್ತು 
ಹಿರಣ್ಯಪತಿ-ಸಂಸತ್ತಿನ ಒಡೆಯ 
ಹಿಳಿಕು-ಬಾಣದ ಹಿಂಭಾಗ 
ಹುಗಿಲು-ಕಟ್ಟಗೆಯಲ್ಲಿ ತೋಡಿದ ತೂತು 
ಹುಡುಕುನೀರು-ಸುಡುನೀರು 
ಹುಡುಪ-ಮರನೆ? ತನೋಗುಣ? 
ಹುಲುಬಡುವ-ಸರಬ್ರಹ್ನೆಸ್ನರೂಪ 
ಹುಲುಮೊರಡಿ-ಸಾಮಾನ್ಯ ಬೆಟ್ಟ 


ಕಠಿಣಪದಕೋಶ 


ಹೂಣೆಹೊಗು-ಕಾಳಗದ ಕಣಶ್ವಿಳಿ 
ಹೇರಂಡ_ಔಡಲ 
ಹೊಡಗೆಡೆ- ಹೊರಳು, ಬೀಳು 
ಹೊಡವಡು-ನಮಸ್ವರಿಸು 
ಹೊಡೆ-ಅದೇ ಆಗ ಹುಟ್ಟಿದ ತೆನೆ 
ಹೊಡೆಗಿಚ್ಚು -ಅಪ್ಮಳಿಸುವ ಕೆಚು 
ವಿ ಚ 
ಹೊಡೆವಡು-ನಮಸ್ಯರಿಸು 
ಹೊಯಿಲು--ಹೊಡೆಯುವಿಕೆ 
ಹೊರತಾಯ- ಹೊರಗೆ 
ಹೊರತೆ--ಬಾಹ್ಯ 


ಹೊರವುತಿ-ಹೊರೆವಂತೆ. ರಕ್ಷಿಸುವಂತೆ 


ಹೊರಕಿ_ಸಮೀಪ 


ಹೊಲಬು-ರೀತಿ 
ಹೊಲಬುದಸ್ಸು-ದಾರಿತಸ್ಸು 
ನೊಹಕೆಟದ್ದು 
ಹೊಲ್ಲೆಹ-ಕೆಟ್ಬ | 


ಹೊಳಚು-ಹೊಳಪಾಗು, ಪ್ರಕಾಶಿಸು 


ಹೋರಟಿ- ಹೋರಾಟ 
ಹೊಲಬು--ರೀೀತಿ 
ಹೊಳವಳಿ-ತವಕ? 

ಹೋಕಿನ ಮಾತು-ವ್ಯರ್ಥ ಮಾತು 
ಹೋರು-ಶ್ರಮಸಡು, ಗಾಸಿಯಾಗು 
ಹೋರು- ಪ್ರಯತ್ನಿಸು 
ಹೋಳು-ಉಪ್ಪನ ಕಾಯಿ? 


೬೯೫ 


ಅಕಾರಾದಿ 
OL — 
ಅರಿವಿನ ಮಾರಿತಂದೆಗಳ ವಚನ 


ಅಂಗದ ಆಪ್ಯಾಯೆನನ ಆತ್ಮನರಿವಂತೆ ೬೪೬ 


ಅಂಗದ ಮೇಲೆ ಲಿಂಗವಿಲ್ಲದೆ ವಿಭೂತಿ ೩ರ್ಲ್‌ 
ಅಂಗವ ಮರೆದು ಲಿಂಗವನರಿಯೆ ೩೭೪ 
ಅಂಗವರಿಯೆದೆ ಲಿಂಗವಿದ್ಧಲ್ಲಿಯೇೇ ೫.೨೫ 
ಅಂಧ್ದಕಾರವೆಂಬ ಮನೆಯೆ ಬಾಗಿಲಲ್ಲಿ ೫೩೮ 
ಅಂಬರದಲ್ಲಿ ತೋರುವ ಚಾಸವ ೩೭೨ 
ಅಂಬು ಅಂಬುಜದು[ಭ]ಯೆ[ದ)] ೬೪೮ 
ಅಕ್ಷಿಯ ಮಧ್ಯದ ಕಾಳಿಕೆಯೆ ೩೬೪ 
ಅಗ್ನಿ ಅಂಗವಾಗಿ, ಮಾಯು ೩೭೭ 
ಅಜ ಕೊಂಡ ಗ್ರಾಸದ ಮಲನ ೪೩ಿಲ 


ಅನಲ ನಂದಿದ್ದಲ್ಲಿ ವಾಯುಸಂಗನಿಲ್ಲ ೫೫೧ 
ಅನಾದಿಯಿಂದತ್ತ ಲಾದ ಅಂತರಾದಿ ೬೪೯ 
ಅನುವನರಿವನ್ನ ಕ ಅರ್ಚನೆ, ಪುಣ್ಯವ ೬೩೦ 


ಅಪ್ಪು ಆಧಾರವಾಗಿ, ಕಮಠ ಶೇಷ ೪೯೩ 
ಅಪ್ಪು ಚಿಪ್ಪಿನಲ್ಲಿ ನಿಂದು[ಚಿಸ್ಬು]ವ ೫೩೬ 


ಅಪ್ಪು ಮಣ್ಣು ಕೂಡಿ ಘಟವಾದಂತೆ ೫೫೦ 
ಅರೆಸು ಆಲಯವನ ಹೆಲವ ಕಟ್ಟಿಸಿದಂತೆ ೫೬೫ 
ಅರಿದು ಮಾಡುವುದು ಗುರುಭಕ್ತಿ ೬೩ಲಿ 
ಅರಿವ ಮರೆದ ಪೂಜೆ ಸ್ಥಾ ವರಲಿಂಗಕ್ಕೆ ೩೯೨ 
ಅರಿವಾಗ ಆ ತನುವನಿನಲ್ಲಿದೆ ಅರಿಯಿತ್ತು ೫೧೭ 
ಅರಿವು ಘಟಿದಲ್ಲಿ ನಿಂದು ನುಡಿವನ್ನ ಕ್ಕ ೬೩೩. 
ಅರುಣ ಕರಣ ಮಂದಿರವ ಕೆಂಡಿಯೆಲ್ಲಿ ೩೫೩. 
ಅಸಿಯೆ ಮೊನೆಯ ಮುರಿದಡೆ ಮಸೆದಡೆ ೫೧೬ 
ಆಕಾಶದಲ್ಲಿ ತೋರುವ ಮೋಡದ ೩೫೧ 
ಆಗಮಂಗಳೆ ಶೋಧಿಸಿ ಮಾತಿನ ಜಿಲ೩ಿ 


ಆಚಾರನೆಂಬ ಭಕ್ತ ಘಟಿವಾಗಿ ೪೩೬ 
ಆಡಿನ ಮೊಲೆವಾಲ ಕೋಡಗ ೪೯ಲ 
ಆತ, ಗುಣ ವಿವರದ ಪರಿ ೫೬೨ 
ಆತ್ಮ ಘಟಿ ಮಧ್ಯದಲ್ಲಿ ನಿಂದು ೪೯೫ 
ಆತ್ಮ ವಸ್ತುವೆಂದು ಅಂತಲ್ಲಿ ಆತ್ಮನ ೪೯೧ 
ಆದಿ ಮಧ 3 ಅವಸಾನವರಿಯ ೫೫.೨ 
ಆದಿಯೆಂಬ ಅಂತರಾದಿಯೆಲ್ಲಿ ೫೩೦ 


ಆ ದುರ್ಗದಲ್ಲಿದ್ದ ದೊರೆಗಳ ವಿರೋಧ ೪೬೩ 
ಇನ್ನೇವೆ? ನಾ ತಂದ ಬೆಂಕಿಯಲ್ಲಿ ೪೭೪ 
ಇರುಹೆ ಅಂಜದೆ, ಮದಸೊಕ್ಳಿದ ೪೭ಲ 
ಇರು[ಹೆ] ಕಡೆ ಎಂಬತ್ತೆನಾಲ್ಬು ಲಕ್ಷ ೪೧೦ 


ಇಷ್ಟಲಿಂಗ ಪ್ರಾಣಲಿಂಗವೆಂದು ೪೦೦ 
ಉಂಟು ಇಲ್ಲಾ ಎಂಬುದನರಿತು ೩೮೦ 
ಉಂಟೆಂಬ ದೃಢ, ಇಲ್ಲಾ ಎಂಬ ೫೬೯ 
ಉತ್ಪತ್ಯಕ್ಕೆ ಬ್ರಹ್ಮೆಂಗೆ ದೃಷ್ಟಿಯ ೫೪ಲ 
ಉದಕ ನಿಂದಲ್ಲಿ ಪ್ರತಿಬಿಂಬ ೩೫೪ 
ಉಪಾಧಿ ಉಳ್ಳನ್ನಕ್ಕ ಗುರುವಿಲ್ಲ ೪೦೩ 
ಉಪ್ಪಿನ ನೀರು ಹೆಪ್ಪ ಬಲಿದು ೫೧೧ 
ಉಭಯ ಚು ಗುರುಚರವಾದಲ್ಲಿ ೬೧೩ 


ಉರಿಯೆಂಗನೆಲ್ಲ ಆ ಪೋಷನಕೊಡಲು ೫೭೮ 
ಉರಿಯ ಮಡುವಿನಲ್ಲಿ ಒಂದು ಜಲವ ೪೫೦ 
ಉರಿಯೆ ಸಿರಿಯೆ ನಡುವೆ ಒಂದು ೪೫೯ 
ಊರೆ ಬಾಗಿಲ ಕಂಬದಲ್ಲಿ ಮೂರು ೪೫೮ 
ಊರ ಹೊರಗಳ ಹೊಲತಿಯೆ ಹಾರುವ ೪೫೧ 
ಎನಗೆ ಗುರುವಾಗಬೇಡ ಹೆಣ್ಣು ೬೧೫ 
ಎನಗೆ ಭರಿತಾರ್ಸಣನೆಂಸು ೪೨೮ 


ಅಕಾರಾದಿ 


ಎನ್ನ ಮಡದಿ ಹಾಲ ಕಾಸುವಾಗ ೪೭೬ 
ಎರಳೆಯೆ ಕೊಂಬಿನ ನುಲಿಯ ೪೭೯ 
ಎಲ್ಲವು ಲಿಂಗಕ್ಕೆ ಸಲ್ಪು ದನೆಂಬುದರಿದು ೪೨೭ 
ಏಕಮೂರ್ತಿತೆ ತ್ರಯೋಭಾಗವಾಮದ ೬೪೬೫ 


ಐದು ಬಹೆಲ್ಲಿ ಒಂದಾಗಿ ಬಂದ ೫೩೨ 
ಒಂದಂಗಕ್ಕೆ ಮೂರು ಯುಕ್ತಿ, ೪೪೦ 
ಒಂದನಹುದು ಒಂದನಲ್ಲಾ ೪ಲಲ 
ಒಂದು ಹರಿವ ಹಾವು ಒಂದು ೫೦೮ 


ಒಂದು ಶರೀರ ನಾನಾ ಲಾಗ ಕಲಿತು ೫೧೩ 
ಒಂದಾಸೆಯ ಕುರಿತು ಸರ್ವ ಮಾತಿಂಗ ೫೬೮ 
ಒಡೆಯ ನೋಡುತ್ತಿ ದಲ್ಲಿ ಅಸುವಿನಾಸೆ ೪೮೯ 
ಓಗರ ಹಸಿಯಿತ್ತೆಂದು ಉಂಬುವರಿಲ್ಲ ೪೦೯ 
ಕಂಗಳ ದೃಸ್ಟಿ ಪುರುಷನಾಗಿ, ಕೈಯ ೪೫೭ 
ಕಂಗಳಲ್ಲಿ ನೋಡಿ ಕ್ಸಯಲ್ಲಿ ಮುಟ್ಟಿ ೪೩ಗಿ 
ಕಂಚುಕೆ ಖಚಿತ ಆಭರಣ ೬.೨೮ 
ಫಣಿ ಕ್ಲಿನ ಮನೆಯಲ್ಲಿ ಗನ್ನ ದಗರತ ಇ೬೬ 
ಕಣ್ಣೀ ಲದ ಕುರುಡ ಕನ್ನ "ಡು ನೋಡಿ ೫೨೦ 


ಕನ್ನ 'ಡಿಯೆಲ್ಲ ಕಪ್ಪು ಹುಸ್ಬಿ ದಾಗ ಕಪ್ಪ ೬೧೪ 
ಕಯ್ಯೊಳಗಳ ಸ ನ) ಕಣ್ಣಿ ನ ಎಸ 
ಕರೆವ ಪಶುನಿಂಗೆ ತೃ ಣದವಸೆ ೫೧೮ 
ಕಲ್ಪತರುವಿಂಗೆ ಅಸ್ಪು ಎಯ್ದುವಂತೆ ೩೫ಲೆ 
ಕಲ್ಲಗಿರಿಯ ಹುಲ್ಲಿನ ಮೊನೆಯಲ್ಲಿ ೫೦೬ 
ಕಲ್ಲಿನೊಳಗಣ ಜ್ಯೋತಿ, ೩೫೦ 
ಕಲ್ಲು ಕಲ್ಲು ತಾಕಿದಲ್ಲಿ, ಕಿಚಿ ಸ್ಪಿನ ೩೫೯ 
ಕಲ್ಲುಮರ ಕಣ್ಣಿ ನ ಮಕಿಯಲ್ಲಿ ೩೪೯ 
ಕಸುಗಾಯೆಲ್ಲಿ ಹೆಣ್ಣಿ ನ ೩೬೭ 


ಕಾದ ಕಬ್ಬುನವ ಕಾಯದ ಕಬ್ಬುನದಲ್ಲಿ ೫೨೧ 
ಕಾಮನ ಅಂಬಿನ ಕಣೆಯಲ್ಲಿ ೪ಲಗ೧ 
ಕಾಮಧೇನುನೆಂದಡೆ ಇಹುದಕ್ಕೆ ನೆಲೆ ೩೭೧ 
ಕಾಯಕ್ಕೆ ಕರ್ಮ ಗುರುವಾಗಬೇಕು ೩೯೯ 


೬೯೭ 


ಕಾಯದ ಕಕ್ಕುಲತೆಗಾಗಿ ಜೀವಿಗಳ ೫೭೧ 
ಕಾಯನಳಿಯಲಾಗಿ, ಜೀವನ ೩೭ಲೆ 
ಕಾಯವನಿದ್ದಲ್ಲಿಯೆ ಸಕಲ ಕರ್ಮಂಗಳ ೫೧೫ 
ಕಾಯವಿದ್ದು ಕಾಬುದು ವಿಜ್ಞಾನ ೩೭೬ 
ಕಾಯವುಳ್ಳನ್ನ ಕೃ ಮಾಡುವುದು ಲಿಂಗ ೫೭೩ 
ಕಾಲವನರಿತು ನೇಮವ ಮಾಡಲಿಲ್ಲ ೩೪೭ 
ಕಾಳಿಯೆ ಕಡೆಗಣ್ಣ ಕಿತ್ತು, ಏಡಿಯ ೫೨೪ 
ಕಾಳೋರಗನ ಹೆಡೆಯೆ ಮಧ್ಯದಲ್ಲಿ ೫೮೫ 
ಕ್ಪೀರಕ್ಕೆ ವಾರಿ ಅರತಲ್ಲದೆ ಮಧುರಗುಣ ೪೮೦ 
ಕ್ರೀಯಲ್ಲಿ ಕಾಬುದ ಕ್ರೀಯಲ್ಲಿ ಕಂಡು ೪೭೧ 
ಕುಂಭಕ್ಳೆ ಜಲನ ತುಂಬುವಲ್ಲಿ ಶೋಧಿ ೬೪೨ 
ಕುರಿಯೊಡೆಯ ಹಲಬರ ೪೭೦ 
ಕೆಚ್ಚ ಲೊಳಗೆ ಕೀರವಿಪ್ಪಂತೆ ೫೯೧ 
ಕೆಯ ಬೆಳೆನಲ್ಲಿ ಸದೆಗೆ ಮುನಿನರಲ್ಲದೆ ೬೧೧ 
ಕೆಯ ಕಲಸಿ 'ಬಾಯ ಉಂಡಲ್ಲಿ ಅದಾವಳ೩ 
ಕೊಂಬಿನ ಮೇರಳ ಹಫ್ಫಿಯೆ ಆಕಾರದ ೪೫೨೩ 
ಕೊಟ್ಟಿ ಕೂಗಿತ್ತು ಹಾಲುವಕ್ಕಿ ೫೦೩ 
ಕೋಟಿಗುರುವಾಗಬಹುದು ಭಕ್ಕನಾಗ ೫೮೦ 
ಕೋಡಗದ ಜೇಷ್ಟೆ ಉಡುಗ, ಹಾನಿನ ೪೬೧ 


ಕೋಣೆಯೊಳಗಳ ಮಿಂಡ, ೪೫ 
ಗಂಡ ತಪ್ಪಿನಡೆದಲ್ಲಿ ಹೆಂಡತಿ ೪೧೪ 
ಗಂಡನಿಲ್ಲದ ಸತಿ ಯೋನಿಯಿಲ್ಲಡಿ ೫೧೯ 
ಗಂಧವನೊಳಕೊಂಡ ಕುಸುಮವ ೫೭೬ 
ಗಂಧನೊಂಜಿಂದಡೆ ಹಲವು ೫೭೭ 
ಗುರುಚರದಲ್ಲಿ ಸೇವೆಯ ಮಾಡು ೪೧೬ 


ಗುರುಚರಮೂರ್ತಿ ಪೂಜಿಸಿಕೊಂಬಲ್ಲಿ ೪೦೭ 


ಗುರುಚರಸರದ ಇರವು ಹೇಗಿರ ೪೦೪ 
ಗುರುಭಕ್ತನಾಗಿದ್ದಲ್ಲಿ ಆ ಗುರುವಿನ ೬೨೩೪ 
ಗುರುಮಾರ್ಗವನರಿಯದೆ ೩೮೬ 
ಗುರುಮೂರ್ತಿಯೆ ಕಳೆ ೩೯೭ 
ಗುರು ಜಂಗಮ ಲಿಂಗ ಭಕ್ತೆ ೪೪ಲ 


೬೯೮ 


ಗುರು ಲಿಂಗ ಜಂಗಮನೆಂಬ ತ್ರಿನಿಧ ೬೫೦ 
ಗುರುವಾದಲ್ಲಿ ಶಿಷ್ಯನ ಅಂಗದಲ್ಲಿ ೪೪೧ 
ಗುರುವಾದಡೂ ಮಲತ್ರಯೆದಾಸೆ ೬೪೦. 
ಗುರುವಾದಲ್ಲಿ ಭವಂ ೪೦೨ 
ಗುರುವಿಂಗಾಸೆಯ ಕಲಿಸದೆ ೬೪೩ 
ಗುರುವಿಂಗೂ ಲಿಂಗಕ್ಕೂ ೫೮೧ 
ಗುರುನಿಂಗೆ ಗುರುನಿಲ್ಲದೆ ಅರಿದು ೬೩೯ 


ಗುರುವಿನ ಉಪಾದಿಕೆಯ ಶಿಷ್ಯನರಿತಲ್ಲಿ ೬೨೪ : 


ಗುರುವೆಂದು ಅನುಸರಣೆಯ 
ಗುರುಶಿಷ್ಯನ ಇರವಿನ 
ಚಫುಮಯೆನಾಗಿ, ಚಕ್ಷುರೂಸನಾಗಿ 


೬೪೧ 
ಅಳ 
೩೫2 


ಚಿತ್ತದಲ್ಲಿ ನೆನೆದ ಲೆಕ್ಟವ ಇದಿರಿಟ್ಟು ೩೭೯ 
ಚಿತ್ತ ನೆನೆದು ವಸ್ತುನೆಂದು ೫೯೦ 
ಜಂಗಮಲಿಂಗವಾದಲ್ಲಿ ಜಂಗುಳಿಗಳ ೬೨೦ 
ಜಗದ ಕರ್ತಕದ ಇರನು ಎಂತೆಂದ ೫೯೯ 
ಜಲದೊಳಗಳ ಮತ್ತ 3 ನೆಲೆಯಿ ೫೭೪ 

೫೪೭ 


ಜೀವಜ್ಞಾನ ಭಾವಜ್ಞಾ ವ 
ಜೇನುತುಪ್ಪವ ಹೊತ್ತು ಮಾರುವವಳೆ ೫೦೨ 
ತನ್ನ ಅಂಗದ ಮೇಲಿನನ ತಾಗರಿದಂತೆ ೬೪೪ 


ತನ್ನ ಕುರಿತು ಸರಿಹರವ ೪೧೨ 
ತನ್ನ ಕೈಯಲ್ಲಿ ಲಿಂಗವಿದ್ದು ೩ಲಲ 
ತನ್ನ ತಾನರಿದು ಮಾಡುವಲ್ಲಿ ೪೦ಲ 
ತನ್ನೆ ಯೆ ಬಾಯೆ ಶೇಷವ ಲಿಂಗಕ್ಕೆ ೪೬೧ 
ತನ್ನ ಯ ವಿಶ್ವಾಸದಿಂದ ಗುರುವ ಲಭ 
ತನ್ನ ಶರೀರದ ಗುಟವನಳಿದು ೪೦೧ 
ತನ್ನಾಸೆಯೆ ಹರಿದು ಶಿಷ್ಯಂಗೆ ಅದಿ 


ತನುಸಂಬಂಧ ಬ್ರಹ್ಮನ ತೊಡಕಾದಲ್ಲಿ ರ೯೮ 


ತಲೆಯೊಳಗಳೆ ಬಾಯೆಲ್ಲಿ ಹಲವು ೩೮೧ 
ತಾವರೆಯ ನಾಳದ ತೆರಸಿನಲ್ಲಿ ೫೦೧ 
ತ್ರಿವಿಧ ಮೂರ್ತಿಯು ಕೂಡಿ ಭಕ್ತನ ಜಲ೮೨ 
ತೆಪ್ಪದ ಮೇಲೆ ನಿಂದು ೬೩೧ 


ಸಂಕೀರ್ಣ ವಚನಸಂಪುಟ : ಒಂದು 


ದತ್ತೂೊ ರದ ಬಿತ್ತಿ ನಲ್ಲಿ ಕಲ್ಪತರು ಹುಟ್ಟ ೫೪೪ 


ದರ್ಪಣದ ಒಪ್ಪ ಅತ್ತ ಕೆ ಅತ್ತು ೫೫ರ 
ದಾತಗುಣವರ್ತೆಕ ಮಾಟ ೬೩೫ 
ಧ್ಯಾನದಿಂದ ಕಾಬುದು ಬ್ರಹ್ಮನ ೬೦೭ 

೬೨೯ 


ದಿನದಿನಕ್ಕೆ ಫಲರಸ ಬಲಿನಂತೆ 
ದಿವರಾತ್ರಿ ಕೂಡಿ ದಿನ ಲೆಕ್ಟಕ್ನೆ ಸಂದಂತೆ ೪೧೮ 
ದೀಕ್ಲಾಗುರುವಾದಲ್ಲಿ ತ್ರಿನಿಧದ ರ೯ಲೆ 
ಧರೆಯೆ ಹಾವು ಆಕಾಶದೊಳಗಳ ಕಪ್ಪೆ ೪೫.೨ 
ನಂಜಿನ ಭೂಮಿಯೆ ಮೇಲೆ ಸಂದೇಹದ ೪೬೫ 


ನಾ ತೋಡಿದ ಬಾವಿಯಲ್ಲಿ ' ೪೭೫ 
ನಾದಬ್ರಹ್ಮ ಶಕ್ತಿ ಯಾಗಿ, ಬಿರಿದು ೫೯೩ 
ನಾರಿಯಲ್ಲಿ ಕೋಲ ಹೊಡಿ; ಆರೈಕೆ ೩೭೫ 
ನಿಕೇಪವ ನಿಕ್ಷೇಪಿಸುವಲ್ಲಿ ಮತ್ತಾರೂ ೪೮೪ 
ನಿಜಗುರುನಿನ ಇರವು ಅಭ 
ನಿರಾಳೆದಲ್ಲಿ ನೀರ ಕೋಟಿಯೆನಿಕ್ಟಿ ೪೬೪ 


ನೀತಿ ಲಿಂಗವಾಗಿ, ಸದ್ದು  ಕಳೆಯಾಗಿ ೫೩೪ 
ನೋಡಿಹೆನೆಂದಡೆ ನೋಡಲಿಲ್ಲ, ೬೫೧ 
ಪಂಚತತ್ವದಲ್ಲಿದ್ದು ಪರತತ್ತನರಿಯ ೪೯೨ 


ಪಂಚನಿಷಯೆಂಗಳೆಂದು, ಅಷ್ಟಮದ ೫೬೧ 
ಪಂಚಾಕ್ಷರಿಯೆ ಮಣಿಮಾಲೆಯಲ್ಲಿ ೪೫೬ 
ಪ್ರಥಮ ದೀಕ್ಷೆ, ಪರಬ್ರಹ್ಮ ದೀಕ್ಷೆ" ೩೯೩ 
ಫಪಾಶುವರತು ಗುರುವಾಗಬೇಕು ೬೧೭ 
ಪಾತಾಳದ ನೀರ ಹುರಿ ಸಂಚದಿಂದ ' ೫೫೮ 


ಪಾದಪ ಗುರುಭಾವ, ಶಾಖೆ ಚರಭಾವ ೫೭೯ 


ಪಾದವ ಕೊಡುವಲ್ಲಿ ೪೩೪ 
ಪಾಷಾಣದ ಘಟಿದಲ್ಲಿ ೪೯೪: 
ಪ್ರಾಣಕ್ಕೆ ಉಪದೇಶನ ಮಾಡಿ ೩೮೫ 


ಪೃಥಿ A ಅಪ್ಪು ತೇಜ ವಾಯು ಆಕಾಶ ೬೦೨ 
Pa 9,9 

ಪೃಥ್ರಿ ಜ್ಞಾನ ನಿಪೀಲಿಕಾ ಅಳ 
ಪೃಥಿ ಯೆ ಅಸ್ಬುನಿನ ಆಧಾರದಿಂದ ೪೯೬ 


ಬಂಟಿ ಒಡೆಯೆನೊಡನೆ ಉಂಡಲ್ಲಿ ೪.೨೦ 


ಅಕಾರಾದಿ 


ಬಂದಿತ್ತು ಬಾರದೆಂಬ ೪೨೯ 
ಬಯಲು ಬಯೆಲ ನೋಡಿ ಜಲಲ 
ಬಯ್ಸಿಟ್ಟ ಬಯ್ಕೆಯೆ ಒಡೆಯೆ ೪೦೬ 
ಬಯ್ಸಿಟ್ಟ ಬಯ್ದೆಯ ಒಡೆಯೆ ಕೊಂಡು ೪೪೫ 


ಬ್ರಹ್ಮಂಗೆ ಸರಸ್ವತಿಯಾಗಿ ಕಾಡಿತ್ತು ೫೩೧ 

ಬ್ರಹ್ಮವನರಿತ ಮತ್ತೆ ಸುಮ್ಮನೆ ಛಲ೫ 

ಬ್ರಹೆ ಸೋಕಿಯಾಗಿ, ವಿಸು ೫೯ 
ಹಿ £9 

ಬ್ರಹ್ಮಾಂಡದ ಧರೆಯ ಮೇಲೆ ೪೬೨ 

ಬಾಗಿಲಲ್ಲಿ ತಡೆವಾತನ ೬.೨೧ 

ಬಾರದಿರು ಬ್ರಹ್ಮನ ಅಂಡದಲ್ಲಿ ೩೪ಲ 


ಬಿಟ್ಟು ಕಟ್ಟ ಅರ್ಪಿಸಲಾರಜೆ ೪೨೬ 
ಬೀಜದ ನೆಲೆಯಲ್ಲಿ ಹಲವು ತೋರುವ ೫೫೪ 
ಬೀಜನಿಲ್ಲದೆ ಬೆಳೆವುಂಟಿ ಅಯ್ಯಾ? ೩೮೨ 


ಬೀಜ ಹುಟ್ಟುವ ತಿರುಳು ಒಳಗಿದ್ದಲ್ಲಿ ೪೭೭ 
ಬೇರಿಗೆ ನೀರನೆರೆದಲ್ಲಿ ೩೬೩ 
ಬೇರಿನ ಬಣ್ಣ ಇಂದುನಿನ ಕಳೆ ೫೧೨ 
ಭಕ್ತಂಗೆ ಕ್ರೀ, ಜಂಗಮಕ್ಕೆ ೪೩೨ 
ಭಕ್ತಂಗೆ ವಿಶ್ವಾಸ ಗುರುಚರಕ್ಕೆ ೪೧೭ 


ಭೆಕ್ಷಂಗೆ ವಿಶ್ವಾಸ ಗುರುವಿಂಗೆ ಅರಿವು ೬೩೬ 


ಭಕ್ತ ಗುರು ಚರವ ನುಡಿದಲ್ಲಿ ೪೧೩ 
ಭಕ್ತ ತನ್ನಯ ಪಾಶವ ೬೧೯ 
ಭಕ್ತನಾದಲ್ಲಿ ಅರ್ಥಪ್ರಾಣ ೪೧೧ 
ಭಕ್ತ ಭೂಮಿಯಾಗಿ, ಜಂಗಮ ೪೩೭ 
ಭಕ್ತಿಯ ನುಡಿನಲ್ಲಿ ೪೮೨ 
ಭಕ್ತಿ ಹೀನ ಭಕ್ತಿಯೆ ಮಾಡುವಲ್ಲಿ ೬೧೮ 
ಭರಿತಾರ್ಪಣನೆಂಬುದು ಲಿಂಗಕ್ಕೊ ೪೨೪ 
ಭರಿತಾರ್ಸ್ಪಣವ ನೈವೇದ್ಯವ ೪.೨೫ 
ಭೂಮಿಯ ಬಡತನಕ್ಕೆ ೩೭೦ 


ಮಂಜಿನ ಉದಕ ವಾಯು ಸಂಚಾರ ೩೫೭ 
ಮಠದಲ್ಲಿ ತೋರುವ ಜ್ಯೋತಿ ಅಂಗ ೫೭೫ 
ಮಣಿಯೆ ವೆಚ್ಚದಲ್ಲಿ ಎಯ್ದುವ ರಜ್ಜು ಹಿ೬೬ 


೬೯೯ 

ವಿ [) 
a; hd ಚಿನ್ನೆ ಹುಟ್ಟ ಮಣ್ಣ ೬೩೨ 
ಮತಿಯಿಂದ" ಕಾಬುದು ಚಿತ್ತ ದ ೫೮೭ 


ಮದ್ದ ಕೂಡಿ ತುಂಬಿದ ನಾಳಿ ೫೪ 
ಮರನ ತಾಳೂದಕ್ಕೆ ಪೃಧ್ರಿ ೩೬೨ 
ಮರೆವೆಯಿಂದ ಬ್ರಹ್ಮ ಶಿರನಹೋಗಾಡಿ ೬೩೭ 
ಮಲಯೆಜದ ಮಧ್ಯದಲ್ಲಿ ವೆಂಶ ೩೫೨ 
ಮಹದಾಕಾಶದ ಮನೆಯೆ ಬಾಗಿಲಲ್ಲಿ ೫೩೭ 
ಮಹಾಧಕೆಯೆಲ್ಲಿ ಮನೆಯೆ ಕಟ್ಟುವ ೪೯೯ 
ಮಹಾ ಪರಂಜ್ಯೋತಿ ಪ್ರಕಾಶವ ಕಂಡ ೪೮೯ 
ಮಹಾಮನೆಯೊಳಗೊಂದು ೪೭.೨ 
ಮಹಾವಾರಿಧಿಯ ತೆರೆಯ ಮಧ್ಯದಲ್ಲಿ ೩೫೬ 
ಮಹಾವಿಕಾರ ರಣಮಯೆವಾದಲ್ಲಿ ೫೦೯ 
ಮಹಾಮಯನೆಂಬ ಶಕಿರೂಫಿನಲ್ಲಿ ೫೦೫ 
ಮಾಡುನಂಗೆ ಅರಿವೆ ಕಾರಣ, ಮಾಡಿಸಿ ೬೩೬ 
ಮಾಡುವ ಚಕ್ತನ ನಿವರ ರ೯೬ 
ಮಾತಿಗೆ ಸಿಕ್ಫೆ, ಅವರ ನೀತಿಯೆ ಬಲ್ಲೆ ೫೨೫೫ 
ಮಾಡುವ ಸೇವೆಯನರಿತು ೪೪.೨ 
ಮಾತಿನ ಮಾಲೆಯೆ ಕುರಿತು ಹೋರು ೬೨೭ 
ಮುನ್ನ ಬಯೆಲೆಂಬುಜೀನೋಎ? ೬೫.೨ 


ಮುನ್ನವೆ ಮೂರ ಹರಿದು ೬೨೩ 
ಮೂರು ಲೊೋಕವನೆಲ್ಲವ ೪೫೪ 
ಮೂಲದ ಜ್ವಾಲೆಯೆತ್ತಿ ಕಮಲವ ೫೬೨೩ 
ಮೂವರ ಹೆಂಗಿಂದ ಬಂದುದು ೫೨೬ 


ಮೂಷಕ ಮಾರ್ಜಾಲ ಕೂಡಿ ಭೇಕನ ೫೪೩ 


ಮೂಳಿಯೆ ಮೊದಲಿನಲ್ಲಿ ೫೦೪ 
ಮೊನೆ ತಪ್ಪಿದಲ್ಲಿ ಅಲಗಿನ ಘನವೇನ ೫೫೯ 
ಯತಿಗುಣದ್ವೇಷ, ಸಮಯೆಗುಣ ೫೬೦ 
ಯೋಗದಲ್ಲಿ ಕಾಬುದು ಶರೀರಕ್ಕೆ ೫೮೬ 


ಯೋಗಿ ಜೋಗಿ ಶ್ರಾವಕ ಸನ್ಯಾಸಿ ೫೯೪ 
ಯೋಗಿ ಪಶುಸತಿ ಕಾಳಾಮುಖಿ ಈ ೫೯೬ 


೭೦೦ 

ಯೋಶಿಜನಾಗಿ ದಶ ಅವತಾರಕ್ಕೆ ೬೦೧ 
ರಸದ ಭಾವಿಯ ಚಿನ್ಲಿ. ಅಸಿಯೆ ೫೨೩ 
ರಾಜಸ ತಾಮುಸ ಸಾತ್ವಕವನರಿದು ೬.೨೨ 
ರೂಪಿಗೆ ನಿರೂಪೆಂದು ಕುರುಹಿಟ್ಟು ೩೭೩ 
ಲಿಂಗಕ್ಕೆ ಅರ್ಪಿತವ ಮಾಡುವಲ್ಲಿ ೪೩೦ 
ಲಿಂಗಕ್ಕೆ ಜಂಗಮ ಪ್ರಸಾದನ ೩೯೪ 
ಲಿಂಗಕ್ಸೆ ಸಹೆಭೋಜನವಾದಲ್ಲಿ ೪.೨೨ 
ಲಿಂಗ ಹೊರತೆಯಾಗಿ, ವಿಭೂತಿ ವಲ೭ 


ವಂದಿಸಿ ನಿಂದಿಸಲಿಲ್ಲ ನಿಂದಿಸಿ 
ವಂದಿಸಿ ನಿಂದಿಸಬಾರದೆಂಬುದೆ ಕ್ರೀ ೬೧೨ 
ವಚನರಚನೆಯ ಬಲ್ಲ ಅರುಹಿರಿಯರೆಲ್ಲ ೪೮೭ 
ವರ್ತಕದಲ್ಲಿ ವರ್ತಿಸುವನ್ನ್ನ ಕ ೪೯೦ 
ವಸ್ತು ತ್ರಿನಿಧ ರೂಪಾದ ಸರಿಯೆಂತೆಂದ ೪೬೯ 
ವಸು ಲೀಲಾಲೋಲನಾಗಿ ಅವತಾರ ೫೯೨ 


pe) 
ವಸ್ತುವಿನ ಪಾದಮಂಡಲ ೫೯೫ 
ವಸ್ತು ಸ್ವಯಂಭುವಾಗಿದ್ದಲ್ಲಿ ೩ಲ೪ 
ವಾಗದ್ಟ್ರೈತದಲ್ಲಿ ನುಡಿದು ೬೦೯ 


ವಾಯು ಬಯಲೆಂದಡೆ ತಿರುಗುವ ೩೮೩ 


ವಾರಿಯ ಸಾರದ ಫೈತ್ಯದ ಇರವು ೫೩೫ 
ವಿಷ್ಣು ಆದಿಶಕ್ತಿ ಯೆ ಕಂದನಾಗಿ ೬೦೫ 
ವಿಷ್ಣು ಜೈವನೆಂದಡೆ ಪಾಂಡವರ ೬೦೪ 
ವಿಷ್ಣುಮಯ ಜಗವೆಂದಡೆ ಮಹಾ ೬೦೩ 
ವೀರಶ್ಸೈವ ಗುರುವಾಗಿ ಶುದ್ಧ ಶವಕ್ಕೆ ೩೯೦ 
ನೇದ ಪಣವದ ಮೂಲ, ಶಾಸ ೫೪೯ 


(ತ ಈ 
೧ ್‌ ತ್‌ 
ಮೇದ ಪಾಠಕ ಶಾಸ್ತ್ರ ವಿತ್ತು ಪುರಾಣ ೫೫೬ 


ವೇದವ ನುಡಿವಲ್ಲಿ ವಿಪ್ರರು 
ವೇದವನೋದಿದಲ್ಲಿ ಪ್ರಣವವನರಿಯ 
ಮೇದವನೇದಾಂತಗಳಿಂದ ಸಿದ್ಧ 
ವೇಷದಲ್ಲಿ ತಿರುಗುವುದು ಸಮಯದ 
ವೇಷವ ತೊಟ್ಟಡೆ ಜಗಕ್ಕಳುಕಲ್ಲದೆ 
ವೇಷವರಿತು ಗುರುವಾಗಬೇಕು 


ಅಲ್ಲಿ 
೬೧೦ 
೫೬೬ 
೫೭೨ 
೬೧೬ 
೬೫೩ 


ಸಂಕೀರ್ಣ ವಚೆನಸಂಪುಟ : ಒಂದು 


ಶಕ್ತಿರೂಪು ವಿಸ್ಣುನಿನ ಅವತಾರ ೬೦೦ 
ಶರೀರ ಘಟ್ಟಕ್ಕೆ ಶಿಲೆ ಮೂರ್ತಿ ವಸ್ತು ೩೬೧ 
ಶರೀರ ದಹೆನ ಮುಖನೆಲ್ಲನು ರುದ್ರತತ್ತ ೫೯೭ 
ಶರೀರದಲ್ಲಿ ಷಡಾಧಾರ ಚಕ್ರ 


೫೬೪ 


ಶರೀರವ ಕುರಿತೆಲ್ಲಿ ಸಾಧಕಾಂಗವ ೫೧೦ 
ಶಶಿಕಾಂತದ ಶಿಲೆ ಒಸರುವಂತೆ ೩೬೯ 


ಶಿರಪಾದಜೊಳೆಗಾದ ಅಂಗದ ಸುಖ ೩೬೦ 
ಶಿವನಿಂದಲುದಯಿಸಿತ್ತು ವಿಶ FP ೬೫೪ 
ಶಿವ ಭಕ್ಕನಾಗಿ ಮುಂದೆ ಬಂದು 
ಶೀಶ್ಚೆಲದ ಮಧ್ಯದಲ್ಲಿ ಬಂದು 
ಶೇಷ ಲಂಸಟಿಕೆಯ್ದುವ ಮುಖದಂತಿ ೫೫೭ 
ಶವಕ್ಕೆ ಕೃಲಾಸ, ವೈಷ್ಣ ವಕ್ಕೆ ೫.೨೭ 
ಶೈೈವವಾದ, ತತ್ವವಾದ, ಮಾಯವಾದ ೫೨೮ 


೪೩೨ 


ಅ೬ಲ 


ಸಕಲ ಜ್ಞಾ ನ ಸಂಪನ್ನ ಕಲೆಯ ೫೮೯ 
ಸಕಲ ಬ್ರಹ್ಮಾಂಡ ವಿಷ್ಣುಮಯೆ, ೬೪೭ 
ಸಕಲವನರಿದಡೂ ಮಲತ್ರಯ ೫೬೭ 
ಸಕಲನೆಂಬನ್ನ ko ವಿೀಕಲವುಂಟು ೫೩೨೩ 
ಸದ್ಭಕ್ತ ನ ಆಚರಣೆಯ ಕ್ರೀಯೆಂತು ೧೫ 
ಸದ್ಯೋಜಾತ ಮುಖವನೆ ಎನಗೆ ೬2೫೫5 
ಸಪ್ನದ ಮಂದಿರದಲ್ಲಿ ನಿಃಕಲದ ೫೮೪ 
ಸಹಪಂತಿಯಲ್ಲಿ ತನ್ನ ಗುರುವೆಂದು ೩೯೫ 
ಸಹೆಭೋಜನವ ಮಾಡುವನ ಇರನು ೪೨೨ 
ಸಹಜೋಜನ ಮಾಡುವ ಸಾಧನಿ ೪೧೯ 
ಸ್ಥಾ ವರಲಿಂಗ ಪೂಜೆಯ ಶುದ್ವಶ್ಸೈವ ೩೯೧ 
ಸೀತೆ ಸೆರೆಹೋಹಾಗ ವಾಣಿಯ ೬೦೬ 


ಸಿದ್ದರಸೆ ಲೇಸೆಂದಡೆ ತಾನಿದ್ದ ಕುಡುಕೆ ೫.೨೨ 
ಸುಖದುಃಖದ ನೆಡುನೆ ಒಂದು ಛಿ 
ಸೂಜಿಯೆ ಮನೆಯಲ್ಲಿ ದಾರನೇರಿ ೪೬೯ 
ಸ್ಫೂಲದಲ್ಲಿ ಸಿಕ್ಕಿ, ಸೂಕ್ತದಲ್ಲಿ ಕಂಡು ೬೦೮ 
ಹರಿವ ಹಾವಿಂಗೆ ಕಾಲಕೊಟ್ಟು ಉರಿವ ೫೩೯ 


ಅಕಾರಾದಿ 


ಹೆರಿವ ಹಾವು ಕೊಂಬಿನ ಕೋಡಗ ೪೬೦೧ 
ಹರಿವ ಸಕಟಂಗೆ ಕಡೆಗೀಲು ೩೬೫ 
ಹೆಸಿದ ಹಾವಿನ ಹೆಡೆಯಲ್ಲಿ ಇಲಿ ೫೦೦ 
ಹಾಲುಬತ್ತಿದ ಹೆಸುನಿಂಗೆ ಕರುವ ೪೯೭ 
ಹಾವಿನ ಹುತ್ತದಲಿ ಹದ್ದು ತತ್ತಿ ೫೪೧ 
ಹಾವು ಹುಲಿ ಕಳ್ಳರ ಭಯವನೆಂದು ೪೦೫ 
ಹುತ್ತದೊಳಗಳ ಉಡು ಹೊಳೆ ೫೪೬ 


೭೦೧ 
ಹುತ್ತ ಹೊಳೆಗಳ ಹಾವ ಹೆದ್ದಿನ ೫೦೭ 
ಹುಲಿ ಹುತ್ತವ ಹೊಕ್ಕು ಹಾವಾದ ೫೪೦ 
ಹುಲ್ಲು ಕೆಂಡವ ಮುಟ್ಟಿ ಹೊತ್ತದ ೫೪೨ 


ಹುವ್ರಿನ ಮೇರಳ ತುಂಬಿ ಹುವ್ವತಿಂದು ೪೭೨೩ 
ಹೃದಯದಲ್ಲಿ ತೋರುವ ಅರಿವು ೩ಿ೬ಲ 
ಹೊಲದೊಳೆಗಳ ಹುಲ್ಲೆ ಗನಿಯೊಳ ೫೪೫ 


ಅವಸರದ ಕೇಕಣ್ಣಗಳೆ ವಚನ 


ಅಂಡಪಿಂಡವಾಗಿ, ಪಿಂಡಾಂಡವ ೬೬೧ 
ಅಗ್ನಿಯಂತೆ ಬಾಲ ವೃದ್ಧ ತ್ರದಂತೆ ೬೯೦ 
ಅಮೃತ ದ್ರವ್ಯದಲ್ಲಿ ಅಮೃತ ವಿಶೇಷವ ೬೯೮ 


ಅಮೃತ ಸ್ವಯಂಭುನೆಂದಡೆ ೬೯೭ 
ಅರಿದರಿದು ಕೊಡುವವನು ತಾನೆ ೭೫೬ 
ಅರಿದನೆಂಬುಜೆ ಅಜ್ಞಾನ, ಮರೆದೆ ೭೪೧ 
ಅರಿದೆಹೆನೆಂಬುದು, ಅರುಹಿಸಿ ೬೯೬ 

೭೩೧ 


ಅಹಿಕ್ರೂರ ಮೃಗಂಗಳೆಲ್ಲಕ್ಕೂ 
ಆತ್ಮಕ್ಕೂ ಘಟಕ್ಕೂ ಶರಸಂಧಾನದಿಂದ ೬೮೭ 
ಆವ ವಾಯೆ ಎತ್ತಿದಲ್ಲಿ ಆ ದಳಗೂಡಿ ೭೦೧ 
ಇಂತೀ ವರ್ಮಭೇದಂಗಳ ಸ್ಸ ಲ ೬೭೧ 
ಇಂತೀ ಭೇದಂಗಳಲ್ಲಿ ಅರ್ಪಿಸಿಕೊಂಬ ೭೦೯ 
ಇಂದ್ರ ಕಪಾಲ, ಅಗ್ನಿ ನೆಯನ, ಯಮ ೭೧೩ 
ಇಂದ್ರಿಯೆಂಗಳಲ್ಲಿ ಲಿಂಗವು ಅರ್ನಿತವ ೬೮೧ 
ಇಷ್ಟಲಿಂಗಕ್ಕೆ ದೃಷ್ಟಾರ್ಸಿತ ೭೫೭ 
ಉಟ್ಟುಡುಗೆ ಸಡಿದಡೆ ಕೆಬ್ಬಾಡಿ ಬಂದು ೭೫೮ 
ಎಲ್ಲಾ ಧಕೆಯಲ್ಲಿಯೂ ಹೇಮ ಹೆರಿದ ೭೩೨ 


ಏಕರೂಪವಾದ ತೆರನ ತಿಳಿದು ೬೬೦ 
ಒಡೆಯೆನಂತೆ! ತುಡುಗುಣಿಯಂತೆ ೬೭೪ 
ಕಡೆಯಾಣಿಗೆ ಒರೆಗಲ್ಲ ಹಿಡಿದು ೭೪೮ 
ಕಳ್ಳನ ದೃಷ್ಟ್ಯವ ದಿವ್ಯದೃಸ್ವದಿಂದ ೬೭೯ 
ಕಾಡೆಮ್ಮೆ ಊರಗೋಣನನೀದು ೭೩೯ 


ಕಾಯೆ ಹೇಯೆಸ್ಸ ಲವೆಂದುೆ, ಜೀವ ೭೨೨ 
ಕಾಲಲ್ಲಿ ಮೆಟ್ಟಿ ಕ” ಕೈಯಲ್ಲಿ ಹಿಡಿಯೆದೆ ೭೩೮ 


ಭೀ ಭೂಮಿಯಲ್ಲಿ ೭೪೦ 
ಕ್ರೀಯೆ ನುಡಿವಲ್ಲಿ ಸ್ಸ ಲ, ಸ್ಥ ಲವ ೭೪೪ 
ಕುಂಭದ ಅಸ್ಸುನಿನ ಸಂಗದಲ್ಲಿ ೭೪೬ 
ಕೆಡದೆ ಒಡನೆಗೆ ಕೆಟ್ಟಿವ ನೋಡಿ ೭೪೨ 
ಕ್ಸೈಲಾಸೆವೆಂಬುದು ಕ್ರಮ ಕೂಟಿ ೭೫೪ 
ಗಂಡ ಭೇರುಂಡನ ಸಕ್ರಿಯೆಂತೆ ೬೯೩ 
ಗುರುಭಕ್ತ ಗುರುವಿಲ್ಲ ಅಡಿ ಶಿಷ ನಾಗಿ ೭೪೩ 
ಗುರುವಿಂಗೆ ಲಿಂಗ ಬಜಿ ಸಜ ೬೬೪ 
ಗುರುವೆಂಬುದ ಪ್ರಮಾಣಿಸಿದ ಶಿಸ್ಕ ೭೨೫ 
ಗೂಡಿನೊಳಗಿದ್ದು ಕಾಲವೇಳೆಯ ೬೮೬ 
ಚಿತ್ರಜ್ಞ ಘಟಲಕ್ಷಣವ ಬರೆಯಬಲ್ಲ ೭೪೯ 
ಜಾತಿ ರತ್ತವ ಸುಟ್ಟಡೆ ಪ್ರಭೆ ೬೯೧ 
ಜಿಹ್ವೆ ಅಮೃ ತಾನ್ಸ್ನ ವಾದಡೆ ಇದಿರಿಟ್ಟು ೭೦೪ 
ಜೀನ ಆತ  ನನರಿಯೆಬೇಕೆಂಬರು ೭೧೬ 


ತಡೆ SE ೭.೨ 
ತತ್ವಂಗಳೆ ಹೊತ್ತು ವಿಸ್ತರಿಸಿ ಸ್ಥಲಂಗಳ ೬೭೨೦ 
ತನ್ನ ನರಿದು ಇದಿರನರಿಯಬೇಕೆಂಬುದು ೭೫೧ 
ತ್ರಿಗುಣಾತ್ಮನೆಂದು, ಪಂಚಭೂತಿಕಾತ್ಮ೭೧೫ 
ದಾಕ್ತಿಣ್ಯದ ಭಕ್ತಿ ಕಲಿಕೆಯ ನಿರಕ್ಷಿ ೭೦೨ 
ದಾರಿಯಲ್ಲಿ ಬೀದಿಯಲ್ಲಿ ಮನೆಗಳಲ್ಲಿ ೭೫೯ 


೭೦೨ 


ದೃಫ್ಕಿನ ದೃ ಶ್ಯಕ್ಸೆ ಕಾಬತನಕ ಕಂಡು ೭೩೭ 
ದ್ರೆ 3ತೆವೆಂದಡೆ ತಾನಿದಿರು ಎಂಬುದು ೭೫೦ 
ಧರಿತ್ರಿಯೆಲ್ಲಿ ಹೆರಿವ ಜಲ ೬೯೨ 
ನವನೀತವ ಅರೆದು ಸಣ್ಣಿ ಸಬೇಕೆಂದಡೆ ೬೯೯ 
ನಾನಾ ಮೂಲಿಕೆ ಪಾಷಾಣಂಗಳಲ್ಲಿ ೭೩೦ 
ನೀತಿಭಕ್ತಿ, ಕ್ರಿಯಾಭಕ್ತಿ. ಭಾವಭಕ್ತಿ ೬೮೨ 
ನೋಡುವ ಕಣ್ಣು ಕನ್ನಡಿ ನುಂಗಿದ ೭೨೬ 
ಪರುಷರಸ ನಿರ್ಧರವಾದಲ್ಲಿ ಹೇಮನ ೬೭೮ 
ಸರುಷರಸ ಲೋಹವ ವೇಧಿಸಬಲ್ಲುದಲ್ಲ ೬೭೭ 


ಸರುಷ ಲೋಹವ ಸೊಂಕೆದಲ್ಲಿ ೬೬೫ 
ಪ್ರಮೆಯ ಅಪ್ರಮೆಯ ಸುರಾಳ ೭೫೫ 
ಪಿಂಡದ ಸರ್ವಾಂಗದಲ್ಲಿ ಆತ್ಮನು ೭೧೪ 
ಪೂರ್ವದಿಂದ ಉತ್ತರಕ್ಕೆ ಬಂದ ೭೨೧ 

೭೦೬ 


ಪೃಥಿ ಯ ಗುಣ ಸೋಂಕಿದಲ್ಲಿ 
pe) ಜಡತೆ ಅ 
ಪೃಧ್ವೀತತ್ವಕ್ಕೆ ಅಪ್ಟುತತ್ತ ಸಂ ೩೧೨ 
ಣ್‌ ನೌ €ಎಸ್‌ ~~ 
ಪೃಥಧ್ವಿಯಲ್ಲಿ ಅಪ್ಪು ಕೂಡಲಿಕ್ಕ ಅಗ್ನಿ ೭೧೮ 


ಪ್ರ ಧಿ ಯ ವಂಶಿಕದಲ್ಲಿ ಆತ್ಮನು ೭೧೯ 
ಬಂಧಿಸಿ ಘಟಿವ ಬಿಟ್ಟಿಹೆ ನೆಂ ದಡಿ ೭೫೩ 
ಬೇವಿನ ಮರದಲ್ಲಿ ಕುಳಿತು ೬೬೬ 


ಬ್ರಹ್ಮನ ಕಾಲಿನಲ್ಲಿ ಬಂದು ವಿಷ್ಣು ವಿನ ೬೮೪ 
ಬ್ರಹ್ಮಾಂಡದಲ್ಲಿ ಪುಟ್ಟಹ ಲಕ್ಷಣ ೭೧೧ 
ಬೆಂಕೆಯ ಬೈಕೆಗೆ ಕಲ್ಲ ಮುಚ್ಛಿದಡೆ ೭೦೩ 
ಬೆಳಗಿನ ತುದಿಯಲ್ಲಿ ತಮ ಸೇರಿಸ್ಪಂತೆ ೭.೨೩ 


ಭಕ್ತೆಂಗೆ ಗುರುಲಿಂಗಜಂಗಮದಲ್ಲಿ ೭೩೩ 
ಭಕ್ತಂಗೆ ಭಕ್ತಸ್ಥಲ ವಿರಕ್ಕಂಗೆ ಬಿಡು ೭೩೬ 
ಭಕ್ಷ ಸ್ಸ ಲ ಪಧಿ_ರೂಸನೆಂದಲ್ಲಿ ೬೫೯ 
ಭಕ್ಷ ಸ್ಥಲ ಘಟಿರೂಪು ಮಾಹೇಶ್ವರ ೬೫ಲ 
ಭಕ್ತಸ್ಥಲ ಪೃಥಿ ಯೆಂತೆಂದಲ್ಲಿ ೬೫೭ 
ಭಕ್ತ ಸ್ಥ ಲಕ್ಕ ವಿಶ್ವಾಸ ಶ್ರದ್ಧೆ ಸನ್ಮಾರ್ಗ ೬೫೬ 
ಭಕ್ತಿಯೆಂಬುದು ಅಪ್ರಮಾಣ ೬೭೩ 


ಸಂಕೀರ್ಣ ವಚನಸಂಪುಟ : ಒಂದು 


ಭೂಪುಡಿ ಅಪ್ಪುವ ಕೂಡಿದಲ್ಲಿ ೬ಲಲ 
ಮಧುರ ಚೂರ್ಣಕ್ಸೆ ಕಠಿಣದ ೬೬೭ 
ಮರನೇರದೆ ಹೆಣ್ಣು ಕೊಯ್ಯಬಹುದು ೭೨೭ 

೬೮೨ 


ಮುಟ್ಟ ದಲ್ಲಿ ಬ್ರಹ್ಮನ ಕೊಂದು 


ಮುಟ್ಟುವುದು ತಟ್ಟುವುದು ಸೋಂಕು ೬೭೬ 


ಮೊನೆಯಿಲ್ಲ[ದೆ] ಮುಂಡವ ಹಿಡಿದು ೬೬೮ 
ರಸದಲ್ಲಿ ಒಂದು ಲಿಂಗ ಅರ್ಪಿಸಿ ೭೦೭ 
ರಸದ ಸಾರ, ಗಂಧದ ಸುಗುಣ, ೭೧೦ 
ರೂಪಿಲ್ಲದ ನಾಮವ ಕರಿದಡೆ ೭೪೭ 
ಲಿಂಗ ಪ್ರಾಣ ಪ್ರಾಣಲಿಂಗ ಎಂಬ ೬೮೫ 
ಲಿಂಗವನರಿದು ಮುಟ್ಟ ಬೇಕೆಂಬಲ್ಲಿ ೭೦೦ 
ಲಿಂಗವೆ ಅಂಗವಾದ ಮತ್ತೆ ೬೭೫ 
ವಮನವ ಮಾಡಿದ ಅಪೇಯವ ೬೨೦ 
ವೇದನ ಗ್ರಹಿಸಿಜೆನೆಂದು ಕರ್ಮವ ೭೨೮ 
ಶಬ್ದರೂಪಿನೊಳಗೆ ಅಡಗುವುದು ೭೫.೨ 
ಶರೀರಕ್ಕೆ ರುಜೆ ಬಂದು ತೊಡಕ ೭೨೯ 
ಶಿಲೆಯ ಘಟಂಗಳಲ್ಲಿ ಪ್ರಜ್ವಲಿತದ ೬೮೯ 
ಶುದ್ಧಕರ್ಮನವಿಲ್ಲದ ಭಕ್ತಿ, ವರ್ಮ ೬೬೯ 
ಷಟ್‌ಸ್ಕ ಲ ಮುಂತಾದ ಪಂಚನಿಂಶತಿ ೬೭೦ 
ಸಕೆಲ ಕರ್ಮಂಗಳಲ್ಲಿ ಕೊಡಿದ್ದ ಡೂ ೭.೨೪ 
ಸಕಲಸದಾರ್ಥ ರೆಸದ್ರವ್ಯಂಗಳ ೭೦೫ 
ಸತ್ತು ಜೀವನೆಂದು ಆತ ೬೯೫ 
ಸದ್ದು ರುವಪ್ಪ ಅಂಡದಲ್ಲಿ ಸದಾತ್ತ ೬೬.೨ 
ಸ್ಥ ಲವನಂಗೀಕರಿಸಿದಲ್ಲಿ ಸ್ಸ ಲಂಗಳ ೭೩೪ 
ಸ್ಸ ಲವ ಮೆಟ್ಟಿ ನಡೆನಲ್ಲಿ ಪಕ್ಟವಾದ ೭೩೫ 
ಸ ಲವಿವರಂಗಳ ನಿಚಾರಿಸುವಲ್ಲಿ ೭೪೫ 


ಸ್ಪರ್ಶನದಲ್ಲಿ ಇಂಬಿಟ್ಟಿ ಭೇದವ ಕಂಡು ೭೦೮ 
ಸ್ಪಯೆದಿಂದ ಪ್ರಕಾಶ, ಪ್ರಕಾಶದಿಂದ ೬೬೩ 
ಸ್ಥೂಲ ತನುನಿನಲ್ಲಿ ಸೂಕ್ಷ ೬3ನು ೭೧೭ 
ಹೆಲವು ಸಥದಿಂದ ಬಂದ ಜಲ ೬೯೪ 


ಆಕರ ಗ್ರಂಥಗಳು 


RS TS SLES 
ಪ್ರಕಟತ 

WN ತಾನಂದದ ವಚನಗಳು 

ಸಂ" ಡಾ. ಬಿ. ಆರ್‌. ಹಿರೇಮಠ 

ಪ್ರ: ಸ ವ ಅಧ್ಯಯನಸಂಸ್ಥೆ ಲೀ ತೋಂಟದಾರ್ಯುಮತ, ಗದಗ. 

೧೯೮೩ ವೆ. ಆ) 


ಅನುಭಾವಜ್ಞಾ ನ ಸಾರಾಮ್ಮತ ಸೆಂಪಾದನಾಸ್ತೊ ತ್ರ 
-—ಸೆಂಪಾದನೆಯ ಪರ್ವತಾಚಾರ್ಯ 
si ಲೀ ಬಿ. ಆರ್‌. ಹೊಗಾರ 
ಪ್ರ: ವೀರಶೈವ ಅಧ್ಯ ಯನಸಸಸ್ಥೆ ಲೀ ತೋಂಟದಾರ್ಯಮಠ, ಗದಗ. 
೧ ೦೯ (ಪ್ರ. ಆ.) 


ನ ವಚನಗಳು-ಎಳೆಮಲೆಯ ಗುರುಶಾಂತದೇವರು 
ಸೆಂ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶ್ಫೈವ ಅಧ್ಯ ಯನಸಸಸ್ಥೆ ಪ್ರೀ ತೋಂಟದಾರ್ಯವುಠ, ಗವಗ. 
೧೯೮೩ (ಪ್ರ. ಆ) 


ಆಚರಣೆಯ ಸೆಂಬಂಧದ ವಚನಗಳು 
ಮ ಹರತಾಳ ಚೆನ ್ಲಿನಂಜಯವೇವರು 
« ಗಿರಿರಾಜು 
Lk ಸೆಂಪಾದನ, ಶರಣಸೆಂತಾನ (ತ್ರೆ ಮಾಸಿಕ) 
9೪೭ ಸಂತೇಪೇಟೆ, ಮೈಸೂರು. 
೧೯೮೨ (ಪ್ರ. ಆ.) 


ಆಚರಣೆಯ ಸಂಬಂಧದ ವಚನಗಳು 
MA ಸಿದ್ಧ ವೀರೇಶ್ವರದೇವರು 
ಸೆಂ: ಪಿ . ಗಿರಿರಾಜು 
Ness ಸೆಂಪಾದನ, ಕ (ತ್ರೆ ಮಾಸಿಕ) 
೪೭ ಸೆಂತೇಪೇಟೆ, ಮೈಸೂ 
೧೯೮೦ (ಪ. ಆ.) 


ಈಕಿ 


ಸಂಕೀರ್ಣ ವಚನಸಂಪುಟ : 


ಎಲ್ಲಿ ಪು್ರರೂತರವಚನ 

ಕುಂತೂರು ಮಹುತ್ತ ದೇವರು 

(ಇದು ವಚನಸೆಂಕಲನ ಸುಂಪ್ರಟ-೨ ಈ ಕೃತಿಯ ಒಂದು ಭಾಗ) 

ಸೆಂ: ಪ್ರೊ. ಹ ವಃ ಶಿವಲಿಂಗಯ್ಯ 

ಪ್ರ: ವೀರಶೈವ ಅಧ್ಯಯನಸಂಸ್ಥಿ ಫ್ರೀ ತೋಂಟದಾರ್ಯಮಠ, ಗದಗ. 
೧೯೯೦ (ಪ್ರ. ಭ್ಯ) 


ಎಲ್ಲ ಪುರಾತರ ಸೊ ತ್ರದ ವಚನಗಳು 

ಸೆಂ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶೈವ ಅಧ್ಯಯನಸೆಂಸ್ಥೆ ತೋಟದಾರ್ಯಮಠ, ಗದಗ. 
೧೯೮೮೦ (ಪ್ರ. ಆ.) 


ಏಕೋತ್ಯರ ಶತಸ್ಥೆ ಲ 

-ಮಹಾಲಿಂಗದೇವರು 

ಸಂ: ಎಸ್‌. ಎಸ್‌. ಭೂಸೆನೂರಮಠ 

ಪ್ರ: ಶೀನಿ.ಪ್ರ. ಸ್ವ. ಶಿವಬಸೆವಮಹಾಸ್ವಾಮಿಗಳು ರುದ್ರಾಕ್ಷಿಮಠ 
ನಾಗನೂರ. ಹನುಮನ ಬೀದಿ, ಬೆಳಗಾವಿ. 

೧೯೭೪ (ಪ್ರ. ಆ) 


ಏಕೋತ್ತರ ಶತಸ್ಥೆ ಲ 

-ಸಿದ್ದಲಿಂಗ 

ಸೆಂಂಫ ಗು. ಹೆಳಕಟ್ಟ 

: ಶಿವಾನುಭವ ಗ್ರಂಥಮಾಲೆ ವಿಜಾಪೂರ. 


ಗಣಭಾಷಿತ ರತ್ನಮಾಲೆ 

—ಗುಬ್ಬಿಯ ಮಲ್ಲಣ್ಣ 

ಸೆಂ: ಪ್ರೀ ಪ್ರಭುಸ್ತಾಮಿಗಳು 

ಪ್ರ: ಫ್ರೀ ಬಾಲಲೀಲಾ ಮಹಾಂತಶಿವಯೋಗೀಶ್ವರ ಗ್ರಂಥಮಾಲೆ 
ಮುರುಘಾಮಠ, ಧಾರವಾಡ. 

೧೯೪೮ (ಪ್ರ. ಆ.) 


ಒಂದು 


ಆಕರ ಗ್ರಂಥಗಳು ೭೦೫ 


ಚಿತ್ಲಿಯಾ ಸೆಂಗ್ರಹೆ 
-ಜಿಗುನಿ ಮರುಳದೇವರು 
(ಇದು “ಜಿಗುನಿ ಮರುಳೆದೇವರ ಕ್ಸ ತಿಗಳು' ಈ ಕೃ ತಿಯ ಒಂದು ಭಾಗ) 
ಸೆಂ: ಡಾ. ಎಸ್‌. ವಿದ್ಧಾಶಂಕರ 

ಪ್ರ: ವೀರಶ್ಸೈವ ಅಧ್ಯ ಯನ ಸಂಸ್ಕ ಪ್ರೀ ತೋಂಟದಾರ್ಯಮರ, ಗದಗ. 
೧೯ ೦೩ (ಪ್ರ. ಆ. 3 


ಚಿದ್ಭಸ್ಮಮಣಿಮಂತ್ರಮಹಾತ್ಮೆಯ ಸ ಲದ ವಚನ 
—ಜಟಾಶಂಕರದೇವರು 

(ಇದು ವಚನ ಸಂಕಲನ ಸೆಂಪುಟ-೧ ಈ ಕೃತಿಯ ಒಂದು ಭಾಗ) 
ಸೆಂ: ಡಾ. ಬಿ. ಆರ್‌. ಹಿರೇಮಠ 

ಪ್ರ: ವೀರಶ್ಸೈವ ಅಧ್ಯಯನಸೆಸ್ಸೆ ಪ್ರೀ ತೋಂಟದಾರ್ಯಮಠ ಗದಗ. 
C೯೯೦ (ಪ್ರ. ಆ.) 


ಚಿವೆ ಶ್ವರ್ಯ ಚಿದಾಭರಣ 

-ಗುರುಸಿದ್ಧದೇವರು 

ಸೆಂ: ಪಿ. ಎಂ. ಗಿರಿರಾಜು 

ಪ್ರ: ಶರಣ ಸೆಂತಾನ ಸೆಂಪಾದನ, ಶರಣಸೆಂತಾನ (ತ್ರೈಮಾಸಿಕ) 
೪೪ ಸಂತೇಪೇಟೆ, ಮೈಸೂರು. 

೧೯೮೫ (ಪ್ರ. ಆ) 


ಚೆನ್ನ ಬಸವೇಶ್ವ ರದೇವರ ಸ್ಲೋತ್ರದ ವಚನಗಳು 

ಸೆಂ: ಜಿ. ಎ. ಶಿವಲಿಂಗಯ್ಯ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ ಲೀ ತೋಂಟದಾರ್ಯಮಠ, ಗದಗ. 
೧೯೯೧ (ಪ್ರ. ಆ 


ಜಂಗಮಸ್ಸೆ ಲದ ಆಚರಣೆಯ ನಿರ್ಣಯದ ವಚನಗಳು 

(ಇದು ವಚನ ಸಂಕಲನ ಸೆಂಪ್ರಟ-೧ ಈ ಕೃತಿಯ ಒಂದು ಭಾಗ) 

ಸೆಂ: ಡಾ. ಬಿ. ಆರ್‌. ಹಿರೇಮಠ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ ಪ್ರಿ ಪ್ರೀ ತೋಂಟದಾರ್ಯಮಠ, ಗದಗ. 
೧೯೯೦ (ಪ್ರ. ಆ) 


೭೦೬ ಸಂಕೀರ್ಣ ವಚನಸಂಪುಟ : ಒಂದು 


ನಿರಸನದ ವಚನಗಳು 

(ಇದು ವಚನ ಸೆಂಕಲನ ಸೆಂಪುಟ-೧ ಈ ಕೃತಿಯ ಒಂದು ಭಾಗ) 

ಸಂ: ಡಾ. ಬಿ. ಆರ್‌. ಹಿರೇಮಠ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ ಶ್ರೀ ತೋಂಟದಾರ್ಯಮಠ, ಗದಗ. 
೧೯೯೦ (ಪ್ರ. ಆ.) 


ಪರಮಮೂಲಜ್ಞಾನ ಷಟ್‌ಸ್ಲೆಲ 

-ಚಿಕ್ಕವೀರಣ್ಣೊ ಡೆಯ 

ಸೆಂ: ಡಾ. ಎಂ. ಎಸ್‌. ಸುಂಕಾಪೂರ 

ಪ್ರ: ಕನ್ನಡ ಅಧ್ಗಯನಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೭ (ಪ್ರ. ಆ.) 


ಪ್ರಸಾದಿಸ್ಥೆ ಲದ ವಚನಗಳು 

ಸೆಂ: ಡಾ. ಎಂ. ಎಸ್‌. ಸುಂಕಾಪೂರ 

ಪ್ರ: ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೭ (ಪ್ರ. ಆ.) 


ಬಸೆವಸ್ತೋತ್ರದ ವಚನಗಳು: ೧ 
—-ಬೋಳಬಸೆವರಾಜದೇವರು 
ಸ ಡಾ. ಎಂ. ಎಂ. ಕಲಬುರ್ಗಿ 
ಸ್ರ: ಕನ್ನ ಡ ಅಧ ಧ್ಯಯನ ಪೀಠ ಕರ್ನಾಟಕ ಎಶ ಶೈವಿದ್ಯಾಲಯ ಧಾರವಾಡ. 
ನ ಪ್ರ. ಆ.) 


ಬಸವಸೋತ್ರದ ವಚನಗಳು 
Mp 
ಸೆಂ: ಎಂ. ಎಂ. ಕಲಬುರ್ಗಿ 
ಸ್ರ: ಕನ್ನ ಡ ಅಧ್ಯಯನ ಪೀಠ ಕರ್ನಾಟಕ ವಿಶ ವಿದ್ಯಾಲಯ ಧಾರವಾಡ. 
೯ Ka: "ಪ್ರ. €3,) 


ಬ್ರಹಾ ವದ್ದೆ ತೆ ಸಿದ್ಧಾಂತ ಷಟ್‌ಸೆ ಲಾಭರಣ 
3ರಸ್ಥ ಲ a; ಒಡೆಯ 

ಸೆಂ: ಹಿ * ಸಿ. ಹಿರೇಮಠ 

ಪ್ರ: ಕನ್ನಡ ಭು ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೩ (ಪ್ರ. ಆ 


ಆಕರ ಗ್ರಂಥಗಳು ೭೦೭ 


ಭಕ್ತಾ ಸಿನಂದಸುಧಾರ್ಣವ 

ಸೆಂ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ ಶ್ರೀತೋಂಟದಾರ್ಯಮಶಠ, ಗದಗ. 
೧೯೮೫ (ಪ್ರ. ಆ.) 

ಮಿಶ್ರಸ್ಲೊ ತ್ರದ ವಚನ 

ಸಂಪಾದನೆಯ ಪ್ರೀಚೆನ್ನಂಜೇದೇವರು 

ಸಂ: ಪ್ರಭುಸ್ವಾಮಿಗಳು ಹೊಸೆಹಳಿ,. 

ಪ್ರ: ಬೂದಿಸ್ತಾಮಿ ಸಂಸ್ಥಾನಮಠ ಹೊಸೆಹಳಿ ್ಸ). 
ಮಿಶ್ರಸ್ತೊ ತ್ರದ ವಚನಗಳು 

—ಎಳಮಲೆಯ ಗುರುಶಾಂತದೇವರು 

ಸೆಂ: ಡೂ. ವೀರಣ್ಣ ರಾಜೂರ 

ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ ಪ್ರೀೀತೋಂಟದಾರ್ಯಮಠ, ಗದಗ. 
C೯೦೩ (ಪ್ರ. oA) 


ಲಿಂಗಚಿದಮೃತಬೋಧೆ 

- ಶಾಂತಬಸವೇಶ್ವರ 

ಸೆಂ: ಡಾ. ಎಂ. ಎಸ್‌. ಸುಂಕಾಪೂರ 

ಪ್ರ: ಕನ್ನಡ ಅಧ್ಯಯನಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೫ (ಪ್ರ. ಆ) 


ಲಿಂಗಲೀಲಾವಿಲಾಸೆ ಚಾರಿತ್ರ 

-ಕೆಲ್ಲುಮುಠದ ಪ್ರಭುದೇವರು 

ಸೆಂ: ಸೆಂ. ಶಿ. ಭೂಸನೂರಮಠ | 
ಪ್ರ: ಪ್ರೀ ಬಾಲಲೀಲಾ ಮಹಾಂತಶಿವಯೋಗಿಶ್ವರ ಗ್ರಂಥಮಾಲೆ 
ಮುರುಘಾಮಠ, ಧಾರವಾಡ. 

೧೯೫೬ (ಪ್ರ. ಆ.) 


ಲಿಂಗವಿಕಳಾವಸೆ ಯ ವಚನಗಳು 

—ಎಳಮಲೆಯ ಗುರುಶಾಂತದೇವರು 

ಸೊ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ ಪ್ರ? ತೋಂಟದಾರ್ಯಮಠ, ಗದಗ. 
C೯೮೩ (ಪ್ರ. ಆ.) 


ಸಂಕೀರ್ಣ ವಚನಸಂಪುಟ : ಒಂದು 


ಲಿಗಸಾವಧಾನದ ವಚನಗಳು 


' _ಸೆಣ ಬರಹದ ಗುರುಬಸೆವರಾಜದೇವರು 


(ಇದು ವಚನ ಸಂಕಲನ ಸೆಂಪಟ-೧ ಈ ಕ್ಲತಿಯ ಒಂದು ಭಾಗ) 

ಸಂ: ಡಾ. ಬಿ. ಆರ್‌. ಹಿರೇಮಠ 

ಪು: ವೀರಶೈವ ಅಧ್ಯಯನಸೆಂಸ್ಥೆ ಪೀ ತೋಂಟದಾರ್ಯಮಠ, ಗದಗ. 
೧೯೯೦ (ಪ್ರ. ಆ.) 


ಲಿಂಗಸ್ತೊ ತ್ರದ ವಚನಗಳು 
ಸಂಪಾದನೆಯ ಸಿದ್ಧವೀರಣ್ಣ ದೇವರು 
ಸಂ: ಫ್ರೀ ವೀರಭದ್ರಪ್ಪ ಕೊಪ್ಪ ಛ್ಲ 
ಪ್ರ: ಪ್ರೀ ಗುರುಬಸವ ಮಂಟಪ ಟ್ರ 
೧೯೬೪ (ಪ್ರ. ಆ.) 


£2 
[98 
ಛಿ 
& 
el 
| 
PLO 


ವಚನಸಾರ 
ಸೆಂ: ಡಾ. ವೀರಣ್ಣ ರ ರಾಜೂರ 
ಪ್ರ: ವೀರಶೈವ ಅಧ್ಯ ಯನಸೆಂಸ್ಥೆ ಪ್ರೀ ತೋಂಟದಾರ್ಯಮಠ, ಗದಗ. 


೧೯೦೯ ಪ್ರೆ. ಆ.) 


ವಚನಾಮೃತಸಾರ 

ಸೆಂ: ಪ್ರೊ. ಕಾಶಿಪುಟ್ಟಸೋಮಾರಾಧ್ಯ 

ಡಾ. ವೀರಣ್ಣ ರಾಜೂರ 

ಪ್ರ: ಮಂಗಳ ಪ್ರಕಾಶನ ಕಲ್ಯಾಣನಗರ, ಧಾರವಾಡ. 
೧೯೭೯ (ಪ್ರ. ಆ) 


ವಚನ್ಸೆಕೋತ್ತ ರ ಶತಸ್ಥೆ ಲ 

—ಚೆನ ಬಸೆವಣ್ಣ 

ಸೆಂ: ಜಿ. ಎ. ಶಿವಲಿಂಗಯ್ಯ 

ಪ್ರ: ಸ ಅಧ್ಯಯನಸೆಂಸ್ಥೆ ಪ್ರೀ ತೋಂಟದಾರ್ಯಮಠ, ಗದಗ. 
೧೯೮೩ (ಪ ಪ್ರ. ಆ. ) 


ವಿರತಾಚರಣೆಯ ಶರಣಸೆಂಬಂಧದ ವಚನಗಳು 
—ಶಂಕರನೇವರು 

ಸೆಂ: ಪಿ. ಎಂ. ಗಿರಿರಾಜು 

ಪ್ರ: ಶರಣಸೆಂತಾನ ಸೆಂಪಾದನ, ಶರಣಸುತಾನ (ತ್ರೆ ಮಾಸಿಕ) 
೪೪೭ ಸಂತೇಪೇಟೆ, ಮೃುಸೂರು. 


ಆಕರ ಗ್ರಂಥಗಳು ೭೦೯ 


ವಿಶೇಷಾನುಭವಷಟ್‌ಸ್ನೆ ಲ 
[oy 
ಚೆನ್ನ ವೀರಾಚಾರ್ಯ 
ಸೆಂ: ಡಾ. ಆರ್‌. ಸಿ. ಹಿರೇಮಠ 
ಪ್ರ: ಕನ್ನಡ ಅಧ್ಯಯನಸಂಸ್ಥೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೧ (ಪ್ರ. ಆ.) 


ವೀರಶ್ಸೈವ ಚಿಿತಾಮಣಿ 

—ಮಹದ್ದೇವಯೋಗಿ 

ಸೆಂ: ಡಾ. ಆರ್‌. ಸಿ. ಹಿರೇಮಠ 

ಪ್ರ: ಕನ್ನಡ ಅಧ್ಯಯನಸಂಸ್ಥೆ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೧ (ಪ್ರ. ಆ.) 


ಶಿವಮಹಿಮಾಸ್ಮೋತ್ರದ ವಚನ 
—ವೀರಸೆಂಗಯ್ಯ 

ಸೆಂ: ವೀರಣ್ಣ ರಾಜೂರ 

ಕರ್ನಾಟಕ ಭಾರತಿ ೧೯-೨, ೧೯೮೬ 

ಪ್ರ: ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಶಿವಯೋಗ ಚಿಂತಾಮಣಿ 

—ಜಾಳಿಗೆಕಂತೆ ಸಿದ್ಧಲಿಂಗಶಿವಯೋಗಿ 

ಸೆಂ: ಡಾ. ಉಮಾದೇವಿ 

ಪ್ರ: ವೀರಶೈವ ಅಧ್ಯಯನಸಂಸ್ಥೆ , ಲೀ ತೋಂಟದಾರ್ಯಮಠ, ಗದಗ. 
೧೯೮೭ (ಪ್ರ. ಆ) 


ಶೀಲ ಸೆಂಪಾದನೆ 

ಸೆಂ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶ್ಸೈವ ಅಧ್ಯಯನಸಂಸ್ಥೆ, ಶೀ ತೋಂಟದಾರ್ಯಮತ, ಗದಗ. 
೧೯೮೪ (ಪ್ರ. ಆ.) 


ಶೂನ್ಯಸಂಪಾದನೆ 

ಶಿವಗಣ ಪ್ರಸಾದಿ ಮಹಾದೇವಯ್ಯ 

ಸೆಂ: ಆರ್‌. ಸಿ. ಹಿರೇಮಠ 

ಪ್ರ: ಕನ್ನಡ ಅಧ್ಯಯನ ಸುಸ್ಥೆ , ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 
೧೯೭೧ (ಪ್ರ. ಆ.) 


೭೧೦ ಸಂಕೀರ್ಣ ವಚನಸಂಪುಟ : ಒಂದು 


ಶೂನ್ನಸೆಂಪಾದನೆ 
NE ಸಿದ್ಧಲಿಂಗದೇವರು 
ಸೆಂ: ಡಾ. ಆರ್‌. ಸಿ. ಹಿರೇಮಠ 
: ಕನ್ನ ಡ ಅಧ್ಯಯನಸಂಸ್ಥೆ, ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ. 
೧೯ ಗೋ "ಪ. ಆ.) 


ಶೂನ್ಯಸಂಪಾದನೆ 

—ಗೂಳೊರು ಸಿದ್ಧ ವೀರಣ್ಣೊಡೆಯರು 

ಸಂ: ಪ್ರೊ. ಸೆಂ. ಶಿ. ಭೂಸನೂರಮಠ 

ಪ್ರ: ರಾವೂರ ಫ್ರೀ ಸಿದ್ಧ ಲಿಂಗೇಶ್ವರ ಮಠ ಮತ್ತು ಆದವಾನಿಯ ಕಲ್ಲುಮಠದ 
ಅಧಿಪತಿಗಳು 

೧೯೮೬ (ಪ್ರ. ಆ.) 


ಷಟ್‌ಸ್ಕೆ ಲ ಬ್ರಹ್ಮಾನಂದ ವಿರಕ್ಷಚಾರಿತ್ರ ಸಂಪಾದನೆಯ ವಚನಗಳು 
-ಬೋಳಬಸೆವೇಶ್ವರದೇವರು 

ಸೆಂ; ಪ್ರೊ. ಎಸ್‌. ಉಮಾಪತಿ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ » ಲೀ ತೋಂಟದಾರ್ಯಮಠ, ಗದಗ. 
೧೯೮೪ (ಪ್ರ. ಆ) 


ಷಟ್‌ಸೆ ಲ ಸ್ತೊ ತ್ರದ ವಚನಗಳು 
_ಎಳಮೆಲೆಯ | ಗುರುತಾಂತದೇವರು 
ಸೆಂ: ಡಾ. ವೀರಣ್ಣ ರಾಜೂರ 
ಪ್ರ: ವೀರಶ್ಫೈವ ಅಧ್ಯ ಯನ ಸೆಂಸೆ ್ಸ, ಪ್ರೀ ತೋಂಟದಾರ್ಯಮಠ, ಗದಗ. 
೧೯ ೦೩ (ಪ್ರ. ಆ. Ki 


ಷೆಟ್ಟಕಾರ ಸಂಗ್ರಹ 

-—ಶಾಂತದೇವರು 

ಸೆಂ: ಜಿ. ಎ. ಶಿವಲಿಂಗಯ 

ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ, ಪ್ರೀ ತೋಂಟದಾರ್ಯಮಠ, ಗದಗ. 
೧೯೮೭ (ಪ್ರ. ಆ.) 


ಸೆಂಬಂಧಾಚೆರಣೆಯ ವಚನಗಳು 

ಸೆಂ: ಪಿ. ಎಂ. ಗಿರಿರಾಜು 

ಪ್ರ: ಶರೆಣಸೆಂತಾನ ಸೆಂಪಾದನ, ಶರಣ ಸಂತಾನ (ತೆ ಶ್ರೈ ಮಾಸಿಕ) 
೪೪೭ ಸೆಂತೇಪೇಟೆ, ಮೈಸೂರು. 

೧೯೮೬ (ಪ್ರ. ಆ) 


ಆಕರ ಗ್ರಂಥಗಳು ೬೭೧೧ 


2 


ಕಲಪ್ಪರಾತನರ ವಚನಗಳು-೧ 
: ಡಾ. ಆರ್‌. ಸಿ. ಹಿರೇಮಠ 

ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
೭೨ (ಪ್ರ. ಆಈ) 


ಸಹಿ ೫ 


ಸ್ಕಿ 


ಸಕಲಪುರಾತನರ ವಚನಗಳು--೨ 

ಸಂ: ಡಾ. ಎಂ. ಎಸ್‌. ಸುಂಕಾಪೊರ 

- ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
೧೯೭೬ (ಪ್ರ. ಆ.) 


ಜಿ 


4 


ಸೆಕಲಪುರಾತನರ ವಚನಗಳು-೩ 

ಸೆಂ: ಡಾ. ಎಂ. ಎಸ್‌. ಸುಂಕಾಪೂರ 

ಪ್ರ: ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿಬ್ಯಾಲಯ, ಧಾರವಾಡ. 
೧೯೭೮ (ಪ್ರ. ಆ.) 


ಸಕಲಪುರಾತನರ ಬೆಡಗಿನ ವಚನಗಳು 

-ಸಿಂಗಳದ ಸಿದ್ಧಬಸವರಾಜದೇವರು 

ಸೆಂ: ಡಾ. ಎಂ. ಎಸ್‌. ಸುಂಕಾಪೂರ 

ಪ್ರ: ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

೧೯೭೮ (ಪ್ರ. ಆ.) 

ಸುಖಸೆಂಪಾದನೆಯ ವಚನಗಳು 

ಸುಂ: ಡಾ. ಬಿ. ಆರ್‌. ಹಿರೇಮಠ 

ಪ್ರ: ವೀರಶ್ಛೈವ ಅಧ್ಯಯನಸಂಸ್ಥೆ , ಪ್ರೀ ತೋಂಟದಾರ್ಯಮಠ, ಗದಗ. 
೧೯೮೭ (ಪ್ರ. ಆ.) 


ಅಪ್ರಕಟಿತ 


ಏಕೋತ್ತರ ಶತಸ್ನೆಲ ಬೊಲ್ಲಿ 

(ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಹಸ್ತಪ್ರತಿ) 
ಏಕೋತ್ತರ ಶತಸ್ಥ ಲ ಸಾರಾಮೃತ 

-ಕಟ್ಟಿಗೆಹಳ್ಳಿ ಸಿ ಲಿಂಗಸ್ತಾಮಿ 

(ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಹಸ್ತಪ್ರತಿ) 


೭೧೨ 


ಸಂಕೀರ್ಣ ವಚೆನಸಂಪುಟ : ಒಂದು 


ಜಾ ನ ಷಟ್‌ಸಲಸಾರ 
[3 
—ಗುರುಶಂಕರಸ್ವಾಮಿಗಳು 
(ಕರ್ನಾಟಿಕ ವಿಶ್ವವಿದ್ಯಾಲಯದ ಕನ್ನಡ ಸೆಂ ಶೋಧನ ಸಂಸೆ ಯ ಹಸ್ತ ಪ್ರತಿ) 


ನಿಷ್ಕಳೆಲಿಂಗ ಚಿದಾನಂದಲೀಲೆ (ಕಾವ್ಯ) 
(ಮೈಸೊರು ವಿಶ್ವವಿದ್ಯಾಲಯದ ಕನ್ನ ಡ ಅಧ್ಯಯನ ಸಂಸ್ಥೆಯ ಹಸ್ತಪ್ರತಿ) 


ಘರ್‌ ಸೆಂಗ್ರ ಹ Fe 


ಮ ಮ ಹ 
(ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಹೆಸ್ತೆ 


(EL 
(೮ 


ವೀರಶೈವಾಭರಣ (ಶಾಸ್ತ್ರ ಕಾವ್ಯ) 
—ಗೌರವಾಂಕ 
(ಜಿ. ಎ. ಶಿವಲಿಂಗಯ್ಯ ಮೈಸೂರು ಅವರ ಹಸ್ತ ಪ್ರತಿ) 


ಶಿವಾಧಿಕ್ಯ ಪುರಾಣ (ಕಾವ್ಯ) 

—ಬಸೆವಲಿಂಗ 

(ಮೈಸೊರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಕ ಯ ಹಸ್ತಪ್ರತಿ) 
ಶೂನ್ಯಸೆಂಪಾದನೆ 

—ಹಲಗೆದೇವರು 

(ಮೈಸೊರು ವಿಶ್ವವಿದ್ಯಾಲಯದ ಕನ್ನ ಡ ಅಧ್ಯಯನ ಸ ಸಂಸ್ಥೆ ಸಿಯ ಹಸ್ತಪ್ರತಿ) 


ಪತ್ರಿಕೆ: 

ತರಳಬಾಳು: ೧-೨, ೩-೩ 

ಪ್ರಬುದ್ಧ ಕರ್ನಾಟಕೆ: ೫೬-೩, ೫೯-೨ 

ಪ್ರಸಾದ: 2 

ಬಸವಪಥ: ೨-೩, ೨-೪, ೨-೬ ೩-೫, ೪೯, ೪೫-೧, ೭-೫ 
ಹೇಮಕೂಟ; ೧೯ 


ಒಪ್ಟೋಲೆ 


[7 
ಸಾಧ್ಯವಾದಾತನೆ 
ದಿಟವೆಂಬ 
ಕೂ ಕೊಂಡು 


ವಿರಕ್ಷಿನ 
ಚೊಕ್ಕವಹ 

ಕರವ 

ಹಾವ 

ಹಾವಿನ 
ತನುವಿನಲ್ಲಿದೆ 
ಹೇಳುತ್ತದೆ. 

ಆಕಾರ 
ವಿಶ್ವತೋಮುಖ 
ದರ್ಪದೊಳಗಣ . 
ಅವನಿಲ್ಲದಷ್ಟಪುತ್ರರೆಂಬೇನು? 
ವರ್ಣವನ್ನ 


ಶಂಖ ವಾಸೆ 


ಮಲಂಗಳಹಾರ ಹೊಯ್ದು 
ಧೀಯತೇ 

ಬಯಕ್ಕ 

ಉಸಿ 

ಮೇಲನ 

ಒಂ[ದ]ನೀಹರು 

ಷರಾಶರ 


ಸಾಧ್ಯವಾದಾತನೆ? 
ದಿಟವೆಂದ 
ಕೂಡಿಕೊಂಡು 
ಠಾವನರಿದಿಪ್ಟು ದಿಲ್ಲ 
ಬಯಲು 

ವಿರಕ್ಷನ 
ಚೊಕ್ಕೆೇಯವ 
ಕಟರವ 

ಹಾವು 

ಹಾವನು 
ತನುವಿನಲ್ಲಿದ್ದೆ 
ಹೇಳುತ್ತದೆ: 
ಅಕಾರ 
ವಿಶ್ವಶೋಮುಖ 
ದರ್ಪಣದೊಳಗಣ 
ಅವನಿಲ್ಲದಷ್ಟಪ್ಪತ್ರರೆಂದೇನು? 
ವರ್ಣವನ್ನೆ 

ಶಂಖ ವಾಂಸು 
ಮಖಂಗಳೆ ಹಾರಹೊಯ್ದು 
ದೀಯತೇ 

ಬಯಕೆ 

ಹುಸಿ 

ಮೇಲಣ 
ಒಂ[ದಾ]ಹರು 
ಪರಾಶರ 


೭೧೪ 


೧೨೯೨ 
೧೨೯೬ 
೧೩೦೨ 
೧೩೫೬ 
೧೩೭೦ 
೧೪೫೦ 
೧೪೭೧ 
೧೪೮೧ 
೧೪೮೬ 
೧೫೦೦ 
೧೬೫೯ 
೧೬೭೬ 
೧೬೯೯ 
೧೭೩೯ 
೧೭೪೫ 


ಮಾಡಿಕೊಂಡೆಡೆ 
ಆರಿದು 
ಪರಿಪದಾರ್ದ 
ದ್ವಂದಗ್ರಸ, 
ಉಪಮಾತಿತ 
ಮಹಾಮಧರ 


ಕೃತಾರ್ಥನಪ್ಪ ದಯ್ಯಾ 


ಸೂತಕಿಯಲ್ಲದೆ. 


'ಆರನೊ 


ಮಾತೆರಡು 
ಜಂಗಮಭಕ್ಷ್ಮ 
ಭತ್ತ 

ಚಿತ್ರ 
ಕೊಂಬೆಕ 


ಸೆರ್ವಶಾತಿ 


ಸಂಕೀರ್ಣ ವಚನಸಂಪುಟ : ಒದು 


ಮಾಡಿಕೊಂಡಡೆ 
ಅರಿದು 
ಪಡಿಪದಾರ್ಥ 
ದ್ವಂದ್ರಗ್ರಸ್ತ 
ಉಪಮಾತೀತ 
ಮಹಾಮಧುರ 
ಕೃತಾರ್ಥನಪ್ಪು ದಯ್ಯಾ 
ಸೂತಕಿಯಲ್ಲದೆ, 
ಆರನೂ 
'ಮಾತೆರಡು. 
ಜಂಗಮಭಕ್ತ 
ಭಕ್ತ 

ಚಿತ್ರ 
ಕೊಂಬೆ ಕಳೆದು 


ಸರ್ವಶಾಂತಿ 


₹ - A 
ಸ 7%); 
ಸಿ A 


ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ 


“ಸಮಗ್ರ ವಚನಸಾಹಿತ್ಯದ ಪ್ರಕಟನ ಯೋಜನೆ” 
ಕರ್ನಾಟಕ ಸರ್ಕಾರದ ಈ ವರೆಗಿನ ಸಾಹಿತ್ಯಕ ಸಾಧನೆಗಳಲ್ಲಿ ಒಂದು 
ಮಹತ್ವದ ದಾಖಲೆಯಾಗಿದೆ. ಇದು ಒಂದು ಸಾಹಿತ್ಯಕೃತಿಯ 
ಪ್ರಕಟನೆಯಲ್ಲ; ಒಂದು ಸಾಹಿತ್ಯಪ್ರಕಾರದ ಪ್ರಕಟನೆ. 

ತತ್ವಕ್ಕೆ ತತ್ವ, ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ "ವಚನ ವಾಜ್ಕಯ' 
ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನೂ ಸಮಾಜಕಲ್ಯಾಣವನ್ನೂ ಪ್ರತಿಪಾದಿಸುವ 
ಮೂಲಕ ಜಾಗತಿಕ ಮಹತ್ವ ಗಳಿಸಿದೆ. ಈ ಮೌಲಿಕ ಸಾಹಿತ್ಯವನ್ನು 
ಸುಲಭ ಬೆಲೆಯಲ್ಲಿ ಜನತೆಗೆ ಒದಗಿಸುವುದು ಈ ಯೋಜನೆಯ 
ಉದ್ದೇಶವಾಗಿದೆ. 

ಇವತ್ತಿನ ಮಿತಿಗೆ ಸಿಗುವ ಬಸವಯುಗ ಮತ್ತು ಬಸವೋತ್ತರ 
ಯುಗಗಳ ಎಲ್ಲ ಶರಣರ ಎಲ್ಲ ವಚನಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ, 
ಪ್ರಕಬಿಸಿದ ಪ್ರಯತ್ನವಿದು. ಈ ಮೂಲಕ ಬಸವಯುಗದ ಹಲವು 
ಹೊಸ ವಚನಗಳು ಬೆಳಕಿಗೆ ಬರುವುದರೊಂದಿಗೆ ಬಸವೋತ್ತರ 
ಯುಗದ ಸಮಗ್ರ ವಚನ ಸಂಪತ್ತು ಪ್ರಥಮಸಲ ಹೊರಬರುತ್ತಿರುವುದು 
ಈ ಯೋಜನೆಯ ವಿಶೇಷ ಸಾಧನೆಯಾಗಿದೆ. | 

೮೦೦ ವರ್ಷಗಳುದ್ದಕ್ಕೂ ಬೆಳೆದುಬಂದ ಈ ಸಾಹಿತ್ಯಧ 
ವ್ಯಾಪ್ತಿಯನ್ನು ಪ್ರಥಮಬಾರಿ ಗುರುತಿಸಿಕೊಡುತ್ತಿರುವ ಈ ಸಾಹಸದ, 
ಫಲವಾಗಿ, ೨೦ ಸಾವಿರ ವಚನಗಳು ಸುಮಾರು ೧೦ ಸಾವಿರ ಪುಟ 
ವ್ಯಾಪ್ತಿಯ ೧೫ ಸಂಪುಟಗಳಲ್ಲಿ (ವಚನ ಪರಿಭಾಷಾಕೋಶ ಸೇರಿ) 
ಬೆಳಕು ಕಾಣುತ್ತಿವೆ. 


